ವೈದಿಕ ಸಾಹಿತ್ಯ ಚರಿತ್ರೆ 


ಡಾ. ಎನ್‌. ಎಸ್‌. ಅನಂತರಂಗಾಚಾರ್‌ 


VAIDIKA SAHITYA CHARITRE by Dr. N. 5. Anantarangachar, in 
Kannada. Third Edition : 2001. Published by D. V. K. Murthy, 
Krishnamurthipuram, Mysore - 570 004. © 331484 


ಪ್ರಥಮ ಮುದ್ರಣ : ೧೯೬೮ 
ದ್ವಿತೀಯ ಮುದ್ರಣ : ೧೯೭೫ 
ತೃತೀಯ ಮುದ್ರಣ : ೨೦೦೧ 


© ಎನ್‌. ಎಸ್‌. ಅನಂತರಂಗಾಚಾರ್‌ 


ಡಿ. ಟಿ. ಪಿ. ಸಂಯೋಜನೆ : ಎ. ಜಿ. ಸುವ್ರತೀಂದ್ರ, 
ಮಣೀ ಪ್ರೆಸ್‌ : ಚಾಮರಾಜಪುರಂ : ಮೈಸೂರು - 5 ಲಿ 330295 
ಮುದ್ರಣ : ಟೆಕ್‌ ಪ್ರಿಂಟ್ಸ್‌, ಚಾಮರಾಜಪುರಂ, ಮೈಸೂರು - 5 ಪ 330380 


ಪೀಠಿಕೆ ೫ 


ಲೇಖಕನ ವಿನಮ್ರ ವಚನಗಳು 

ವಿಶ್ವದಲ್ಲೇ ಅತಿ ಪ್ರಾಚೀನವಾದುದು ವೇದವಾಜ್ಮಯ. ನಮ್ಮ ನೈತಿಕ, ಧಾರ್ಮಿಕ, 
ಸಾಮಾಜಿಕ ಹಾಗೂ ಆಧ್ಯಾತ್ಮಿಕವಾದ ಭಾವನೆಗಳಿಗೂ ಆದರ್ಶಗಳಿಗೂ ಮೂಲಾಧಾರಮದವು 
ವೇದಗಳು. 'ಅನಂತಾ ವೈ ವೇದಾಃ' ಎಂದು ಹೇಳಿದಂತೆ ಈ ವಾಜ್ಮಯ ಅನೇಕ 
ಶಾಖೋಪಶಾಖೆಗಳಲ್ಲಿ ವ್ಯಾಪಕವಾಗಿ ಪಲ್ಲವಿಸಿದೆ. ಇಂದು ನಮಗೆ ಉಪಲಬ್ಧವಾಗಿರುವ 
ವೇದಭಾಗಗಳು ಮೂಲವೇದದ ಸಹಸ್ರಾಂಶದ ಒಂದಂಶವೂ ಆಗಿಲ್ಲವೆಂಬುದು ತಜ್ಞರ 
ಅಭಿಪ್ರಾಯ. 

ವೇದಗಳಲ್ಲಿರುವ ಜ್ಞಾನಭಂಡಾರ ಅಪಾರವಾದುದು. ಅದರ ಉಪದೇಶ ಮಾನವ ಕುಲಕ್ಕೇ 
ಅನ್ವಯಿಸುತ್ತದೆ. ಒಂದು ದೇಶ, ಒಂದು ಕಾಲ, ಒಂದು ಜನಾಂಗಕ್ಕೆ ಅದು ಮೀಸಲಾದುದಲ್ಲ. 
ವೇದ ಮಂತ್ರಗಳಲ್ಲಿ ಗೂಢವಾದ ಅಧ್ಯಾತ್ಮಜ್ಞಾನ ಅಡಗಿದೆ. ವೇದಗಳು ಪ್ರತಿಪಾದಿಸುವ 
ನಿಗೂಢವಾದ ಜ್ಞಾನವನ್ನು ಅರಿಯಬೇಕೆಂಬುದೇ ಎಲ್ಲ ಸಾಧಕರ ಹಂಬಲ ವಾಗಿದ್ದಿತು. 
'ಯಸ್ತನ್ನವೇದ ಕಿಂ ಯಚಾ ಕರಿಷ್ಕತಿ' (ಯ. ೧-೧೬೪-೫೯) ಎಂದು ಆ ವೇದವೇ ಹೇಳುತ್ತದೆ. 

ವೇದವು ನಿತ್ಯ ಪರಮ ಪ್ರಮಾಣ, ಅಪೌರುಷೇಯ, ಸತ್ಯ ಎಂಬುದು ನಮ್ಮ ನಂಬಿಕೆ. 
ಈ ವೇದಗಳ ಪ್ರಭಾವ ಅವೃಕ್ತವಾದ ರೀತಿಯಲ್ಲಿ ನಮ್ಮ ದೇಶದ ಎಲ್ಲ ಧರ್ಮ ಮತ್ತು 
ದರ್ಶನಗಳ ಮೇಲೆಯೂ, ಅವರು ಒಪ್ಪಲಿ, ಒಪ್ಪದಿರಲಿ, ಆಗಿರುವುದೆಂಬುದು ನಿಶ್ಚಿತ. 

ವೇದವಾಜ್ಮಯದ ಬಗೆಗೆ ವ್ಯಾಪಕವಾಗಿ ಸಂಶೋಧನೆಗಳು ವಿಶ್ವಾದ್ಯಂತ ಆಗಿವೆ, 
ಆಗುತ್ತಿವೆ. ವೈದಿಕ ಸಂಶೋಧನ ಮಂಡಲಿಗಳೇ ಸ್ಥಾಪಿತವಾಗಿವೆ. ಇಷ್ಟು ವ್ಯಾಪಕವಾದ 
ಸಂಶೋದನೆ ಬೇರೆಯಾವುದರ ಬಗೆಗೂ ನಡೆದಿಲ್ಲವೆಂದರೆ ಅದು ಅತ್ಯುಕ್ತಿಯಲ್ಲ. 

ಇಂಥ ಮಹತ್ವಪೂರ್ಣವಾದ ವೇದವಾಜ್ಮಯದ ಸ್ತೂಲವಾದ ಪರಿಚಯವನ್ನು ಮಾಡಿ 
ಕೊಡುವ ಉದ್ದೇಶದಿಂದ ಈ ಕೃತಿಯು ರಚಿತವಾಗಿದೆ. ಮೈಸೂರು ವಿಶ್ವವಿದ್ಯಾನಿಲಯದ 
ಪ್ರಸಾರಾಂಗ ಈ ಕೃತಿಯ ಪ್ರಥಮ ಮತ್ತು ದ್ವಿತೀಯ ಮುದ್ರಣವನ್ನು ಮಾಡಿ ಪ್ರಕಾಶಪಡಿಸುವ 
ಕೃಪೆ ಮಾಡಿದ್ದಾರೆ. ಅದಕ್ಕಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗಕ್ಕೆ ನಾನು ಕೃತಜ್ಞ 
ನಾಗಿದ್ದೇನೆ. ಅನೇಕ ಸಹೃದಯ ವಿದ್ವಾಂಸರು ಈ ಕೃತಿಯ ಬಗೆಗೆ ತಮ್ಮ ಮೆಚ್ಚಿಕೆಯನ್ನು 
ತೋರಿ ಪ್ರೋತ್ಸಾಹಿಸಿದ್ದಾರೆ. ಅವರಿಗೆಲ್ಲಾ ನಾನು ಕೃತಜ್ಞನಾಗಿದ್ದೇನೆ. ಈ ಕೃತಿಯ ತೃಶೀಯ 
ಮುದ್ರಣವನ್ನು ನನ್ನ ಸನ್ಮಿತ್ರರಾದ ಮಾನ್ಯ ಶ್ರೀ ಡಿ.ವಿ.ಕೆ. ಮೂರ್ತಿಯವರು ಕೃಪೆಯಿಂದ 
ಕೈಗೊಂಡಿದ್ದಾರೆ. ಅವರಿಗೆ ನನ್ನ ಕೃತಜ್ಞತಾಪೂರ್ವಕವಾದ ವಂದನೆಗಳು. ಸಹೃದಯರಾದ 
ನಾಡಬಾಂಧವರು ಇದನ್ನು ಎಂದಿನಂತೆ ಆದರಪೂರ್ವಕವಾಗಿ ಬರಮಾಡಿಕೊಳ್ಳುವರೆಂದು 
ನಂಬಿದ್ದೇನೆ. 


ಬೆಂಗಳೂರು ಇಂತು ಸಜ್ಜನವಿಧೇಯ 
ವಿಕ್ರಮ ಕಾರ್ತೀಕ ಎನ್‌. ಎಸ್‌. ಅನಂತರಂಗಾಚಾರ್ಯ 
ಪೂರ್ಣಿಮಾ 


೧೧೧೧-೨೦೦೭ 


ಟ್ರ ವೃದಿಕ ಸಾಹಿತ್ಯ ಚರಿತ್ರೆ 


ಪೀಠಿಕೆ 
ಸಂಸ್ಕೃತಂ ಸಂಸ್ಕೃತೋಪಮಂ ೯ 
ಭಾರತವೂ ಇತಿಹಾಸವೂ - ಸಂಸ್ಕೃತ ಸಾಹಿತ್ಯ ಚರಿತ್ರೆ - ಆರ್ಯರು ಭಾರತಕ್ಕೆ 
ವಲಸೆ ಬಂದವರೇ ? - ಭಾರತವೂ - ಲಿಪಿಯೂ - ಸಂಸ್ಕೃತ ವ್ಯಾವಹಾರಿಕ 
ಭಾಷೆಯಾಗಿದ್ದಿತೇ ? - ಸಂಸ್ಕೃತ ಸಾಹಿತ್ಯ ಪರ್ವಗಳು - ವೇದವಾಮ್ಮಯದ 
ವ್ಯಾಪ್ತಿ - ವೇದಪ್ರಾಮಾಣ್ಮ - ಪ್ರಾಚೀನ ಮತ - ವೇದಪ್ರಾಮಾಣ್ಯ - ನವೀನರ 
ಮತ - ವೇದ ಪರಂಪರೆಯ ಇತಿಹಾಸೆ - ವೇದ ಭಾಷ್ಕಕಾರರು - ವೇದ ರಕ್ಷಣೆ 
ವೇದಗಳ ಅಧ್ಯಯನ - ಪ್ರಯೋಜನ 


ಒಂದನೆಯ ಪ್ರಕರಣ-ಸಂಹಿತೆಗಳು ೬೫ 
ಯಗ್ವೇದ ಸಂಹಿತೆ - ವಿಭಜನೆಯ ಕ್ರಮ - ಸಂಹಿತೆಯ ಸಂಕಲನ - ಪಾಶ್ಚಾತ್ಮರ 
ಮತ - ಸಂಹಿತಾರೂಪ ವೈಯ್ಕಾಕರಣರ ಕೈವಾಡವಲ್ಲ - ಸಂಹಿತೆಯ ಸಂಯೋ 
ಜನೆಯ ಕ್ರಮ - ಯಪಿ-ದೇವತೆ-ಛಂದಸ್ಸು - ವಾಲಖಿಲ್ಕ ಸೂಕ್ತಗಳು -ಆಪ್ರೀ 
ಸೂಕ್ತಗಳು - ಪದಪಾಠವಿಲ್ಲದ ಮಂತ್ರಗಳು - ಪ್ರಾಚೀನ ಮತ್ತು ನವೀನ 
ಸೂಕ್ತಗಳು - ಯಗ್ವೇದ ಸಂಹಿತೆಯಲ್ಲಿ ಪ್ರಶಿಪಾದಿಸಿರುವ ವಿಷಯ - ಯಗ್ವೇದ 
ದೇವತೆಗಳು - ದೇವತೆಗಳ ಜನ್ಮ ವಿಚಾರ - ದೇವತೆಗಳ ಆಕಾರ ವಿಚಾರ - 
ದೇವತೆಗಳ ಸ್ವರೂಪ-ನಾನಾತ್ವ-ವಏಕತ್ವಗಳ ಸಾಮರಸ್ಕ 

ಪೃಥ್ವೀಸ್ಥಾನ ದೇವತೆಗಳು 
ಆಗ್ನಿ - ಪೃಥ್ವೀ - ಸೋಮಪವಮಾನ - ನದೀ ಸೂಕ್ತಗಳು - ಬೃಹಸ್ಪತಿ 

ಆಂತರಿಕ್ಸಸ್ನಾನ ದೇವತೆಗಳು 
ಇಂದ್ರ - ವಾಯು-ವಾತ - ಪರ್ಜನ್ಮ - ಆಪಃ - ಅಪಾಂ ನ ಪಾತ್‌ - ರುದ್ರ - 
ಮರುದ್ದೇವತೆಗಳು 

ದ್ಯುಸ್ಥಾನ ದೇವತೆಗಳು 
ವರುಣ - ಮಿತ್ರ - ಸೂರ್ಯ - ಸವಿತೃ - ಪೂಷನ್‌ - ಎಷ್ಟು - ಆದಿತ್ಮರು - 
ಉಷಸ್‌ - ಅಶ್ವಿನೀ ದೇವತೆಗಳು - ವಿಶ್ವೇದೇವಾಃ - ಇತರ ದೇವತೆಗಳು 

ಯಗ್ವೇದದಲ್ಲಿ ಲೌಕಿಕ ವಷಯ 


ದಾನಸ್ತುತಿಗಳು - ಮಂಡೂಕ ಸೂಕ್ತ - ಔರ್ಧ್ವ ದೈಹಿಕ ಸೂಕ್ತಗಳು - ಅಕ್ಷ 
ಸೂಕ್ತ - ಸಂವಾದ ಸೂಕ್ತಗಳು - ವಿವಾಹ ಸೂಕ್ತ - ಐತಿಹಾಸಿಕ ಸೂಕ್ತಗಳು - 
ಆಭಿಚಾರಕ ಸೂಕ್ತಗಳು - ಬ್ರಹ್ಮೋದ್ಕಗಳು - ಯಗ್ವೇದ ಯಷಿಗಳು - 
ಬುಗ್ವೇದ ಛಂದಸ್ಸು - ಬುಗ್ಬೇದ ಕಾಲದ ಜನಜೀವನ - ಯಗ್ರೇದ ದರ್ಶನ 
ಬುಗ್ವೇದದ ಕಾಲ ವಿಚಾರ 


೯೩ 


೧೨೦ 


೧೪೮ 


೧೮೬ 


ಪೀಠಿಕೆ 


ಸಾಮವೇದ ಸಂಹಿತೆ 
ಸಾಮವೇದ ಶಾಖೆಗಳು - ಸಾಮಸಯಿತಾ ವಿಭಾಗಗಳು - ಸಾಮಗಾನ ಪದ್ದತಿ - 
ಸ್ತೋಮ ಮತ್ತು ವಿಷ್ಟುತಿ 

ಯಜುರ್ವೇದ ಸಂಹಿತೆ 
ತೈತ್ರಿರೀಯ ಶಾಖೆ - ಮೈತ್ರಾಯಣೀಯ ಸಂಹಿತಾ - ಕಠ ಸಂಹಿತೆ 

ಶುಕ್ಷಯಜುರ್ವೇದ 
ವಿಷಯ ವಿವೇಚನೆ 

ಅಥರ್ವವೇದ ಸಂಹಿತೆ 
ಅಥರ್ವವೇದ ಶಾಖೆಗಳು - ಪಿಪ್ವಲಾದ ಶಾಖೆ - ಶೌನಕ ಶಾಖೆ -ಅಥರ್ವವೇದದ 
ಯಪಿಗಳು - ವಿಷಯ ವಿವೇಚನೆ - ಭೈಪಜ್ಮ ಸೂಕ್ತಗಳು - ಆಯುಪ್ಯಾಣಿ 
ಆಭಿಚಾರಣಾಣಿ - ಪ್ರಾಯಶ್ಚಿತ್ತಾನಿ - ಸ್ತ್ರೀಕರ್ಮಾಣಿ - ರಾಜಕರ್ಮಾಣಿ - 
ಬ್ರಹ್ಮಣ್ಮುನಿ - ಅಥರ್ವವೇದವೂ ಇತಿಹಾಸವೂ - ಬುಗ್ವೇದ ಮತ್ತು 
ಅಥರ್ವವೇದ - ಅಥರ್ವವೇದದ ರಚನಾ ಕಾಲ - ಅಥರ್ವ ಸಂಹಿತೆಯಲ್ಲಿ 
ತತ್ಪವಿಚಾರ 

ಎರಡನೆಯ ಪ್ರಕರಣ : ಬ್ರಾಹ್ಮಣಗಳು 
ಬ್ರಾಹ್ಮಣಗಳು “ವಿನಿಯೋಗ - ಹೇತು - ಅರ್ಥವಾದಗಳು - ನಿರುಕ್ತಿ - 
ಆಖ್ಯಾನಗಳು - ಬ್ರಾಹ್ಮಣಗಳ ಮಹತ್ವ - ಬ್ರಾಹ್ಮಣ ಗ್ರಂಥಗಳ ಕಾಲ - 
ಬ್ರಾಹ್ಮಣ ಗ್ರಂಥಗಳ ಭಾಷೆ ಮತ್ತು ಶೈಲಿ - ಬ್ರಾಹ್ಮಣ ಕಾಲದ ಸಾಮಾಜಿಕ 
ಜೀವನ 

ಯಗ್ರೇದ ಬ್ರಾಹ್ಮಣಗಳು 
ಐತರೇಯ ಬ್ರಾಹ್ಮಣ - ಕೌಪೀತಕಿ ಬ್ರಾಹ್ಮಣ 

ಸಾಮವೇದ ಬ್ರಾಹ್ಮಣಗಳು 
ತಾಂಡ್ಕ ಮಹಾಬ್ರಾಹ್ಮಣ - ಪಡ್ತಿಂಶ ಬ್ರಾಹ್ಮಣ - ಸಾಮವಿಧಾನ ಬ್ರಾಹ್ಮಣ - 
ಆರ್ಷೇಯ ಬ್ರಾಹ್ಮಣ - ದೈವತ ಬ್ರಾಹ್ಮಣ - ಉಪನಿಷದ್ರಾಹ್ಮಣ - 
ಸಂಹಿತೋಪನಿಷದ್ಭಾಹ್ಮಣ - ವಂಶ ಬ್ರಾಹ್ಮಣ - ಜೈಮಿನೀಯ ಬ್ರಾಹ್ಮಣ 

ಯಜುರ್ವೇದ ಬ್ರಾಹ್ಮಣಗಳು 
ತೈತ್ತಿರೀಯ ಬ್ರಾಹ್ಮಣ - ಶತಪಥ ಬ್ರಾಹ್ಮಣ 

ಅಥರ್ವವೇದ ಬ್ರಾಹ್ಮಣ 
ಗೋಪಥ ಬ್ರಾಹ್ಮಣ 


ಆರಣ್ಯಕಗಳು 


ತೈತ್ತಿರೀಯ ಆರಣ್ಮಕ - ಐತರೇಯ ಆರಣ್ಯಕ - ಶಾಂಖಾಯನ ಆರಣ್ಯಕ - 
ಇತರ ಆರಣ್ಮಕಗಳು 


೮ ಆಂತ ವೈದಿಕ ಸಾಹಿತ್ಯ ಚರಿತ್ರೆ 


ಉಪನಿಷತ್ತುಗಳು ೩೫೧ 
ಉಪನಿಷತ್ತುಗಳ ಕಾಲ - ಉಪನಿಷತ್ತುಗಳ ಕಾಲದ ಜನಜೀವನ - 
ಈಶಾವಾಸ್ಕೋಪನಿಪತ್ತು - ಕೇನೋಪನಿಷತ್ತು - ಕಠೋಪನಿಷತ್ತು - 
ಪ್ರಶ್ನೋಪನಿಪತ್ತು - ಮುಂಡಕೋಪನಿಷತ್ತು - ಮಾಂಡೂಕ್ಕೋಪನಿಷತ್ತು - 
ತೈಕ್ತಿರೀಯೋಪನಿಪತ್ತು - ಎತರೇಯೋಪನಿಷತ್ತು - ಛಾಂದೋಗ್ಕೋಪನಿಪತ್ತು - 
ಬೃಹದಾರಣ್ಮಕೋಪನಿಪತ್ತು - ಶ್ರೇತಾಶೃತರೋಪನಿಷತ್ತು - ಕೌಪೀತಕಿ 
ಉಪನಿಷತ್ತು - ಮೈತ್ರುಯಣೀಯೋಪನಿಷತ್ತು - ಇತರ ಉಪನಿಷತ್ತುಗಳು - 
ಉಪನಿಷದ್ವರ್ಶನ 


ಮೂರನೆಯ ಪ್ರಕರಣ : ವೇದಾಂಗಗಳು ೩೯೭ 
ವೇದಾಂಗಗಳು - ಶಿಕ್ಷಾ - ಪ್ರಾತಿಶಾಖ್ಕಗಳು - ಯಕ್‌ಪ್ರಾತಿಶಾಖ್ಯ - ಪುಷ್ಪಸೂತ್ರ - 
ಬುಕ್‌ತಂತ್ರ - ತೈತ್ತಿರೀಯ ಪ್ರಾಶಿಶಾಖ್ಯ - ಮಜಸನೇಯಿ ಪ್ರಾತಿಶಾಖ್ಶ - 
ಪಾಣಿನೀಯ ಶಿಕ್ಷಾ - ವ್ಯಾಕರಣ - ಛಂದಸ್ಸು - ನಿರುಕ್ತ - ಜ್ಕೌತಿಷ - ಕಲ್ಪ - 
ಶ್ರೌತಸೂತ್ರಗಳು -ಗ್ರಹ್ಮಸೂತ್ರಗಳು - ಧರ್ಮಸೂತ್ರಗಳು - ಶುಲ್ಪಸೂತ್ರ - 
ಅನುಕ್ರಮಣಿಗಳು - ಬೃಹದ್ದೇವತೆ - ಸರ್ವಾನುಕ್ರಮಣೇ 

ಉಪಸಂಹಾರ ೪೨೬ 

ಪ್ರಮಾಣ ಗ್ರಂಥಾವಳೀ ೪೨೮ 


ಪೀಠಿಕೆ 


ಸಂಸ್ಕೃತಂ ಸಂಸೃತೋಪಮಂ 

ಗೀರ್ವಾಣಭಾಷೆಯ ಇತಿಷಾಸ ಭಾರತೀಯ ಸಂಸ್ಕೃತಿಯ ಇತಿಹಾಸವೇ ಆಗಿದೆ. ಈ 
ಇತಿಹಾಸ ಹತ್ತಾರು ಸಹಸ್ರಮಾನಗಳಿಗೆ ಮೀರಿದುದು. ನಮ್ಮ ದೇಶದ 
ಇತಿಹಾಸವನ್ನರಿಯಲೂ ಹಾಗೆಯೇ ವಿಶ್ವದ ಇತಿಹಾಸವನ್ನರಿಯಲೂ ಸಂಸ್ಕೃತ ವಾಜ್ಮಯದ 
ಅಧ್ಯಯನ ಆವಶ್ಯಕವಾಗಿದೆ. ವಿಶ್ವದ ಪ್ರಮುಖ ಭಾಷೆಗಳಲ್ಲಿ ಸಂಸ್ಕೃತ ಭಾಷೆಯೂ ಒಂದು. 
ಈ ಭಾಷೆಯಲ್ಲಿನ ಸಾಹಿತ್ಯ ವ್ಯಾಪ್ತಿಯಲ್ಲಿಯೂ, ಮಹತ್ವದಲ್ಲಿಯೂ ಅನುಪಮವಾದುದು. 
ಭಾರತೀಯರ ಮನೋಧರ್ಮ, ಆದರ್ಶಗಳು ಹಾಗೂ ಆಶೆ ಆಕಾಂಕ್ಷೆಗಳನ್ನು 
ರೂಪಿಸುವುದರಲ್ಲಿ ಇದು ಪ್ರೇರಕಶಕ್ತಿಯಾಗಿದ. 

ಸಂಸ್ಕೃತ ವಾಜ್ಮಯದಲ್ಲಿ ಅಡಗಿರುವ ಜ್ಞಾನಭಂಡಾರ ಅಪಾರವಾಗಿದೆ. ವಿಶ್ವದಲ್ಲಿಂದು 
ಉಪಲಬ್ಧವಾಗಿರುವ ಆಧಾರಗಳಲ್ಲೆಲ್ಲಾ ಅತ್ಕಂತ ಪ್ರಾಚೀನತಮವಾದ ವೈದಿಕ ವಾಜ್ಮಯ 
ಸಂಸ್ಕೃತ ಭಾಷೆಯಲ್ಲಿದೆ. ವಿಶ್ವದ ಇತರ ಭಾಗಗಳಲ್ಲಿ ನಾಗರಿಕತೆಯ ಉದಯವಾಗುವುದಕ್ಕೂ 
ಮುಂಚೆಯೇ ನಮ್ಮ ದೇಶದ ಖುಷಿಗಳು ಎಂಥ ಭವ್ಮವಾದ ಜೀವನದರ್ಶನವನ್ನು 
ಕಂಡಿದ್ದರೆಂಬುದು ನಮಗೆ ಇಲ್ಲಿ ಗೊತ್ತಾಗುತ್ತದೆ. ಈ ವೇದ ವುಜ್ಮಯ ಸಂಹಿತೆ, ಬ್ರಾಹ್ಮಣ, 
ಆರಣ್ಯಕ ಮತ್ತು ಉಪನಿಷತ್ತುಗಳೆಂಬ ರೂಪದಲ್ಲಿ ಅಪಾರವಾಗಿದೆ. ಪರ್ವತಾಗ್ರದಿಂದ 
ಮೊರೆಯುತ್ತ ಪ್ರವಹಿಸುವ ನಿರ್ಯುರ ಪ್ರವಾಹಗಳಂತೆ ಯಷಿಗಳ ವಾಣಿ ಇಲ್ಲಿ ಅಕ್ಷಯವಾಗಿ 
ಪ್ರವಹಿಸಿದೆ. ಉಪನಿಷತ್ತುಗಳಂತೂ ಶ್ರುತಿ ಶಿಖರಗಳಾಗಿ ಮಾನವ ಜೀವನದ 
ಗೊತ್ತುಗುರಿಗಳನ್ನು ತೋರಿಸುವ ಶಾಶ್ವತ ಜ್ಞಾನದೀಪಗಳಾಗಿವೆ. 

ಈ ಶ್ರುತಿಗಳ ಮೂಲಧರ್ಮಕ್ಕನುಸಾರವಾಗಿ ಜನರ ನೀತಿನಡತೆಗಳನ್ನು ರೂಪಿಸಲು 
ಸೃತಿಗಳೂ ಇತಿಹಾಸ ಪುರಾಣಗಳೂ ಪ್ರವೃತ್ತವಾಗಿವೆ. ಮಿತವಾದ ಮಾತುಗಳಲ್ಲಿ ಅಮಿತವಾದ 
ಅರ್ಥವನ್ನು ಪೋಷಿಸುವ ಸೂತ್ರಸಾಹಿತ್ಯ ಸಂಸ್ಕೃತಭಾಷೆಯ ಅಪೂರ್ವಸಂಪತ್ತಾಗಿದೆ. ನಮ್ಮ 
ಪವಿತ್ರಗ್ರಂಥಗಳಾದ ರಾಮಾಯಣ, ಭಾರತ, ಭಾಗವತ, ವಿಷ್ಣುಪುರಾಣ ಮುಂತಾದ 
ಇತಿಹಾಸಪುರಾಣಗಳು ಅಸಂಖ್ಯವಾದ ಆದರ್ಶಗಳಿಂದ ತುಂಬಿತುಳುಕುವ ಜ್ಞಾನಭಂಡಾರ 
ಗಳಾಗಿವೆ. ಇವುಗಳಿಗೆ ಸರಿದೊರೆಯಾಗುವ ಕೃತಿಗಳು ವಿಶ್ವದ ಮತ್ತಾವ ಸಾಹಿತ್ಯದಲ್ಲಿಯೂ 
ಇಲ್ಲವೆನ್ನಬಹುದು. 

ವೇದಾಂತ, ಧರ್ಮಶಾಸ್ತ್ರ, ವಾಕರಣ, ನ್ಯಾಯಶಾಸ್ತ್ರ ಮುಂತಾದ ಅನೇಕ ಶಾಸ್ತ್ರಗಳಲ್ಲಿ 
ಎಲ್ಲ ಕಾಲಕ್ಕೂ ನಿಲ್ಲತಕ್ಕ ಮೂಲಸೂತ್ರಗಳ ರಚನೆ ಸಂಸ್ಕೃತ ಭಾಷೆಯಲ್ಲಿ ಆಗಿದೆ. 
ಮೂಲಭೂತವಾದ ಈ ಸೂತ್ರಗಳ ಆಧಾರದ ಮೇಲೆಯೇ ಇಂದಿಗೂ ವಿವೇಚನೆ ನಡೆಯುತ್ತಿದೆ. 
ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣಗಳು, ಶಾಸ್ತ್ರಗ್ರಂಥಗಳು ಇವುಗಳು ಹೇಗೋ ಹಾಗೆಯೇ 
ಅಪೂರ್ವವಾದ ರಸವತ್ಕಾವೃಗಳ ಸಮೃದ್ಧಿ ಸಂಸ್ಕೃತ ಸಾಹಿತ್ಯದ ವೈಶಿಷ್ಟ್ಯವಾಗಿದೆ. 
ಶ್ರುತಿಸ್ಥೃತಿಗಳಿಂದ ಈ ಸಾಹಿತ್ಯ ಹೇಗೆ ಪೂಜ್ಮವಾಗಿದೆಯೋ ಹಾಗೆಯೇ ಈ 
ಕಾವೃಸಮೃದ್ದಿಯಿಂದ ಪ್ರಿಯವೂ ಆಗಿದೆ. ಪದ್ಮ, ಗದ್ಕ, ಚಂಪೂ, ನಾಟಕ, ಸುಭಾಷಿತ, 


೧೦ ವೈದಿಕ ಸಾಹಿತ್ಯ ಚರಿತ್ರೆ 


ಮುಕ್ತಕ ಮುಂತಾದ ಅನೇಕ ಮುಖಗಳಲ್ಲಿ ಹೊರಹೊಮ್ಮಿರುವ ಅಕ್ಷಯವಾದ ಈ 
ಕಾವ್ಯಪ್ರವಾಹ ಸುರಭಾರತೀಯ ವಿಲಾಸವಾಗಿ ಬೆಳಗಿದೆ. ವಿಶ್ವದ ಅತ್ಯುತ್ತಮ ಕೋಟಿಯ 
ಕೃತಿಗಳಲ್ಲಿ ಸೇರತಕ್ಕ ಮಹತ್ತ್ವವನ್ನು ಇವುಗಳಲ್ಲಿ ಅನೇಕ ಕೃತಿಗಳು ಹೊಂದಿವೆ. ಇಂಥ 
ಅನುಪಮವಾದ ಕಾವೃಶ್ರೀ ಸಂಸ್ಕೃತ ಸಾಹಿತ್ಯದ ಹೆಮ್ಮೆಯಾಗಿದೆ. 

ಸಂಸ್ಕೃತ ಜನಜೀವನದಲ್ಲಿ ಹಾಸುಹೊಕ್ಕಾಗಿ ಬೆಳೆದ ಭಾಷೆ. ಮಾನವ ಜೀವನದ ಎಲ್ಲ 
ಮುಖಗಳಲ್ಲಿಯೂ ಇದು ಬಳಕೆಗೆ ಬಂದಿತು. ವೈದ್ಯಶಾಸ್ತ್ರ, ನಕ್ಬತ್ರಶಾಸ್ತ್ರ, ಶಿಲ್ಪ, 
ಅರ್ಥಶಾಸ್ತ್ರ, ರಾಜನೀತಿ, ನೀತಿಗ್ರಂಥಗಳು, ಅಲಂಕಾರಶಾಸ್ತ್ರ, ಗಣಿತ, ಕಾಮಶಾಸ್ತ್ರ, 
ರೇಖಾಶಾಸ್ತ್ರ, ಸಂಗೀತ, ನರ್ತನ ಮುಂತಾದವುಗಳಲ್ಲೆಲ್ಲಾ ಆಧಾರಯುತವಾದ 
ಪ್ರಮಾಣಗ್ರಂಥಗಳು ಈ ಬಾಷೆಯಲ್ಲಿ ರಚಿತವಾಗಿವೆ. ಅತ್ಕಪೂರ್ವವಾದ ಜ್ಞಾನಭಂಡಾರ 
ಇದರಲ್ಲಡಗಿದೆ. ಮಾನವಜನಾಂಗ ತನ್ನ ಉದ್ಧಾರವನ್ನು ಮಾಡಿಕೊಳ್ಳಲು ಬೇಕಾದ 
ಸ್ಫೂರ್ತಿಯನ್ನು ಇದು ಕೊಡುತ್ತಿದೆ. ಜ್ಞಾನವೈಪುಲ್ಕ, ಶಬ್ದಸಂಪತ್ತು ಮತ್ತು ಭಾವಪುಷ್ಟಿಯಿಂದ 
ಇದು ಅತ್ಯಂತ ಮೃಪಕವಾಗಿದೆ. 

ಪುಣ್ಯಭೂಮಿ ಎನಿಸಿದ ನಮ್ಮ ದೇಶದ ಮೇಲೆ ಆದಷ್ಟು ಧಾಳಿ ಮತ್ತೆಲ್ಲಿಯೂ ಆಗಿಲ್ಲ. 
ಇದರ ಪರಿಣಾಮವಾಗಿಯೋ ಎಂಬಂತೆ ಅನೇಕ ಕೃತಿರತ್ನಗಳು ಆತ್ಮಂತಿಕವಾಗಿ 
ಕಳೆದುಹೋಗಿವೆ. ನಮಗಿಂದು ಉಪಲಬ್ಧವಾಗಿರುವ ಗ್ರಂಥಗಳಲ್ಲಿ ಬರುವ ಕವಿಗಳ ಮತ್ತು 
ಕೃತಿಗಳ ಪಟ್ಟಿಯೊಂದನ್ನು ಮಾಡಿದರೂ ಅಪಾರವಾದ ಗ್ರಂಥರಾಶಿಯೇ ಆಗುವುದು. ಅವೆಲ್ಲಾ 
ನಮಗೆ ಅಖಂಡವಾಗಿ ದೊರೆಯದಿರುವುದು ನಮ್ಮ ದೌರ್ಭಾಗ್ಯ. ಆದರೂ ನಮಗೆ 
ದೊರಕಿರುವ ಕೃತಿಗಳೇನೂ ಕಡಿಮೆಯಾಗಿಲ್ಲ. ಇವುಗಳನ್ನೆಲ್ಲಾ ಪೂರ್ಣವಾಗಿ ಅಧ್ಯಯನ 
ಮಾಡಬೇಕಾದರೂ ಹಲವಾರು ಪುರುಷಾಯುಸ್ಸುಗಳು ಬೇಕೇ ಬೇಕು ! ಪತಂಜಲಿಗಳು 
ಮನುಷ್ಯನೊಬ್ಬನು ಎಲ್ಲ ಶಾಸ್ತ್ರಗಳಲ್ಲಿಯೂ ಪರಿಣತನಾಗುವುದು ಅತ್ಮಂತ ಕಷ್ಟವೆಂಬು 
ದನ್ನು ಸೂಚಿಸಲು-'ಕಷ್ಟಂ ಶಾಸ್ತ್ರಂ. ಏಕಸ್ಮಿನ್‌ ಜನ್ಮನಿ ಏಕಮೇವ ಶಾಸ್ತ್ರಂ' ಎಂದು ಹೇಳಿದರು. 
ಇಂದು ಒಂದು ಶಾಸ್ತ್ರವನ್ನೂ ಸಹ ಪೂರ್ಣವಾಗಿ ಅಧ್ಯಯನ ಮಾಡಿ ಪರಿಣತರಾಗುವುದು 
ಕಷ್ಟಕರ, ಜೀವನದಷ್ಟೇ ವ್ಯಾಪಕವಾಗಿರುವ ಸಂಸ್ಕೃತವಾಜ್ಮಯ ಸಹಸ್ರಾರು 
ಶಾಖೋಪಶಾಖೆಗಳಿಂದ ಶೋಭಿಸಿದೆ. ನೀಃಸ್ಸಮಾಭ್ಕಧಿಕವಾದ ಈ ದೇವಭಾಷೆಯನ್ನು ಆ 
ಕಾರಣದಿಂದಲೇ 'ಸಂಸ್ಟೃತಂ ಸಂಸ್ಕತೋಪಮಂ' ಎಂದು ವರ್ಣಿಸಬೇಕಾಗಿದೆ. 
ಭಾರತವೂ ಇತಿಹಾಸವೂ 

ಪ್ರಾಚೀನ ಭಾರತದ ಹಾಗೂ ಪ್ರಾಚೀನ ಸಂಸ್ಕೃತ ಸಾಹಿತ್ಯದ ಚರಿತ್ರೆಯನ್ನು 
ಬರೆಯುವುದು ಬಹಳ ತೊಡಕಾದ ವಿಚಾರ. ಚರಿತ್ರೆಯ ಎರಡು ಮುಖಗಳಾದ ಕಾಲ ಮತ್ತು 
ಘಟನೆಗಳ ವಿವರಗಳು ನಿಖರವಾಗಿ ನಮಗೆ ಗೊತ್ತಾಗದಿರುವುದು ಇದಕ್ಕೆ ಕಾರಣ. ಈ 
ಕಾಲದ ಚರಿತ್ರೆಯನ್ನು ನಮಗೆ ಉಪಲಬ್ಧವಾಗಿರುವ ವೇದವಾಹ್ಮಯದ 
ಆಪಾತಪ್ರತೀತಾರ್ಥಗಳಿಂದಲೂ, ಆಂತರಿಕವಾದ ಆಧಾರಗಳಿಂದಲೂ ಊಹಿಸಿ ಕಟ್ಟ ಲಾಗಿದೆ. 
ಆದುದರಿಂದಲೇ ಒಮ್ಮೆ ಕೈಗೊಂಡ ನಿರ್ಣಯಗಳ ಪುನರ್ವಿಮರ್ಶಗೆ ಅವಕಾಶವಿದೆ. ವೈದಿಕ 
ವಾಜ್ಮಯದ ಇತಿಹಾಸವಿರಲಿ, ಲೌಕಿಕ ಸಾಹಿತ್ಯದ ಇತಿಹಾಸವೂ ಹೀಗೆಯೇ ಊಹೆಯಲ್ಲಿಯೇ 
ಉಳಿದುಹೋಗಿದೆ. ಉದಾಹರಣೆಗೆ ಹೇಳುವುದಾದರೆ ಭಾರತದ ಸರ್ವಶ್ರೇಷ್ಠ ಕವಿಯಾದ 
ಕಾಳಿದಾಸಮಹಾಕವಿಯ ಕಾಲನಿರ್ಣಯವನ್ನು ನಿಖರವಾಗಿ ಮಾಡುವುದಕ್ಕಾಗಿಲ್ಲ. ಕಾಳಿದಾಸ 


ಪೀಠಿಕೆ ೧೧ 


ಕವಿ ತನ್ನ ಹೆಸರನ್ನು ಹೇಳಿಕೊಂಡಿದ್ದಾನೆಯೇ ವಿನಾ ಮತ್ತೇನನ್ನೂ ಹೇಳದಿರುವುದು ಇದಕ್ಕೆ 
ಕಾರಣ. ಅನೇಕ ಕವಿಗಳು ತಮ್ಮ ಹೆಸರನ್ನೂ ಹೇಳಿಕೊಂಡೇ ಇಲ್ಲ. ಕಾಲ ದೇಶಗಳ 
ಪ್ರಸ್ತಾಪವಂತೂ ಇಲ್ಲವೇ ಇಲ್ಲ. ಕೆಲವರು ತಮ್ಮ ಗ್ರಂಥಗಳು ಉಪಾದೇಯವಾಗಲೆಂಬ 
ಉದ್ದೇಶದಿಂದ ತಮ್ಮ ಹೆಸರುಗಳನ್ನು ಮರೆಸಿಬಿಟ್ಟೆದ್ದಾರೆ. ಹೀಗಾಗಿ ನಮಗೆ ಪ್ರಾಚೀನ 
ಸಂಸ್ಕೃತ ಕವಿಗಳನೇಕರ ಕಾಲದೇಶಗಳ ವಿಚಾರ ನಿಷ್ಠೃಷ್ಟವಾಗಿ ಗೊತ್ತಾಗುವಂತಿಲ್ಲ. ಆದರೆ 
ಕ್ರಿಸ್ತಾಬ್ಷಕ್ಕೆ ಈಚಿನ ಶತಮಾನಗಳಲ್ಲಿ ಬಾಳಿದ ಕವಿಗಳು ತಮ್ಮ ವಂಶ, ಕಾಲ, ಆಶ್ರಯ 
ಮುಂತಾದವನ್ನು ಹೇಳಿಕೊಂಡಿದ್ದಾರೆ. 

ಪ್ರಾಚೀನ ಸಂಸ್ಕೃತ ಸಾಹಿತ್ಯದಲ್ಲಿ ಕಾಲವನ್ನು ಸೂಚಿಸದೇ ಇರುವುದಕ್ಕೆ ಆ ಕಾಲದಲ್ಲಿ 
ಯಾವ ಶಕೆಯೂ ಪ್ರಚಾರದಲ್ಲಿಲ್ಲವೆಂದು ಕೆಲವರ ಮತ. ಆದರೆ ಇದು ಎಷ್ಟರಮಟ್ಟಿಗೆ 
ನಿಜವೋ ಗೊತ್ತಾಗುವಂತಿಲ್ಲ. ಏಕೆಂದರೆ ಇತಿಹಾಸಗಳ ಕಾಲಕ್ಕೇ ನಮ್ಮವರಲ್ಲಿ ಯುಗದ 
ಕಲ್ಪನೆ ಬೆಳೆದಿತ್ತು. ವರ್ಷಗಣನೆಗೆ ಯಾವುದಾದರೊಂದು ಕ್ರಮವನ್ನು ಅವರು 
ಅನುಸರಿಸುತ್ತಿದ್ದರೆಂದು ನಾವು ಊಹಿಸಬಹುದು. ಲೌಕಿಕವಾದ ಶಕೆಗಳು ಕ್ರಿ. ಪೂ. ಒಂದನೆಯ 
ಶತಮಾನದಿಂದೀಚೆಗೆ ಆರಂಭವಾದುವು. ಕ್ರಿ. ಪೂ. 57ರಲ್ಲಿ 'ಮಾಳವಗಣ ಸ್ಥಿತಿ' ಎಂದು 
ಕರೆಯಲಾದ ಮೊಟ್ಟಮೊದಲನೆಯ ವಿಕ್ರಮ ಶಕೆ ಆರಂಭಗೊಂಡಿತೆಂದೂ, ಕ್ರಿ. ಶ. 78ರಲ್ಲಿ 
ಶಾಲೀವಾಹನ ಶಕೆಯೂ, ಕ್ರಿ.ಶ. 249ರಲ್ಲಿ ತ್ರೈಕೂಟಶಕೆಯೂ, ಕ್ರಿ.ಶ. 319ರಲ್ಲಿ 
ಗುಪ್ತಶಕೆಯೂ ಪ್ರಚಾರಕ್ಕೆ ಬಂದವೆಂದೂ ನಾವು ತಿಳಿಯುತ್ತೇವೆ. ಈ ಶಕೆಗಳಿಗಿಂತ ಹಿಂದಿನ 
ಶಕೆಗಳಾವುವನ್ನೂ ಸಂಸ್ಕೃತ ಕವಿಗಳು ನಿರ್ದೇಶ ಮಾಡಿದಂತಿಲ್ಲ. ಇವುಗಳಿದ್ದರೂ ಸಂಸ್ಕೃತ 
ಕವಿಗಳು ಕಾಲಘಟನೆಗಳಿಗೆ ಸಂಬಂಧಿಸಿದಂತೆ ವಿವರಗಳನ್ನು ಕೊಡದಿರುವುದಕ್ಕೆ 
ಕಾರಣವೇನಿರಬಹುದೆಂದು ನಾವು ಯೋಚಿಸಬೇಕು. ಕ್ರಿಸ್ತಪೂರ್ವ ಶತಮಾನಗಳಲ್ಲಿಯೇ 
ಜಟಿಲತಮವಾದ ಶಾಸ್ತ್ರಗಳಲ್ಲಿ ಅದ್ವೀತಿಯವಾದ ಪರಿಣತಿಯನ್ನು ಹೊಂದಿ ಆ ವಿಚಾರ 
ಧಾರೆಯನ್ನು ಸಕ್ರಮವಾಗಿಯೂ ಯುಕ್ತಿಯುಕ್ತವಾಗಿಯೂ ನಿರೂಪಿಸಬಲ್ಲ ಸಾಮರ್ಥ್ಯವನ್ನು 
ಹೊಂದಿದ್ದ ನಮ್ಮ ಹಿರಿಯರಿಗೆ ಇಶಿಹಾಸ ಕಷ್ಟವಾಗಿತ್ತೆಂದು ನಾವು ಭಾವಿಸುವುದಕ್ಕಾಗುವುದಿಲ್ಲ. 
ಆದರೆ ಇತಿಹಾಸದ ವಿಚಾರದಲ್ಲಿ ಇವರು ಔದಾಸೀನ್ಯ ತೋರಿರುವುದಕ್ಕೆ ಇತಿಹಾಸದ ಬಗೆಗೆ 
ಇವರಿಗಿದ್ದ ಕಲ್ಪನೆಯೇ ಕಾರಣವೆನ್ನ ಬಹುದು. ಕಾಲಘಟನೆಗಳಿಗೆ ಪ್ರಾಧಾನ್ಯವನ್ನು ಕೊಡುವ 
ಬದಲು ಇವರು ಅವುಗಳಿಂದ ಕಲಿಯಬೇಕಾದ ನೀತಿಗೆ ಪ್ರಾಧಾನ್ಯ ಕೊಟ್ಟರು. ಚರಿತ್ರೆಯನ್ನೂ 
ಇವರು ಅದರಿಂದಲೇ ಕಾವ್ಯಮಯವನ್ನಾಗಿ ನಿರ್ಮಿಸಿದರು. ಸಂಪೂರ್ಣವಾಗಿ ಚರಿತ್ರೆಯ 
ಲೇಖನಕ್ಕೆ ನಮ್ಮವರು ಗಮನಕೊಡಲಿಲ್ಲವೆಂದು ಹೇಳುವುದು ಸಾಹಸದ ಮಾತು! ಏಕೆಂದರೆ 
ನಿಖರವಾದ ತೇದಿಗಳನ್ನು ಸೂಚಿಸುವ ಅಸಂಖ್ಯ ಶಾಸನಗಳು ದೇಶದ ನಾಲ್ಕೂ ದಿಕ್ಕುಗಳಲ್ಲಿ 
ಹರಡಿವೆ. ಇವು ಅವರ ಐತಿಹಾಸಿಕ ದೃಷ್ಟಿಯನ್ನು ಸಮರ್ಥಿಸುತ್ತವೆ. ಪ್ರಾಚೀನ 
ಸಾಹಿತ್ಯದಲ್ಲಿಯೂ ಐತಿಹಾಸಿಕವಾದ ಅಂಶಗಳ ಉಲ್ಲೇಖಗಳು ಹೇರಳವಾಗಿವೆ. ಯಗ್ಬೇದ 
ಸಂಹಿತೆಯಲ್ಲಿ ಬರುವ ದಾಶರಾಜ್ಞ ಯುದ್ಧದ ಉಲ್ಲೇಖ ಇಂಥದು. ಅಲ್ಲಿ ಬರುವ ಆ ಉಲ್ಲೇಖ 
ಇಂದ್ರದೇವನ ಮಹಿಮೆಯನ್ನು ಕೊಂಡಾಡಲು ಪ್ರವೃತ್ತವಾಯಿತು. ನಮ್ಮ ಇತಿಹಾಸ 
ಪುರಾಣಗಳಲ್ಲಿ ಚರಿತ್ರೆಯ ಅಂಶಗಳೆಷ್ಟೋ ಇವ. ಆದರೆ ಅವು ಕೇವಲ 


1. History of Vedic Literalure—C. V. Vaidya, P. 2. 


೧೨ ವೈದಿಕ ಸಾಹಿತ್ಯ ಚರಿತ್ರ 


ಕಾಲಘಟನಾಪ್ರಧಾನವಾಗಿಲ್ಲ. ಸಂಸ್ಕೃತ ಸಾಹಿತ್ಯದಲ್ಲಿ ಮುಂದೆ ಆದ ಐತಿಹಾಸಿಕ ಗ್ರಂಥಗಳೂ 
ಕಾವ್ಯರೂಪದಲ್ಲಿ ಬಂದವು. ಆದುದರಿಂದ ಕಾಲಘಟನಾರೂಪವಾದ ಇತಿಹಾಸ ಗ್ರಂಥಗಳ 
ಅಭಾವಕ್ಕೆ ಅವರು ಇತಿಹಾಸದ ಬಗೆಗೆ ಹೊಂದಿದ್ದ ಕಲ್ಪನೆಯೇ ಕಾರಣವೆಂದು ಹೇಳಬಹುದು. 

ಭಾರತದ ಪ್ರಾಚೀನಕಾಲದ ಚರಿತ್ರೆಯಲ್ಲಿ ಕೆಲವು ಘಟ್ಟಗಳು ನಿರ್ದಿಷ್ಟವಾಗಿವೆ. ಇವುಗಳಲ್ಲಿ 
ಮೊಟ್ಟಮೊದಲನೆಯ ಘಟ್ಟ ಕ್ರಿ. ಪೂ. 500. ಈ ಕಾಲಕ್ಕೆ ಹಿಂದೆಯೇ ಸಮಸ್ತವಾದ 
ವೇದವಾಜ್ಮಯವೂ ಬೆಳೆದು ನಿಂತಿದ್ದಿತು. ಜೈನಬೌದ್ಧ ಶಾಸನಗಳೂ, ಗ್ರಂಥಗಳೂ ಈ 
ಅಂಶವನ್ನು ಸಮರ್ಥಿಸುವುವು. ಮ್ಯಾಸಿಡೋನಿಯಾದ ಅಲೆಕ್ಸಾಂಡರ್‌ ದಂಡೆತ್ತಿ ಬಂದ ಕಾಲವೂ 
ನಿರ್ದಿಷ್ಟವಾಗಿದೆ. ಕ್ರಿ. ಪೂ. 326 ಭಾರತದ ಇತಿಹಾಸದಲ್ಲಿ ಮುಖ್ಯವಾದ ಘಟ್ಟ. ಭಾರತದ 
ಸಂಸ್ಕೃತಿ ಮತ್ತು ಸಾಹಿತ್ಯಗಳ ಮೇಲೆ ಗ್ರೀಕರ ಪ್ರಭಾವ ಬಿದ್ದಿತೇ, ಯಾವಾಗ ಬಿದ್ದಿತು, 
ಎಷ್ಟರಮಟ್ಟಿಗೆ ಇದು ಆಯಿತು ಎಂಬ ಅಂಶಗಳನ್ನು ನಿರ್ಣಯಿಸಲು ಈ ತೇದಿ 
ಸಹಾಯಕವಾಗುತ್ತದೆ. ಚಂದ್ರಗುಪ್ತಮೌರ್ಯ ಕ್ರಿ. ಪೂ. 315ರಲ್ಲಿ ಪಾಟಲಿಪುತ್ರದಲ್ಲಿ 
ಅಭಿಷಿಕ್ತನಾದನು, ಇವನ ಆಸ್ಥಾನದಲ್ಲಿ ರಾಯಭಾರಿಯಾಗಿದ್ದ ಮೆಗಾಸ್ತನೀಸನ 
ಬರವಣಿಗೆಯಿಂದ ಅಂದಿನ ಭಾರತದ ಪರಿಚಯ ನಮಗಾಗುತ್ತದೆ. ಇವನ ಪೌತ್ರನಾದ ಅಶೋಕ 
ಮೌರ್ಯನು ಕ್ರಿ. ಪೂ. 264ರಲ್ಲಿ ಮೂರ್ಧಾಭಿಪಿಕ್ತನಾದನು. ಭಾರತದ ಸಂಸ್ಕೃತಿಯ 
ಜೀವನಾಡಿಯಾದ ಶಾಂತಿಮಾರ್ಗವನ್ನು ತೋರಿಸಿಕೊಟ್ಟ ಮಹಾಶಯನಿವನು. ಇವನು ಬರೆಸಿದ 
ಶಿಲಾಶಾಸನಗಳಿಂದ ಭಾರತದ ಲಿಪಿ ಮತ್ತು ಭಾಷೆಗಳ ಅರಿವು ನಮಗುಂಟಾಗುತ್ತದೆ. 

ಭಾರತದ ಇತಿಹಾಸ ರಚನೆಗೆ ಹೇಗೋ ಹಾಗೆಯೇ ಸಂಸೃತ ಸಾಹಿತ್ಯ ಚರಿತ್ರೆಯ ರಚನೆಗೂ 
ಚೀಣೀಯರಿಂದ ಸಹಾಯವಾಗಿದೆ. ಕ್ರಿಸ್ತಾಬ್ರದ ಆದಿಶತಮಾನದಿಂದಲೂ ಚೀಣಾ ದೇಶದ 
ಯಾತ್ರಿಕರು ಭಗವಾನ್‌ ಬುದ್ಧನು ಅವತರಿಸಿ, ಉಪದೇಶಿಸಿ, ಪರಿನಿರ್ವಾಣ ಹೊಂದಿದ ಈ 
ಪವಿತ್ರಭೂಮಿಗೆ ಬರುತ್ತಿದ್ದರು. ನಮ್ಮ ಅನೇಕ ಗ್ರಂಥಗಳನ್ನಿವರು ತಮ್ಮ ಭಾಷೆಗೆ 
ಪರಿವರ್ತನೆಗೊಳಿಸಿದ್ದಾರೆ. ತಾವು ಅವುಗಳನ್ನು ಪರಿವರ್ತನೆ ಮಾಡಿದ ತೇದಿಗಳನ್ನು 
ಸೂಚಿಸಿದ್ದಾರೆ. ಹೀಗೆ ಭಾರತಕ್ಕೆ ಬಂದಿದ್ದ ಚೀಣೀ ಯಾತ್ರಿಕರಲ್ಲಿ ಕ್ರಿ. ಶ. 399ರಲ್ಲಿ ಬಂದಿದ್ದ 
ಫಾಹಿಯಾನನೂ, ಕ್ರಿ. ಶ. 630ರಿಂದ 645ರವರೆಗೆ ಇಲ್ಲಿ ಇದ್ದ ಹ್ಕೂಯನ್‌ತ್ಸಾಂಗನೂ, 
ಕ್ರಿ. ಶ. 671ರಿಂದ 695ರವರೆಗೆ ಇಲ್ಲಿದ್ದ ಇತ್ಸಿಂಗನೂ ಪ್ರಸಿದ್ಧರು. ಇವರ ಲೇಖನಗಳಿಂದ 
ಸಂಸ್ಕೃತ ಸಾಹಿತ್ಯ ಚರಿತ್ರೆಯ ರಚನೆಗೆ ಅಪಾರವಾಗಿ ಸಹಾಯವಾಗಿದೆ. 

ಈ ಕೆಲವು ನಿರ್ದಿಷ್ಟವಾದ ತೇದಿಗಳನ್ನು ಆಧಾರವಾಗಿಟ್ಟುಕೊಂಡು ಉಳಿದ 
ವಿಚಾರಗಳನ್ನು ಆಯಾಕವಿಗಳ ಗ್ರಂಥಗಳ ಅಂತರಂಗಪ್ರಮಾಣಗಳಿಂದಲೂ, ಇತರ ಕವಿಗಳ 
ಮತ್ತು ಕೃತಿಗಳೆ ಉಲ್ಲೇಖನಗಳಿಂದಲೂ ಊಹಿಸಿ ಸಂಸ್ಕೃತ ಸಾಹಿತ್ಯ ಚರಿತ್ರೆಯನ್ನು 
ರೂಪಿಸಬೇಕಾಗಿದೆ. 
ಸಂಸ್ಕೃತ ಸಾಹಿತ್ಯ ಚರಿತ್ರೆ 

ಕ್ರಮವಾದ ಸಂಸ್ಕೃತ ಸಾಹಿತ್ಯ ಚರಿತ್ರೆಯ ಲೇಖನ ಪ್ರಪ್ರಥಮವಾಗಿ ಪಾಶ್ಚಾತ್ಮರಿಂದ 
ಜನ್ಮತಾಳಿತೆಂದು ಹೇಳಬಹುದು. ಈ ವಿಧವಾದ ಚರಿತ್ರೆಯ ಗ್ರಂಥಗಳನ್ನು ನಮ್ಮವರು 
ಬರೆಯಲಿಲ್ಲ. ವೈದಿಕವಾಜ್ಮಯ ಅಪೌರುಷೇಯವೆಂಬ ನಂಬಿಕೆ ಇದ್ದ ಕಾರಣ ಅದರ 
ವಿಚಾರವನ್ನೂ ಈ ದೃಷ್ಟಿಯಲ್ಲಿ ಅವರು ವಿವೇಚಿಸಲಿಲ್ಲ. ಆದರೆ ಸಂಸ್ಕೃತ ಸಾಹಿತೃದ 
ಐತಿಹಾಸಿಕ ಪರಿವರ್ತನೆಯ ಅಂಶಗಳನ್ನು ನಿರುಕ್ತ, ಬೃಹದ್ದೇವತೆ ಮೊದಲಾದ ಗ್ರಂಥಗಳಲ್ಲಿ 


ಪೀಠಿಕೆ ೧೩ 


ನಾವು ಕಾಣುತ್ತೇವೆ. 

ಜರ್ಮನಿ, ಇಂಗ್ಲೆಂಡ್‌ ಮೊದಲಾದ ವಿದೇಶಗಳ ವಿದ್ವಾಂಸರು ಸಂಸ್ಕೃತ ಭಾಷೆಯನ್ನು 
ಅಧ್ಯಯನ ಮಾಡಿ ಅನೇಕ ಕೃತಿರತ್ನಗಳನ್ನು ಪ್ರಪಂಚದ ದೃಷ್ಟಿಗೆ ತಂದರು. ಅಪೂರ್ವವಾದ 
ಶ್ರ ಡೆ ಆಸಕ್ತಿ ಮತ್ತು ಸಂಶೋಧನ ಕ್ರ ಮಗಳಿಂದ ಸಂಸ್ಕೃತ ಗ್ರಂಥಗಳನ್ನು ಪರೀಕ್ಷಿಸಿ 
ಪ್ರಕಟಿಸಿದರು. ನಮ್ಮ ಧಾರ್ಮಿಕ ಗ್ರಂಥಗಳನ್ನು ವಿಶಿಷ್ಟ ರೀತಿಯಲ್ಲಿ ಅಭ್ಯಸಿಸಿ ವಿಮರ್ಶಾತ್ಮಕ 

ದೃಷ್ಟಿಯಿಂದ ಸಂಸ್ಕೃತ ಸಾಹಿತ್ಯ ಚರಿತ್ರೆಯನ್ನು ಬರೆದರು. ಇಂಥವರಲ್ಲಿ ವಿಲ್ಸನ್‌, ವೆಬರ್‌, 

ಮ್ಯಾಕ್ಸ್‌ಮುಲರ್‌, ಮ್ಯಾಕ್ಲೊನಾಲ್ಡ್‌, ವಿಂಟರನಿಟ್ಟ, ಕೀತ್‌ ಮುಂತಾದ ಮಹಾಶಯರು 
ಪ್ರಸಿದ್ಧರು. ಇವರ ಅಧ್ಯಯನ ಐತಿಹಾಸಿಕ ಮತ್ತು ವಿಮರ್ಶಾತ್ಮಕ ದೃಷ್ಟಿಯಿಂದ ಆಯಿತು. 
ತುಲನಾತ್ಮಕ ಭಾಷಾಶಾಸ್ತ್ರ ಮತ್ತು ಪುರಾಣಶಾಸ್ತ್ರಗಳು ಇವರ ಪರಿಶ್ರಮದಿಂದ ರೂಪು 
ಗೊಂಡವು. ಭಾರತದಲ್ಲಿ ಅಲ್ಲಲ್ಲಿ ಹರಡಿರುವ ಶಾಸನಗಳ ಮತ್ತು ಲಿಖಿತ ಪ್ರಮಾಣಗಳ 
ಆಧಾರದಿಂದ ಸಂಸ್ಕೃತ ಸಾಹಿತ್ಯ ಚರಿತ್ರೆಯನ್ನು ಬರೆಯಲು ಸಾಧಕವಾದ ಅನೇಕ ಅಂಶ 
ಗಳನ್ನಿವರು ಹೊರಗಡಹಿದರು. ಪಾಶ್ಚಾತ್ಮ ಪಂಡಿತರು ಭಾರತದ ಇತಿಹಾಸದ ವಿವರಣೆಗೂ, 
ಸಂಸ್ಕೃತ ಸಾಹಿತ್ಯದ ಅಧ್ಯಯನ ಮತ್ತು ಪ್ರಚಾರಕ್ಕೂ ಮಾಡಿರುವ ಉಪಕಾರವನ್ನು 
ಕೃತಜ್ಞತೆಯಿಂದ ಸ್ಮರಿಸಬೇಕಾಗಿದೆ. 

ವಿದೇಶ ವಿದ್ವಾಂಸರ ಪ್ರತಿಭೆ ಮತ್ತು ಪರಿಶೋಧನೆ ಅಪಾರವಾಗಿದ್ದರೂ ಅವರು ಭಾರತದ 
ಸಂಸ್ಕೃತಿ, ಸಂಪ್ರದಾಯ ಮತ್ತು ಪರಂಪರೆಗಳನ್ನು ಯಥಾವತ್ತಾಗಿ ವಿವರಿಸಲು ಅಶಕ್ತರಾದರು. 
ಅವರ ಮನಸ್ಸು ಗ್ರೀಕ್‌ ನಾಗರಿಕತೆಗೆ ಮಾರುಹೋಗಿದ್ದಿತು. ಇಂಡೋ ಆರ್ಯನ್‌ ನಾಗರಿಕತೆ 
ಗ್ರೀಕ್‌ ನಾಗರಿಕತೆಗಿಂತ ಪ್ರಾಚೀನವಾದುದೆಂದು ಇವರು ನಂಬಲಾರದೆ ಹೋದರು. ಸಂಸ್ಕೃತ 
ಸಾಹಿತ್ಮದ ಪ್ರಾಚೀನತೆಯನ್ನು ಇವರು ಒಪ್ಪದೆ ಹೋದರು. ಪಾಶ್ಚಾತ್ಮ ಪಂಡಿತರ ಈ 
ವಿಮರ್ಶನಸರಣಿ ಅನೇಕ ಭಾರತೀಯರಿಗೆ ಸರಿಹೋಗಲಿಲ್ಲ. ಭಾರತದೇಶದ ಪರಂಪರೆಯಲ್ಲಿ 
ಬಂದು ಈ ಮಹತ್ತಮವಾದ ಸಂಪ್ರದಾಯದ ರಹಸ್ಕವನ್ನರಿತ ಅನೇಕಾನೇಕ ವಿದ್ವಾಂಸರು 
ತಮ್ಮ ಅಭಿಪ್ರಾಯಗಳನ್ನು ಸಪ್ರಮಾಣವಾಗಿ ಪ್ರತಿಪಾದಿಸತೊಡಗಿದರು. ಇಂಥವರಲ್ಲಿ 
ಡಾ|| ಭಂಡಾರ್‌ಕರ್‌, ಎಸ್‌. ಪಿ. ಪಂಡಿತ್‌, ಬಾಲಗಂಗಾಧರ್‌ ತಿಲಕ್‌, ಎಸ್‌. ಬಿ. ದೀಕ್ಷಿತ್‌ 
ಮುಂತಾದವರು ಪ್ರಸಿದ್ಧರಾಗಿದ್ದಾರೆ. ಇವರು ಸಂಸ್ಕೃತ ಸಾಹಿತ್ಯದ ಆಧ್ಯಾತ್ಮಿಕ ಮಹತ್ವವನ್ನೂ 
ಕಾಲವಿಚಾರವನ್ನೂ ಯುಕ್ತಿಯುಕ್ತವಾಗಿ ಚರ್ಚಿಸಿದ್ದಾರೆ. 

ವೈದಿಕ ಸಾಹಿತ್ಯದಲ್ಲಿ ಪಾಶ್ಚಾತ್ಮರು ಅಪೂರ್ವವಾದ ಆಸಕ್ತಿ ತೋರಿದರು. ಆದರೆ ಅವರು 
ಕೊಡುವ ಆರ್ಥವೃತ್ತಿ ಅಷ್ಟು ಸಮರ್ಪಕವಾಗಿಲ್ಲ. ವೇದ ಗೂಢವೂ ಗಹನವೂ ಆದುದೆಂದು 
ನಮ್ಮವರೇ ಅನೇಕ ಶತಮಾನಗಳಿಂದ ಹೇಳುತ್ತಿದ್ದಾರೆ. ಅವುಗಳ ಅರ್ಥನಿರ್ಣಯ ಸುಲಭವಾದ 
ಕೆಲಸವಲ್ಲ. ಕೇವಲ ಪದಗಳ ಪರೀಕ್ಷಣದಿಂದ ವೇದಾರ್ಥ ನಿರ್ಣಯ ಮಾಡಲು ಸಾಧ್ಯವಿಲ್ಲ. 
ಆದುದರಿಂದಲೇ ರುಡಾಲ್ಫ್‌ರಾತ್‌ ಮಹಾಶಯನ ಮಹತ್ವ ಯತ್ನದಿಂದ ಬಂದ ಹಲವಾರು 
ಸಂಪುಟಗಳ ವೇದವಿವರಣೆ ವಾಸ್ತವ ಪರಿಸ್ಥಿತಿಗಳಿಗೆ ದೂರವಾಗಿ ಹೋಗಿದೆ. 

ಈಚೆಗೆ ಭಾರತೀಯ ವಿದ್ವಾಂಸರು ಪಾಶ್ಚಾತ್ಮರ ವಿಮರ್ಶೆಯನ್ನೂ ಅಳವಡಿಸಿಕೊಂಡು 
ನಮ್ಮ ಸಂಪ್ರದಾಯದ ಸಿನ್ನೆಲೆಯನ್ನೂ ಬಿಡದೆ ಎರಡನ್ನೂ ಸಮನ್ವಯಗೊಳಿಸಿ ಯುಕ್ತವಾದ 
ರೀತಿಯಲ್ಲಿ ಸಂಶೋಧನೆಗಳನ್ನು ನಡೆಸುತ್ತಿರುವುದು ಸಮಾಧಾನದ ಸಂಗತಿಯಾಗಿದೆ. 


೧೪ ವೈದಿಕ ಸಾಹಿತ್ಯ ಚರಿತ್ರೆ 


ಆರ್ಯರು ಭಾರತಕ್ಕೆ ವಲಸೆ ಬಂದವರೇ? 

ಭಾರತದ ಪ್ರಾಚೀನೇಶಿಹಾಸವನ್ನು ನಿರೂಪಿಸುವಾಗ ಭಾರತ ದೇಶಕ್ಕೆ ಆರ್ಯರು 
ಮತ್ತೆಲ್ಲಿಂದಲೋ ವಲಸೆ ಬಂದವರೆಂದು ಚರಿತ್ರಕಾರರು ಅಭಿಪ್ರಾಯಪಡುತ್ತಾರೆ. ಭಾರತಕ್ಕೆ 
ಬರುವ ಮೊದಲು ಆರ್ಯರು ಎಲ್ಲಿದ್ದರೆಂಬ ಅಂಶ ನಿಶ್ಚಯವಾಗಿಲ್ಲ. ಅನೇಕ ವಿದ್ವಾಂಸರು 
ಗಳು ಈ ವಿಚಾರವನ್ನು ಚರ್ಚಿಸಿದ್ದಾರೆ; ಹಾಗೂ ಬೇರೆಬೇರೆ ವಿಧವಾಗಿ ತೀರ್ಮಾನಿಸಿದ್ದಾರೆ. 

ಆಧುನಿಕಚರಿತ್ರಕಾರರು ವೇದಮಂತ್ರಗಳನ್ನು ಆಧಾರವಾಗಿ ತೋರಿ ಆರ್ಯರು ವಲಸೆ 
ಬಂದವರೆಂಬ ತೀರ್ಮಾನಕ್ಕೆ ಬಂದಿದ್ದಾರೆ. ವೇದಮಂತ್ರಗಳ ಅರ್ಥವೃತ್ತಿ ಬಹಳ ಸಂದಿಗ್ಧ 
ವಾಗಿರುವುದರಿಂದ ಇಂಥ ನಿರ್ಣಯ ಸುಲಭವಾಗಿ ಆಗುವುದಿಲ್ಲ. ನಮ್ಮ ಪ್ರಾಚೀನಸಾಹಿತ್ಯದ 
ಮಟ್ಟಿಗೆ ಹೇಳುವುದಾದರೆ ಸಂಹಿತೆ, ಬ್ರಾಹ್ಮಣ, ಉಪನಿಷತ್ತು, ಇತಿಹಾಸ, ಪುರಾಣಗಳು 
ಮುಂತಾದವುಗಳಲ್ಲೆಲ್ಲಿಯೂ ಆರ್ಯರು ಮತ್ತೆಲ್ಲಿಂದಲೋ ಬಂದರೆಂಬ ಸೂಚನೆ 
ಕಂಡುಬರುವುದಿಲ್ಲ. ಒಂದು ಭೂಭಾಗದಿಂದ ಮತ್ತೊಂದು ಭೂಭಾಗಕ್ಕೆ ವಲಸೆ ಹೋಗಿ 
ಬಿಡುವಂತಹ ಮಹತ್ತರವಾದ ಈ ಅಂಶವನ್ನು ಪೂರ್ಣವಾಗಿ ಜನಾಂಗವೇ ಮರೆತುಬಿಟ್ಟಿತೆಂದು 
ಹೇಳಬಹುದೆ ? ಹಾಗೆ ವಲಸೆ ಬಂದುದು ನಿಜವಾದರೆ ಜನಾಂಗದ ಸ್ಮತಿ ಪರಂಪರೆಗೇ 
ನಿಲುಕದ ಈ ಘಟನೆ ಮತ್ತೆಷ್ಟು ಹಿಂದೆ ನಡೆದಿರಬೇಕು? 

ನಿಪುಣರಾದ ವಿದ್ವಾಂಸರು ಈ ವಿಚಾರವನ್ನು ಕುರಿತು ಚರ್ಚಿಸಿದ್ದಾರೆ. ಅವರೂ ಬೇರೆ 
ಬೇರೆ ನಿರ್ಣಯಗಳಿಗೆ ಬಂದಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಮುಂದೆ ಸಂಗ್ರಹಿಸಿಕೊಟ್ಟಿದೆ. 

ಆಧುನಿಕ ವಿಮರ್ಶಕರ ಹಾಗೂ ಐತಿಹಾಸಿಕರ ವಾದಸರಣಿ ಹೀಗಿದೆ : 

() ಆರ್ಯರ ಪೂರ್ವಜರು ಆರ್ಯಾವರ್ತದ ಹೊರಗಿನ ಪ್ರದೇಶದಿಂದಲೇ 
ಬಂದಿರಬೇಕು. ಅವರ ಮೂಲನಿವಾಸ ಮಧ್ಯಏಷ್ಕಾ ಇರಬಹುದು. ಅಲ್ಲಿಂದ ವಲಸೆ 
ಹೊರಟು ಬಾರತ, ಇರಾನ್‌, ಯುರೋಪು ಮೊದಲಾದ ಪ್ರದೇಶಗಳಿಗೆ ಅವರು ತಂಡ 
ತಂಡವಾಗಿ ಬಂದು ನೆಲಸಿದರು. ವೇದದಲ್ಲಿ ಅನೇಕ ಕಡೆ ಅವರ ಪೂರ್ವನಿವಾಸದ 
ಪ್ರಸ್ತಾಪವಿದೆ. 

'ಅನು ಪ್ರತ್ನಸ್ಕೌಕಸೋ ಹುವೇ ತುವಿ ಪ್ರತಿಂ ನರಂ 

ಯಂ ತೇ ಪೂರ್ವಂ ಪಿತಾ ಹುವೇ ॥' (ಯ. ಸಂ. 1-30.9) 
ಈ ಮಂತ್ರದಲ್ಲಿ ಬರುವ 'ಪ್ರತ್ನಸ್ಕೌಕಸಃ' ಎಂಬ ಶಬ್ದ ಇವರ ಪುರಾತನವಾದ ವಾಸಸ್ಥಳವನ್ನು 
ಸೂಚಿಸುತ್ತದೆ. ಇಂಥ ಉಲ್ಲೇಖಗಳು ಹೇರಳವಾಗಿವೆ. 

(1) ಮಧ್ಯಏಷ್ಕಾದಿಂದ ವಲಸೆ ಬಂದ ಆರ್ಯರೇ ಯುರೋಪು, ಇರಾನ್‌, ಭಾರತ 
ಮೊದಲಾದ ದೇಶಗಳಲ್ಲಿ ನೆಲಸಿದರು. ಇವರು ಬೇರೆಬೇರೆ ದೇಶಗಳಲ್ಲಿ ನೆಲಸಿ ಬೆಳಸಿದ 
ಬೇರೆಬೇರೆ ಭಾಷೆಗಳಲ್ಲಿ ಗಮನಾರ್ಹವಾದ ಸಾದೃಶ್ಮವಿದೆ. ಇದರ ಆಧಾರದಿಂದ ಬೇರೆ 
ಬೇರೆಯಾಗಿ ತೋರುವ ಈ ಭಾಷೆಗಳು ಒಂದೇ ವಂಶಕ್ಕೆ ಸೇರಿದವೆಂದೂ ಈ ಮೂಲಭಾಷೆ 
ಒಂದೇ ಎಂದೂ ಊಹಿಸಬಹುದು. ಆ ಮೂಲಭಾಷೆಯೇ ಇಂಡೋ ಯೂರೋಪಿಯನ್‌ 
ಭಾಷೆ. ಅದು ಬೇರೆಬೇರೆ ದೇಶಗಳಲ್ಲಿ ಭಿನ್ನಭಿನ್ನ ಪರಿಸ್ಥಿತಿಗಳಲ್ಲಿ ಭಿನ್ನಭಿನ್ನವಾದ 
ಸಂಪರ್ಕಗಳಿಗೊಳಗಾಗಿ ಕಾಲ ಕಳೆದಂತೆ ಒಂದಕೆಇಂದಕ್ಕೆ ಸಂಬಂಧವೂ ಇಲ್ಲವೆಂಬಂತೆ ಬೇರೆ 
ಬೇರೆಯಾಗಿ ಬೆಳೆದವು. ಹೀಗಾಗಿ 'ತುಲನಾತ್ಮಕ ಭಾಷಾಶಾಸ್ತ್ರ' ಬೇರೆಬೇರೆ ದೇಶಗಳಲ್ಲಿ ನೆಲಸಿ 
ಬೇರೆಬೇರೆ ಭಾಷೆಗಳನ್ನಾಡುತ್ತಿರುವ ಈ ಜನ ಒಂದೇ ಬುಡಕಟ್ಟೆನವರೆಂದು ಸಮರ್ಥಿಸುತ್ತದೆ. 


ಪೀಠಿಕೆ ೧೫ 


(ii) ಪರ್ಷಿಯನ್ನರ 'ಜೆಂಡವೆಸ್ತಾ' ಗ್ರಂಥದಲ್ಲಿ 'ವೇಂದಿದಾದ್‌' ಪ್ರಕರಣದಲ್ಲಿ 
ದೇಶವರ್ಣನೆಯ ಪ್ರಸಂಗ ಬರುತ್ತದೆ. ಇಲ್ಲಿ 'ಐರ್ಯೆನಂಬೇಜೋ' ಎಂಬ ದೇಶದ ವರ್ಣನೆ 
ಮಾಡುತ್ತಾ ಇದು ಹಿಮರ್ತುಪ್ರಧಾನವಾದುದೆಂದು ಹೇಳಿದೆ. ಇದು ಪಾರಸೀಕರ 
ಮೂಲದೇಶ. ಈ ಅವೆಸ್ತಾದಲ್ಲಿ ಪ್ರತಿಪಾದಿಸಿರುವ ಅಂಶಗಳಿಗೂ ವೇದದಲ್ಲಿ ಬರುವ 
ಅಂಶಗಳಿಗೂ ನಿಕಟವಾದ ಸಾಮ್ಯವಿದೆ. ಅಗ್ನಿಪೂಜೆ ಮೊದಲಾದವು ಇದಕ್ಕೆ ನಿದರ್ಶನ. 
ವೇದದಲ್ಲಿ ಬರುವ ದೇವತೆಗಳ ಹೆಸರುಗಳೇ ಅವೆಸ್ತಾದಲ್ಲಿಯೂ ಬರುತ್ತವೆ. ಆದುದರಿಂದ 
ಇವರೂ 'ಐರ್ಯೆನಂಬೇಜೋ' ನಿವಾಸಿಗಳಾಗಿದ್ದಿರಬಹುದು. 

(೪) ಆರ್ಯರು ಪದೇಪದೇ ಹಿಮಾಲಯದ ಉತ್ತರಪ್ರದೇಶವನ್ನು ಪರಮಪವಿತ್ರವೆಂದು 
ಎಣಿಸಿರುವುದೂ ಸಹ ಮಧ್ಯವಿಷ್ಮಾದಿಂದಲೇ ಅವರು ವಲಸೆ ಬಂದರೆಂಬುದನ್ನು 
ಸಮರ್ಥಿಸುತ್ತದೆ. ಕೆಳಗಿನ ಮಂತ್ರದಲ್ಲಿ ಇಂಥ ಉಲ್ಲೇಖವನ್ನು ಕಾಣಬಹುದು : 

'ಉದೀಟ್ಯಾಂ ದಿಶಿ ಪ್ರಜ್ಞಾತತರಾ ವಾಗುತ್ತದ್ಕತೇ ಉದಂಚ ಉ ವಾವ 
ಯಂತಿ ವಾಚಂ ಶಿಕ್ಷಿತುಂಯೋ ವಾ ತತ ಆಗಚ್ಛತಿ ತಸ್ಮ ವಾ 
ಶುಶ್ರೂಷತಿ ಇತಿ ಹ ಸ್ಮಾಹೈಷು ಹಿ ವಾಚೋ ದಿಕ್‌ ಪ್ರಜ್ಞಾತಾ' 
(ಕೌಪೀತಕಿ ಬ್ರಾಹ್ಮಣ. 1-7-6) 


(ಗ ಜುಗ್ಬೇದದಲ್ಲಿನ 'ತೋಕಂ ಪುಷ್ಕೇಮ ತನಯಂ ಶತಂ ಹಿಮಾಃ" 'ಸುಮ್ನಂ ಮದೇಮ 
ಶತಹಿಮಂ ಸುವೀರಾಃ' ಮೊದಲಾದ ವಾಕ್ಕಗಳು ಆರ್ಯರ ಮೂಲ ವಸತಿ ಹಿಮರ್ತು 
ಪ್ರಧಾನವಾದ ದೇಶವೆಂದು ಸೂಚಿಸುತ್ತದೆ. ಹಿಮಪ್ರಪಾತ ಅಧಿಕವಾಗಿರುವ ಮಧ್ಯವಿಷ್ಕಾ 
ಭಾಗದಲ್ಲಿ ವರ್ಷಾರಂಭವನ್ನು ಹಿಮರ್ತುವಿನಿಂದ ಆರಂಭಮಾಡುತ್ತಿದ್ದರು. ಆದ್ದರಿಂದ 
ಆರ್ಯರು ಅಲ್ಲಿನ ಮೂಲ ನಿವಾಸಿಗಳೇ ಇರಬಹುದು. 

(1) ಶತಪಥ ಬ್ರಾಹ್ಮಣದಲ್ಲಿನ 'ಉತ್ತರಂ ಗಿರಿಮತಿದುದ್ರಾವ' ಎಂಬ ನುಡಿ 
ಹಿಮಾಲಯವನ್ನಿವರು ದಾಟಿ ಬಂದರೆಂಬುದನ್ನು ಸೂಚಿಸುತ್ತದೆ. ಆದುದರಿಂದಲೂ ಅವರ 
ಮೂಲನಿವಾಸ ಮಧ್ಯವಷ್ಕಾ ಇರಬೇಕು. 

(vi) ಗ್ರೀಕ್‌ ಮತ್ತು ರೋಮನ್‌ ಜನರ ಮೂಲಬುಡಕಟ್ಟಿನವರು ಈಶಾನ್ಯ 
ಭೂಭಾಗದಿಂದ ಬಂದು ಇಟಲಿ ಮುಂತಾದ ಕಡೆಗಳಲ್ಲಿ ನೆಲಸಿದರೆಂಬ ಆಂಶವೂ ಆರ್ಯರು 
ಮಧ್ಯಏಷ್ಕಾದಿಂದ ಬಂದರೆಂಬುದನ್ನೇ ಪುಷ್ಟೀಕರಿಸುವುದು. 

ಹೀಗೆ ಐತಿಹಾಸಿಕರು ಮತ್ತು ಆಧುನಿಕ ವಿಮರ್ಶಕರು ಈ ಸಮಸ್ಯೆಯನ್ನು ವಿವೇಚಿಸಿ 
ದ್ದಾರೆ. 

ಬಾಲಗಂಗಾಧರ ತಿಲಕರವರು ಆರ್ಯರ ಮೂಲನಿವಾಸಿಗಳು ಪ್ರಥಮತಃ ಉತ್ತರ 
ದ್ರುವನಿವಾಸಿಗಳೆಂದೂ ಅಲ್ಲಿಂದ ಅವರು ಭಾರತ ಮೊದಲಾದ ವಿವಿಧ ದೇಶಗಳಿಗೆ ವಲಸೆ 
ಬಂದರೆಂದೂ ಸಿದ್ಧಾಂತ ಮಾಡಿ ವೇದಮಂತ್ರಗಳನ್ನೇ ಆಧಾರವಾಗಿ ತೋರಿದ್ದಾರೆ. ಅವರ 
ವಾದ ಹೀಗಿದೆ : 

ಪ್ರಾಚೀನಾರ್ಯರು ಉತ್ತರ ಧ್ರುವ ನಿವಾಸಿಗಳು. ಈ ಧ್ರುವದ ವೈಶಿಷ್ಟ್ಯವೇನೆಂದರೆ-- 

() ಸೂರ್ಯ ದಕ್ಷಿಣದಲ್ಲಿ ಉದಿಸುವನು. 

(1) ನಕ್ಷತ್ರಗಳು ಉದಿಸಿ ಮುಳುಗುವುದಿಲ್ಲ. ಆದರೆ 24 ಘಂಟೆಗಳಿಗೊಮ್ಮೆ ಧ್ರುವದ 


೧೬ ವೈದಿಕ ಸಾಹಿತ್ಯ ಚರಿತ್ರೆ 


ಸುತ್ತಲೂ ಪ್ರದಕ್ಷಿಣೆ ಮಾಡುವುವು. 

(iii) ವರ್ಷದಲ್ಲಿ ಆರು ತಿಂಗಳು ಕಾಲದ ಒಂದು ರಾತ್ರಿಯೂ ಇನ್ನಾರು ತಿಂಗಳ ಕಾಲದ 
ಒಂದು ಹಗಲೂ ಆಗುವುವು. 

(iv) ಸಂವತ್ಸರಕ್ಕೆಲ್ಲಾ ಒಂದೇ ಒಂದು ಪ್ರಭಾತವೂ ಒಂದೇ ಒಂದು ಸಂಜೆಯೂ 
ಆಗುವುವು. ಉದಯಾಸ್ತಗಳ ಅರುಣಕಾಂತಿ ಇಪ್ಪತ್ತುನಾಲ್ಕು ಘಂಟೆಗಳಿಗೊಂದಾವರ್ಶಿ 
ಕ್ಷಿತಿಜದ ಸುತ್ತ ಸುತ್ತುತ್ತಾ ಎರಡು ತಿಂಗಳ ಕಾಲ ಇರುತ್ತದೆ. 

() ಇಲ್ಲಿ ವರ್ಷ ಮೂರು ಭಾಗವಾಗಿರುತ್ತದೆ. ಅಖಂಡವಾದ ಒಂದು ದೀರ್ಥದಿವಸ, 
ಒಂದು ದೀರ್ಪರಾತ್ರಿ ಮತ್ತು ಇವುಗಳ ಸಂಧಿಕಾಲವಾದ ಅಹೋರಾತ್ರ. ಈ ಅಂಶಗಳೆಲ್ಲಾ 
ಇಂದಿನಂತೆ ಸಹಸ್ರಾರು ವರ್ಷಗಳ ಹಿಂದೆಯೂ ಅಚಲವಾದ ಧ್ರುವಪ್ರದೇಶದಲ್ಲಿ ಇದ್ದವು. 
ಇವುಗಳ ಉಲ್ಲೇಖ ವೇದಗಳಲ್ಲಿ ಕಂಡುಬರುತ್ತದೆ. ಆದುದರಿಂದ ಆರ್ಯರು ಮೂಲತಃ 
ಧ್ರುವನಿವಾಸಿಗಳು. ಈ ಅಂಶಗಳನ್ನು ಸೂಚಿಸುವ ಕೆಲವು ಮಂತ್ರಗಳನ್ನು ಸೂಚಿಸಬಹುದು: 

ಅಮೀ ಯ ಖುಕ್ಷಾ ನಿಹಿತಾಸ ಉಚ್ಚಾ 

ನಕ್ತಂ ದದ್ಯಶ್ರೇ ಕುಹಚಿದ್ದಿವೇಯಃ | 

ಅದಬ್ಬಾನಿ ವರುಣಸ್ಕ ವ್ರತಾನಿ 

ವಿಚಾಕಶಚ್ಚಂದ್ರಮಾ ನಕ್ತಮೇತಿ | (ಯ. ಸಂ. 1-24-10) 

*ಯಕ್ಷಾಃ ಎಂದರೆ ಸಪ್ತರ್ಷಿಗಣವು ಸೃಷ್ಟಿಕರ್ತನಿಂದ ನಮ್ಮ ತಲೆಯ ಮೇಲೆ ಇಡಲ್ಪಟ್ಟಿದೆ. 
ಇವು ರಾತ್ರಿಯಲ್ಲಿ ಕಾಣುತ್ತವೆ. ಹಗಲಿನಲ್ಲಿ ಎಲ್ಲಿಯೋ ಮಾಯವಾಗುತ್ತವೆ. ಚಂದ್ರನೂ 
ರಾತ್ರಿಯಲ್ಲಿಯೇ ಪ್ರಕಾಶಿಸುತ್ತಾನೆ. ಇವೆಲ್ಲಾ ವರುಣನ ಶಾಶ್ವತವಾದ ಕರ್ಮ." 

ಈ ಮಂತ್ರದಲ್ಲಿ ಸಪ್ತರ್ಷಿಮಂಡಲ ಸರ್ವದಾ ನಮ್ಮ ತಲೆಯ ಮೇಲೆಯೇ ಕಾಣುವುದೆಂದು 
ಹೇಳಲಾಗಿದೆ. 

ಸ ಸೂರ್ಯಃ ಪರ್ಯುರೂ ವರಾಂಸ್ಕೇಂದ್ರೋ 

ವವೃತ್ಕಾದ್ರಥ್ಯೇವಚಕ್ರಾ | (ಯ. ಸಂ. 10-89-2) 
ಸಾರಥಿಯು ರಥಕ್ಕೆ ಸಂಬಂಧಿಸಿದ ಚಕ್ರಗಳನ್ನು ಆವರ್ತಗೊಳಿಸುವಂತೆ ಸುವೀರ್ಯನೂ 
ಪ್ರಸಿದ್ಧನೂ ಆದ ಇಂದ್ರನು ಅನೇಕ ಗ್ರಹಗಳನ್ನು ಭ್ರಮಣಗೊಳಿಸುತ್ತಾನೆ. ಇಲ್ಲಿ ಬರುವ 
ನಕ್ಸತ್ರಭ್ರಮಣ ಧ್ರುವಪ್ರದೇಶವನ್ನು ಬಿಟ್ಟು ಮತ್ತಾವ ಪ್ರದೇಶಕ್ಕೂ ಅನ್ವಯಿಸು ವುದಿಲ್ಲ. 

ಉಷಃಕಾಲದ ಸುದೀರ್ಪತ್ವವನ್ನು ಮಂತ್ರಗಳು ಹೇಳುತ್ತವೆ. ಕೆಳಗಿನ ಮಂತ್ರಗಳಲ್ಲಿ 

ಈ ಅಂಶ ಇದೆ: 

ತಾನೀದಹಾನಿ ಬಹುಲಾನ್ಮಾಸನ್‌ 

ಯಾ ಪ್ರಾಚೀನಮುದಿತಾ ಸೂರ್ಯಸ್ಯ | 

ಯತಃ ಪರಿ ಜಾರ ಇವಾಚರಂ 

ತ್ಕುಷೋ ದದೃಕ್ಷೇ ನ ಪುನರ್ಯತೀವ ॥ (ಯ. ಸಂ. 7-76-3) 

'ಉಷಃಕಾಲ ಆರಂಭವಾದ ಮೇಲೆ ಸೂರ್ಯೋದಯದವರೆಗೆ ಎಷ್ಟು ದಿನಗಳು ಕಳೆದು 
ಹೋದವು! ಪ್ರಿಯನ ಸುತ್ತಲೂ ಪ್ರಿಯೆ ಚರಿಸುವಂತೆ ಉಷೆಯೂ ಸುತ್ತುತ್ತಿದ್ದಾಳೆ" ಎಂದು 
ಇಲ್ಲಿ ಹೇಳಿದೆ. 

'ತಸ್ಕ ವೇನೀರನುವ್ರತಮುಷಸ್ತಿಸ್ರೋ 
ಅವರ್ಧಯನ್ನಭಂತಾಮನ್ಮಕೇ ಸಮೇ (ಯ. ಸಂ. 8-41-3) 


ಪೀಠಿಕೆ ೧೭ 


ಎಂಬ ಮಂತ್ರದಲ್ಲಿ ಮೂವತ್ತು ಉಷೆಯರ ವರ್ಣನೆಯಿದೆ. ಇವು ಒಂದೇ ದೀರ್ಥವಾದ 
ಉಷಃಕಾಲದ ಮೂವತ್ತು ಭಾಗಗಳೆಂದು ಹೇಳಬಹುದು.2 

ಪ್ರಾತರನುವಾಕವನ್ನು 'ಪುರಾ ಶಕುನಿವಾದಾದನುಬ್ರೂಯಾತ್‌' ಎಂದು ವಿಧಿಸಿದೆ. ಈ 
ಮಂತ್ರವನ್ನು ಸಾವಿರ ಸಲ ಪಠಿಸಬೇಕೆಂಬ ವಿಧಿಯಿದೆ. ಬೇರೆ ಯಾವ ಪ್ರದೇಶದ ಉಷಃ 
ಕಾಲದಲ್ಲಿಯೂ ಈ ಪ್ರಾತರನುವಾಕವನ್ನು ಸಾವಿರ ಸಲ ಪಠಿಸುವುದು ಸಾಧ್ಯವಿಲ್ಲ. ಉತ್ತರ 
ಧ್ರುವದ ಪ್ರದೇಶದ ಉಷಃಕಾಲದಲ್ಲಿ ಮಾತ್ರ ಇದು ಸಾಧ್ಯ. 

ವೇದದಲ್ಲಿ ಬರುವ ಉಷೋದೇವಿಯ ಮೂವತ್ತು ಅಡಿಗಳ ವಿಚಾರ? ಇಪ್ಪತ್ತನಾಲ್ಕು 
ಗಂಟೆಗಳ ಮೂವತ್ತು ದಿನಗಳಿಗೆ ಸ್ಪಷ್ಟವಾಗಿ ಅನ್ವಯಿಸುತ್ತದೆ.“ 

ವೇದದಲ್ಲಿ ಬರುವ ದೀರ್ಪುದಿವಸ ಮತ್ತು ದೀರ್ಫ್ಥರಾತ್ರಿಯ ವರ್ಣನೆಯು ಧ್ರುವ 
ಪ್ರದೇಶಕ್ಕೇ ಅನ್ವಯಿಸುತ್ತದೆ. 

ವೃತ್ರವಧವರ್ಣನೆ ದೀರ್ಫ್ಥರಾತ್ರಿಯನಂತರ ಉದಿಸುವ ಪ್ರಕಾಶಕ್ಕೆ ಸಂಬಂಧಿಸಿದೆ. 
ಆವಿಯ ರೂಪದಲ್ಲಿ ಗಗನಗಾಮಿಯಾಗುವ ಜಲ, ಸೂರ್ಯ ಮತ್ತು ಉಷಸ್ಸುಗಳು 
ಕೆಳಲೋಕದಿಂದ ಮೇಲಕ್ಕೆ ಬರದಂತೆ ತಡೆಯಲ್ಪಟ್ಟಿದ್ದವೆಂದು ನಂಬಲಾಗಿತ್ತು. ವೃತ್ರವಧವಾದ 
ಮೇಲೆ ಸೂರ್ಯನ ಅಭಿವ್ಯಕ್ತಿಯೂ ವಾತಾವರಣದ ಜಲನಿರ್ಗಮವೂ ಆಯಿತೆಂದು ವರ್ಣಿಸಿದೆ. 

ಇವೆಲ್ಲ ಆಧಾರಗಳಿಂದ ಆರ್ಯರು ಉತ್ತರಧ್ರುವದ ಮೂಲನಿವಾಸಿಗಳಾಗಿದ್ದರೆಂದೂ 
ಹಿಮಪ್ರಪಾತವಾದ ಮೇಲೆ ಆ ಪ್ರದೇಶದಿಂದ ಹೊರಟುಬಂದು ಭಾರತದೇಶದಲ್ಲಿ ನೆಲಸಿದ 
ರೆಂದೂ ಸಿದ್ಧವಾಗುತ್ತದೆ. 

ಆರ್ಯರು ಬೇರೆಲ್ಲಿಂದಲೋ ಭಾರತಕ್ಕೆ ಬಂದರೆಂಬ ವಾದವನ್ನು ಇವರು ಮುಂದಿಟ್ಟ 
ದ್ದಾರೆ. ಆದರೆ ಶ್ರೀಯುತ ಅವಿನಾಶ ಚಂದ್ರದಾಸ್‌ ಅವರು ಆರ್ಯರ ಮೂಲವಸತಿಯನ್ನು 
ಚರ್ಚಿಸುತ್ತ ಆರ್ಯರು ಆರ್ಯಾವರ್ತದ ಮೂಲನಿವಾಸಿಗಳೇ ವಿನಾ ಬೇರೆ ಕಡೆಯಿಂದ 
ಬಂದವರಲ್ಲವೆಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ.5 ಇವರ ವಾದ ಹೀಗಿದೆ: 

(ಅ) ಸಪ್ತಸಿಂಧು ಎಂದು ಕರೆಯಲಾದ ಪಂಜಾಬು ಪ್ರಾಂತವೇ ಆರ್ಯರ ಮೂಲಸ್ಥಾನ. 
ಯಗ್ರೇದಕಾಲದಲ್ಲಿ ಈಗಿನ ರಾಜಪುಟಾಣ ಪ್ರಾಂತದಿಂದ ಹಿಡಿದು ಅಸ್ಸಾಮಿನವರೆಗೂ 
ಸಾಗರ ಹರಡಿಕೊಂಡಿದ್ದಿತ್ತು. ಆಗ ದಕ್ಷಿಣಭಾರತ ಮಹಾದ್ವೀಪವಾಗಿದ್ದಿತು. ಆಗ್ಗೆ ಭಾರತ 
ಪ್ರಾಯಃ ಆಸ್ಟ್ರೇಲಿಯಾವರೆಗೂ ಹರಡಿಕೊಂಡಿದ್ದಿರಬಹುದು. ಯಗ್ವೇದಕಾಲವಾದನಂತರ 
ಎಂದೋ ಸಂಭವಿಸಿದ ಕೆಲವು ಭೂಕಂಪಗಳ ಪರಿಣಾಮವಾಗಿ ದಕ್ಷಿಣಭಾರತದ ದಕ್ಷಿಣ 
ಭಾಗಗಳನೇಕ ಸಮುದ್ರದಲ್ಲಿ ಲೀನವಾಗಿಹೋದವು ; ಹಾಗೂ ಇಂದಿನ ಭಾರತದ ರೂಪ 
ಬಂದಿತು. ಅಂಥ ಭೂಕಂಪದ ಪರಿಣಾಮವಾಗಿಯೇ ರಾಜಪುಟಾಣವು ಸಮುದ್ರಗರ್ಭದಿಂದ 
ಮೇಲಕ್ಕೆದ್ದಿರಬೇಕು. ಇದರಿಂದ ಆರ್ಯರಿಗೆ ದಕ್ಷಿಣಕ್ಕೆ ಖೋಗಲು ಮಾರ್ಗವೊಂದು ತೆರೆಯಿತು. 


Arctic Home in the Vedas, ೧. 115 

ಯ. ಸಂ. 6-59-6 

Arctic Home in the Vedas, p. 122 

ಯ. ಸಂ. 2-19-3, 1-32-11 : ನಿರುಕ್ತ 2-16-3 : Arctic Home in the Vedas. 
pp. 294-295 

6, Rigvedic india, Avinasha Chandra Das 


WN 


೧೮ ವೈದಿಕ ಸಾಹಿತ್ಯ ಚರಿತ್ರ 


ಪುರಾಣದಲ್ಲಿ ಬರುವ ಅಗಸ್ತ್ಯರ ಸಮುದ್ರಪಾನದ ಕಥೆ ಪ್ರಾಯಃ ರಾಜಪುಟಾಣಾ ಸಾಗರದ 
ಶೋಷಣೆಗೆ ಅನ್ವಯಿಸಬಹುದು. 

(ಆ) ಭೂಗರ್ಭಶಾಸ್ತ್ರಜ್ಞರ ಅಭಿಪ್ರಾಯದಂತೆ ಸಪ್ತಸಿಂಧು ಪ್ರದೇಶದಲ್ಲಿ ಪ್ರಾಚೀನ 
ಕಾಲದಿಂದ ಮಾನವಸೃಷ್ಟಿಯವರೆಗೂ ಮತ್ತೆ ಮುಂದಕ್ಕೂ ಅನ್ವಯಿಸಿದ ವಿಚಾರಗಳು 
ಉಪಲಬ್ಧವಾಗಿವೆ. ಇಲ್ಲಿ ಆರ್ಯರು ಎಂದಿನಿಂದ ಎಂದಿನವರೆಗೆ ಇದ್ದರೆಂದು ನಿರ್ಧರಿಸಲು 
ಸಾಧ್ಯವಿಲ್ಲದ ಕಾರಣ ಇದೇ ಅವರ ಮೂಲಸ್ಥಾನವಾಗಿದ್ದಿರಬಹುದು. ದುಸ್ತರವಾದ 
ಸಮುದ್ರವನ್ನೂ ದುರ್ಲಂಘ್ಯವಾದ ಪರ್ವತ ಮಾಲೆಯನ್ನೂ ನೆನೆದರೆ ಆರ್ಯರು ಮಧ್ಯ 
ಏಷ್ಕಾದಿಂದಲೋ ಉತ್ತರಧ್ರುವದಿಂದಲೋ ಬಂದರೆಂಬುದನ್ನು ನಂಬುವುದಕ್ಕಾಗುವುದಿಲ್ಲ. 
ಕೋಲರೂ, ದ್ರಾವಿಡರೂ ಹೇಗೆ ದಕ್ಷಿಣ ಭಾರತದ ಮೂಲನಿವಾಸಿಗಳೋ ಹಾಗೆಯೇ 
ಆರ್ಯರು ಸಪ್ತಸಿಂಧು ಪ್ರದೇಶದ ನಿವಾಸಿಗಳು. 

(ಇ) ರಾಜಪುಟಾಣಾ ಸಮುದ್ರ ಪರಿವರ್ತನೆಗೊಂಡು ಸ್ಥೂಲವಾಗಿ ಮಾರ್ಪಾಡಾದಾಗ 
ಮಹಾಪ್ರಳಯವೊಂದು ಸಪ್ತಸಿಂದಧುಪ್ರದೇಶದಲ್ಲಿ ಆಗಿರಬೇಕು. ಮನುವಿನ 
ಜಲಪ್ರಳಯವೆಂದು ಇದನ್ನೇ ವರ್ಣಿಸಿರಬೇಕು. ಈ ಅಪಾರವಾದ ಜಲರಾಶಿ ಪ್ರಾಯಃ 
ಉತ್ತರದ ಕಡೆ ಕೊಚ್ಚಿಹರಿದು 'ಐರ್ಯೆನಂಬೇಜೋ" ಅಥವಾ ಉತ್ತರಧ್ರುವದವರೆಗೂ 
ವಿನಾಶಕಾರಿಯಾಗಿ ಸಾರಿರಬಹುದು. ಯಮನೂ ಅವನ ಸಹಚರರೂ ತಮ್ಮ ಪ್ರಜೆಗಳನ್ನು 
ಉತ್ತರ ದಿಕ್ಕಿಗೆ ಓಡಿಸಿದರೆಂದು ಇದನ್ನೇ ವರ್ಣಿಸಿರಬಹುದು. ಯಗ್ವೇದ ಕಾಲವಾದ ಮೇಲೆ 
ಆರ್ಯರ ಕೆಲವು ತಂಡಗಳು ಉತ್ತರಧ್ರುವದ ಕಡೆ ಹೋಗಿರಬಹುದೇ ವಿನಾ ಯಗ್ವೇದ 
ಕಾಲದಲ್ಲಿ ಆರ್ಯರು ಎಲ್ಲಿಗೂ ಹೋಗಲೂ ಇಲ್ಲ, ಎಲ್ಲಿಂದಲೂ ಬರಲೂ ಇಲ್ಲ. 

(ಈ) ಪ್ರಥಮತಃ ಸಮುದ್ರವಿದ್ದ ಕಾರಣ ಸಪ್ತಸಿಂಧುಪ್ರದೇಶ ಶೀತಲವಾಗಿದ್ದಿರಬೇಕು. 
ಆದುದರಿಂದ ವರ್ಷದ ಆದಿಯಲ್ಲಿ ಹಿಮರ್ತುವನ್ನು ಹೇಳಿರಬೇಕು. ರಾಜಪುಟಾಣ ಸಾಗರ 
ಹೋಗಿ ಪ್ರದೇಶವಾಗಿ ಪರಿವರ್ತನೆಯಾದಮೇಲೆ 'ಶರತ್‌' ಎಂದು ಬದಲಾಯಿಸಿದ್ದಾರೆ. ಆ 
ಪ್ರಾಂತದಲ್ಲಿ ಔಷ್ಣ್ಯವು ಅಧಿಕವಾದುದು ಇದಕ್ಕೆ ಕಾರಣ ಇರಬೇಕು. ಸರಸ್ಪತೀ ದೃಷದ್ರತಿ 
ಗಳು ಬತ್ತಿಹೋಗಲೂ ಇದೇ ಕಾರಣವೆನ್ನಬಹುದು. 

(ಉ) ಖುಗ್ಬೇದದಲ್ಲಿ ಬರುವ 'ದಾಸು' ಅಥವಾ 'ದಸ್ಕು'ಗಳು ಆ ಕಾಲದಲ್ಲಿದ್ದ ಹಲ 
ಕೆಲವು ಕಾಡು ಜನರನ್ನೋ ಅಥವಾ ಯಾಗಾದಿಗಳನ್ನಾಚರಿಸದ ನಾಸ್ತಿಕರನ್ನೋ ಹೇಳುತ್ತದೆಯೇ 
ವಿನಾ ಇಲ್ಲಿನ ನಿವಾಸಿಗಳಾಗಿದ್ದ ದ್ರಾವಿಡ ಭೀಲಕೋಲರನ್ನು ಹೇಳುವುದಿಲ್ಲ. 

(ಊ) ಸಪ್ತಸಿಂಧು ಪ್ರದೇಶದಲ್ಲಿಯೇ ಇದ್ದ ಪಣಿಗಳೆಂಬ ವ್ಯಾಪಾರಿಗಳು ಪಶು 
ಚೌರ್ಯಾದಿಗಳನ್ನು ಮಾಡುತ್ತಾ ಕ್ರೂರಿಗಳಾಗಿದ್ದರು. ವೇದಧರ್ಮದಲ್ಲಿಯಾಗಲೀ ದೇವತೆ 
ಗಳಲ್ಲಿಯಾಗಲೀ ಇವರಿಗೆ ಆಸಕ್ತಿ ಇರಲಿಲ್ಲ. ಆರ್ಯರಿಂದ ಪರಾಜಿತರಾದ ಇವರು ನಾವಿಕ 
ರಾಗಿ ಸಾಗರದ ಮೇಲೆಯೇ ಇರತೊಡಗಿದರು. ರಾಜಪುಟಾಣಾ ಸಾಗರ ಬತ್ತಿದಮೇಲೆ ಇವರು 
ಗುಜರಾತು, ಮಲಬಾರ್‌ ಮೊದಲಾದ ಭಾಗಗಳಲ್ಲಿ ನೆಲಸಿರಬೇಕು. ಹೀಗೆ ಇವರಿಗೆ 
ಮೊದಮೊದಲು ಪಾಂಡ್ಕರು, ಕೋಲರು ಮೊದಲಾದವರ ಸಹವಾಸವೇರ್ಪಟ್ಟಿರಬೇಕು. ಅನಂತರ 
ಈ ಪಣಿಗಳೂ ಕೋಲರೂ 'ಚಾಲ್ಲಿಯಾ' ಪ್ರಾಂತಕ್ಕೆ ಬಂದಿರಬೇಕು. ಮೆಸಪೆಟೋಮಿಯಾದಲ್ಲಿ 
ಸ್ವತಂತ್ರವಾದ ಬ್ಯಾಬಿಲೋನಿಯನ್‌ ಸಾಮ್ರಾಜ್ಯಕಟ್ಟಿದವರಿವರು. ಇವರದೇ ಆದ ಮತ್ತೊಂದು 
ಶಾಖೆ ಪಾಂಡ್ಕರೊಡನೆ ಇರಾನ್‌, ಅರೇಬಿಯಾಗಳ ಕಡೆ ಹೋಗಿ ಈಜಿಪ್ಟಿ ನಲ್ಲಿ ನೆಲಸಿತು. 


ಪೀಠಿಕೆ ೧೯ 


ಹೀಗೆ ವಲಸೆ ಹೋದವರೆಂದರೆ ಆರ್ಯರ ಪಣಿಗಳೆ ವಿನಾ ಇತರರಲ್ಲ ವೆಂಬುದೂ, ವಲಸೆ 
ಹೊರಟ್ಟಿದ್ದು ಭಾರತದಿಂದಲೇ ಎಂಬುದೂ ಸಿದ್ಧವಾಗುತ್ತದೆ. 

(ಯ) ಪರ್ಷಿಯನ್ನರ ಮೂಲಪುರುಷರಾದ ಇರಾನಿಯನ್ನರು ಮೂಲತಃ ಶುದ್ಧ ಆರ್ಯರು. 
ಆರ್ಯಭಾಷೆಯನ್ನೇ ನುಡಿಯುತ್ತಿದ್ದರು. ಪಶುಯಜ್ಞ ಅವರಿಗೆ ಅಭಿಮತ ವಿರಲಿಲ್ಲ. ಈ 
ಜನ ಆರ್ಯರಿಂದ ಬೇರೆಯಾಗಿ ಕವಲೊಡೆದರು. ಇವರ ಕಲಹಗಳನ್ನೇ ದೇವಾಸುರ ಯುದ್ಧಗಳೆಂದು 
ವರ್ಣಿಸಿದ್ದಾರೆ. ಕೊನೆಯಲ್ಲಿ ಇವರು ಸಪ್ತಸಿಂಧು ಪ್ರದೇಶವನ್ನು ಬಿಟ್ಟುಬಿಟ್ಟು 
'ವಐರ್ಯನಂಬೇಜೋ' ಪ್ರಾಂತದಲ್ಲಿ ನಿಂತರು. 

ಇವೆಲ್ಲವನ್ನೂ ವಿಮರ್ಶಿಸಿದರೆ ಆರ್ಯರು ಸಪ್ಪಸಿಂಧು ಪ್ರದೇಶದಲ್ಲಿ ಮೊದಲಿಂದ 
ವಾಸವಾಗಿದ್ದರೆಂದೂ, ಇಲ್ಲಿಂದಲೇ ಇತರ ಪ್ರದೇಶಗಳಿಗೆ ವಲಸೆ ಹೋದರೆಂದೂ 
ಸಿದ್ಧವಾಗುತ್ತದೆ. 

ಸತ್ಯವ್ರತ ಸಾಮಶ್ರಮಿಗಳೂ ಧರ್ಮಮಾರ್ತಾಂಡ ಲೇಲೇ ಅವರೂ ಉತ್ತರ ಧ್ರುವವು 
ಆರ್ಯರ ಮೂಲವಸತಿಯೆಂಬ ವಾದವನ್ನು ಶೀವ್ರವಾಗಿ ವಿರೋಧಿಸಿ ಆರ್ಯರ ಮೂಲವಸತಿ 
ಆರ್ಯಾವರ್ತವೆಂದೇ ಸಮರ್ಥಿಸಿದ್ದಾರೆ. ಅವರ ವಾದಸರಣಿ ಕೆಳಕಂಡಂತೆ ಇದೆ : 

(i) ಆರ್ಯರು ಮೊದಲಿಂದಲೂ ಭಾರತದಲ್ಲಿಯೇ ಇದ್ದರು. ವೇದಗಳಲ್ಲಿ ಹೆಸರಿಸಿರುವ 
ನದಿಗಳೂ ಪರ್ವತಗಳೂ ಪ್ರದೇಶಗಳೂ ಉತ್ತರ ಧ್ರುವದಲ್ಲಿಲ್ಲ. ಅವೆಲ್ಲಾ ಭಾರತದಲ್ಲಿಯೇ 
ಇವೆ. 

(ii) ಉತ್ತರಧ್ರುವ ಆರ್ಯರ ಮೂಲಸ್ಥಾನವೆಂದು ಸಮರ್ಥಿಸಲು ಉದಾಹರಿಸಿರುವ 
ಮಂತ್ರಗಳಿಗೆ ಬೇರೆಬೇರೆ ಅರ್ಥವೇ ವಿನಾ ತಿಲಕರು ಹೇಳುವ ಅರ್ಥ ಹೊಂದುವುದಿಲ್ಲ. 
ಸಪ್ತರ್ಷಿಗಣವನ್ನಾಗಲೀ, ನಕ್ಷತ್ರಬ್ರಮಣವನ್ನಾಗಲಿ ಆ ಮಂತ್ರಗಳು ಹೇಳುವುದಿಲ್ಲ. 

(i) ಪ್ರಾತರನುವಾಕವನ್ನು ಸಹಸ್ರಶಃ ಪಠಿಸುವ ವಿಚಾರ ಯಗ್ವೇದದಲ್ಲಿಲ್ಲ. ಇದು 
ಐತರೇಯ ಬ್ರಾಹ್ಮಣದಲ್ಲಿರುವುದರಿಂದ ಐತರೇಯ ಬ್ರಾಹ್ಮಣಕಾರರು ಉತ್ತರ ಧ್ರುವ 
ದಲ್ಲಿದ್ದರೆಂದು ಹೇಳಬಹುದೇ? ಪಕ್ಷಿಕೂಜನಕ್ಕೂ ಮೊದಲು ಪ್ರಾತರನುವಾಕವನ್ನು ಪಠಿಸ 
ಬೇಕೆಂದು ಹೇಳಿರುವುದು ಮಂತ್ರದ ಮುಖ್ಯವಾದ ಬಾಗಕ್ಕನ್ವೈಯಿಸುತ್ತಿತ್ತು, ಉಳಿದ 
ಭಾಗಗಳನ್ನು ಅನಂತರ ಪಠಿಸುತ್ತಿದ್ದರು. 

(೪) ಧ್ರುವ ಪ್ರದೇಶದಲ್ಲಿ ಒಂದು ರಾತ್ರಿಯೂ ಒಂದು ಹಗಲೂ ಸೇರಿದರೆ ಒಂದು 
ವರ್ಷವಾಗುವುದು. ಹೀಗಿರಲು ಶ್ರುತಿಸಿದ್ದವಾದ ನೂರುವರ್ಷಗಳ ಆಯುಸ್ಸಿನ ಗಣನೆ ಹೇಗೆ 
ಸಾಧ್ಯವಾಗುತ್ತದೆ? ಮಾಸದ ಪರಿಮಿತಿ ಹೇಗೆ? ವರ್ಷದ ಅವಧಿ ಎಷ್ಟಿರಬೇಕು ? ಮಾನವರ 
ಒಂದು ವರ್ಷ ದೇವತೆಗಳ ಒಂದು ದಿನವೆಂದು ಹೇಳಿರುವಲ್ಲಿಯೂ ಧ್ರುವಪ್ರದೇಶದ ಸೋಂಕಿಲ್ಲ. 

ಈ ಕಾರಣಗಳಿಂದ ಧ್ರುವಪ್ರದೇಶ ಆರ್ಯರ ಮೂಲ ವಸತಿಯಲ್ಲವೆಂದು ಸೂಚಿಸಿ ಆರ್ಯರ 
ಮೂಲಸ್ಥಾನ ಆರ್ಯಾವರ್ತವೆಂದು ಸಮರ್ಥಿಸಲು ಕೆಳಗಿನ ಕಾರಣಗಳನ್ನು ಹೇಳುತ್ತಾರೆ: 

(1) ಆರ್ಯರ ಮೂಲವಸತಿ ಹಿಮಾಲಯದ ದಕ್ಷಿಣಕ್ಕಿರುವ ಸುವಾಸ್ತು ಪ್ರದೇಶವೇ. 
'ಸುವಾಸ್ವಾಲಧಿ ತುಗ್ಡನಿ' (ಯ. ಸಂ. 8-19-37) ಎಂದು ಇದನ್ನು ನಿರ್ದೇಶಿಸಲಾಗಿದೆ. 
"ಸುವಾಸ್ತುರ್ನದೀ ತುಗ್ವತೀರ್ಥಂಭವತಿ' ಎಂದು ಯಾಸ್ಕರು ಶಿಳಿಸಿದ್ದಾರೆ-(ನಿರುಕ್ತ 4-15-2). 
ಸುವಾಸ್ತು ಪ್ರದೇಶ ವಾಸಕ್ಕೆ ಅತ್ಯಂತ ಪ್ರಶಸ್ತವಾದ ಪ್ರದೇಶವೆಂದು ತಿಳಿಸಿದ್ದಾರೆ. ಈಗಿನ 
"ಸ್ಟಾತ್‌' ನದಿ ಪುರಾತನ ಸುವಾಸ್ತು ಆಗಿರಬೇಕೆಂದು ಕನ್ನಿಂಗ್‌ ಹ್ಯಾಂ ಅಭಿಪ್ರಾಯ ಪಡುತ್ತಾರೆ. 


೨೦ ವೈದಿಕ ಸಾಹಿತ್ಯ ಚರಿತ್ರೆ 


(ii) ಅತಿ ಪ್ರಭಾವಶಾಲಿಯಾದ ರಸಾನದಿ ಆರ್ಯಾವರ್ತದ ಉತ್ತರ ಸೀಮೆಯಾಗಿಯೂ 
ಕುಭಾನದಿಯು (ಈಗಿನ ಕಾಬೂಲ್‌ ನದಿ ?) ಪಶ್ಚಿಮದ ಎಲ್ಲೆಯಾಗಿಯೂ ಇದ್ದಿರಬೇಕು. 
ಸರಯೂನದಿ ಪೂರ್ವದ ಎಲ್ಲೆಯಾಗಿರಬೇಕು. ಕುಭಾದ ಕೆಳಗೆ ಇರುವ ಕ್ರಮು ಸಿಂಧುಗಳ 
ಸಂಗಮವೇ ದಕ್ಷಿಣದ ಎಲ್ಲೆ ಇರಬೇಕು.? 

(1) ಈ ಆರ್ಯರ ವಾಸಸ್ಥಳ ಕ್ರಮೇಣ ಸಾರಸ್ಪತ ಪ್ರದೇಶದ ಕಡೆಗೆ ಹರಡಿತು. 
ನಿರುಕ್ತದಲ್ಲಿ ಯಾಸ್ಕರು ವಿಪಾಟ್‌ ಶುತದ್ರುಗಳ ಸಂಗಮ ಸ್ಥಳಕ್ಕೆ ವಿಶ್ವಾಮಿತ್ರರು ಸುದಾಸ 
ನೊಡನೆ ಬಂದರೆಂದೂ ಇತರರು ಅವರನ್ನು ಅನುಸರಿಸಿದರೆಂದೂ ಹೇಳಿದ್ದಾರೆ. ಯಗ್ಬೇದ 
ದಲ್ಲಿ ಬರುವ ವಿಶ್ವಾಮಿತ್ರ ಮತ್ತು ನದಿಗಳ ಸಂವಾದ ಈ ಹಿನ್ನೆಲೆಯಲ್ಲಿ ಆದುದು. ಈ 
ಸಾರಸ್ವತ ಪ್ರದೇಶವು ಯಾಗಭೂಮಿಯೆಂದು ಪಾವನಕಮವಾದುದೆಂದೂ ಪ್ರಶಂಸಿಸಲ್ಪಟ್ಟಿದೆ. 
'ಧಾನ್ಮಬಹುಳವೂ ಪೃಥ್ವಿಯಲ್ಲಿ ಸುಂದರವೂ ಅದ ಈ ಪ್ರದೇಶದಲ್ಲಿ ಅಗ್ನಿಯನ್ನು ವಿಶೇಷ 
ರೂಪದಿಂದ ಸ್ಥಾಪನೆ ಮಾಡಿರುತ್ತೇನೆ. ಈ ಪಾವನತಮವಾದ ಪ್ರದೇಶವಾದರೋ ದೃಷದ್ವತೀ 
ಮತ್ತು ಸರಸ್ವತೀ ನದಿಗಳ ಮಧ್ಯಪ್ರದೇಶವೇ. ಇಲ್ಲಿ ನೀನು ಸ್ವಚ್ಛಂದವಾಗಿ ಪ್ರಕಾಶ ಬೀರು" 
ಎಂದು ಕೆಳಗಿನ ಮಂತ್ರದಲ್ಲಿ ಹೇಳಿದೆ : 

ನಿತ್ವಾ ದಧೇ ವರ ಆ ಪೃಥಿವ್ಯಾ 

ಇಳಾಯಾಸ್ಪದೇ ಸುದಿನತ್ವೇ ಆಹ್ನಾಮ್‌ | 

ದೃಷದೃತ್ಕಾಂ ಮಾನುಷ ಆಪಯಾಯಾಂ 

ಸರಸ್ಪತ್ಕಾಂ ರೇವದಗ್ನೇ ದಿದೀಹಿ! (ಯ. ಸಂ. 3-23-4) 
ಸರಮಾ ಪಣಿಗಳ ಸಂವಾದದಲ್ಲಿ' ಬರವು ರಸಾನದಿ ಆರ್ಯಾವರ್ತದ ಉತ್ತರ ದಿಕ್ಕಿನ 
ಎಲ್ಲೆಯಾಗಿದ್ದಿತೆಂಬುದನ್ನೇ ಸೂಚಿಸುತ್ತದೆ. 

ಖಗ್ವೇದದಲ್ಲಿ ಮೂಜವಾನ್‌ ಪರ್ವತದ ಉಲ್ಲೇಖವಿರುವುದರಿಂದ ಆರ್ಯರು ಅಲ್ಲಿ 
ಮೊದಲು ವಾಸವಾಗಿದ್ದರೆಂದು ಹೇಳುವುದೂ ಸರಿಯಾಗದು. ಯಕ್‌ಸಂಹಿತೆಯ ಕಾಲಕ್ಕೆ ಈ 
ಮೂಜವಾನ್‌ ಪರ್ವತ, ಇರಾನ್‌ದೇಶ ಮೊದಲಾದುವೆಲ್ಲಾ ಆರ್ಯಾವರ್ತದಲ್ಲಿಯೇ 
ಸೇರಿದ್ದವೆಂದು ಕಂಡುಬರುತ್ತದೆ. 

ಆದ್ದರಿಂದ ಆರ್ಯಾವರ್ತ ಇಂದಿನ ಪರ್ಷಿಯಾದ ಉತ್ತರದಲ್ಲಿರುವ ಏಷ್ಕಾಮ್ಮೆನರಿ 
ನಿಂದ ಪೂರ್ವಕ್ಕೂ ಗಂಗಾಪ್ರದೇಶದ ಪಶ್ಚಿಮಕ್ಕೂ ಮೂಜವತ್‌ ಪರ್ವತದ ದಕ್ಷಿಣಕ್ಕೂ 
ಸಿಂಧೂನದಿ ಸಾಗರದೊಡನೆ ಸಂಗಮವಾಗುವ ಪ್ರದೇಶದಿಂದ ಉತ್ತರಕ್ಕೂ ಹರಡಿತ್ತೆಂದು 
ಸಿದ್ಧವಾಗುತ್ತದೆ. ಇದೇ ಆರ್ಯರ ಮೂಲವಸತಿಯಾಗಿತ್ತೆಂದು ಇವರ ಮತ. 

ಈ ರೀತಿಯಲ್ಲಿ ಆರ್ಯರ ಮೂಲವಸಶಿಯ ವಿಚಾರದಲ್ಲಿ ವಿದ್ವಾಂಸರು ಬಗೆಬಗೆಯ 


7. ಮಾವೋ ರಸಾ ನಿತಭಾ ಕುಬಾ 
ಕ್ರುಮುರ್ಮಾ ವಃ ಸಿಂಧುರ್ನಿರೀರಮತ್‌ | 
ಮಾ ವಃ ಪರಿಷ್ಕುತ್ತರಯು: 
ಪುರೀಖ್ಯಾಸ್ಮೇ ಇತ್ಸುಮ್ನಮಸ್ತುವಃ || -(ಯ. ಸಂ. 5-59-9 ಮತ್ತು 1-104-4) 
8. ನಿಡುಕ್ತ 11-24-6 
9. ಜು. ಸಂ. 3-833 
10. ಖು. ಸಂ. 10-108-1 


ಪೀಠಿಕೆ ೨೧ 


ಅಭಿಪ್ರಾಯಗಳನ್ನು ಪ್ರತಿಪಾದಿಸಿದ್ದಾರೆ. ತುಲನಾತ್ಮಕ ದೃಷ್ಟಿಯಿಂದ ಇವುಗಳನ್ನು 
ವಿಮರ್ಶಿಸಿದರೆ ಈ ವಿವಾದ ಇನ್ನೂ ನಿರ್ಣೀತವಾಗಿಲ್ಲ ವೆಂದು ಹೇಳಬಹುದು. ಆರ್ಯರು 
ಮಧ್ಯ ಏಷ್ಕಾದಿಂದಲೋ ಉತ್ತರ ಧ್ರುವದಿಂದಲೋ ಬಂದರೆಂಬ ವಾದಕ್ಕೆ ಆಧಾರ 
ದೊರೆಯುವಂತೆ ಅವರು ಆರ್ಯಾವರ್ತದಲ್ಲಿದ್ದರೆಂಬುವುದಕ್ಕೂ ಆಧಾರಗಳಿಲ್ಲದೆ ಇಲ್ಲ. 
ವೇದಶಬ್ದಗಳ ಅರ್ಥವೃತ್ತಿ ಸಂದಿಗ್ಗವಾಗಿರುವುದೂ ಅವಕ್ಕೂ ನಮಗೂ ಸಹಸ್ರಾರು ವರ್ಷಗಳ 
ಅಂತರವಿರುವುದೂ ಈ ವಿಧವಾದ ಭಿನ್ನಾಭಿಪ್ರಾಯಗಳಿಗೆ ಕಾರಣ. ಯಾಸ್ಕಾಚಾರ್ಕರ ಕಾಲಕ್ಕೇ 
ವೇದಮಂತ್ರಗಳು ಸುಲಭವಾಗಿ ಅರ್ಥವಾಗುತ್ತಿರಲಿಲ್ಲವೆಂದು ಹೇಳಿರುವಾಗ ಈಗ ಆ 
ಮಂತ್ರಗಳ ಆಧಾರದಿಂದಲೇ ಸಿದ್ಧಾಂತಗಳನ್ನು ಸ್ಥಾಪಿಸಲು ಯತ್ನಿಸುವುದು ಯಶಸ್ವಿಯಾಗದು. 
ಅಲ್ಲದೆ ವೇದಸೂಕ್ತಗಳು ಒಂದೇ ಕಾಲಕ್ಕೆ ಸೇರಿದವೂ ಅಲ್ಲ. ಭಿನ್ನಭಿನ್ನಕಾಲದಲ್ಲಿ ಬಿನ್ನಭಿನ್ನ 
ಯಷಿಗಳಿಂದ ಬೇರೆಬೇರೆ ದೇಶ ಮತ್ತು ಪರಿಸ್ಥಿತಿಗಳಲ್ಲಿ ದೃಷ್ಟವಾದ ಮಂತ್ರಗಳಿವು. ಹೀಗಾಗಿ 
ವೇದದಲ್ಲಿ ಉತ್ತರ ಧ್ರುವದ ಅಂಶವೂ ಇರಬಹುದು. ಆರ್ಯಾವರ್ತ ಮೂಜವದಾದಿ 
ವಿಚಾರಗಳೂ ಇರಬಹುದು. ಅಷ್ಟರಿಂದಲೇ ಆರ್ಯರ ಮೂಲವಸತಿ ಯಾವುದೆಂಬುದನ್ನು 
ಅವು ಸಾಧಿಸಲಾರವು. ಬೇರೆಬೇರೆ ಭೌಗೋಳಿಕ ಪರಿಸ್ಥಿತಿಗಳಲ್ಲಿ ಬೇರೆಬೇರೆ ಪ್ರದೇಶಗಳಿಗೆ 
ಅವರು ಹೋಗಿರಬಹುದು. 

ಯಗ್ವೇದದಲ್ಲಿ ಬರುವ ಪರ್ವತಗಳು, ನದಿಗಳು, ಮತ್ತು ಪ್ರದೇಶಗಳು ಮೊದಲಾದ 
ವೆಲ್ಲಾ ಆರ್ಯಾವರ್ತಕ್ಕೆ ಸಂಬಂಧಿಸಿವೆ. ಇಂದಿನ ಪರ್ಷಿಯ, ಇರಾನ್‌, ಕಾಬೂಲ್‌ 
ಪ್ರಾಂತಗಳೆಲ್ಲಾ ಆರ್ಯಾವರ್ತದೊಳಗೆ ಅಡಕವಾಗಿದ್ದವೆಂದೂ ಗೊತ್ತಾಗುತ್ತದೆ. ಆರ್ಯರು 
ಇಲ್ಲಿಯೇ ಮೊದಲು ವಾಸವಾಗಿದ್ದು ಇಲ್ಲಿಂದಲೇ ಇತರ ಭಾಗಗಳಿಗೆ ವಲಸೆ ಹೋಗಿರ 
ಬೇಕೆಂದು ಸಾರುವ ವಾದ ಅಸಂಭವವಾದುದಲ್ಲ. ತುಲನಾತ್ಮಕ ಭಾಷಾಶಾಸ್ತ್ರದಂತೆ ಸಂಸ್ಕೃತ, 
ಇಂಗ್ಲಿಷ್‌, ಲ್ಯಾಟಿನ್‌, ಪರ್ಷಿಯನ್‌ ಮೊದಲಾದ ಭಾಷೆಗಳು ಇಂಡೋ ಜರ್ಮಾನಿಕ್‌ ವಂಶಕ್ಕೆ 
ಸೇರಿದವೆಂದು ಸಮರ್ಥಿಸಲಾಗಿದೆ. ಇವರೆಲ್ಲಾ ಒಂದೇ ಬುಡಕಟ್ಟಿನವರೆಂದು ವಿಂದ 
ಸಿದ್ಧವಾಗುತ್ತದೆ. ಈ ಮೂಲ ಬುಡಕಟ್ಟಿನ ಜನ ಆರ್ಯಾವರ್ತದಿಂದಲೇ ಇತರ ಭಾಗಗಳಿಗೆ 
ವಲಸೆ ಹೋಗಿದ್ದಿರಬಹುದು ; ಮಧ್ಯ ಏಷ್ಕಾದಿಂದಲೇ ಬಂದಿರಬೇಕಾಗಿಲ್ಲ. 

ಹರಪ್ಪ ಮತ್ತು ಮೊಹೆಂಜದಾರೋ ಪ್ರದೇಶದಲ್ಲಿ ಉಪಲಬ್ಧವಾಗಿರುವ ನಾಗರಿಕತೆಗೂ 
ಆರ್ಯರ ಈ ನಾಗರಿಕತೆಗೂ ಸಂಬಂಧವಿದೆಯೇ ? ಅದು ಎಂಥದು ? ಎಂಬ ಬಗೆಯೂ 
ವಿಚಾರ ವಿವಿಧವಾಗಿ ನಡೆದಿದೆ. ಸಿಂಧೂ ಬಯಲಿನ ಆ ನಾಗರಿಕತೆ ಹೆಚ್ಚೆಂದರೆ ಕ್ರಿ. ಪೂ. 
4000 ವರ್ಷಗಳಿಗೆ ಸಂಬಂಧಿಸಿದುದನ್ನಲಾಗಿದೆ. ಜುಗ್ಬೇದ ಕಾಲ ಕ್ರಿ. ಪೂ. 5000ಕ್ಕೂ 
ಹಿಂದಿನದೆಂದು ತಜ್ಞರು ಅಭಿಪ್ರಾ ಯಪಡುತ್ತಾರೆ. ಈ ಪರಿಸ್ಥಿತಿಯಲ್ಲಿ. ಸಿಂಧೂನದಿ ನಾಗರಿ 
ಕತೆಯು ವೇದೋತ್ತರ ಕಾಲೀನವೆ ? ಅಥವಾ ವೇದಗಳ ನಾಗರಿಕತೆಗೆ ಸಮಕಾಲೀನ 
ವಾಗಿದ್ದುದೇ? ಈ ಅಂಶವೂ ಚರ್ಚೆಗೊಳಗಾಗಿದೆ. ಈ ಪ್ರಶ್ನೆ ಇನ್ನೂ ಜಟಿಲವಾಗಿಯೇ 
ಉಳಿದಿದೆ. ಆರ್ಯರು ಮದ್ಯ ಏಷ್ಕಾದಿಂದ ಬಂದವರೆಂಬುದು ಒಂದು ಊಹೆ ಮಾತ್ರ. 
ಹಾಗೆಯೇ ಆರ್ಯಾವರ್ತದಲ್ಲಿ ಯೇ ಇದ್ದು ಇತರ ಭಾಗಗಳಿಗೆ ಹೋದರೆಂಬುದೂ ಮತ್ತೊ ಕಡ 
ಊಹೆ. ಇವುಗಳಲ್ಲಿ ಯಾವುದೊಂದನ್ನೂ ಸ್ವಾಪಿಸುವ ಪ್ರಬಲ ಪ್ರಮಾಣಗಳು 
ಉಪಲಬ್ದವಾಗುವವರೆಗೆ ಈ ಪ್ರಶ್ನೆ ಇನ್ನೂ ನಿರ್ಣೀತವಾಗಿಲ್ಲವೆಂದೇ ಹೇಳಬೇಕಾಗಿದೆ. 


೨೨ ವೈದಿಕ ಸಾಹಿತ್ಯ ಚರಿತ್ರ 


ಭಾರತವೂ ಲಿಪಿಯೂ 

ಪಾಣಿನಿಗಳ ಕಾಲಕ್ಕೂ ಮೊದಲು ಭಾರಶೀಯರಿಗೆ ಲಿಪಿಯ ಪರಿಚಯವಿರಲಿಲ್ಲವೆಂದು 
ಕೆಲವರು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ.'' ನಾಗರಿ ಲಿಪಿ ಅತ್ಯಂತ ಪ್ರಾಚೀನವಾದ 
ಬ್ರಾಹ್ಮೀಲಿಪಿಯಿಂದ ಬಂದಿತೆಂತಲೂ ಬ್ರಹ್ಮನಿಂದಲೇ ಆದಕಾರಣ ಅದು ಬ್ರಾಹ್ಮೀಲಿಪಿ 
ಯೆಂಬ ಹೆಸರನ್ನು ಪಡೆಯಿತೆಂದೂ ನಮ್ಮವರು ಹೇಳುತ್ತಾರೆ. ಭ್ಯೂಲರ್‌ ಮಹಾಶಯನು 
ಸಂಶೋಧನೆ ನಡೆಸಿ ಈ ನಾಗರೀಲಿಪಿಯು ಪೋನೀಷಿಯಾ ದೇಶದ ಶಾಸನಗಳಲ್ಲಿ ಕಂಡು 
ಬಂದಿರುವಂತೆ ಸೆಮಿಟಿಕ್‌ ಲಿಪಿಯಿಂದ ಬಂದುದೆಂದೂ ಸುಮಾರು ಕ್ರಿ. ಪೂ. 800ರಲ್ಲಿ 
ವರ್ತಕರಿಂದ ಭಾರತಕ್ಕೆ ಇದು ತರಲ್ಪಟ್ಟಿತೆಂದೂ ತೀರ್ಮಾನಿಸಿದ್ದಾನೆ. ಭಾರತೀಯ ಲಿಪಿಯ 
ಮೂಲವನ್ನು ಕುರಿತು ವಿಧವಿಧವಾಗಿ ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. 

ಮೊಹೆಂಜದಾರೋ ಮತ್ತು ಹರಪ್ಪಗಳಲ್ಲಿ ನಡೆದ ಭೂಸಂಶೋದಧನೆಗಳು ಆ ಕಾಲ 
ದಲ್ಲಿಯೇ ಲಿಪಿಯ ಪ್ರಚಾರವಿದ್ದಿತೆಂಬುದನ್ನು ತೋರುತ್ತವೆ. ಅಲ್ಲಿ ಅನೇಕಾನೇಕ 
ಮುದ್ರಿಕೆಗಳು ಉಪಲಬ್ಧವಾಗಿವೆ. ಕ್ರಿ. ಪೂ. 4000 ವರ್ಷಗಳಿಗಿಂತಲೂ ಹಿಂದೆಯೇ ಭಾರತ 
ಉನ್ನತ ಮಟ್ಟದ ನಾಗರಿಕತೆಯನ್ನು ಮುಟ್ಟಿತ್ತೆಂದು ಒಪ್ಪಬೇಕಾಗಿರುವಾಗ ಲಿಪಿಯ ಪರಿಚಯ 
ಈಚೀಚೆಗೆ ಆಯಿತೆಂದು ಹೇಳುವುದಕ್ಕಾಗುವುದಿಲ್ಲ. ಆರ್ಯರು ವಲಸೆ ಬಂದವರೆಂದು 
ಹೇಳುವುದಾದರೆ ಅವರಿಗೂ ಅಲ್ಲಿನ ಪೂರ್ವನಿವಾಸಿಗಳಿಗೂ ನಿಕಟವಾದ ಸಂಪರ್ಕವು 
ಅನಿವಾರ್ಯವಾಗಿತ್ರೆಂದೂ ಲಿಪಿಯ ಜ್ಞಾನ ಒಬ್ಬರಿಂದ ಇನ್ನೊಬ್ಬರಿಗೆ ಖಂಡಿತವಾಗಿಯೂ 
ಆಗಿರಲೇಬೇಕೆಂದೂ ಹೇಳಬೇಕಾಗುತ್ತದೆ. 

ಅಖಂಡವಾದ ವೇದಸಾಹಿತ್ಕದಲ್ಲಿ ಎಲ್ಲಿಯೂ ಲೇಖನದ ಅಥವಾ ಲೋಖನೋ 
ಪಕರಣಗಳ ಉಲ್ಲೇಖವೇ ಇಲ್ಲದಿರುವುದು ಲಿಪಿಯ ಅಭಾವವನ್ನು ಸಾಧಿಸುವುದೆಂದು 
ಕೆಲವರು ವಾದಿಸುತ್ತಾರೆ. ಈ ವಾದವನ್ನು ನಾವು ಎಚ್ಚರಿಕೆಯಿಂದ ಗಮನಿಸಬೇಕು. ಶ್ರುತಿಗಳಲ್ಲಿ 
ಇವುಗಳ ಉಲ್ಲೇಖವಿಲ್ಲದ ಮಾತ್ರಕ್ಕೇ ಲಿಪಿ ಇರಲಿಲ್ಲವೆಂದು ತೀರ್ಮಾನಿಸುವುದು 
ಸಾಧ್ಯವಿಲ್ಲವೆಂದೂ ಈಗಿನಂತೆ ಬಹಳ ಪ್ರಾಚೀನ ಕಾಲದಿಂದಲೂ ಬರವಣಿಗೆ 
ಪ್ರಚಾರದಲ್ಲಿದ್ದಿತೆಂದೂ ಮತ್ತೆ ಕೆಲವರು ಅಭಿಪ್ರಾಯ ಪಡುತ್ತಾರೆ. '? ವೇದಗಳ ಕಾಲದಲ್ಲಿಯೇ 
ಭಾರತೀಯರಿಗೆ ಲಿಪಿಯ ಮತ್ತು ಗ್ರಂಥಗಳ ಪರಿಚಯವಿತ್ತೆಂದು ಇವರು ಹೇಳುತ್ತಾರೆ. ಪುರಾಣ, 
ಇತಿಹಾಸ, ಆಗಮ, ಬೌದ್ಧ, ಗ್ರಂಥಗಳು ಮೊದಲಾದುವಲ್ಲಿ ಅವುಗಳನ್ನು ಬರೆದವರಿಗೆ 
ಅತಿಶಯವಾದ ಪುಣ್ಮವುಂಟೆಂದು ಹೇಳಿರುವಂತೆ'* ವೇದ ಸಾಹಿತ್ಯದ ವಿಚಾರದಲ್ಲಿ 
ಹೇಳದಿರುವುದು ಗಮನಾರ್ಹವಾಗಿದೆ. 

ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ಕೆಲವು ವೈಶಿಷ್ಟ್ಯಗಳಿವೆ. ಬರವಣಿಗೆ ಚೆನ್ನಾಗಿ 
ಪ್ರಚಾರದಲ್ಲಿರುವ ಈ ಕಾಲದಲ್ಲಿಯೂ, ಲಕ್ಷೋಪಲಕ್ಷ ಪ್ರತಿಗಳನ್ನು ಮುದ್ರಿಸಿ ಸುಲಭ 
ಬೆಲೆಗೆ ದೊರಕಿಸಿಕೊಡಬಲ್ಲ ಈ ವಿಜ್ಞಾನಯುಗದಲ್ಲಿಯೂ ಸಹ ವೇದಸಮಾಮ್ನಾಯವನ್ನು 
ಸಹಸ್ರಾರು ಮಂದಿ ಶ್ರದ್ಧಾಳುಗಳು ಗುರುಮುಖೇನ ವಾಗ್ಯ್ಯವಹಾರದಿಂದಲೇ 


11. History of Sanskrit Literature. -Maxmuiller, p. 262 

12. ಬಾರ್ತ್‌ R.ಗ॥.ಣ. 41, 1900, 164 FF;- ಶ್ಕಾಮಜಿ ಕೃಷ್ಣವರ್ಮ 
0. c Vileyden 1883. pp. 305 FF 

13. 'ಲೇಖಯಂತೀಹೆ ಚ ನರಾಸ್ತೇಪಾಂವಾಸಃ ತ್ರಿವಿಷ್ಟಪೇ |- ರಾಮಾಯಣ 


ಪೀಠಿಕೆ ೨೩ 


ಅಧಿಕರಿಸುತ್ತಿರುವರು. ಗುರುಮುಖೇನ ಕಲಿತುದನ್ನು ಮರೆಯದೆ ಇರಲು ಪುಸ್ತಕಗಳ 
ಸಹಾಯವನ್ನು ತೆಗೆದುಕೊಳ್ಳುತ್ತಿದ್ದಾರೆ, ಅಷ್ಟೆ. ಇಂದು ವೇದಗ್ರಂಥಗಳೆಲ್ಲವೂ ಲುಪ್ತವಾಗಿ 
ಹೋದರೂ ಕೂಡ ಆಯಾ ವೇದಭಾಗಗಳನ್ನು ಸ್ವರತಃ ವರ್ಣತಃ ಅಖಂಡವಾಗಿ ನಮ್ಮ 
ಘನಪಾಠಿಗಳಿಂದ ನಾವು ಪಡೆಯಬಹುದು. ಅಷ್ಟು ವಾಚೋವಿಧೇಯವಾಗಿ ಇವರು 
ವೇದಗಳನ್ನು ಅಧಿಕರಿಸುತ್ತಾರೆ. ಹೀಗಿರಲು ಇವರಿಗೆ ಆಯಾ ಪುಸ್ತಕಗಳ ಆವಶ್ಯಕತೆ ತಾನೇ 
ಏನಿದ್ದೀತು! ಭಾರತದ ಕವಿಗಳ, ಅಷ್ಟೇಕೆ ವಿಶ್ವದ ಎಲ್ಲ ಕವಿಗಳ ಪಂಬಲವಾದರೂ ಜನತೆಯ 
ಜಿಷ್ಟಾಗ್ರದಲ್ಲಿ ತಮ್ಮ ಕೃತಿಗಳು ನರ್ಶಿಸಬೇಕೆಂಬುದಲ್ಲದೆ ಪುಸ್ತಕಗಳಿಂದ ಪಠಿಸಬೇಕೆಂಬುದಲ್ಲ. 
ಪ್ರಾಚೀನ ಭಾರತದ ಶಿಕ್ಷಣ ಕ್ರಮವು ವಿಶಿಷ್ಟವಾದ ರೀತಿಯಲ್ಲಿ ಸಾಗುತ್ತಿತ್ತು. ಈ 
ಪವಿತ್ರವಾದ ಜ್ಞಾನಧಾರೆ ಒಬ್ಬರ ಹೃದಯದಿಂದ ಮತ್ತೊಬ್ಬರ ಹೃದಯಕ್ಕೆ ಧಾರೆಯೆರೆಯ 
ಲೃಡುತ್ತಿದ್ದಿತು. ಆದುದರಿಂದಲೇ ಶಿಕ್ಷಣಸೂಚಿಗಳಾದ ಪದಗಳಾದರೂ ಗ್ರಹಣಾಧ್ಯಯನ, 
ಪ್ರಬ್ರೂಯಾತ್‌, ಅಧ್ಯಾಯ, ಸೂಕ್ತ, ಅನುವಾಕ, ಮಂಡಲ, ವರ್ಗ, ಅಷ್ಟಕ, ಪ್ರಶ್ನ, ಪ್ರಪಾಠಕ, 
ಆಹ್ನಿಕ, ಪರ್ವನ್‌-ಮೊದಲಾಗಿವೆ. ಇದರಿಂದ ಅಖಂಡವಾದ ವೇದಾಧ್ಮಯನಕ್ಕೆ ಲೇಖನದ 
ಸಹಾಯ ತೀರಾ ಅನಾವಶ್ಶಕವಾಗಿತ್ತೆಂದು ತಿಳಿಯಬಹುದು. ಅದರಿಂದಲೇ ಲೇಖನಕ್ಕೆ 
ಸಂಬಂಧಿಸಿದ ಪದಪ್ರಯೋಗಗಳನ್ನವರು ಮಾಡಿಲ್ಲವೆಂದು ಊಹಿಸಬಹುದು. 
ಶ್ರುತಿಗಳನ್ನು ಬರವಣಿಗೆಗೊಳಪಡಿಸಕೂಡದೆಂಬುದೇ ಅವರ ಕಟ್ಟಾಜ್ಞೆಯಾಗಿತ್ತು. 
'ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಛೇತ್‌' ಎಂದಂತೆ ಜ್ಞಾನದಾಹವಿರುವವರು ತಮಗೆ 
ಅನುರೂಪವಾದ ಗುರುಶ್ರೇಷ್ಠರನ್ನು ಹುಡುಕಿಕೊಂಡು ಹೋಗುತ್ತಿದ್ದರು. ಪುಸ್ತಕನಿರೀಕ್ಷಣ 
ದಿಂದಲೇ ಯಾವುದೂ ಸಿದ್ಧಿಸಲಾರದೆಂಬುದನ್ನವರು ತಿಳಿದಿದ್ದರು. ಗುರುವಿನ ಆದೇಶಕ್ಕನು 
ಸಾರವಾಗಿ ಸ್ವರವರ್ಣವಿಕಲವಾಗದಂತೆ ವೇದ ಸಮಾಮ್ನಾಯವನ್ನವರು ಅಧಿಕರಿಸುತ್ತಿದ್ದರು. 
ಆದುದರಿಂದಲೇ ಲೌಕಿಕಗ್ರಂಥರಾಶಿಯಲ್ಲಿ ಪಾಠಭೇದಗಳು ತಲೆದೋರಿರುವಂತೆ ವೇದ 
ವಾಜ್ಮಯದಲ್ಲಿ ಪಾಠಭೇದಗಳಿಲ್ಲ. 
ವೇದವಿಕ್ರಯಿಣಶ್ಚೈವ ವೇದಾನಾಂ ಚೈವ ಲೇಖಕಾ: | 
ವೇದಾನಾಂ ದೂಷಕಾಶ್ಚೈವ ತೇ ವೈ ನಿರಯಗಾಮಿನಃ ॥ 
ಎಂದು ಮಹಾಭಾರತದಲ್ಲಿ ಇದನ್ನೇ ಹೇಳಿದೆ. ಪುಸ್ತಕದಿಂದ ಪಡೆದ ಜ್ಞಾನ ಸಮ್ಮತವಲ್ಲ 
ವೆಂದು ಕುಮಾರಿಲಭಟ್ಟರು- 
ಯಥ್ಪವಾನ್ಶಾಯವಿಜ್ಞಾತಾತ್‌ ವೇದಾಲ್ಲೇಖ್ಯಾದಿಪೂರ್ವಕಾತ್‌ | 
ಶೂದ್ರೇಣಾಧಿಗತಾದ್ವಾಪಿ ಧರ್ಮಜ್ಞಾನಂ ನ ಸಮ್ಮತಮ್‌ || ಎಂದು ಸಾರಿದ್ದಾರೆ. 
ಶ್ರುತಿಗಳನ್ನು ಬರವಣಿಗೆಗೆ ಒಳಪಡಿಸಲಿಲ್ಲವೆಂದಮಾತ್ರಕ್ಕೆ ಲಿಪಿಜ್ಞಾನವೇ ಅವರಿಗೆ 
ಇರಲಿಲ್ಲವೆಂದು ಹೇಳುವುದಕ್ಕಾಗುವುದಿಲ್ಲ. ಪುಸ್ತಕಗಳಿಂದ ವೇದಾಧ್ಮಯನ ಬಹಿಷ್ಕೃತ 
ವಾಗಿದ್ದರೂ ಇತರ ವಿಧವಾದ ಲೋಕವ್ಕವಹಾರಕ್ಕೆ ಬರವಣಿಗೆಯನ್ನು ನಿಷೇಧಿಸಲಿಲ್ಲ. 
ವೇದಗಳಲ್ಲಿರುವ ಪದಸಂಖ್ಯೆ, ಸೂಕ್ತಸಶಿಖೈ ಮಂತ್ರಸಂಖ್ಯೆ, ವರ್ಣಸಂಖ್ಯೆ ಮೊದಲಾದುವು 
ಗಳನ್ನು ತಿಳಿಸುವ ಅನುಕ್ರಮಣಿಕೆಗಳ ರಚನೆಗೆ ಬರವಣಿಗೆಯ ಉಪಯೋಗವನ್ನು 
ಮಾಡಿಕೊಂಡಿರಬೇಕೆಂದು ತೋರುತ್ತದೆ. 
ಸೂತ್ರಗಳ ಕಾಲಕ್ಕೆ ಬರವಣಿಗೆ ಹೆಚ್ಚುಹೆಚ್ಚಾಗಿ ಪ್ರಚಾರಕ್ಕೆ ಬಂದಿರಲೇಬೇಕು. 
ಬರವಣಿಗೆಯ ಸಹಾಯವಿಲ್ಲದೆ ಧಾರಾಳವಾಗಿ ಸೂತ್ರಗಳ ಸೃಷ್ಟಿಯನ್ನು ಮಾಡುವುದಸಾಧ್ಯ. 


೨೪ ವೈದಿಕ ಸಾಹಿತ್ಯ ಚರಿತ್ರ 


ಪಾಣಿನಿಯು ಅಷ್ಟುಧ್ಕಾಯಿಯಂಥ ಗ್ರಂಥವನ್ನು ಕೇವಲ ವಾಗ್ರೂಪದಲ್ಲಿಯೇ ರಚಿಸಿದರೆಂದು 
ಮ್ಯಾಕ್ಸ್‌ಮುಲ್ಲರ್‌ ಹೇಳುವುದನ್ನು ನಂಬುವುದಕ್ಕಾಗುವುದಿಲ್ಲ. ವಿಶಿಷ್ಟವಾದ ಆನುಪೂರ್ವೀ 
ಸಹಿತವಾಗಿ ಸೂತ್ರಗಳನ್ನು ರಚಿಸುವುದರಲ್ಲಿ ಲೇಖನದ ಸಹಾಯ ಆವಶ್ಯಕ. 'ಸಪಾದ 
ಸಪ್ತಾಧ್ಯಾಯೀಂ ಪ್ರತಿ ತ್ರಿಪಾದ್ಯಸಿದ್ದಾ' ಎಂಬ ಅರ್ಥ ಬರುವ 'ಪೂರ್ವತ್ರಾಸಿದ್ಧಂ' ಎಂಬ 
ಸೂತ್ರವನ್ನೂ ಮತ್ತಿತರ ಸೂತ್ರಗಳನ್ನೂ ಕೇವಲ ಮನಸ್ಸಿನಲ್ಲಿಯೇ ಭಾವಿಸಿ ರಚಿಸಿದರೆಂದು 
ಹೇಳುವುದಕ್ಕಾಗುವುದಿಲ್ಲ. ಪಾಣಿನಿಗಳು ತಮ್ಮ ಕೃತಿಯಲ್ಲಿ 'ಅದಿಕೃತ್ಯ ಕೃತೇ ಗ್ರಂಥೇ' ಎಂಬ 
ಪ್ರಕರಣದಲ್ಲಿ 'ಅಪತ್ಕಕ್ರಂದೀಯ' ಮುಂತಾದ ಗ್ರಂಥಗಳನ್ನು ಉದಾಹರಿಸಿದ್ದಾರೆ. 
ಗ್ರಂಥಶಬ್ದವನ್ನೂ ಕೆಲವು ಸೂತ್ರಗಳಲ್ಲಿ ಬಳಸಲಾಗಿದೆ." ಇವುಗಳಿಗೆಲ್ಲಾ ಬೇರೆಬೇರೆ 
ಅರ್ಥವನ್ನು ಹೇಳುವುದು ಯುಕ್ತವಾಗದು. 'ಲಿಪಿಕಾರ', 'ಯವನಾನಿ" ಎಂಬ ಶಬ್ದಗಳ 
ಪ್ರಯೋಗವೂ ಇಲ್ಲಿ ಕಂಡುಬಂದಿದೆ. ಇವು ಲಿಪಿಯ ಹೆಸರೆಂದು ಕಾತ್ಕಾಯನ ಪತಂಜಲಿ 
ಗಳೂ ಹೇಳುತ್ತಾರೆ. ಇವೆಲ್ಲ ಪ್ರಮಾಣಗಳಿಂದ ಪಾಣಿನಿಗೆ ಬರೆವಣಿಗೆ ಗೊತ್ತಿತ್ತೆಂದೂ ತನ್ನ 
ವ್ಯಾಕರಣವನ್ನವರು ಬರೆದರೆಂದೂ ಊಹಿಸಬಹುದು. 
ಮನುಧರ್ಮಶಾಸ್ತ್ರದಲ್ಲಿ ಬರವಣಿಗೆಯ ವಿಚಾರ ಸ್ಪಷ್ಟವಾಗಿದೆ.1* ಯಾಜ್ಞವಲ್ಕೃ 
ಸ್ಪೃತಿಯಲ್ಲಿ ಲೇಖ್ಕಪ್ರಕರಣವೇ ಇದೆ. ಸಾಲವನ್ನು ತೆಗೆದ ಕ್ರಮದಲ್ಲಿಯೇ ತೀರಿಸಬೇಕೆಂದು 
ಯಾಜ್ಯವಲ್ಕ್ಮರ ಮತ. ತಮ್ಮ ನಿರ್ಧಾರವನ್ನು ಸಮರ್ಥಿಸುವ ಹಲವಾರು ಸ್ಮೃತಿಕಾರರ 
ಅಭಿಪ್ರಾಯಗಳನ್ನು ವ್ಮಾಖ್ಮಾಕಾರರು ಉದಾಹರಿಸುತ್ತಾರೆ. ಪತ್ರ ಬರೆಯುವ ವಿಧಾನವನ್ನು 
, ಹೇಳುವುದಲ್ಲದೆ, ರುಜುಮಾಡುವ ವಿಚಾರವನ್ನು 'ಸ್ಪಹಸ್ತಪರಿಚಿಹ್ಲಿತಂ', 'ಸೃಹಸ್ತೇನ ನಾಮ 
ನಿವೇಶಯೇತ್‌' ಎಂದು ತಿಳಿಸಲಾಗಿದೆ. 
ಕ್ರಿ. ಪೂ. 3ನೇ ಶತಮಾನಕ್ಕೆ ಸೇರಿದ ಅಶೋಕನ ಶಾಸನಗಳು ಲಿಪಿ ಮತ್ತು ಭಾಷೆಯ 
ಸ್ವರೂಪವನ್ನು ವಿಶದಗೊಳಿಸುವ ಸಾಕ್ಷಿಗಳಾಗಿವೆ. ಇವು ಭಾರತೀಯ ಲಿಪಿಯ ಪ್ರಕಾರವನ್ನು 
ಅಭಿವೃಂಜನಗೊಳಿಸುವ ಪ್ರಾಚೀನತಮವಾದ ಪ್ರಮಾಣಗಳಾಗಿವೆ. ಈ ಶಾಸನಗಳಿಂದಲೇ 
ಲೇಖನಸಂಪ್ರದಾಯ ಆರಂಭವಾಯಿತೆಂದು ಹೇಳುವುದಂತೂ ಸಾಧ್ಯವೇ ಇಲ್ಲ. ಕೆಲವು 
ಅಕ್ಷರಗಳನ್ನು ಎಂಟು ಅಥವಾ ಒಂಬತ್ತು ಬಗೆಯಲ್ಲಿ ಬರೆದಿರುವುದೂ ನಮಗೆ ಗೊತ್ತಾಗುತ್ತದೆ. 
ಜನಸಾಮಾನ್ಯರ ಉಪಯೋಗಕ್ಕಾಗಿ ಆಯಾ ಪ್ರಾಂತಭಾಷೆಗಳಲ್ಲಿ ಈ ಶಾಸನಗಳು ಕೆತ್ತಲ್ಪಟ್ಟವು. 
ಜನಸಾಮಾನ್ಯರಲ್ಲಿ ಲಿಪಿಯ ಪರಿಚಯ ಚೆನ್ನಾಗಿದ್ದಿತೆಂದು ನಾವು ಇದರಿಂದ ತಿಳಿಯಬಹುದು. 
ಈ ಕಾಲಕ್ಕೆ ಬಹಳ ಹಿಂದಿನ ಕಾಲದಿಂದಲೂ ಲಿಪಿಯ ಪರಿಚಯ ಜನರಿಗಾಗಿತ್ತೆಂಬುದನ್ನು 
ಇವು ಸ್ಥಿರಪಡಿಸುತ್ತವೆ.'? 
ಲೌಕಿಕ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ರಾಯಭಾರಿಗಳ ಸಂದೇಶಗಳು, 
ಷ್ಟಾಧ್ಯಾಯೀ 1-3-75, 4-3-16, 63-79 
15. ಬಲಾದ್ದತಂ ಬಲಾದ್ದುಕ್ತಂ ಬಲಾದ್ಮಚ್ಛಾಪಿ ಲೇಖಿತಮ್‌ | 
ಸರ್ಮನ್‌ ಬಲಕೃತಾನರ್ಥಾನ್‌ ಆಕೃತಾನ್‌ 'ಮನುರಬ್ರವೀತ್‌ ॥ 
16. 'ಯಃ ಕಶ್ಚಿದರ್ಥೋ ನಿಪ್ಣಾತಃ ಸ್ಪರುಚ್ಕಾ ತು ಪರಸ್ಪರಮ್‌ | 
ಲೇಖ್ಯಂ ತು ಸಾಕ್ಷಿಮತ್ಕಾರ್ಯಂ ತಸ್ಮಿನ್ನನಿಕಪೂರ್ವಕಮ್‌ ॥ 
17. ನಮಗೆ ಉಪಲಬ್ಧವಾಗಿರುವ ಶಾಸನಗಳಲ್ಲೆಲ್ಲಾ ಅತ್ಮಂತ ಪ್ರಾಚೀನತಮವಾದುದು 
ಶ್ರೀ ಜಯಸ್ವಾಲ್‌ ಅವರು ಕಂಡುಹಿಡಿದಿರುವ ಶಾಸನ. ಇದು ಕ್ರಿ. ಪೂ. ಆರನೇ 
ಶತಮಾನದ್ದೆಂದೂ ಇದನ್ನು ಸರಿಯಾಗಿ ಓದುವುದಕ್ಕಾಗಿಲ್ಲವೆಂದೂ ಹೇಳಲಾಗಿದೆ. 


ಪೀಠಿಕೆ ೨೫ 


ಸಷ 

ರಾಜಘೋಷಣೆಗಳು, ವ್ಯಾಪಾರ, ಗಣಿತ, ಸರ್ಕಾರದ ಲೆಕ್ಕಪತ್ರಗಳು ಮೊದಲಾದವುಗಳಿಗೆ 
ಬರವಣಿಗೆಯನ್ನು ಉಪಯೋಗಿಸುತ್ತಿದ್ದರೆಂದು ತಿಳಿದುಬಂದಿದೆ. ಮೈಲಿಗಲ್ಲುಗಳನ್ನು 
ಗುರುತಿಸುವುದು, ಮಾರ್ಗಸೂಚಕವಾದ ಕೈಮರಗಳನ್ನು ಇಡುವುದು ಮೊದಲಾದವು 
ರೂಢಿಯಲ್ಲಿದ್ದವೆಂಬುದು ಮೆಗಾಸ್ತನೀಸನೇ ಮೊದಲಾದ ವಿದೇಶೀಯರ ಬರವಣಿಗೆಯಿಂದ 
ತಿಳಿದುಬರುತ್ತದೆ. 

ಕ್ರಿ. ಪೂ. 3ನೇ ಶತಮಾನಕ್ಕಿಂತಲೂ ಹಿಂದಿನದೆಂದು ಹೇಳಲಾಗಿರುವ ಲಲಿತವಿಸ್ತರವೆಂಬ 
ಬೌದ್ಧ ಗ್ರಂಥದಲ್ಲಿ ಲೇಖನದ ವಿಚಾರ ಬಂದಿದೆ. ಬುದ್ಧನ ಶಿಕ್ಷಣ ವಿಚಾರವನ್ನು 
ವಿಮರ್ಶಿಸುತ್ತಾ ದಾರುಕಾಚಾರ್ಯನಾದ ವಿಶ್ವಾಮಿತ್ರನನ್ನೂಉರಗಸಾರ ಚಂದನಮಯವಾದ 
ಲಿಪಿಫಲಕವನ್ನೂ ಲಿಪಿಶಾಲೆಯನ್ನೂ ಈ ಗ್ರಂಥ ಉದಾಹರಿಸುವುದು. ಬೌದ್ಧ ಗ್ರಂಥಗಳಲ್ಲಿ 
ಲಿಪಿಯ ಉಲ್ಲೇಖ ಸ್ಪಷ್ಟವಾಗಿಯೇ ಇದೆ. ಗ್ರಂಥ ನಿರ್ಮಾಣವಷ್ಟೇ ಅಲ್ಲದೆ ಗ್ರಂಥ ಸಂಗ್ರಹವೂ 
ನಡೆಯುತ್ತಿದ್ದಿತೆಂಬ ಅಂಶ 'ಗ್ರಂಥ ಕುಟಿ', 'ಗ್ರಂಥಭಾಂಡಾಗಾರ' ಮುಂತಾದ ಶಬ್ದಗಳಿಂದ 
ಗೊತ್ತಾಗುತ್ತದೆ. ಬರೆವಣಿಗೆ ಪ್ರಥಮತಃ ಅಶೃತ್ಥಪತ್ರ ಮೊದಲಾದವುಗಳ ಮೇಲೆಯೂ 
ತದನಂತರ ತಾಳೆಯೋಲೆಯ ಮೇಲೆಯೂ ಇದ್ದವೆಂದು ಗೊತ್ತಾಗುತ್ತದೆ. 

ಭ್ಯೂಲರ್‌ ಮಹಾಶಯ ಈ ವಿಚಾರವನ್ನು ಸಂಶೋಧಿಸಿ ಸುಮಾರು ಕ್ರಿ. ಪೂ. 800ರ 
ಕಾಲಕ್ಕೆ ಲಿಪಿಯ ಪ್ರಕಾರ ಭಾರತದಲ್ಲಿ ಆಯಿತೆಂಬ ನಿರ್ಣಯಕ್ಕೆ ಬಂದಿದ್ದಾನೆ. "ಹಿಂದೆ 
ಭಾರತದಲ್ಲಿ ದ್ವಿವಿಧವಾದ ವರ್ಣಮಾಲೆ ಇದ್ದಿತು. ಅವುಗಳಲ್ಲಿ ಒಂದು ಖರೋಷ್ಠಿ ಲಿಪಿ. 
ಇದು ಕ್ರಿ. ಪೂ. ನಾಲ್ಕನೆಯ ಶತಮಾನದಿಂದ ಕ್ರಿ. ಪೂ. 7ನೆಯ ಶತಮಾನದವರೆಗೆ 
ಪ್ರಚಾರದಲ್ಲಿದ್ದಿತು. ಕ್ರಿ. ಪೂ. ಐದನೆಯ ಶತಮಾನದಲ್ಲಿ ಸೆಮೆಟಿಕ್‌ ಶಾಖೆಯ 'ಆರ್‌ಮೈಗ್‌' 
ವರ್ಣಮಾಲೆಯಿಂದ ಇದು ರೂಪುಗೊಂಡಿತು. ಆದುದರಿಂದಲೇ ಅದರಂತೆಯೇ ಇದನ್ನೂ 
ಬಲಗಡೆಯಿಂದ ಎಡಗಡೆಗೆ ಬರೆಯಲಾಗುತ್ತಿತ್ತು. ಇನ್ನೊಂದು ಲಿಪಿಯೇ ಬ್ರಾಹ್ಮೀ ಲಿಪಿ. 
ಇದು ಭಾರತೀಯರ ರಾಷ್ಟ್ರೀಯ ವರ್ಣಮಾಲೆ. ಇಂದು ನಾವು ಕಾಣುವ ಭಾರತೀಯ ಲಿಪಿಗಳೆಲ್ಲ 
ಇದರಿಂದ ಮೂಡಿ ಬಂದವು. ಈ ಲಿಪಿಯನ್ನು ಎಡಗಡೆಯಿಂದ ಬಲಗಡೆಗೆ ಬರೆಯಲಾಗುತ್ತಿತ್ತು. 
ಮೊದಮೊದಲು ಇದನ್ನೂ ಬಲಗಡೆಯಿಂದ ಎಡಗಡೆಗೇ ಬರೆಯುತ್ತಿದ್ದರೆಂದು ತೋರುತ್ತದೆ. 
ಕ್ರಿ. ಪೂ. ನಾಲ್ಕನೆಯ ಶತಮಾನದ ನಾಣ್ಯವೊಂದರಲ್ಲಿ ಈ ಬಗೆಯ ಬರವಣಿಗೆ ಇರುವುದು 
ಈ ಊಹೆಗೆ ಕಾರಣ, ಈ ಬ್ರಾಹ್ಮೀ ವರ್ಣಮಾಲೆಯೂ ಪುರಾತನವಾದ ಅಸ್ಸೀರಿಯಾ ದೇಶದ 
'ಮೋಯಬೈಟ್‌' ಶಿಲಾಲೇಖದ ಉತ್ತರ ದೇಶೀಯ ಸೆಮೆಟಿಕ್‌ ಲೇಖನ ಪದ್ಧತಿಯಿಂದ 
ಪ್ರಾಪ್ತವಾದುದಾಗಿದೆ. ಮೆಸಪೊಟೋಮಿಯಾ ದೇಶದ ವರ್ತಕರ ಮೂಲಕ ಸುಮಾರು ಕ್ರಿ.ಪೂ. 
800ರ ಕಾಲದಲ್ಲಿ ಇದು ಭಾರತಕ್ಕೆ ಬಂದಿರಬೇಕು.” ಭ್ಯೂಲರ್‌ ಮಹಾಶಯನ ಅಭಿಪ್ರಾಯ 
ಹೀಗಿದೆ. 

ಮೇಲಿನ ವಿವೇಚನೆಯಿಂದ ಭಾರತದಲ್ಲಿ ಅತಿ ಪ್ರಾಚೀನ ಕಾಲದಿಂದಲೂ ಲಿಪಿಯ 
ಪ್ರಚಾರವಿದ್ದಿತೆಂಬುದು ಸಿದ್ಧವಾಗುತ್ತದೆ. ಲಿಪಿ ಅವರಿಗೆ ಎಟುಕದ ವಿಷಯವಾಗಿರಲಿಲ್ಲ. 
ಆದರೆ ಅದನ್ನು ಯುಕ್ತಿಯುಕ್ತವಾಗಿ ಕೇವಲ ಲೌಕಿಕ ವಿಚಾರಗಳಿಗೇ ವ್ಯವಹರಿಸುತ್ತಿದ್ದರೇ 
ವಿನಾ ಪರಮ ಪವಿತ್ರದೆಂದು ಭಾವಿಸಿದ್ದ ವೇದಗಳಿಗೆ ಅನ್ವಯಿಸಲಿಲ್ಲ. ಆ ಪವಿತ್ರಜ್ಞಾನ 
ಭಂಡಾರದ ಪಾರಿಶುದ್ಧಕ್ಕೆ ಮಹತ್ವಕ್ಕೆ ಮತ್ತು ವೀರೃಕ್ಕೆ ಭಂಗ ಬರದಂತೆ ಇರಲು ಈ ರೀತಿ 
ಅದರಿಂದ ಬರವಣಿಗೆಯನ್ನು ದೂರ ಮಾಡಿದರು. ಆದರೆ ಲೌಕಿಕ ವಿಚಾರಗಳಿಗೂ ಅದನ್ನು 


೨೬ ವೈದಿಕ ಸಾಹಿತ್ಯ ಚರಿತ್ರೆ 
ದೂರಮಾಡುವಷ್ಟು ಮೂರ್ಯತೆ ಅವರಿಗಿರಲಿಲ್ಲ. 


ಸಂಸ್ಕೃತ ವ್ಯಾವಹಾರಿಕ ಭಾಷೆಯಾಗಿದ್ದಿತೇ ? 

ಇಂದು ಜನತೆಯ ನಿತ್ಯವೃವಹಾರದಿಂದ ಸಂಬಂಧ ಕಡಿದುಹೋದಂತಿರುವ 
ಸಂಸ್ಕೃತವನ್ನು ನೋಡಿದರೆ ಎಂದಾದರೂ ಇದು ಜನಸಾಮಾನ್ಯ ಕ್ಕೆ ಗೊತ್ತಾಗುತ್ತಿತ್ತೇ ಎಂಬ 
ಸಂಶಯ ತಲೆದೋರುವುದು ಸಹಜ. ವಿದ್ವಾಂಸರು ತಮ್ಮತಮ್ಮೊಳಗೆ ವ್ಯವಹರಿಸುತ್ತಿದ್ದ 
ಸಂಕೇತ ಭಾಷೆಯಿದೆಂದು ಕೆಲವರು ಈಗಲೂ ಅಭಿಪ್ರಾಯಪಡುತ್ತಾರೆ. ಇಂದು ಅತ್ಕಲ್ಪ 
ಸಂಖ್ಯೆಯವರಲ್ಲಿ ಹೇಗೆ ಈ ಭಾಷೆ ಉಳಿದಿದೆಯೋ ಹಾಗೆಯೇ ಹಿಂದೂ ಇದು ಕೆಲವರ 
ಸ್ವತ್ತಾಗಿತ್ತೇ ವಿನಾ ವ್ಯಾವಹಾರಿಕ ದೆಸೆಯಲ್ಲಿರಲಿಲ್ಲವೆಂದು ಕೆಲವರು ಅಭಿಪ್ರಾಯಪಡುತ್ತಾರೆ. 

ಈ ಪ್ರಶ್ನೆಯನ್ನು ನಾವು ಕೂಲಂಕಷವಾಗಿ ಪರೀಕ್ಷಿಸಿ ನೋಡಿದರೆ ಸಂಸ್ಕೃತ ಜೀವಂತ 
ವಾಗಿ ಒಮ್ಮೆ ರಾಷ್ಟ್ರಭಾಷೆಯಾಗಿ ವಿಜೃಂಭಿಸಿತ್ತೆಂಬುದು ಗೊತ್ತಾಗುತ್ತದೆ. ಇದರಷ್ಟು ಹಿರಿಯ 
ಭಾಷೆ ಮತ್ತೊಂದಿಲ್ಲ. ಪ್ರೌಢವೂ ವೀರ್ಕವತ್ತರವೂ ಶಬ್ದ ಸಂಪದ್ಭರಿತವೂ ಆದುದಿದು. 
ಹಿಮಾಲಯದಿಂದ ಕನ್ಮಾಕುಮಾರಿಯವರೆಗೆ ಹರಡಿರುವ ಭಾರತದ ಅಖಂಡ ಜನಸ್ತೋಮದ 
ಜೀವನಕ್ಕನ್ವಯಿಸಿ ತನ್ನ ಸಂಸ್ಕೃತಿಯ ದಿವೃಪ್ರಭೆಯಿಂದ ಅವರ ನಡೆನುಡಿಗಳನ್ನು ಗಾಢವಾಗಿ 
ಆದರೂ ಗೂಡವಾಗಿ ಬೆಳಗುತ್ತಿರುವ ಈ ದಿವ್ಯಭಾಷೆ ಒಂದಲ್ಲ ಒಂದು ರೀತಿಯಲ್ಲಿ ಇಂದೂ 
ಭಾರತದ ಭಾಷೆಯಾಗಿದೆ. ನಮ್ಮ ನಾಡಿನಲ್ಲಿ ಸಂಸ್ಕೃತದ ಸಂಬಂಧವನ್ನು ಹೊಂದದಿರುವ 
ಪ್ರಾಂತ್ಯವು ಯಾವುದೂ ಇಲ್ಲ. ದಾಕ್ಷಿಣಾತ್ಮರೂ ಔತ್ತರೇಯರೂ ಪೌರಸ್ತ್ಯ ಪಾಶ್ಚಾತ್ಮರೂ 
ಒಮ್ಮನಸ್ಸಿನಿಂದ ಈ ಭಾಷೆಗೆ ಗೌರವವನ್ನು ಸಲ್ಲಿಸುತ್ತಿದ್ದಾರೆ. 

ಸಂಸ್ಕೃತವು ಒಮ್ಮೆ ಭಾರತದ ವ್ಯಾವಹಾರಿಕಭಾಷೆಯಾಗಿದ್ದಿತೆಂಬುದನ್ನು ಸಮರ್ಥಿಸುವ 
ಪ್ರಮಾಣಗಳು ಹೇರಳವಾಗಿವೆ. ಬೆಳೆಯುವ ಭಾಷೆ 'ಬದಲಾಗುತ್ತದೆ' ಎಂಬ ನಿಯಮವನ್ನು 
ಸಂಸ್ಕೃತ ತನ್ನಲ್ಲಿರುವ ಬಗೆಬಗೆಯಾದ ಶಬ್ದರೂಪಗಳಿಂದಲೂ ಬದಲಾವಣೆಗಳಿಂದಲೂ 
ಪುಷ್ಟೀಕರಿಸುತ್ತದೆ. ವೇದಗಳಲ್ಲಿ ಕಂಡುಬರುವ ಸಂಸ್ಕೃತ ಭಾಷೆ ಅನೇಕ ಕಾಲ ಪರಿಣಾಮ 
ಗಳಿಗೊಳಗಾಗಿ ಕಾವೃಸಂಸ್ಕತದ ರೂಪವನ್ನು ಹೊಂದಿತು. ಅಸಂಖ್ಯ ಜನರು ತಮ್ಮ 
ವ್ಯವಹಾರಗಳಲ್ಲಿ ಈ ಭಾಷೆಯನ್ನು ಬಳಸದೆ ಇದ್ದಿದ್ದರೆ ಇಂಡ' ಮಹತ್ತರವಾದ 
ಬದಲಾವಣೆಗಳಾಗುತ್ತಿರಲಿಲ್ಲ. ಇಂದು ಹಳಗನ್ನಡಕ್ಕೂ ಹೊಸಗನ್ನಡಕ್ಕೂ ಗಮನಾರ್ಹವಾದ 
ಅಂತರವಿದೆ. ಆದರೂ ಹಳೆಗನ್ನಡವೇ ನಡುಗನ್ನಡವಾಗಿ ಹೊಸಗನ್ನಡವಾಗಿ ಮೂಡಿರುವುದು 
ಸರ್ವವಿದಿತವೇ ಆಗಿದೆ. ಹಾಗೆಯೇ ಸಂಸ್ಕೃತವೂ ಸಹ. ಜನಜೀವನವನ್ನೂ ಜನತೆಯ 
ಮನೋಭಾವ ಆದರ್ಶಗಳನ್ನೂ ಸಾಹಿತ್ಯ ಪ್ರತಿಬಿಂಬಿಸುವುದರಿಂದ ಜನತೆಯ ಮನೋಭಾವ, 
ಪರಿಸ್ಥಿತಿ ಮತ್ತು ಸನ್ನಿವೇಶಗಳು ಬದಲಾದಂತೆಲ್ಲಾ ಸಾಹಿತ್ಯದ ಬೆಳವಣಿಗೆಯಲ್ಲಿ ಮಹತ್ತರವಾದ 
ಪರಿವರ್ತನೆಗಳು ಆಗುತ್ತಲೇ ಇರುವುವು. ಇಂಥ ಬದಲಾವಣೆಗಳು ಸಂಸ್ಕೃತದಲ್ಲಿ ಆಗಿರುವುದನ್ನು 
ನಾವು ಕಾಣುತ್ತೇವೆ. ಆದ ಕಾರಣ ಸಂಸ್ಕೃತವು ನಾಡನುಡಿಯಾಗಿ ಅನೇಕರ ನಿತ್ಯವ್ಯವಹಾರದಲ್ಲಿ 
ಈಗ ಬಳಕೆಯಲ್ಲಿರುವ ವ್ಯವಹಾರಿಕ ಭಾಷೆಗಳಂತೆ ಬಳಕೆ ಯಲ್ಲಿದ್ದಿತೆಂಬುದು ಸಿದ್ಧವಾಗುತ್ತದೆ. 

ಯಾಸ್ಕಾಚಾರ್ಯರು ನಿಘಂಟುಗಳಿಗೆ ನಿರುಕ್ತವನ್ನು ಹೇಳುವ ಸಂದರ್ಭದಲ್ಲಿ ಕೊಟ್ಟಿರುವ 
ಸೂಚನೆಗಳು ಸಂಸ್ಕೃತ ವ್ಯಾವಹಾರಿಕಭಾಷೆಯಾಗಿದ್ದಿತೆಂಬುದನ್ನು ಪ್ರಮಾಣೀಕರಿಸುತ್ತವೆ. 
ನಿರ್ವಚನ ಕ್ರಮವನ್ನು ಹೇಳುವಾಗ ಅವರು ವೈದಿಕಶಬ್ದಗಳ ನಿರ್ವಚನಕ್ಕೆ ವ್ಯಾವಹಾರಿಕಭಾಷು 
ಪ್ರಯೋಗಗಳನ್ನು ಆಧಾರವಾಗಿಟ್ಟುಕೊಳ್ಳಬೇಕೆಂದೂ ವ್ಯಾವಹಾರಿಕ ಭಾಷೆಯ ನಿರ್ವಚನಕ್ಕೆ 


ಪೀಠಿಕೆ ೨೭ 


ವೃದಿಕಪ್ರಯೋಗಗಳನ್ನು ಆಧಾರವಾಗಿಟ್ಟು ಕೊಳ್ಳಬೇಕೆಂದೂ ಶಿಳಿಸುತ್ತಾರೆ,18 
ವ್ಯವಹಾರದಲ್ಲಿರುವ ಭಾಷಾಶಬ್ದಗಳೂ ವೇದಶಬ್ದಗಳೂ ಸಮಾನವಾಗಿರುವುದರಿಂದ 
ಭಾಷಾಶಬ್ದಗಳಿಗೆ ಅರ್ಥವತ್ತವಿರುವಂತೆ ವೇದಶಬ್ದಗಳಿಗೂ ಅರ್ಥವತ್ತ್ವ ಉಂಟೆಂದು 
'ಶಬ್ದಸಾಮಾನ್ಶಾತ್‌' ಎಂಬಲ್ಲಿ! ವಿವರಿಸಿದ್ದಾರೆ. ಇವೆಲ್ಲದರಿಂದ ಆರ್ಯಸಂಸ್ಕೃತಿಯ 
ಪ್ರಕಾಶಸ್ತಂಭಗಳಾದ ವೇದಗಳ ಭಾಷೆಯೇ ವೃವಹಾರಕ್ಕನುಗುಣವಾಗಿ ಕಾಲಕಳೆದಂತೆ 
ಕಾವ್ಯಗಳಲ್ಲಿನ ಸಂಸ್ಕೃತದ ರೂಪವನ್ನು ಪಡೆಯಿತೆಂದು ಗೋಚರಿಸುತ್ತದೆ. ಆಯಾಯಾ 
ಪ್ರಾಂತಗಳಲ್ಲಿರುವ ರೂಢಿಗನುಸಾರ ನಿರ್ವಚನ ಹೇಳಬೇಕೆಂಬುದು ಮತ್ತೊಂದು ಸೂಚನೆ. 
ಒಂದೇ ಶಬ್ದವನ್ನು ಬೇರೆಬೇರೆ ಪ್ರಾಂತಗಳಲ್ಲಿ ಬೇರೆಬೇರೆ ಅರ್ಥದಲ್ಲಿ ಬಳಸುವುದುಂಟು. 
ಪ್ರಾಂತೀಯ ಭೇದಗಳನ್ನು ಗಮನಿಸಿ ನಿರ್ವಚನ ಹೇಳಬೇಕೆಂದು ಯುಸ್ಕರು 
ಸೂಚಿಸಿರುವುದರಿಂದಲೂಹಿ ಸಂಸ್ಕೃತ ಭಾಷೆಯು ಭಾರತಾದ್ಯಂತ ವೃವಹಾರದಲ್ಲಿದ್ದಿತೆಂದೇ 
ನಿರ್ಧರವಾಗುತ್ತದೆ. ಇಂಥ ಮಹತ್ತರವಾದ ಭೇದಗಳು ಅಂಕುರಿಸಬೇಕಾದರೆ ಇದರ ವ್ಯಾಪ್ತಿ 
ಬಹಳ ಹೆಚ್ಚಾಗಿತ್ತೆಂದು ತಿಳಿಯಬಹುದು. 

ಪಾಣಿನಿಗಳು ತಮ್ಮ ವ್ಯಾಕರಣದಲ್ಲಿ ಸಂಸ್ಕೃತವನ್ನು 'ಭಾಷಾಯಾಂ' ಎಂದು ಹೇಳಿದ್ದಾರೆ. 
'ಭಾಷ್‌' ಮಾತನಾಡು ಎಂಬ ಧಾತುವಿನಿಂದ ಬಂದ ಈ ಪದ ಈ ಭಾಷೆಯು ವ್ಯಾವಹಾರಿಕ 
ದೆಸೆಯಲ್ಲಿತ್ತೆಂಬುದನ್ನು ಸಮರ್ಥಿಸುತ್ತದೆ. ಈ ಭಾಷೆ ಬಹಳವಾಗಿ ಬದಲಾಗುತ್ತಿತ್ತೆಂಬುದನ್ನು 
ಪತಂಜಲಿಗಳು ತಮ್ಮ ಮಹಾಭಾಷ್ಯದಲ್ಲಿ ಸೂಚಿಸಿದ್ದಾರೆ. ಜನರು 'ಯದ್ವಾನಸ್ತದ್ವಾನಃ' ಎನ್ನಲು 
'ಯರ್ವಾಣಸ್ಪರ್ವಾಣಃ' ಎನ್ನುತ್ತಿದ್ದರಂತೆ. ಸೂತನೊಬ್ಬನು ರಾಜನೊಡನೆ 'ಪ್ರಾಜಿತ' ಎಂಬ 
ಪದದ ವೃತ್ಪಶ್ತಿಯ ವಿಚಾರದಲ್ಲಿ ಚರ್ಚಿಸಿದನೆಂಬುದನ್ನು ಪತಂಜಲಿ ಹೇಳಿದ್ದಾರೆ. ಸಂಸ್ಕೃತ 
ವ್ಯವಹಾರದಲ್ಲಿಲ್ಲದಿದ್ದರೆ ಇಂಥ ವಿಚಾರಗಳಿಗವಕಾಶವಿರುತ್ತಿರಲಿಲ್ಲ. 

ಸಂಸ್ಕೃತವು ಜನಸಾಮಾನ್ಯದ ಭಾಷೆಯಾಗಿದ್ದಿತೆಂಬುದನ್ನು ನಮ್ಮ ಇತಿಹಾಸ ಪುರಾಣ 
ಗಳು ಸಮರ್ಥಿಸುತ್ತವೆ. ಸರ್ವಾಧಿಕಾರಿಕವಲ್ಲದ ಶ್ರುತಿಗಳ ತತ್ತ್ವವನ್ನು ಸರ್ವವರ್ಣದವರಿಗೂ 
ದೊರಕಿಸಿಕೊಡಲು ಇವು ಉದ್ದವಿಸಿದವು. ಪಂಚಮ ವೇದವೆಂಬ ಹಿರಿಮೆಯನ್ನು ಪಡೆದ 
ಇವು ಜನಸಾಮಾನ್ಯರಿಗೆ ಅರ್ಥವಾಗುತ್ತಿದ್ದ ಭಾಷೆಯಲ್ಲಿಯೇ ವಿರಚಿತವಾದವೆಂಬುದು 
ನಿಶ್ಚಿತವಾಗಿದೆ. ಯಾವ ಭಾಷೆಯಲ್ಲಿ ಇತಿಹಾಸ, ಪುರಾಣಗಳು ರಚಿತವಾಗಿವೆಯೋ ಆ ಭಾಷೆ 
ಜನಸಾಮಾನ್ಯರ ಭಾಷೆಯಾಗಿದ್ದಿತೆಂದು ಹೇಳಬಹುದು. ಇವುಗಳನ್ನು ಹೇಳುತ್ತಿದ್ದವರು 
ಸೂತರು ಮತ್ತು ಕುಶೀಲವರು. ಇವೆಲ್ಲ ಸಂಸ್ಕೃತ ಭಾಷೆಯ ವ್ಯಾವಹಾರಕತತ್ವವನ್ನು 
ಸಮರ್ಥಿಸುತ್ತವೆ. 

ಸಂಸ್ಕೃತದ ವ್ಯಾವಹಾರಿಕ ಸ್ವರೂಪವನ್ನು ಸಂಸ್ಕೃತ ನಾಟಕಗಳು ನಿಖರವಾಗಿ 
ಗೊತ್ತುಪಡಿಸುತ್ತವೆ. ದೃಶ್ಯಕಾವೃಗಳೆಂದು ಹೆಸರು ಪಡೆದ ಈ ನಾಟಕಗಳು ಕೇವಲ 
ಅಭಿನಯಕ್ಕಾಗಿಯೇ ಹುಟ್ಟಿದವು. ಯಾವ ದೇಶದಲ್ಲಿಯಾದರೂ ಸರಿ ಜನಸಾಮಾನ್ಮರಿಗೆ 
ತಿಳಿಯದ ಭಾಷೆಯಲ್ಲಿ ನಾಟಕರಚನೆಗೆ ಯಾರೂ ಕೈಹಾಕುವುದಿಲ್ಲ. ಜನಸಮೂಹದ ಮುಂದೆ 


18. ನಿರುಕ್ತ 2-2-6,-7 19. ನಿರುಕ್ತ 1-16-1 

20. 'ಶವತಿರ್ಗಕಿಕರ್ಮಾ ಕಾಂಬೋಜೇಪ್ಯೇವ ಭಾಷ್ಕತೇ ; ವಿಕಾರಮಸ್ಕಾರ್ಯೇಷು ಭಾಷಂತೇ 
ಶವ ಇಕಿ. ದಾತಿರ್ಲವನಾರ್ಥೇ ಪ್ರಾಚ್ಮೇಪು ದಾತ್ರಮುದಿಚ್ಕೇಷು, ಬಾಷ್ಕತೇ, ಭಾಷಂತೇ ಎಂಬ ಪದ 
ಪ್ರಯೋಗವನ್ನು ಗಮನಿಸಿ. ನಿರುಕ್ತ 2-2-8 


೨೮ ವೈದಿಕ ಸಾಹಿತ್ಯ ಚರಿತ್ರೆ 


ಅಭಿನಯಿಸಿ ಅವರನ್ನು ಸಂತೋಷಗೊಳಿಸುವುದೇ ನಾಟಕದ ಗುರಿ. ಕೇವಲ ಅಲ್ಪ ಮಂದಿಯ 
ವ್ಯೂಹಕ್ಕಾಗಿ ನಾಟಕಗಳ ರಚನೆ ಆಗದು. ಅಂಥ ನಿರ್ಜೀವವಾದ ಭಾಷೆ ಭಾಸ, ಕಾಳಿದಾಸ 
ಭವಭೂತಿಗಳಂಥ ಶ್ರೇಷ್ಠ ನಾಟಕಕಾರರನ್ನು ಸೃಜಿಸಲಾರದು. ಜನಪ್ರಿಯವಾದ ನಾಟಕಗಳನ್ನು 
ಹೊಂದಿರುವ ಈ ಸಂಸ್ಕೃತ ಭಾಷೆ ಜನತೆಯ ವ್ಯಾವಹಾರಿಕ ಭಾಷೆಯಾಗಿದ್ದಿತೆಂಬುದು 
ಸಿದ್ಧವಾಗುತ್ತದೆ. 

ಸಂಸ್ಕೃತವು ಕೇವಲ ಗ್ರಾಂಥಿಕಭಾಷೆಯೇ ಆಗಿರದೆ ಜನತೆಯ ವೃವಹಾರದಲ್ಲಿಯೂ 
ಇದ್ದಿತೆಂಬ ಅಂಶವು ಶಾಸನಗಳ ಪ್ರಮಾಣದಿಂದ ದೃಢವಾಗುತ್ತದೆ. ಕ್ರಿ. ಪೂ. ಶತಮಾನಗಳಲ್ಲಿ 
ಉಪಲಬ್ಧವಾದ ಶಾಸನಗಳು ಪ್ರಾಕೃತ ಭಾಷೆಗಳಲ್ಲಿವೆ. ಆದರೆ ಕ್ರಿ. ಶ. ಮೂರನೇ 
ಶತಮಾನದಿಂದೀಚೆಗೆ ಭಾರತಾದ್ಕಂತ ಶಾಸನಗಳೆಲ್ಲಾ ಸಂಸ್ಕತ ಭಾಷೆಯಲ್ಲಿಯೇ 
ರಚಿತವಾಗಿವೆ. ಶಾಸನಗಳು ಜನಸಾಮಾನ್ಮರಿಗೆ ಅರ್ಥವಾಗುವ ಭಾಷೆಯಲ್ಲಿಯೇ 
ಇರುತ್ತಿದ್ದವು. ಇದರಿಂದಲೂ ಸಂಸ್ಕೃತವು ಭಾರತದ ವ್ಯವಹಾರಭಾಷೆಯಾಗಿದ್ದಿತೆಂಬುದು 
ಸಿದ್ಧವಾಗುತ್ತದೆ. 

ಕ್ರಿ. ಶ. 4ನೇ ಶತಮಾನದವರೆಗೆ ಜೈನ ಮತ್ತು ಬೌದ್ಧಧರ್ಮ ಪ್ರಚಾರಕರು ತಮ್ಮ 
ಧರ್ಮಗ್ರಂಥಗಳನ್ನು ಪ್ರಾಕೃತಭಾಷೆಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿಂದೀಚೆಗೆ ಇವರ 
ಎಲ್ಲ ಧರ್ಮಗ್ರಂಥಗಳೂ ಸಂಸ್ಕೃತದಲ್ಲಿವೆ. ಮತಪ್ರಚಾರಕ್ಕಾಗಿ ಗ್ರಂಥನಿರ್ಮಾಣ ಮಾಡುವವರು 
ವ್ಯಾವಹಾರಿಕ ಭಾಷೆಯಲ್ಲಿಯೇ ಬರೆಯುತ್ತಾರೆ. ಸಂಸ್ಕೃತವು ಸರ್ವತ್ರ ವೃವಹಾರ 
ದಲ್ಲಿದ್ದುದರಿಂದಲೂ ಜೈನ ಬೌದ್ಧಧರ್ಮಗಳ ಖಂಡನೆ ಸಂಸ್ಕೃತದಲ್ಲಾದುದರಿಂದಲೂ ಅವುಗಳಿಗೆ 
ಸಮಾಧಾನವನ್ನು ಹೇಳಲು ಅವರ ಭಾಷೆಯನ್ನೇ ಬಳಸಬೇಕಾದುದು ಆವಶೃಕವಾದುದರಿಂದಲೂ 
ಈ ಧರ್ಮಪ್ರಚಾರಕರು ಸಂಸ್ಕೃತ ಭಾಷೆಯನ್ನವಲಂಬಿಸಿ ಧರ್ಮಗ್ರಂಥಗಳ ನಿರ್ಮಾಣವನ್ನು 
ಮಾಡಿದರು. 

ಈ ಎಲ್ಲ ಕಾರಣಗಳಿಂದ ಸಂಸ್ಕೃತ ಭಾಷೆಯು ಭರತಖಂಡದ ರಾಷ್ಟ್ರಭಾಷೆಯಾಗಿ 
ತ್ತೆಂಬುದು ಸ್ಪಷ್ಟವಾಗುತ್ತದೆ. ಕ್ರಿ. ಶ. 11ನೇ ಶತಮಾನದಲ್ಲಿ ವಿಧರ್ಮೀಯರ ಧಾಳಿಗಳಾ 
ದಾಗ ಸಂಸ್ಕೃತಕ್ಕೆ ಅಪಾರವಾದ ಧಕ್ಕೆಯುಂಟಾಯಿತು. ಮುಂದೆ ಆಂಗ್ಲರ ಆಳ್ವಿಕೆಯಲ್ಲಿಯೂ 
ಸಂಸ್ಕೃತಕ್ಕೆ ಪುರಸ್ಕಾರ ತಪ್ಪಿಹೋಗಿ ಅದು ಹಿನ್ನೆಲೆಯಲ್ಲಿಯೇ ಉಳಿಯಿತು. 


ಸಂಸ್ಕೃತ ಸಾಹಿತ್ಯದ ಪರ್ವಗಳು 

ಸಂಸ್ಕೃತ ಸಾಹಿತ್ಯವನ್ನು ಸ್ಥೂಲವಾಗಿ ವೇದಗಳ ಸಂಸ್ಕೃತ ಮತ್ತು ಕಾವ್ಯ ಸಂಸ್ಕೃತ ಎಂದು 
ಎರಡು ಭಾಗಗಳಾಗಿ ವಿಂಗಡಿಸುತ್ತಾರೆ. ಬಹುಮುಖವಾದ ಮಹತ್ವವನ್ನು ಹೊಂದಿರುವ ಈ 
ವಿರಾಟ್‌ಸಾಹಿತ್ಯದ ಸ್ವರೂಪವನ್ನು ಪರಿಚಯಮಾಡಿಕೊಡಲು ಇದನ್ನು ಕಾಲದ ದೃಷ್ಟಿಯಿಂದ 
ಐದು ಭಾಗಗಳಾಗಿ ವಿಂಗಡಿಸಬಹುದು. 


(೧) ಶ್ರುತಿಯುಗ ಕ್ರಿ. ಪೂ. 4500 ಮತ್ತು ತತ್ತೂರ್ವ 
(೨) ಸ್ಮತಿಯುಗ ಕ್ರಿ. ಪೂ. 500 ರ ಪೂರ್ವ 

(೩) ಕಾವೃಯುಗ ಕ್ರಿ. ಪೂ. 500 ದಿಂದ ಕ್ರಿ. ಶ. 800 
(೪) ವ್ಯಾಖ್ಯಾನಯುಗ ಕ್ರಿ. ಶ. 800 ರಿಂದ ಕ್ರಿ. ಶ. 1400 
(೫) ನವೀನ ಕಾಲ ಕ್ರಿ. ಶ. 1400 ರಿಂದ ಈಚಿನ ಕಾಲ. 


ಪೀಠಿಕೆ ೨೯ 


ಈ ವಿಭಾಗ ಪ್ರಾಯೋವಿಭಾಗವೆಂಬುದನ್ನು ನಾವು ನೆನಪಿಡಬೇಕು. ಯಾವ ಬಗೆಯ 
ಕೃತಿಗಳು ಬಹುತರವಾಗಿ ನಿರ್ಮಾಣವಾದವೋ ಅವುಗಳಿಗನುಸಾರವಾಗಿ ಆ ಕಾಲವನ್ನು ವಿಭಾಗ 
ಮಾಡಿದೆ. ಒಂದೊಂದು ಕಾಲದಲ್ಲಿಯೂ ಇತರ ಬಗೆಯ ಕೃತಿಗಳೂ ಹುಟ್ಟಿವೆ. ವ್ಯಾಖ್ಹಾನ 
ಯುಗವೆಂದ ಕಾಲದಲ್ಲಿ ಸ್ವತಂತ್ರಕೃತಿಗಳಿರಲೇ ಇಲ್ಲವೆಂದು ಭಾವಿಸಬೇಕಾಗಿಲ್ಲ. ಸ್ವತಂತ್ರವಾದ 
ಒಂದೊಂದು ಕೃತಿ ಆಗಲೂ ತೋರಿತು. ಹಾಗೆಯೇ ಇತರ ಕಾಲದಲ್ಲಿಯೂ ಬೇರೆಬೇರೆ ಬಗೆಯ 
ಕೃತಿಗಳು ಬಂದಿರುವುದುಂಟು. 

ಶ್ರುತಿಯುಗ (ಕ್ರಿ. ಪೂ. 4500 ಮತ್ತು ಹಿಂದೆ): ವೇದವಾಜ್ಮಯದ ಭಾಷೆ ವೈದಿಕ 
ಸಂಸ್ಕೃತ. ಪುರಾತನರಾದ ಯಷಿಗಳು ಈ ಭಾಷೆಯನ್ನು ತಮ್ಮ ನಿತ್ಕವ್ಯವಹಾರದಲ್ಲಿ 
ಬಳಸುತ್ತಿದ್ದರು. ತಾವು ಸಾಕ್ಷಾತ್ಕರಿಸಿಕೊಂಡ ನಿಗೂಢಜ್ಞಾನವನ್ನು ಈ ಮಂತ್ರರಾಶಿಯಲ್ಲಿ 
ಅಡಗಿಸಿಟ್ಟು ಅವರು ಪರಮೋಪಕಾರ ಮಾಡಿದ್ದಾರೆ. ಈ ವೈದಿಕಸಂಸ್ಕೃತ ಕಾಲಕಳೆದಂತೆ 
ಅನೇಕ ವ್ಯತ್ಯಾಸಗಳನ್ನು ಹೊಂದಿ ಪಾಣಿನಿ ಪತಂಜಲಿಗಳ ಕಾಲಕ್ಕೆ 'ಸಂಸ್ಕೃತ'ದ ರೂಪವನ್ನು 
ಹೊಂದಿತು. ಪಾಣಿನಿ ವೇದಸಂಸ್ಕತದ ಬಗೆಗೆ 'ವೈದಿಕಪ್ರಕ್ರಿಯೆ'ಯನ್ನು ಪ್ರತ್ಯೇಕವಾಗಿ 
ರಚಿಸಿದ್ದಾರೆ. ಶ್ರುತಿಗಳ ಸಂಸ್ಕೃತವನ್ನು ಶ್ರುತಿಗಳ ಭಾಷೆ ಅಥವಾ ವೈದಿಕ ಸಂಸ್ಕೃತವೆಂದು 
ಕರೆಯಲಾಗಿದೆ. ಒಂದೇ ಭಾಷೆ ಬೇರೆಬೇರೆ ಘಟ್ಟಗಳಲ್ಲಿ ಬೇರೆಬೇರೆ ರೂಪಗಳನ್ನೂ 
ವಿಶಿಷ್ಟವಾದ ಲಕ್ಷಣಗಳನ್ನೂ ಪಡೆಯಿತು. ವೇದಭಾಷೆ ವೈದಿಕ ಸಂಸ್ಕೃತವಾಗಿದ್ದು ಪಾಣಿನಿ 
ಪತಂಜಲಿಗಳ ಕಾಲಕ್ಕೆ ಸಂಸ್ಕೃತದ ರೂಪವನ್ನು ಹೊಂದಿ ಮುಂದೆ ಕಾವ್ಯಗಳ ಸಂಸ್ಕೃತವಾಗಿ 
ಬೆಳೆಯಿತು. ಭಾಷೆಯ ವ್ಯಾಕರಣ ಎಲ್ಲ ಘಟ್ಟಗಳಿಗೂ ಸರಿಸಮಾನವಾಗಿ ಅನ್ವಯಿಸಿ ಭಾಷೆಯ 
ಏಕರಸತೆಯನ್ನು ನಿರ್ವಿವಾದವಾಗಿ ಸ್ಥಾಪಿಸುತ್ತದೆ. ಶ್ರುತಿಗಳ ಭಾಷೆಯ ವೈಲಕ್ಷ್ಮಣ್ಮಗಳನ್ನು 
ಮಾತ್ರ ಪಾಣಿನಿ ತಿಳಿಸಿ 'ಛಂದಸಿ', 'ಭಾಷಾಯಾಂ' ಎಂದು ಅವುಗಳಿಗೆ ಭೇದವನ್ನು ಸೂಚಿಸಿದ್ದಾರೆ. 
ಅಖಂಡವಾದ ವೇದವಾಜ್ಮಯವೆಲ್ಲಾ ಈ ಶ್ರುತಿಯುಗಕ್ಕೆ ಸೇರುತ್ತದೆ. ನಾಲ್ಕು ವೇದಗಳ 
ಸಂಹಿತೆಗಳು, ಬ್ರಾಹ್ಮಣಗಳು, ಆರಣ್ಯಕೋಪನಿಷತ್ತುಗಳು ಈ ಯುಗಕ್ಕೆ ಸೇರಿದವು. 

ಸ್ಮೃತಿಯುಗ (ಕ್ರಿ. ಪೂ. 500ರ ಪೂರ್ವ) : ಶ್ರುತಿಗಳ ನಂತರ ಸ್ಮೃತಿಗಳು ಮೂಡಿಬಂದವು. 
ಇವೂ ಬಹುಮುಖವಾಗಿ ಅನೇಕ ವಿಧವಾದ ಮಹತ್ತ್ವವನ್ನು ಹೊಂದಿವೆ. ಸ್ಮೃತಿಯುಗಕ್ಕೆ 
ವೇದಾಂಗಗಳು, ರಾಮಾಯಣ, ಮಹಾಭಾರತ ಮೊದಲಾದ ಇತಿಹಾಸಗಳು, ಪ್ರಾಚೀನ 
ಪುರಾಣಗಳು ಇವು ಸೇರುತ್ತವೆ. ಈ ಕಾಲದಲ್ಲಿನ್ನೂ ಸಂಸ್ಕೃತ ಪ್ರಾಕೃತಭೇದಗಳು ಅಷ್ಟು 
ಗಮನಾರ್ಹವಾಗಿ ತೋರಿರಲಿಲ್ಲವೆಂದು ಕಾಣುತ್ತದೆ. ಆರ್ಯಸಂಸ್ಟೃತಿ ಭಾರತದ ಪೂರ್ವ 
ಹಾಗೂ ದಕ್ಷಿಣ ಭಾಗಗಳಿಗೆ ಈ ಕಾಲದಲ್ಲಿ ಹರಡಿತು. ಅನೇಕ ದಸ್ಮು ಅಥವಾ 'ದಾಸರು' ಈ 
ಕಾಲದಲ್ಲಿ ಆರ್ಯರ ಗುಂಪಿಗೆ ಸೇರಿಹೋದರು.2! ಕೆಳಗಿನ ವರ್ಣದ ಸ್ತ್ರೀಯರನ್ನು ಆರ್ಯರು 
ವರಿಸುತ್ತಿದ್ದ ಕಾರಣ ಅವರೂ ಸಂಸ್ಕೃತವನ್ನೇ ನುಡಿಯತೊಡಗಿದರು. ತತ್ಪರಿಣಾಮವಾಗಿ 
ಜನಸಾಮಾನ್ಯರೂ ಮೇಲಿನ ಮೂರು ವರ್ಣಗಳ ಸ್ತ್ರೀಯರೂ ಸಂಸ್ಕೃತಭಾಷೆಯಲ್ಲಿನ 
ಕರ್ಕಶವರ್ಣಗಳನ್ನು ಮೃದುವರ್ಣಗಳನ್ನಾಗಿ ಉಚ್ಚರಿಸತೊಡಗಿದರು.2 ಹೀಗ ಈ 
ಸಂದರ್ಭಗಳು ಪ್ರಾಕೃತಗಳ ಉಗಮಕ್ಕೆ ಅನುವು ಮಾಡಿಕೊಟ್ಟವು. ಬೇರೆಬೇರೆ ಪ್ರಾಂತಗಳು 


21. ಹಗ್ವೇದದಲ್ಲಿಯೂ ಇಂದ್ರನು ಕೃಪೆಯಿಂದ ದಾಸರನ್ನೂ ಆರ್ಯರನ್ನಾಗಿ ಮಾಡಿದನೆಂದು 
ಉಲ್ಲೇಖಿಸಿರುವುದನ್ನು ಗಮನಿಸಬಹುದು. (ಯ. ಸಂ. 6-25-10) 
22. History of Sanskrit Literature-C. V. Vaidya, ೧. 12 


೩೦ ವೈದಿಕ ಸಾಹಿತ್ಯ ಚರಿತ್ರೆ 


ಪ್ರಾಕೃತಗಳು ಬೇರೆಬೇರೆಯಾಗಿದ್ದ ಕಾರಣ ಆಯಾ ದೇಶಗಳ ರೂಢಿಗನುಸಾರವಾಗಿ ಮಾಗಧಿ, 
ಶೂರಸೇನೀ, ಮಹಾರಾಷ್ಟ್ರೀ, ಪೈಶಾಚೀ ಮೊದಲಾದವು ರೂಢಿಗೆ ಬಂದವು. ಈ ಕಾಲದಲ್ಲಿ 
ಉಚ್ಚವರ್ಗದ ಪುರುಷರ ವೃವಹಾರಭಾಷೆ ಸಂಸ್ಕೃತವೇ ಆದಾಗ್ಗೂ ಸ್ತ್ರೀಯರೂ 
ಕೆಳವರ್ಣದವರೂ ಪ್ರಾಕೃತಗಳನ್ನು ಬಳಸುತ್ತಿದ್ದರು. ಭಗವಾನ್‌ ಬುದ್ಧನು ತನ್ನ ಮತವನ್ನು 
ಪಾಳಿಯಲ್ಲಿಯೇ ಬೋಧಿಸಿದನು. ಈ ಪ್ರಾಕೃತಗಳು ಸಂಸ್ಕೃತದ ಶಬ್ದಸಂಪತ್ತು ಮತ್ತು 
ವ್ಯಾಕರಣವನ್ನು ಹೊಂದಿ ಸಂಸ್ಕೃತದ ಮೃದ್ವೀಕರಣವೇ ಆಗಿದ್ದವು. ಆ ಕಾರಣದಿಂದಲೇ 
ಪುರುಷರು ಸಂಸ್ಕೃತವನ್ನು ಪ್ರಯೋಗಿಸಿದರೆ ಇತರರು ಅದನ್ನು ತಿಳಿಯಬಲ್ಲವರಾಗಿದ್ದರು. 
ಈ ಕಾಲದಲ್ಲಿ ಸಂಸ್ಕೃತ ವೈಯಾಕರಣರ ಪರಿಶ್ರಮದ ಫಲವಾಗಿ ಪರಿಷ್ಕತವಾಗಿ, ನಿರ್ಧರವಾದ 
ರೂಪನ್ನು ಪಡೆದು, ಕಾವ್ಯಗಳ ಸಂಸ್ಕುತವಾಗಿ ಪರಿಣಾಮಗೊಂಡಿತು. 

ಕಾವ್ಯಯುಗ (ಕ್ರಿ. ಪೂ. 500ರಿಂದ ಕ್ರಿ. ಶ. 800) : ಈ ಕಾಲದಲ್ಲಿ ಸಂಸ್ಕೃತದ 
ಪ್ರಚಾರ ಅಪಾರವಾಗಿ ಆಯಿತು. ಮೊದಮೊದಲು ಪಾಳಿ ಮಾಗಧೀ ಭಾಷೆಗಳನ್ನು ಬಳಸು 
ತ್ತಿದ್ದ ಬೌದ್ಧರೂ ಮಹಾರಾಷ್ಟ್ರೀ ಮತ್ತು ಅರ್ಧ ಮಾಗಧೀಗಳನ್ನು ಬಳಸುತ್ತಿದ್ದ ಜೈನರೂ 
ತಮ್ಮ ಧರ್ಮಗ್ರಂಥಗಳನ್ನು ರಚಿಸಲು ಸಂಸ್ಕೃತವನ್ನು ಉಪಯೋಗಿಸಿದ ಕಾಲವಿದು. 
ಕಾನಿಷ್ಕನ ಕಾಲದಲ್ಲಿ ನಾಗಾರ್ಜುನನ ಮುಖಂಡತ್ವದಲ್ಲಿ ಹೀನಯಾನದಿಂದ ಬೇರ್ಪಡೆ 
ಹೊಂದಿದ ಮಹಾಯಾನವಂತೂ ಮತಬೋಧನೆಗೂ, ಪ್ರಚಾರಕ್ಕೂ ಸಂಸ್ಕೃತವನ್ನೇ 
ಉಪಯೋಗಿಸಿತು. ಈ ಕಾವೃಯುಗದಲ್ಲಿ ಸಾಹಿತೃದ ಸುಗ್ಗಿಯೇ ಆಯಿತು. ಅನೇಕಾನೇಕ 
ಕೃತಿರತ್ನಗಳು ರಚಿತವಾದ ಸ್ವರ್ಣಯುಗವಿದು. ಭಾಸ, ಕಾಳಿದಾಸ, ಅಶ್ವಘೋಷ, ಭಾರವಿ, 
ಮಾಘ, ಭವಭೂತಿ, ಬಾಣ, ದಂಡಿ ಮೊದಲಾದ ಅಸಂಖ್ಯರಾದ ವರಕವಿಗಳೂ ರಸಜುಷಿ 
ಗಳೂ ಉದಯಿಸಿದ ಕಾಲವಿದು. ಸಂಸ್ಕೃತ ಕಾವ್ಕಾರಾಮದಲ್ಲಿ ಬಗೆಬಗೆಯ ಪರಿಮಳ ಪುಷ್ಪಗಳು 
ಅರಳಿದ ವಸಂತಕಾಲ ಇದು. ಶಾಸ್ತ್ರಸಂಪತ್ತು ಈ ಕಾಲದಲ್ಲಿ ಅಪಾರವಾಗಿ ವರ್ಧಿಸಿತು. 
ಭರತ, ದಂಡಿ, ಭಾಮಹ ಮೊದಲಾದವರ ಪರಿಶ್ರಮದಿಂದ ಕಾವ್ಮ ಮೀಮಾಂಸೆಯೂ ಬೆಳೆದ 
ಕಾಲ ಇದು. ನಾನಾ ಮುಖಗಳಲ್ಲಿ ಸಂಸ್ಕೃತ ಅಪೂರ್ವವಾದ ಅಭಿವೃದ್ಧಿಯನ್ನು ಪಡೆಯಿತು 
ಈ ಕಾಲದಲ್ಲಿ. 

ವ್ಯಾಖ್ಯಾನಯುಗ (ಕ್ರಿ. ಶ. 800ರಿಂದ ಕ್ರಿ. ಶ. 1400): ಭಗವಾನ್‌ ಶಂಕರರ ಮತ್ತು 
ಕುಮಾರಿಲರ ಪರಿಶ್ರಮದಿಂದ ಬೌದ್ಧಮತದ ಏಳಿಗೆ ಕುಂಠಿತವಾದ ಕಾಲ ಇದು. ಈ ಕಾಲದಲ್ಲಿ 
ವಿದ್ವಾಂಸರು ಸಂಸ್ಕೃತವನ್ನು ಅಭ್ಯಸಿಸಿ ನಿರರ್ಗಳದಾಗಿ ನುಡಿಯುತ್ತಿದ್ದರೂ ಅದರೊಡನೆ 
ತಮ್ಮತಮ್ಮ ಪ್ರಾಂತ ಭಾಷೆಗಳನ್ನೂ ಹೆಚ್ಚುಹೆಚ್ಚಾಗಿ ಬಳಸತೊಡಗಿದರು. ಶ್ರುತಿಗಳು 
ಪವಿತ್ರವೆಂಬ ನಂಬಿಕೆ ಇದ್ದುದರಿಂದಲೂ ಸ್ಮೃತಿಗಳು ತತ್ಸಮವೇ ಆದುದರಿಂದಲೂ, ಪ್ರತಿಶಾಸ್ತ್ರವೂ 
ಆಯಾ ಪ್ರವರ್ತಕರನ್ನು ಹೊಂದಿಬಿಟ್ಟುದರಿಂದಲೂ ಈ ಕಾಲದಲ್ಲಿ ಪುರಾತನವಾದ ಆ 
ಕೃತಿರತ್ನಗಳ ಮೇಲೆ ಭಾಷ್ಯ, ವ್ಯಾಖ್ಯಾನ, ಅನುವ್ಕಾಖ್ಯಾನ ಮೊದಲಾದವುಗಳನ್ನು ಬರೆದರು. 
ಈ ಮನೋಭಾವದ ಮುದ್ರೆ ಈ ಕಾಲದ ಕೃತಿಗಳೆಲ್ಲದರ ಮೇಲೆ ಬಿದ್ದಿರುವುದನ್ನು 
ಕಾಣಬಹುದು. ಲೌಕಿಕ ವೃವಹಾರದಿಂದ ಹಿಡಿದು ದಾರ್ಶನಿಕ ವಿವೇಚನೆಗಳೆಲ್ಲಾ ಇದರ 
ಪ್ರಭಾವಕ್ಕೊಳಗಾದವು. ಈ ವ್ಯಾಖ್ಯಾನಗಳ ಕಾಲ ಶ್ರೀ ಶಂಕರಾಚಾರ್ಯರಿಂದ ಮೊದಲಾಗಿ 
ಶ್ರೀಮತ್ಸಾಯಣರವರೆಗೂ ಬೆಳೆದುಬಂದಿತೆಂದು ಹೇಳಬಹುದು. ಅಪ್ರತಿಮವಾದ ಪ್ರತಿಭೆ, 
ಉಜ್ವಲವಾದ ವಿಚಾರ ಧೋರಣೆ ಇವುಗಳನ್ನು ತೋರಿದವರು ಈ ಕಾಲದಲ್ಲಿ ಕಡಿಮೆಯಾಗಿಲ್ಲ. 


ಪೀಠಿಕೆ ೩೧ 


ಆದರೆ ಈ ಅನುಪಮವಾದ ಶಕ್ತಿ ಪುರಾತನಕೃತಿಗಳ ವಿವರಣಕ್ಕೂ ಪ್ರವರ್ತನಕ್ಕೂ 
ಮೀಸಲಾಯಿತೆಂಬುದು ನಾವು ಗಮನಿಸಬೇಕಾದ ಅಂಶ. ಸ್ವತಂತ್ರವಾದ ವ್ಯಾಕರಣ ಬರೆದ 
ಹೇಮಚಂದ್ರನಂಥವರು ಅಲ್ಲೊಬ್ಬರು ಇಲ್ಲೊಬ್ಬರು ಇದ್ದರೂ ಈ ಕಾಲದಲ್ಲಿ ಹೇರಳವಾಗಿ 
ಬೆಳೆದದ್ದು ವ್ಯಾಖ್ಮಾನವೇ. ಸಕ್ರಮವಾದ ನ್ಯಾಯಶಾಸ್ತ್ರವನ್ನು (೩೪) ಒದಗಿಸಿರುವ 
ವಿಜ್ಞಾನೇಶ್ವರನೂ ಇದನ್ನು ಯಾಜ್ಞವಲ್ಕಸ್ಕತಿಗೆ ಬರೆದ ಮಿತಾಕ್ಟರಾ ವ್ಯಾಖ್ಮಾನದಿಂದಲೇ 
ಸಾಧಿಸಿದನು ಎಂಬುದನ್ನು ನಾವು ಮರೆಯಬಾರದು. ಈ ಕಾಲದಲ್ಲಿ ಪ್ರಾಬಲ್ಯಕ್ಕೆ ಬಂದ 
ಆದುನಿಕ ಪ್ರಾಂತಭಾಷೆಗಳು ಸ್ವತಂತ್ರವಾಗಿ ಬೆಳೆಯಲಾರಂಭಿಸಿದವು. 

ಈ ಕಾಲದಲ್ಲಿ ಮಹಮ್ಮದೀಯರ ಧಾಳಿಗೆ ಪಂಜಾಬು ಗುರಿಯಾಯಿತು. ಇವರ 
ಕಾಲದಲ್ಲಿ ನ್ಯಾಯಾಲಯಗಳವರ ಉಪಯೋಗಕ್ಕಾಗಿ ಉದ್ದಾಮವಾದ ನ್ಯಾಯಗ್ರಂಭಗಳು 
ಸಂಸ್ಕೃತದಲ್ಲಿ ನಿರ್ಮಾಣವಾದವು. ಸನ್ನದುಗಳೂ ಶಾಸನಗಳೂ ಸಂಸ್ಕೃತದಲ್ಲಿಯೇ ಆದವು. 
ಸ್ವತಂತ್ರ ಗ್ರಂಥಗಳು ತೋರಿದ್ದು ಅಲಂಕಾರ ಶಾಸ್ತ್ರದಲ್ಲಿ ಮಾತ್ರ. ದಕ್ಷಿಣ ಭಾರತವೂ 
ಮಹಮ್ಮದೀಯರ ಧಾಳಿಗೆ ಒಳಗಾಯಿತು ಈ ಕಾಲದಲ್ಲಿ. ಕರ್ಣಾಟಕ ಸಾಮ್ರಾಜ್ಯವೆಂದು 
ಹೆಸರಾಂತ ವಿಜಯನಗರದ ಅರಸರ ಆಶ್ರಯದಲ್ಲಿ ಸರ್ವತೋಮುಖವಾದ ಸಾಹಿತ್ಕಾಭಿವೃದ್ಧಿ 
ಆಯಿತು. ಅನುಪಮವೂ ಅದ್ಭುತವೂ ಆದ ವೇದಭಾಷ್ಕಗಳ ನಿರ್ಮಾಣವಾದ ಕಾಲ ಇದು. 

ನವೀನ ಕಾಲ (ಕ್ರಿ. ಶ. 1400ರಿಂದ ಈಚೆ): ಇಲ್ಲಿಂದ ಮುಂದೆ ಸಂಸ್ಕೃತ ಸಾಹಿತ್ಯದ 
ಇತಿಹಾಸವನ್ನು ನವೀನ ಕಾಲೀನವೆಂದು ಹೇಳಬಹುದು. ಈ ಕಾಲದಲ್ಲಿ ಮಹತ್ತಮವಾದ 
ಪ್ರಭಾವ ಬೀರುವ ಮೂಲಕೃಶಿಗಳ ರಚನೆ ಕಡಮೆಯಾಯಿತು. ಹಾಗೆ ರಚಿತವಾದ ಒಂದೇ 
ಒಂದು ಕೃತಿರತ್ನ ರಸಗಂಗಾಧರ. ಸಂಸ್ಕೃತದ ವ್ಯವಹಾರವೂ ಕಡಮೆಯಾಗುತ್ತಾ ಬಂದು ಸಂಸ್ಕೃತ 
ಹಿನ್ನೆಲೆಗೆ ಬೀಳತೊಡಗಿದ ಕಾಲವಿದು. ಬಗೆಬಗೆಯ ಗ್ರಂಥಸೃಷ್ಟಿ ಈ ಕಾಲದಲ್ಲಿ ಆಗಿದ್ದರೂ 
ವೀರ್ಯವತ್ತರವೂ ಪುಷ್ಟವೂ ಆದ ಕೃತಿಗಳು ಅಪೂರ್ವವಾದವು. ಭಾರತ ದೇಶದಲ್ಲಿ ಆಂಗ್ಲರ 
ಆಳ್ವಿಕೆ ಆರಂಭವಾದ ಮೇಲಂತೂ ಭಾರತೀಯರ ದೃಷ್ಟಿ ಆಂಗ್ಲಭಾಷೆಯ ಕಡೆ ತಿರುಗಿತು. 
ಮೆಕಾಲೆ ಮಹಾಶಯನ ನಿರ್ಣಯದಂತೆ ಭಾರತೀಯರಿಗೆ ಆಂಗ್ಲಭಾಷೆಯ ಮೂಲಕ ವಿಜ್ಞಾನವೇ 
ಮೊದಲಾದ ವಿಚಾರಗಳಲ್ಲಿ ಬೋಧನ ಆರಂಭವಾದಮೇಲಂತೂ ಸಂಸ್ಕೃತ ಮರೆಯಾಗ 
ತೊಡಗಿತು. ಸಂಸ್ಕೃತದ ಹಿರಿಮೆಯನ್ನು ಎಲ್ಲರೂ ಒಪ್ಪಿದರೂ ಈಗಿನ ಕಾಲಕ್ಕೆ ಅದು 
ಸರಿಹೋಗದೆಂದು ನಿರ್ಣಯಿಸಿದುದರಿಂದ ಸಂಸ್ಕೃತಕ್ಕೆ ದೊಡ್ಡ ಆಘಾತವುಂಟಾಯಿತು. ಭಾರತವು 
ಸ್ವತಂತ್ರವಾದಮೇಲೆ ಈಗೀಗ ಸಂಸ್ಕೃತದ ಪುನರುಜ್ವೀವನವಾಗುವ ಸೂಚನೆ ಕಂಡುಬರುತ್ತಿದೆ. 


ವೇದವಾಜ್ಮಯದ ವ್ಯಾಪ್ತಿ 

ವೇದವಾಜ್ಮಯ ಬಹಳ ವ್ಯಾಪಕವೂ ಮಹತ್ತಪೂರ್ಣವೂ ಆದುದು. ಇದರ 
ಶಾಖೋಪಶಾಖೆಗಳ ಸ್ಥೂಲಪರಿಚಯವನ್ನು ಮೊದಲು ನಾವು ಮಾಡಿಕೊಳ್ಳಬೇಕು. 

ವೇದ ಎಂದರೆ ಏನು ಎಂಬುದನ್ನು ಮೊದಲು ತಿಳಿಯೋಣ. ವೇದಶಬ್ದದ 
ಅರ್ಥನಿರ್ವಚನವನ್ನು ಪ್ರಾಚೀನರು ಅನೇಕ ರೀತಿಯಾಗಿ ಮಾಡಿದ್ದಾರೆ. ವೇದ ಎಂಬ ಶಬ್ದ 
"ವಿದ್‌'- ತಿಳಿ ಎಂಬ ಧಾತುವಿನಿಂದ ಬಂದಿದೆ. ಗೌಣಾರ್ಥದಲ್ಲಿ ಜ್ಞಾನ ಪ್ರತಿಪಾದಕವಾದ 
ಗ್ರಂಥಗಳು ಎಂಬ ಅರ್ಥ ಈ ಶಬ್ದಕ್ಕೆ ಬರುತ್ತದೆ. ವೇದದ ಲಕ್ಷಣವನ್ನು ಸರಿಯಾಗಿ ಹೇಳುವುದು 
ಕಷ್ಟ. ಸಾಯಣಾಚಾರ್ಯರು ತಮ್ಮ ವೇದಭಾಷ್ಕ ಭೂಮಿಕೆಯಲ್ಲಿ ವೇದ ಲಕ್ಷಣವನ್ನು 
ಸ್ಪಷ್ಟವಾಗಿ ತಿಳಿಸುವುದು ಕಷ್ಟವೆಂದು ಪೂರ್ವಪಕ್ಸಮಾಡಿ ಅದಕ್ಕೆ ಉತ್ತರ ರೂಪವಾಗಿ ಮಂತ್ರ 


೩೨ ವೈದಿಕ ಸಾಹಿತ್ಯ ಚರಿತ್ರ 


ಬ್ರಾಹ್ಮಣಗಳ ಸಮುದಾಯವೇ ವೇದವೆಂಬ ಸಿದ್ದಾಂತಕ್ಕೆ ಬಂದಿದ್ದಾರೆ.೫ ಶಾಸ್ತ್ರಗಳೆಲ್ಲದರ 
ಗುರಿಯೂ ಜ್ಞಾನವೇ ಆಗಿರುವಾಗ ವೇದದ ವೈಶಿಷ್ಟ್ಯವೇನು ಎಂಬುದನ್ನು ಮಾಧಮಚಾರ್ಕರು 
ವೇದಾರ್ಥಪ್ರಕಾಶದಲ್ಲಿ-"ಇಷ್ಟಪ್ರಾಪ್ತನಿಷ್ಟಪರಿಷಾರಯೋಃ ಅಲೌಕಿಕ ಮುಪಾಯಂ ಯೋ 
ಗ್ರಂಥಃ ವೇದಯತಿ ಸ ವೇದಃ | ಅಲೌಕಿಕಪದೇನ ಪ್ರತ್ಕಕ್ಷಾನುಮಾನೇ ವ್ಯಾವರ್ತೇತೇ |" 
ಎಂದು ತಿಳಿಸಿದ್ದಾರೆ. 
ಸಂಸಾರವೆಂಬ ಜನನಮರಣಗಳ ಚಕ್ರಪರಿವರ್ತನೆಯ ಅನಿಷ್ಟವನ್ನು ಪರಿಹರಿಸಿ 
ಪರಬ್ರಹ್ಮಪ್ರಾಪ್ತಿ ಎಂಬ ಇಷ್ಟವನ್ನು ಪಡೆಯಲು ಮಾನವಕೋಟಿ ಅನುಸರಿಸಬೇಕಾದ 
ವಿಧಾನವನ್ನು ತಿಳಿಸುವುದು ವೇದ. ಆದುದರಿಂದ ವೇದ ಶಬ್ದ ಜ್ಞಾನಸಾಮಾನೃಕ್ಕನೃಯಿಸದೆ 
ಬ್ರಹ್ಮ ಜ್ಞಾನಪ್ರತಿಪಾದಕವಾದುದಾಗಿದೆ. ಭಟ್ಟ ಭಾಸ್ಕರರು 'ವಿದೃತೇ ಲಭ್ಯತೇ ಅನೇನ ಇತಿ 
ವೇದಃ" ಎಂದು ಹೇಳಿ ಬ್ರಹ್ಮಸಾಕ್ಷಾತ್ಕಾರ ಇದರಿಂದ ಉಂಟಾಗುವುದಂದಿದ್ದಾರೆ. 'ವಿದಂತಿ 
ಧರ್ಮಾದಿಕಂ ಅನೇನ ಇತಿ ವೇದಃ" ಧರ್ಮವೇ ಮೊದಲಾದುವನ್ನು ಇದರ ಮೂಲಕ 
ಅರಿಯುವುದರಿಂದ ಇದು ವೇದ ಎಂದು ಸರ್ವಾನಂದರೂ 'ವಿದಂತ್ಕನೇನ ಧರ್ಮಂ ವೇದಃ' 
ಎಂದು ಹೇಮಚಂದ್ರರೂ 'ವಿದಂತ್ಕನನ್ಮ ಪ್ರಮಾಣವೇದ್ಧಂ ಧರ್ಮಲಕ್ಷಣಂ ಅಸ್ಮಾತ್‌ ಇತಿ 
ವೇದಃ' ಎಂದು ಮೇಧಾಶಿಥಿಗಳೂ 'ನಿಃಶ್ರೇಯಸ ಕರಾಣಿ ಕರ್ಮಾಣಿ ಆವೇದಯಂತೀತಿ 
ವೇದಾಃ' ಎಂದು ಮೇಧಾತಿಧಿಗಳೂ 'ನಿಃಶ್ರೇಯಸಕರಾಣಿ ಕರ್ಮಾಣಿ ಆವೇದಯಂತೀಶಿ ವೇದಾಃ 
'ಎಂದು ಕಪರ್ದಿಸ್ಟಾಮಿಗಳೂ ವೇದ ಶಬ್ದಾರ್ಥವನ್ನು ವಿವರಿಸಿದ್ದಾರೆ. ಎಲ್ಲ ಸತ್ಯವಿದೈಗಳನ್ನೂ 
ಯಾವುದರಿಂದ ಪಡೆದುಕೊಳ್ಳುವರೋ ಅದು ವೇದವೆಂದು ದಯಾನಂದ ಸರಸ್ವತಿಗಳು-'ವಿದಂತಿ 
ಜಾನಂತಿ, ವಿದೃಂತೇ ಭವಂತಿ, ವಿಂದಂತಿ ಅಥವಾ ವಿಂದಂತೇ ಲಂಭಂತೇ' ವಿಂದಂತಿ 
ವಿಚಾರಯಂತಿ ಸರ್ವೇ ಮನುಷ್ಯಾಃ ಸರ್ವಾ ಸತ್ಮವಿದ್ಧಾಃ ಯೈಃ ಯೇಷು ವಾ ತಥಾ ವಿದ್ವಾಂಸಶ್ಚ 
ಭವಂತಿ ತೇ ವೇದಾಃ' ಎಂದು ವೇದಾರ್ಥನಿರೂಪಣೆ ಮಾಡಿದ್ದಾರೆ. ವೇದದಲ್ಲಿ ಗೂಢವಾಗಿ 
ಬ್ರಹ್ಮಜ್ಞಾನ ಅಡಗಿದೆ ಎಂಬುದನ್ನು ಸೂಚಿಸಲಾಗಿದೆ.2" ಈ ವೇದಗಳು ಶ್ರವಣದ ಮೂಲಕ 
ಲಭ್ಯವುದುದರಿಂದ ಶ್ರುತಿಗಳು ಎಂದು ಪ್ರಸಿದ್ಧವಾಗಿವೆ. ಇವುಗಳು ಸ್ವಯಂಸಿದ್ಧವಾದವು, 
ನಿತ್ಯವಾದವು, ಅಪೌರುಷೇಯವಾದುವು ಎಂಬುದು ನಮ್ಮ ಸಂಪ್ರದಾಯ. 
'ಯಷಿಗಳು ತಮ್ಮತಮ್ಮ ತಪಶೃಕ್ತಿಯಿಂದ ಇದನ್ನು ತತ್ತದಾನುಪೂರ್ವಿ ವಿಶಿಷ್ಟವಾಗಿಯೇ 
ಸಾಕ್ಷಾತ್ಮರಿಸಿಕೊಂಡರೆಂದು ಹೇಳಲಾಗಿದೆ. ಆದುದರಿಂದಲೇ ಅವರುಗಳನ್ನು ದ್ರಷ್ಟಾರರೆಂದು 
23. “ನನು ವೇದ ಏವ ತಾವನ್ನಾಸ್ತಿ. ಕುತಸ್ತದವಾಂತರ ವಿಶೇಷಃ ಖುಗ್ಗೇದಃ ? ತಥಾಹಿ-ಕೊಯಂ 
ವೇದೋ ನಾಮ? ನ ಹಿ ತತ್ರ ಲಕ್ಷಣಂ ಪ್ರಮಾಣಂ ವಾ ಆಸ್ತಿ...ತಸ್ಮಾನ್ನಾಸ್ತಿ ಕಿಂಚಿದ್ಯೇದಸ್ಮ ಲಕ್ಷಣಂ” 
ಎಂದು ಪೂರ್ವಪಕ್ಷೋಪನ್ಮಾಸವನ್ನು ಮಾಡಿ-ಮಂತ್ರ ಬ್ರಾಹ್ಮಣಾತ್ಮಕತ್ವಂ ತಾವದದುಪ್ಪಂ ಲಕ್ಷಣಂ | 
ಆತಏವ ಅಪಸ್ತಂಬೋ ಯಾಜ್ಞಪರಿಭಾಪಾಯಾಂ ಏವಮಾಹ-'ಮಂತ್ರ ಬ್ರಾಹ್ಮಣಯೋರ್ವೇದ 
ನಾಮಧೇಯ'ಮಿತಿ. ತಸ್ಮಾಲ್ಲಕ್ಷಣಪ್ರಮಾಣ ಸಿದ್ದೋ ವೇದಃ" ಎಂದು ಸಿದ್ದಾಂತ ಮಾಡಿದ್ದಾರೆ. 
-(ಯಗ್ರೇದ ಭಾಷ್ಕಭೂಮಿಕಾ) 
24. 'ಸತೋ ನೂನಂ ಕವಯ: ಸಂಶಿಶೀತ 
ವಾಶೀಬಿರ್ಯಾಬಿರಮೃತಾಯ ತಕ್ತಥ | 
ವಿದ್ವಾಂಸ; ಪದಾ ಗುಹ್ಮಾನಿ ಕರ್ತನ 
ಯೇನ ದೇವಾಸೋ ಅಮೃತತ್ತ್ವಮಾನಶುಃ |] (ಯ.ಸಂ. 10-53-10) 
25. 'ಯುಗಾಂತೇಂತರ್ಹಿತಾನ್‌ ವೇದಾನ್‌ ಸೇತಿಹಾಸಾನ್‌ ಮಹರ್ಷಯಃ: | 
ಲೇಬಿರೇ ತಪಸಾ ಪೂರ್ವಂ ಅನುಜ್ಞಾತಾ ಸ್ವಯಂಭುವಾ (ಮಹಾಭಾರತ) 


ಪೀಠಿಕೆ ೩೩ 


ಕರೆದಿದೆ. ಸಾಕ್ಷಾತೃತ ಯಪಷಿಗಳಿಂದ ಶಿಷ್ಕೋಪಾಧ್ಮಾಯಿಕವಾದ ರೀತಿಯಲ್ಲಿ ಇತರರು 
ಇವುಗಳನ್ನು ಕೇಳಿ ಪಡೆದುಕೊಂಡು 'ಶ್ರುತರ್ಷಿ'ಗಳಾದರು.3 ಮುಂದಿನ ಜನಾಂಗ ಅಷ್ಟು 
ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿರದ ಕಾರಣ ಅವರ ಉಪಯೋಗಕ್ಕಾಗಿ ಇವುಗಳನ್ನು 
ಒಟ್ಟುಗೂಡಿಸಿ, ವಿಭಜಿಸಲಾಯಿತು. ವಾಗ್ಮ್ಯವಹಾರದಿಂದಲೇ ಜನಾಂಗದಿಂದ ಜನಾಂಗಕ್ಕೆ 
ಇವು ಧಾರೆ ಎರೆಯಲಾದವು. 

ಮೊದಲು ವೇದ ಒಂದೇ ಆಗಿತ್ತೆಂದೂ ಅನಂತರ ಯಾಗದಲ್ಲಿ ಹೋತೃ, ಅಧ್ವರ್ಳು, 
ಉದ್ಗಾತೃ ಮತ್ತು ಬ್ರಹ್ಮ ಎಂಬ ಖುತ್ಚಿಕ್ಕುಗಳು ಉಪಯೋಗಿಸುವ ಕ್ರಮಕ್ಕನುಗುಣವಾಗಿ 
ನಾಲ್ಕಾಗಿ ಕವಲೊಡೆಯಿತೆಂದೂ ಹೇಳಲಾಗಿದೆ. ಒಂದಾಗಿದ್ದ ವೇದರಾಶಿಯನ್ನು ನಾಲ್ಕಾಗಿ 
ವಿಂಗಡಿಸಿದವರು ವೇದವ್ಕಾಸರೆಂದು ನಮ್ಮ ಸಂಪ್ರದಾಯಕ್ಕನುಸಾರವಾಗಿ ಶಿಳಿಯುತ್ತೆ*ವೆ.೫ 
ಯಗ್ಮಜುಸ್ಸಾಮಾಥರ್ವವೇದಗಳಲ್ಲಿ ಬುಗ್ಬೇದಸಂಹಿತೆ ಬಹಳ ಪ್ರಾಚೀನವಾದುದೆಂದು ಆಧುನಿಕ 
ವಿಮರ್ಶಕರ ಅಭಿಪ್ರಾಯ. ಯಕ್ಸಂಹಿತೆಗೆ ಹೆಚ್ಚಿನ ಪ್ರಾಧಾನ್ಯವನ್ನು ಬಹಳ ಹಿಂದಿನಿಂದಲೂ 
ನಮ್ಮವರೂ ಕೊಟ್ಟಿದ್ದಾರೆ. ವೇದಗಳನ್ನು ಹೇಳುವುಗಲೆಲ್ಲಾ ಮೊದಲು ಯಗ್ವೇದದ ಉಲ್ಲೇಖ 
ಬಂದಿದೆ. ಯಜುರ್ವೇದ ಸಾಮವೇದಗಳು 'ತತ್ಸರಿಚರಣಾವಿತರೌ ವೇದೌ' ಎಂದು 
ಹೇಳಿರುವಂತೆ ಕೇವಲ ಯಾಗಗಳಿಗೆ ಸಂಬಂಧಿಸಿದ ಮಂತ್ರಗಳನ್ನು ಮಾತ್ರ ಒಳಗೊಂಡಿವೆ. 
ಆದರೆ ಯಗ್ಬೇದ ಸಂಹಿತೆಯಲ್ಲಿ ಯಾಗೋಪಯುಕ್ತವಾದ ಮಂತ್ರರಾಶಿಯೊಡನೆ ಇತರ 
ವಿಷಯಗಳನ್ನು ಪ್ರತಿಪಾದಿಸುವ ಮಂತ್ರಗಳು ಹೇರಳವಾಗಿವೆ. ಆದುದರಿಂದ 
ಜುಗ್ಬೇದಸಂಹಿತೆಯನ್ನು ಮೂಲಾಧಾರವಾಗಿಟ್ಟುಕೊಂಡು ಯಾಗದಲ್ಲಿ ಅಧ್ವರ್ಯು 
ಬಳಸಬೇಕಾದ ಮಂತ್ರಗಳನ್ನೆಲ್ಲಾ ಕೂಡಿಸಿ ಯಜುರ್ವೇದವನ್ನೂ, ಉದ್ಗಾತೃ ಬಳಸಬೇಕಾದ 
ಮಂತ್ರಗಳನ್ನೆಲ್ಲಾ ಬೇರೆಯಾಗಿ ಕೂಡಿಸಿ ಸಾಮವೇದವನ್ನೂ ಸಂಗ್ರಹಿಸಲಾಯಿತೆಂದು 
ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. 

ಅಥರ್ವವೇದವು ಯಾಗಕ್ಕೆ ನೇರವಾಗಿ ಸಂಬಂಧಿಸಿಲ್ಲದ ಕಾರಣ ಅದು ಇತರ 
ವೇದಗಳಿಗಿಂತ ಈಚಿನದೆಂದು ಅಭಿಪ್ರಾಯಪಡಲಾಗಿದೆ. ನಮ್ಮ ಪ್ರಾಚೀನರ ಅಭಿಪ್ರಾಯ 
ದಲ್ಲಿ ಈ ನಾಲ್ಕು ವೇದಗಳಿಗೂ ಸಮಾನವಾದ ಸ್ಥಾನವಿದೆ. ಇವೆಲ್ಲವನ್ನೂ ಅವರು 
ಅಪೌರುಷೇಯ, ನಿತ್ಯ ಮತ್ತು ಸೃತಃಸಿದ್ಧವೆಂದು ಪ್ರತಿಪಾದಿಸಿದ್ದಾರೆ. ಯಗ್ವೇದ ಸಂಹಿತೆ 
ಯಲ್ಲಿ ಹೋತಾ, ಉದ್ಗಾತಾ, ಬ್ರಹ್ಮಾ ಮತ್ತು ಅಧ್ಬರ್ಯು ಇವರುಗಳ ಕೆಲಸವನ್ನು 
ಸೂಚಿಸಲಾಗಿದೆ. ಇಲ್ಲಿಯೂ ಅಥರ್ವವೇದದ ಉಲ್ಲೆಲುವಿಲ್ಲದಿರುವುದು ಗಮನಾರ್ಹ 


26. ನಿರುಕ್ತ-1-20 
27, 'ಸೋಯಮೇಕೋ ಯಥಾ ವೇದಸ್ತರುಸ್ತೇನ ಪೃಥ ಕೃತಃ | 
ಚತುರ್ಧಾಥ ತತೋ ಜಾತಂ ವೇದಪಾದಪಕಾನನಮ್‌ | (ವಿ. ಪು. 3-4-15) 
28. ವಿವ್ಕಾಸ ವೇದಾನ್ಮಸ್ಮಾತ್‌ಸ: ವೇದವ್ಕಾಸ ಇತೀರೀತಃ 
29. (೧) ತಸ್ಮಾದ್ಮಜ್ಞಾತ್‌ ಸರ್ವಹುತಃ ಯಚಃ ಸಾಮಾನಿ ಜಜ್ಜಿರೇ | (ಯ. ಸಂ. 10-90) 
(೨) ಬಚಚ; ಸಾಮಾನಿ ಛಂದಾಂಸಿ ಪುರಾಣಂಯಜುಷಾ ಸಹ | 
ಉಚ್ಚಿಪ್ಪಾಜ್ಜಜ್ಜಿರೇ ಸರ್ವೇ ದಿವಿ ದೇವಾ ದಿವಿಶ್ತಿತಃ ॥ (ಅ. ಸಂ. 1-7-24) 


೩೪ ವೈದಿಕ ಸಾಹಿತ್ಯ ಚರಿತ್ರ 


ವಾಗಿದೆ.3 ಈ ಯತ್ಚಿಕ್ಕುಗಳು3' ಬಳಸುತ್ತಿದ್ದ ವೇದಗಳನ್ನು ಆಪಸ್ತಂಬರು- 


' ಯಗ್ವೇದೇನ ಹೋತಾಕರೋತಿ | ಯಜುರ್ವೇದೇನಾದ್ರರ್ಯುಃ | 
ಸಾಮವೇದೇನೋದ್ಗಾತಾ | ಸರ್ವೆ ರ್ಬ್ರಹ್ಮಾ' ॥ ಎಂದು ಹೇಳಿದ್ದಾರೆ. 
ಐತರೇಯ ಬ್ರಾಹ್ಮಣದಲ್ಲಿ-'ಯದೃಚ್ಛೆವ ಹೋತ್ರಂ ಕ್ರಿಯತೇ, ಯಜುಷಾಧ್ವರ್ಯವಂ, 
ಸಾಮ್ನೋದ್ಲೀಥಂ ವ್ಯಾರಬ್ಬಾ ತ್ರಯೀ ವಿದ್ಯಾ ಭವಶೀ। ಅಥ ಕೇನ ಬ್ರಹ್ಮತ್ವಂ ಕ್ರಿಯತೇ ಇತಿ 
ತ್ರಯ್ಕಾ ವಿದ್ಯಯಾ ಇತಿ ಬ್ರೂಯಾತ್‌ ಎಂದೇ ಉಲ್ಲೇಖವಿದೆ. (ಐ.ಬ್ರಾ.5-33) 

'ಸ ಚ ಬ್ರಹ್ಮಾ ವೇದತ್ರಯೋಕ್ತಸರ್ವಕರ್ಮಾಭಿಜ್ಯಃ ಎಂದು ಸಾಯಣರು ತಮ್ಮ ಖಯಗ್ವೇದ 
ಭಾಷ್ಕಭೂಮಿಕೆಯಲ್ಲಿ ಹೇಳುತ್ತಾರೆ. ಇವುಗಳೆಲ್ಲದರಿಂದ ಅಥರ್ವವೇದವು ನೇರವಾಗಿ ಯಾಗಕ್ಕೆ 
ಸಂಬಂಧಿಸಿರಲಿಲ್ಲವೆಂಬುದು ಸಿದ್ಧವಾಗುತ್ತದೆ. ಆದುದರಿಂದಲೇ ಈ ವೇದ ಇತರ ವೇದಗಳಿಗಿಂತ 
ಈಚಿನ ಕಾಲಕ್ಕೆ ಸೇರಿದುದೆಂದು ಆಧುನಿಕ ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. 

ಅಪಾರವಾದ ಈ ವೇದವಾಜ್ಮಯವನ್ನು ಸಂಹಿತೆಗಳು, ಬ್ರಾಹ್ಮಣಗಳು, ಅರಣ್ಮಕಗಳು, 
ಉಪನಿಷತ್ತುಗಳು ಎಂದು ನಾಲ್ಕು ಸ್ಕಂದಗಳಾಗಿ ವಿಭಾಗಿಸಿದ್ದಾರೆ. ಒಂದೊಂದು ವೇದಕ್ಕೂ 
ತನ್ನದೇ ಆದ ಸಂಹಿತೆಗಳು, ಬ್ರಾಹ್ಮಣ ಹಾಗೂ ಆರಣ್ಮಕೋಪನಿಷತ್ತುಗಳಿವೆ. ಈಗ 
ಇವುಗಳನ್ನು ಕೆಳಗೆ ಸಂಗ್ರಹವಾಗಿ ನಿರೂಪಿಸಿದೆ. 


(ಅ) ಸಂಹಿತೆಗಳು 
ಬೇರೆ ಬೇರೆ ಯಷಿಗಳಿಂದ ದೃಷ್ಟವಾದ ಮಂತ್ರಗಳನ್ನು ಒಂದೇ ಕಡೆ ಸೇರಿಸಿರುವುದು 
ಸಂಹಿತೆ ಎನ್ನಿಸಿಕೊಳ್ಳುವುದು.* ಯಗ್ವೇದ ಸಂಹಿತೆಯಲ್ಲಿ 1028 ಸೂಕ್ತಗಳಿವ ; 10552 
ಮಂತ್ರಗಳಿವೆ. ಈ ಮಂತ್ರಗಳೆಲ್ಲಾ ಛಂದೋಬದ್ಧವಾಗಿ ತ್ರಿಷ್ಟುಪ್‌, ಜಗತೀ, ಅನುಷ್ಟುಪ್‌, 
ಗಾಯತ್ರೀ ಮೊದಲಾದ ಛಂದಸ್ಸುಗಳಲ್ಲಿವೆ. ಯಜುರ್ವೇದ ಸಂಹಿತೆ ನಿಯತವಾಗಿ 
ಛಂದೋಬದ್ಧವಾಗಿಲ್ಲ.೫ ಈ ವೇದ ಶುಕ್ಷಯಜುರ್ವೇದ ಮತ್ತು ಕೃಷ್ಣಯಜುರ್ವೇದ ಎಂದು 
ಎರಡು ಬಗೆಯಾಗಿದೆ. ಶುಕ್ಲಯಜುಸ್ಸಂಹಿತೆ ಕಾಣ್ಣ ಮತ್ತು ಮಾಧ್ಯಂದಿನ ಎಂದು ಎರಡು 
ಪಾಠಗಳಲ್ಲಿ ಉಪಲಬ್ಬವಾಗಿದೆ. ಶುಕ್ಲಯಜುರ್ವೇದ ಸಂಹಿತೆ ಪೂರ್ಣವಾಗಿ 
ಛಂದೋಬದ್ಧವಾಗಿದೆ. ಇದರಲ್ಲಿ 40 ಅಧ್ಯಾಯಗಳೂ 303 ಅನುವಾಕಗಳೂ 1905 
ಮಂತ್ರಗಳೂ ಇವೆ, ಕೃಷ್ಣಯಜುರ್ವೆೇದ ಸಂಹಿತೆ ಗದೃಪದ್ಯಮಿಶ್ರಿತವಾಗಿದೆ. ಇದು ಕಠ, 
ಕಪಿಸ್ತಲ, ಕಾಲಾಪ ಅಥವಾ ಮೈತ್ರಾಯಣೀಯ ಮತ್ತು ತೈತ್ತರೀಯ ಎಂಬ ಶಾಖೆಗಳಲ್ಲಿ 
30. ಬುಚಾಂ ತೃ: ಪೋಷಮಾಸ್ತೇ ಪ್ರಪುಷ್ಟಾನ್‌ 
ಗಾಯತ್ರಂ ತ್ರೋಗಾಯತಿ ಶಕ್ಟರೀಷು | 
ಬ್ರಹ್ಮಾ ತ್ರೋವದತಿ ಚಾತವಿದ್ಕಾಂ 
ಯಜ್ಞಸ್ಮ ಮಾತ್ರಾಂ ವಿಮಮೀತ ಉತ್ಪಃ ॥- (ಯ. ಸಂ. 10-71-11) 
31. ಯಾಗದಲ್ಲಿ ಯತಶ್ಚಿಜರು ನಾಲ್ಕು ಗುಂಪುಗಳಾಗಿರುವರು. ಅವರು ಯಾರೆಂದರೆ:- 
೧. ಹೋತೃಗಣ--ಹೋತಾ (ಮುಖ್ಯ), ಮೈತ್ರಾವರುಣ, ಅಚ್ಛಾವಾಕ, ಗ್ರಾವಸ್ತುತ್‌. 
೨. ಅಧ್ವರ್ಯುಗಣ-ಆಧ್ರರ್ಯು (ಮುಖ್ಯ), ಪ್ರತಿಪ್ರಸ್ಮಾತಾ, ನೇಪ್ಪಾ, ಉನ್ನೇತಾ. 
೩. ಉದ್ಗಾತೃಗಣ-ಉದ್ಗಾತಾ (ಮುಖ್ಯ), : ಪ್ರಸ್ತೋತಾ, ಪ್ರತಿಹರ್ತಾ, ಸುಬ್ರಹ್ಮಣ್ಯ. 
೪. ಬ್ರಹ್ಮಗಣ-ಬ್ರಹ್ಮಾ (ಮುಖ್ಯ) ಬ್ರಾಹ್ಮಣಾಚ್ಛಂಸೀ, ಆಗ್ನೀದ್ರ, ಪೋತಾ. 
32. ನಿರುಕ್ತ 7-12 ರಲ್ಲಿ ಇವುಗಳ ನಿರ್ವಚನವನ್ನು ನೋಡಬಹುದು. 
33. 'ಅನಿಯತಾಕ್ಷರಾವಸಾನೋ ಯಜುಃ 'ಗದ್ಮಾತ್ಮಕೋ ಯಜು*' ಎಂದು ಇದನ್ನು ಹೇಳಲಾಗಿದೆ. 


ಪೀಠಿಕೆ ೩೫ 


ಉಪಲಬ್ಧವಾಗಿದೆ. ಮೃತ್ರುಯಣೀಯ ಸಂಹಿತೆಯಲ್ಲಿ ನಾಲ್ಕು ಕಾಂಡಗಳೂ 54 ಪ್ರಪಾಠಕಗಳೂ 
ಇದ್ದು ಕಾರಕ ಸಂಹಿತೆಗಿಂತ ಸ್ವಲ್ಪ ಭಿನ್ನವಾಗಿದೆ. ತೈತ್ತಿರೀಯ ಶಾಖೆಯ ಸಂಹಿತೆಯಲ್ಲಿ 7 
ಅಷ್ಟಕಗಳೂ (ಅಥವಾ ಕಾಂಡ) 44 ಪ್ರಪಾಠಕಗಳು ಅಥವಾ ಅಧ್ಯಾಯಗಳೂ ಇವೆ. ಈ 
ಒಂದೊಂದು ಅಧ್ಯಾಯದಲ್ಲಿಯೂ ಅನೇಕಾನೇಕ ಅನುವಾಕಗಳಿವೆ. ಈ ಅನುವಾಕಗಳ 
ಕೊನೆಯಲ್ಲಿ ಆಯಾ ಅನುವಾಕಗಳ ಪದಸಂಖ್ಯೆಯನ್ನು ಕೊಟ್ಟಿರುವುದು ಇದರ ವೈಶಿಷ್ಟ್ಯ. 
ಗದ್ಯಗಾಥೆಗಳು ಇದರಲ್ಲಿ ಹೆಚ್ಚಾಗಿರುವುದರಿಂದ ಇದಕ್ಕೆ ಅನುಕ್ರಮಣಿಕೆಗಳನ್ನು ರಚಿಸಿಲ್ಲ. 
ಈ ಸಂಹಿತೆಯಲ್ಲಿ ಒಟ್ಟು 651 ಅನುವಾಕಗಳು 110296 ಪದಗಳೂ ಇವೆ, ಆಧ್ವರ್ಯಾವಿಗೆ 
ಉಪಯುಕ್ತವಾದ ಮಂತ್ರಗಳನ್ನೆಲ್ಲಾ ಈ ಸಂಹಿತೆಯಲ್ಲಿ ಸೇರಿಸಲಾಗಿದೆ. ಕೃಷ್ಣ 
ಯಜುರ್ವೇದದಲ್ಲಿ ಮಂತ್ರಗಳನ್ನೂ ಅವುಗಳ ವಿನಿಯೋಗವನ್ನೂ ತಿಳಿಸುವ ಬ್ರಾಹ್ಮಣಃ1ಳನ್ನೂ 
ಜೊತೆಜೊತೆಯಾಗಿ ಕೊಡಲಾಗಿದೆ. 

ಸಾಮವೇದ ಉದ್ಗಾತೃವೇದ. ಸೋಮಯಾಗದಲ್ಲಿ ಸೋಮಾಭಿಷವ ಮಾಡುವಾಗ 
ಸಾಮಗಳನ್ನು ಹಾಡುತ್ತಿದ್ದರು. ಈ ಸಾಮಗಳನ್ನು ಉದ್ಗಾತೃ ಮಧುರವಾಗಿ ಹಾಡುತ್ತಿದ್ದನು. 
ಸಾಮವೇದ ಸಂಹಿತೆಯಲ್ಲಿ ಒಟ್ಟು 1549 ಮಂತ್ರಗಳಿವೆ. ಇವುಗಳನ್ನು ಅರ್ಚಿಕಾ ಮತ್ತು 
ಉತ್ತರಾರ್ಚಿಕಾ ಎಂದು ಎರಡು ಭಾಗ ಮಾಡಿದ್ದಾರೆ. ಅರ್ಚಿಕೆಯಲ್ಲಿ 585 ಮಂತ್ರಗಳೂ 
ಉತ್ಪರಾರ್ಚಿಕೆಯಲ್ಲಿ 964 ಮಂತ್ರಗಳೂ ಇವೆ. ಇವುಗಳಲ್ಲಿ 75 ಮಂತ್ರಗಳನ್ನು ಬಿಟ್ಟರೆ 
ಉಳಿದ 1474 ಮಂತ್ರಗಳೂ ಖುಗ್ವೇದದಿಂದಲೇ ಆರಿಸಿಕೊಂಡವಾಗಿವೆ. ಈ ಸಾಮಗಾನ 
ಸಂಗೀತಶಾಸ್ತ್ರದ ಮೂಲವೆಂದು ಹೇಳಬಹುದು. 

ಅಥರ್ವಸಂಹಿತೆ ಇತರ ಸಂಹಿತೆಗಳಿಗಿಂತ ವಿಲಕ್ಷಣವಾಗಿದೆ. ಇಲ್ಲಿನ ಅನೇಕ ಮಂತ್ರಗಳು 
ಯಗ್ವೇದ ಮಂತ್ರಗಳೇ ಆಗಿವೆ. ಇನ್ನು ಕೆಲವು ಯಗ್ವೇದ ಮಂತ್ರಗಳಿಗಿಂತ ಪ್ರಾಚೀನವಾದವೂ 
ಇರಬಹುದು. ಈ ಸಂಹಿತೆಯಲ್ಲಿ ಅಭಿಚಾರಪ್ರಯುಕ್ತವಾದ ಮಂತ್ರಗಳೇ ಹೆಚ್ಚಾಗಿವೆ. 
ಯಾಜ್ಞಿಕವಾದ ಸೂಕ್ತಗಳೂ ಹಲವಾರಿವೆ. ಈ ಸಂಹಿತೆಗೆ ಅಥರ್ವಾಂಗಿರಸ, ಭೃಗಂಗಿರಸ 
ಎಂಬ ಹೆಸರುಗಳೂ ರೂಢಿಯಲ್ಲಿವೆ. ಈ ಸಂಹಿತೆಯ ಶೌನಕೀಯ ಶಾಖೆಯಲ್ಲಿ 20 
ಕಾಂಡಗಳೂ 731 ಸೂಕ್ತಗಳೂ 5038 ಮಂತ್ರಗಳೂ ಇವೆ. 


(ಆ) ಬ್ರಾಹ್ಮಣಗಳು 

ಸಂಹಿತೆಯ ಮಂತ್ರಗಳನ್ನು ಯಜ್ಞಗಳಲ್ಲಿ ಉಪಯೋಗಿಸುವ ವಿಧಾನವನ್ನು ಬ್ರಾಹ್ಮಣ 
ಗ್ರಂಥಗಳು ತಿಳಿಸುವುವು. ೫ ಪ್ರತಿಯೊಂದು ವೇದದ ಶಾಖೆಗೂ ಸಂಬಂಧಿಸಿದಂತೆ ಬ್ರಾಹ್ಮಣ 
ಗ್ರಂಥಗಳಿವೆ. ಖುಗ್ವೇದಕ್ಕೆ ಸಂಬಂಧಪಟ್ಟಂತೆ ಐತರೇಯ ಬ್ರಾಹ್ಮಣ, ಕೌಷೀತಕಿ ಬ್ರಾಹ್ಮಣ 
ಎಂದು ಎರಡು ಬ್ರಾಹ್ಮಣಗಳಿವೆ. ಐತರೇಯ ಬ್ರಾಹ್ಮಣದಲ್ಲಿ 40 ಅಧ್ಯಾಯಗಳಿವೆ. 
ಅಗ್ನಿಷ್ಟೋಮ, ಉಕ್ಕೃ, ಷೋಡಶ, ಅತಿರಾತ್ರ, ದರ್ಶ-ಪೌರ್ಣಮಾಸ ಮೊದಲಾದ ಯಾಗಗಳ 
ವಿಚಾರ ಇಲ್ಲಿದೆ. ಕೌಷೀತಕಿ ಬ್ರಾಹ್ಮಣದಲ್ಲಿ 30 ಅಧ್ಯಾಯಗಳಿವೆ. ದರ್ಶಪೌರ್ಣಮಾಸಾದಿ 
ಯಾಗಗಳ ಮತ್ತು ಸೋಮಯಾಗದ ವಿಧಾನವನ್ನು ಇಲ್ಲಿ ಹೇಳಿದೆ. 

ಸಾಮವೇದಕ್ಕೆ ತಾಂಡ್ಕಬ್ರಾಹ್ಮಣ, ಷಡ್ವಿಂಶಬ್ರಾಹ್ಮಣ, ಜೈಮೀನೀಯ ಅಥವಾ 

34, 'ವಿಧಾಯಕಂ ವಾಕ್ಕಂ ಬ್ರಾಹ್ಮಣಂ ಮಂತ್ರವಲ್ಲದುದು ಬ್ರಾಹ್ಮಣ ಎಂದು ಜೈಮಿನಿಗಳು 
ಪೂರ್ವಮೀಮಾಂಸಾ ಸೂತ್ರದಲ್ಲಿ 'ಶೇಷೇ ಬ್ರಾಹ್ಮಣ ಶಬ್ದಃ (ಜೈ. ಸೂ. 2-1-33) ಎಂದು ಹೇಳಿದ್ದಾರೆ. 

'ಮಂತ್ರ ವೃತಿರಿಕ್ತಭಾಗೇ ತು ಬ್ರಾಹ್ಮಣಶಬ್ದಸ್ಯೈರ್ವೃವಹೃತಃ-ಸಾಯಣಭಾಷ್ಕ ಭೂಮಿಕೆ 


೩೬ ವೈದಿಕ ಸಾಹಿತ್ಯ ಚರಿತ್ರ 


ತಲವಕಾರಬ್ರಾಹ್ಮಣ, ಮಂತ್ರಬ್ರಾಹ್ಮಣ, ದೈವತಬ್ರಾಹ್ಮಣ, ಸಾಮವಿಧಾನಬ್ರಾಹ್ಮಣ, 
ಸಂಹಿತೋಪನಿಷದ್ಬಾಹ್ಮಣ, ಆರ್ಷಬ್ರಾಹ್ಮಣ ಮತ್ತು ವಂಶಬ್ರಾಹ್ಮಣ ಎಂಬ ಬ್ರಾಹ್ಮಣ 
ಗ್ರಂಥಗಳು ಸೇರಿವೆ. ತಾಂಡ್ಕಬ್ರಾಹ್ಮಣದಲ್ಲಿ 25 ಅಧ್ಯಾಯಗಳಿವೆ. ಷಡ್ತಿಂಶ ಬ್ರಾಹ್ಮಣ 
ಇದರ ಮುಂದಿನ ಭಾಗವಾಗಿದೆ. 

ಯಜುರ್ವೇದಬ್ರಾಹ್ಮಣಗಳಲ್ಲಿ ಶುಕ್ಲಯಜುರ್ವೆದಕ್ಕೆ ಸೇರಿದ ಶತಪಥ ಬ್ರಾಹ್ಮಣ 
ವೈದಿಕಸಾಹಿತ್ಯದಲ್ಲಿ ಪ್ರಧಾನವಾದುದಾಗಿದೆ. ಇದರಲ್ಲಿ 14 ಕಾಂಡಗಳೂ 100 
ಅಧ್ಯಾಯಗಳೂ ಇವೆ. ಕೃಷ್ಣಯಜುರ್ವೇದಕ್ಕೆ ತೃತ್ತಿರೀಯಬ್ರಾಹ್ಮಣ ಸೇರಿದೆ. ಕಠಶಾಖೆ ಮತ್ತು 
ಮೈತ್ರಾಯಣೀಯಶಾಖೆಗೆ ಬೇರೆ ಬ್ರಾಹ್ಮಣಭಾಗಗಳಿಲ್ಲ. ಸಂಹಿತೆಗೆ ಸೇರಿದ ಗದ್ಮಭಾಗಗಳೇ 
ಈ ಶಾಖೆಗಳ ಬ್ರಾಹ್ಮಣಗಳಾಗಿವೆ. 

ಅಥರ್ವವೇದಕ್ಕೆ ಸೇರಿರುವ ಬ್ರಾಹ್ಮಣ ಗೋಪಥಬ್ರಾಹ್ಮಣ. ಈ ಬ್ರಾಹ್ಮಣ ಸಂಹಿತೆಯ 
ಮಂತ್ರಗಳ ವಿನಿಯೋಗವನ್ನು ಕ್ರಮವಾಗಿ ತಿಳಿಸುವ ಬದಲು ಕೌಶಿಕ ಸೂತ್ರಕ್ಕನುಗುಣ 
ವಾಗಿರುವುದು ಇದರ ವೈಶಿಷ್ಟ್ಯ. 

ಹೀಗೆ ಈ ಬ್ರಾಹ್ಮಣ ಗ್ರಂಥಗಳು ಸಂಹಿತೆಗಳಿಗಿಂತ ವಿಲಕ್ಷಣವಾದ ಸ್ವರೂಪವನ್ನು 
ಪ್ರತಿಬಿಂಬಿಸುತ್ತವೆ. ಭಾರತದ ಅತ್ಯಂತ ಪ್ರಾಚೀನವಾದ ಗದ್ಮಶೈಲಿಯ ಪರಿಚಯ 
ಇದರಿಂದಾಗುತ್ತದೆ. ಸಂಹಿತೆಗಳಲ್ಲಿನ ಮಂತ್ರಗಳ ವಿನಿಯೋಗವನ್ನು ತಿಳಿಸುವ ಸಂದರ್ಭದಲ್ಲಿ 
ಇವು ಯಾಗಾದಿಗಳನ್ನು ವಿವರಿಸುವುದಲ್ಲದೆ ಪ್ರಾಸಂಗಿಕವಾಗಿ ಕೆಲವು ಶಬ್ದಗಳ 
ನಿರ್ವಚನವನ್ನೂ ಮಾಡಿವೆ. ಅವುಗಳ ಗೂಢಾರ್ಥವಿವರಣೆ ಮಾಡಿ ಯಜ್ಞಗಳಲ್ಲಿ ಅವುಗಳನ್ನು 
ಪ್ರಯೋಗಿಸಿದ ಆಖ್ಕಾನಗಳನ್ನು ಹೇಳುತ್ತವೆ. ನಿರುಕ್ತಕಾರ ಯಾಸ್ಕರು ಅನೇಕ ಕಡೆ ನಿರ್ವಚನ 

“ಮಾಡುವಾಗ 'ಇತಿ ಹ ಬ್ರಾಹ್ಮಣಮ್‌' ಎಂದು ಬ್ರಾಹ್ಮಣ ವಾಕ್ಕಗಳನ್ನು ಉದ್ದರಿಸಿದ್ದಾರೆ. 

ಬ್ರಾಹ್ಮಣ ಸ್ಕಂಧವಾದ ಮೇಲೆ ಬರುವುದು ಆರಣ್ಯಕೋಪನಿಷತ್ತುಗಳ ಸ್ಕಂಧ. ಅರಣ್ಯದಲ್ಲಿ 
ಅಧ್ಯಯನ ಮಾಡಬೇಕಾದ ಅಂಶಗಳನ್ನು ಆರಣ್ಯಕಗಳು ವಿವೇಚಿಸುವುವು. ವಾನಪ್ರಸ್ಥರು 
ಅರಣ್ಯದಲ್ಲಿ ಅನುಸರಿಸಬೇಕಾದ ಗೂಢಾರ್ಥಚಿಂತನೆಗಳ ವಿಚಾರ ಇಲ್ಲಿದೆ. ಇವು ಕೇವಲ 
ಕರ್ಮವನ್ನು ವಿವೇಚಿಸುವ ಬ್ರಾಹ್ಮಣಗಳಿಗಿಂತ ಬೇರೆಯಾಗಿವೆ. ಈ ಆರಣ್ಯಕಗಳು ಒಂದೊಂದು 
ಬ್ರಾಹ್ಮಣಕ್ಕೂ ಸೇರಿದಂತೆ ಬೇರೆಬೇರೆಯಾಗಿವೆ. 

ಈ ಆರಣ್ಕಕಗಳ ಕೊನೆಯ ಭಾಗಗಳೇ ಉಪನಿಷತ್ತುಗಳು. ವೇದಾಂತಗಳೆಂಬ ಹೆಸರು 
ಇವಕ್ಕಿದೆ. ಇಂದು ಇವೇ ಹೆಚ್ಚಾಗಿ ಪ್ರಚಾರದಲ್ಲಿರುತ್ತಿವೆ. ವೇದಧರ್ಮದ ಅತ್ಯುನ್ನತವಾದ 
ಆದರ್ಶ ಮತ್ತು ಸಿದ್ಧಿಗಳನ್ನು ಪ್ರತಿಪಾದಿಸಿ ಇವು ಮೋಕ್ತಶಾಸ್ತ್ರಗಳೆನಿಸಿವೆ. ಪರಬ್ರಹ್ಮವಸ್ತುವಿನ 
ಸ್ವರೂಪಸ್ವಭಾವವನ್ನು ನಿರೂಪಿಸುವ ಈ ಭಾಗಗಳು ವೇದಗಳ ಸಾರಸರ್ವಸ್ವವಾಗಿವೆ. ಎಲ್ಲ 
ಶಾಸ್ತ್ರಗಳಿಗೂ ಮೂರ್ಧನ್ಯಪ್ರಾಯವಾಗಿವೆ. ಈ ಉಪನಿಷತ್ತುಗಳ ವಿಚಾರಧಾರೆ ಉಳಿದ 
ಭಾಗಗಳಿಗಿಂತ ಭಿನ್ನವಾಗಿ ಆತ್ಮಜ್ಞಾನ ಮತ್ತು ವಿಶ್ವಾತ್ಮಜ್ಞಾನವನ್ನು ಪ್ರತಿಪಾದಿಸಿ ಭಾರತದ 
ಸಂಸ್ಕೃತಿಯ ಅತ್ಯುನ್ನತ ಮಟ್ಟವನ್ನು ಪ್ರತಿಬಿಂಬಿಸುತ್ತದೆ. ಉಪನಿಷತ್ತುಗಳು ಬ್ರಾಹ್ಮಣ 
ಗ್ರಂಥಗಳ ಕೊನೆಯ ಭಾಗಗಳಾದರೂ ಕರ್ಮವಿಚಾರವನ್ನು ಬಿಟ್ಟು ಜ್ಞಾನಪ್ರತಿಪಾದಕಗಳಾಗಿವೆ. 
ಗುರುವಿನ ಸಮೀಪದಲ್ಲಿ ಕುಳಿತು ಭಕ್ತಿಯಿಂದ ಇವನ್ನು ಕಲಿಯಬೇಕಾದುದರಿಂದ ಇವು 
ಉಪನಿಷತ್ತುಗಳೆಂಬ ಹೆಸರನ್ನು ಪಡೆದವು. ಪ್ರತಿ ವೇದಶಾಖೆಗೂ ಬೇರೆಬೇರೆ ಉಪನಿಷತ್ತುಗಳಿವೆ. 
ಬುಗ್ಬೇದಕ್ಕೆ ಐತರೇಯ ಮತ್ತು ಕೌಷೀತಕ ಉಪನಿಷತ್ತುಗಳು ಸೇರಿವೆ. ಸಾಮವೇದಕ್ಕೆ 


ಪೀಠಿಕೆ ೩೭ 


ಛಾಂದೋಗ್ಯ ಮತ್ತು ಕೇನೋಪನಿಷತ್ತುಗಳೂ ಕೃಷ್ಣಯಜುರ್ವೆದಕ್ಕೆ ಕಠ, ಶ್ವೇತಾಶ್ವತರ, 
ಮೈತ್ರಾಯಣೀಯ, ತೈತ್ತಿರೀಯ ಮತ್ತು ಮಹಾನಾರಾಯಣೀಯ ಉಪನಿಷತ್ತುಗಳೂ, 
ಶುಕ್ಷಯಜುರ್ವೇದಕ್ಕೆ ಬೃಹದಾರಣ್ಮಕ ಮತ್ತು ಈಶಾವಾಸ್ಕೋಪನಿಷತ್ತುಗಳೂ, 
ಅಥರ್ವವೇದಕ್ಕೆ ಮುಂಡಕ, ಪ್ರಶ್ನ ಮತ್ತು ಮಾಂಡೂಕ್ಕೋಪನಿಷತ್ತುಗಳೂ ಸೇರಿವೆ. ' 

ಈ ಉಪನಿಷತ್ತುಗಳ ವಿಚಾರಧಾರೆ ಅನುಪಮವಾಗಿದೆ. ಈ ಪ್ರಪಂಚವೆಂಬು 
ದೇನು? ನಾವಾರು? ಮರಣಾನಂತರ ನಮ್ಮ ಸ್ಥಿತಿ ಏನು? ಇವೇ ಮೊದಲಾದ ಪ್ರಶ್ನೆಗಳಿಗೆ 
ನಿರ್ದಿಷ್ಟವಾದ ಉತ್ತರಗಳು ಇಲ್ಲಿವೆ. ಹಿಂದೂದರ್ಶನಗಳಲ್ಲಿ ಮುಖ್ಯವಾದ ಸಾಂಖ್ಯ ಯೋಗ್ಯ 
ನ್ಯಾಯ, ವೈಶೇಷಿಕ ಮತ್ತು ವೇದಾಂತ ದರ್ಶನಗಳು ಈ ಉಪನಿಷತ್ತಿನ ತತ್ತ್ವಜ್ಞಾನವನ್ನೇ 
ಆಧಾರವಾಗಿ ಹೊಂದಿವೆ ಎಂಬುದು ಗಮನಾರ್ಹವಾಗಿದೆ. ಇವುಗಳಲ್ಲಿ ನಾಸ್ತಿಕ ದರ್ಶನಗಳ 
ಅಂಕುರಗಳೊ ಅಲ್ಲಲ್ಲಿ ತೋರುವುವು.* 

ಹೀಗೆ ವೇದಸಾಹಿತ್ಯ ಸಂಹಿತಾ, ಬ್ರಾಹ್ಮಣ ಮತ್ತು ಆರಣ್ಮಕೋಪನಿಷತ್ತುಗಳಲ್ಲಿ 
ಅಗಾಧವಾದ ಗ್ರಂಥ ಭಾಗಗಳನ್ನು ಒಳಗೊಂಡಿದೆ. ನಮಗೆ ಇಂದು ಉಪಲಬ್ಧವಾಗಿರುವ 
ಭಾಗಗಳು ಮೂಲವೇದದ ಸಹಸ್ರಾಂಶವೂ ಆಗಿಲ್ಲವೆಂಬುದನ್ನು ನಾವು ನೆನಪಿನಲ್ಲಿಡಬೇಕು. 
'ಅನಂತಾ ವೈ ವೇದಾಃ' ಎಂಬ ನುಡಿ ಇದನ್ನು ಸೂಚಿಸುತ್ತದೆ. ಆಧುನಿಕ ವಿಮರ್ಶಕರ 
ಅಭಿಪ್ರಾಯವೂ ಇದೇ ಆಗಿದೆ. ಈಗ ವೇದ ಭಾಗಗಳ ವಿಚಾರಗಳನ್ನು ಕೆಳಗಿನ ಪಟ್ಟಿಕೆಯಲ್ಲಿ 
ಸಂಗ್ರಹಿಸಿದೆ. 


ವೇದಪ್ರಾಮಾಣ್ಯ-ಪ್ರಾಚೀನ ಮತ 

ವೇದಪ್ರಾಮಾಣ್ಯವನ್ನು ಅಂಗೀಕರಿಸುವ ದರ್ಶನಗಳು ಆಸ್ತಿಕ ದರ್ಶನಗಳೆಂದೂ 
ವೇದಪ್ರಾಮಾಣ್ಯವನ್ನು ಒಪ್ಪದ ದರ್ಶನಗಳು ನಾಸ್ತಿಕದರ್ಶನಗಳೆಂದೂ ಪ್ರಾಚೀನರು 
ದರ್ಶನಗಳನ್ನು ವಿಭಾಗಮಾಡಿದ್ದಾರೆ. ಚಾರ್ವಾಕ, ಜೈನ ಮತ್ತು ಬೌದ್ಧ ದರ್ಶನಗಳು 
ವೇದಪ್ರಾಮಾಣ್ಯವನ್ನಂಗೀಕರಿಸುವುದಿಲ್ಲ. ಉಳಿದ ದರ್ಶನಗಳು ಬಹಳ ಹಿಂದಿನಿಂದಲೂ 
ವೇದಗಳ ಪ್ರಾಮಾಣ್ಯವನ್ನು ಅಂಗೀಕರಿಸಿವೆ. ಷಡ್ಚರ್ಶನಗಳೆಂದು ಪ್ರಸಿದ್ಧವಾಗಿರುವ ಸಾಂಖ್ಯ, 
ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸಾ ಮತ್ತು ಉತ್ತರಮೀಮಾಂಸಾ ದರ್ಶನ 
ಗಳಲ್ಲಿ ಕೊನೆಯ ಎರಡು ದರ್ಶನಗಳು ನೇರವಾಗಿ ವೇದಗಳ ಆಧಾರದಿಂದಲೇ ಮೂಡಿವೆ. 
ಪೂರ್ವಮೀಮಾಂಸಾದರ್ಶನಕ್ಕೆ ಬ್ರಾಹ್ಮಣ ಭಾಗಗಳು ಪರಮಾಧಾರವಾದರೆ ಉತ್ತರ 


35. '11 15 generally believed that the Upanishads teach a system of Panthe- 
ism ; but a close examination will show that they teach not one, bul various 
systems of docirines as regards the nalure of God, man and the world and the 
relations between them. The Religio-Philosophical system of modem limes which 
are mutually inconsistent, quote texls from the Upanishads as an authority for 
their special doctrines.’ 

—Valsnavism, Shaivism and Minor Religious Systems 
Dr. R.G Shandarkar. 

36. 'We have no right to suppose thai we have even a hundredth pant of 

the religious and popular poetry (೧೩! existed during the Vedic Age’. 
—Six Systems 01 Indian Philosophy, Maxmuller, p.41 


೩೮ ವೈದಿಕ ಸಾಹಿತ್ಯ ಚರಿತ್ರ 


ಮೀಮಾಂಸಾದರ್ಶನಕ್ಕೆ ಉಪನಿಷತ್ತುಗಳು ಪರಮಾಧಾರವಾಗಿವೆ. ಈ ದರ್ಶನಗಳೆಲ್ಲವೂ 
ತಮ್ಮದೇ ಆದ ರೀತಿಯಲ್ಲಿ ವೇದಪ್ರಾಮಾಣ್ಮವನ್ನು ಅಂಗೀಕರಿಸಿವೆ. 
ಶ್ರೀಮತ್ಸಾಯಣಾಚಾರ್ಯರು ತಮ್ಮ ಖುಗ್ವೇದ ಭಾಷ್ಕಭೂಮಿಕೆಯಲ್ಲಿ ವೇದ 
ಪ್ರಾಮಾಣ್ಯದ ವಿಚಾರವನ್ನು ಚರ್ಚಿಸಿದ್ದಾರೆ. ಪೂರ್ವಮೀಮಾಂಸಾ ದರ್ಶನಕಾರರಾದ 
ಜೈಮಿನಿಗಳು ತಮ್ಮ ಸೂತ್ರಗಳಲ್ಲಿ ವೇದಪ್ರಾಮಾಣ್ಯವನ್ನು ಕುರಿತು ವಿವೇಚಿಸಿದ್ದಾರೆ. ಇವರುಗಳ 
ಅಭಿಪ್ರಾಯದಂತೆ ಮಂತ್ರಬ್ರಾಹ್ಮಣಾತ್ಮಕವಾದ ಶಬ್ದರಾಶಿಯೇ ವೇದ. ಇದು ಸಮಗ್ರವಾಗಿ 
ಪರಮ ಪ್ರಮಾಣ. ವೇದಪ್ರಾಮಾಣ್ಯವನ್ನು ಒಪ್ಪದವರ ವಾದ ಕೆಳಗೆ ಕಂಡಂತೆ ಇದ : 

(ಅ) ಯಾವ ಸಾಧನವು ನಮ್ಮ ಅನುಭವಕ್ಕೊಳಪಡುವುದೋ ಅದು ಪ್ರಮಾಣ. 
ಮತ್ತೊಂದು ಸಾಧನದಿಂದ ತಿಳಿಯಲಾಗದ ಅರ್ಥಗಳನ್ನು ಯಾವ ಸಾಧನವು ಬೋಧಿಸುವುದೋ 
ಅದು ಪ್ರಮಾಣ.3 ಮಂತ್ರಬ್ರಾಹ್ಮಣಾತ್ಮಕವಾದ ವೇದರಾಶಿಯಿಂದ ಇಂಥ ಯಾವ ವಿಧವಾದ 
ಪ್ರಯೋಜನವೂ ದೊರೆಯದ ಕಾರಣ ಅದು ಪ್ರಮಾಣವಲ್ಲ. 

(ಆ) ಯಾವ ಅರ್ಥವನ್ನೂ ಬೋಧಿಸದ ಮಂತ್ರಗಳು ವೇದದಲ್ಲಿ ಅನೇಕವಿದೆ. 'ಸೃಣ್ಯೇವ 
ಜರ್ಭರೀ ತುರ್ಫರೀತೂ' ಮೊದಲಾದವು ಇಂಥವು. ಇವುಗಳಿಗೆ ಅರ್ಥವೇ ಇಲ್ಲವೆಂದ ಮೇಲೆ 
ಯಾವುದನ್ನು ತಾನೇ ಇವು ಅನುಭವಕ್ಕೊಳಪಡಿಸುವುವು? 

(ಇ) ಕೆಲವು ಮಂತ್ರಗಳಿಗೆ ಸಮೀಚೀನವಾದ ಅರ್ಥವಿಲ್ಲ ; ಕೆಲವಕ್ಕೆ ವಿರುದ್ಧಾರ್ಥವೇ 
ಉಂಟಾಗುತ್ತದೆ; ಮತ್ತೆ ಕೆಲವು ಮಂತ್ರಗಳ ಅರ್ಥ ಅನುಪಪನ್ನವಾಗುತ್ತದೆ; ಕೆಲವು 
ಮಂತ್ರಗಳಂತೂ ಸರ್ವಜನವಿದಿತವಾದ ಸಾಮಾನ್ಕಾರ್ಥಗಳನ್ನೇ ಹೇಳುತ್ತವೆಯೇ ವಿನಾ 
ಅಪೂರ್ವವಾದ ಅರ್ಥವನ್ನು ಹೇಳುವುದೇ ಇಲ್ಲ. ಈ ಮೇಲಿನ ಕಾರಣಗಳಿಂದಾಗಿ 
ಮಂತ್ರಭಾಗಗಳು ಅಪ್ರಮಾಣ ; ಮಂತ್ರಗಳು ಹೇಗೋ ಹಾಗೆ ಬ್ರಾಹ್ಮಣಭಾಗಗಳೂ ಸಹ 
ಪ್ರಮಾಣವಲ್ಲ. ಬ್ರಾಹ್ಮಣಭಾಗಗಳು ಎರಡು ಬಗೆ ವಿಧಿ ಮತ್ತುಅರ್ಥವಾದ ಎಂಬುದಾಗಿ 
ಇವೆರಡೂ ಅಪ್ರಮಾಣವೇ. ವಿಧಿಗಳು ಅಪ್ರವೃತ್ತಪ್ರವರ್ತನ ಮತ್ತು ಅಜ್ಞಾತಾರ್ಥಜ್ಞಾಪನ 
ಎಂದು ಎರಡು ಬಗೆ, ಕಾಡಿನಲ್ಲಿ ಬೆಳೆದ ಎಳ್ಳಿನಿಂದಾಗಲೀ ಗೋಧಿಯ ಹಿಟ್ಟಿನಿಂದಾಗಲೀ 
ಹೋಮ ಮಾಡಬಹುದೆಂದು ವಿಧಿಸುವ ವಿಧಿ ಒಂದಿದೆ." ಈ ವಿಧಿ ಸರಿಯಲ್ಲ. ಏಕೆಂದರೆ 
ಇದು ಪ್ರವೃತ್ತಿಗೆ ಯೋಗ್ಯವಲ್ಲದ ದ್ರವ್ಯವನ್ನು ವಿಧಿಸಿದೆ. 'ಅನಾಹುತಿರ್ವೈ ಜರ್ಶಿಲಾಶ್ಚ 
ಗವೀಧುಕಾಶ್ಚ' ಎಂದು ಅದೇ ವೇದ ಅರಣ್ಮಶಿಲಗಳ ಮತ್ತು ಅರಣ್ಯಗೋಧೂಮಗಳ 
ಹೋಮವನ್ನು ನಿಷೇಧಿಸುತ್ತದೆ. ಇದು ಮೊದಲು ಹೇಳಿದ ವಿಧಿಯನ್ನು ಬಾಧಿಸುತ್ತದೆ. 
ಇದರಂತೆಯೇ ಅಜ್ಞಾತಜ್ಞಾಪನರೂಪವಾದ ವಿಧಿಗಳೂ ಪ್ರಮಾಣವಲ್ಲ. ಒಂದು ಕಡೆ 
'ಸದೇವೇದಮಗ್ರ ಆಸೀತ್‌" ಎಂದೂ ಮತ್ತೊಂದು ಕಡೆ'ಅಸದ್ವಾ ಇದವುಗ್ರ ಅಸೀತ್‌' ಎಂದೂ 
ಬಂದಿದೆ. ಇವುಗಳೆರಡಕ್ಕೂ ವಿರೋಧ ಅಪರಿಹಾರ್ಯ, ವಿಧಿವಾಕ್ಕಗಳು ಹೇಗೆ ಅಪ್ರಮಾಣವೋ 
ಅರ್ಥವಾದ ಭಾಗಗಳೂ ಹಾಗೆಯೇ ಅಪ್ರಮಾಣ. ಅನೇಕ ಅರ್ಥವಾದದ ವಾಕ್ಯಗಳಿಗೆ 
ವಿವಕ್ಷಿತವಾದ ಅರ್ಥವೇ ಇಲ್ಲ. 'ಸೋತರೋದೀತ್‌ ಯದರೋದೀತ್‌ತದ್ರುದ್ರಸ್ಕ ರುದ್ರತ್ವಂ, 


37. 'ಸಮ್ಮಗನುಭವಸಾಧನಂ ಪ್ರಮಾಣಂ' 
38. 'ಅನಧಿಗತಾರ್ಥಗಂತೃ ಪ್ರಮಾಣಂ' (ಸಾಯಣ ಭಾಷ್ಕ ಭೂಮಿಕೆ) 


39. 'ಕರ್ಮಚೋದನಾ ಬ್ರಾಹ್ಮಣಾನಿ. ಬ್ರಾಹ್ಮಣಶೇಷೋ ಆರ್ಥವಾದ-(ಅಘಪರಭಾಷ. 34-35) 
40, 'ಜರ್ತಿಲಯವಾಗ್ವಾ ಜುಹುಯಾತ್‌ ಗವೀದುಕಯವಾಗ್ದಾ.' 


೩೯ 


ಪೀಠಿಕೆ 


೦% 6609 
ಇರ (6/ ಐಂ 02 


ಜಾರು 606 ಔಂ 6161 


Don 
“RR ‘peo 


ಬಾಣ ಐಂ 
ಧುತಡರಂಂ pR 


4ಬಗೀಐಣೊ ಬಗೆಗ ರ್ಣ ಥಂ 003ಯಣಣಣಂ 
ಉಂಡ್‌ ಆಟಐಣ 96201 
ಜಾತ eR |G9- spec pp 
SHE ಕ ako (-ಉಂೌ% ದ್ವ 
| ತ RF arco kh 
೧೯ಗೋಣುಗಾ ‘09 NRE * ! ವೀದ ೪G ಐಂಆ ೪ ಜಥ 
“ಉಾಬಯಾಗಿ'ಡ್‌ ‘reepe 


Roy TeX ಉತಣಣ 
'೫ಲಣಂಗಾಣಂಉ 
'ಇಂಇ "ಉರಿಯುವ 
"ಬೀದಿಯ ೊಲಬಂದಿ 
‘gous ‘perce "poe 


ಧಂ 096 sno 
Ro SBS- KR 
BHF 26501 


AHO 8201 
caygece Cen ‘Cece 


pa 


RL ನಾಣಿ 


ಉರ ರಜ 


೫ 


ಬಗ್ಗ 


chump 


೪೦ ವೈದಿಕ ಸಾಹಿತ್ಯ ಚರಿತ್ರೆ 


'ಸ ಆತ್ಮನೋ ವಪಾಮುದಖದತ್‌' ಮೊದಲಾದುವು ಇದಕ್ಕೆ ನಿದರ್ಶನ. ಮತ್ತೆ ಕೆಲವು 
ಅರ್ಥವಾದವಾಕ್ಕಗಳು ಶಾಸ್ತ್ರವಿರೋಧ ಮತ್ತು ದೃಷ್ಟವಿರೋಧಗಳಾಗಿವೆ. 'ನ ಚೈತದ್ವಿದ್ದ್ಧೋ 
ವಯಂ ಬ್ರಾಹ್ಮಣಾ ವಾಸ್ಕೋ ಬ್ರಾಹ್ಮಣಾ ವಾ" ಎಂಬ ವಾಕ್ಕ ಇಂಥದು. ಆದುದರಿಂದ 
ಅರ್ಥವಾದ ರೂಪವಾದ ಬ್ರಾಹ್ಮಣ ಭಾಗಗಳೂ ಅಪ್ರಮಾಣವೇ ಸರಿ. 

ಈ ಆಕ್ಷೇಪಗಳಿಗೆ ಜೈಮಿನಿಗಳು ಸಮಾಧಾನವನ್ನು ಹೇಳಿದ್ದಾರೆ."' ಮಂತ್ರ ಭಾಗಗಳು 
ಅನರ್ಥಕ, ವಿರುದ್ಧಾರ್ಥಕ, ಅನುಪಪನ್ನಾರ್ಥಕ ಎಂದು ಹೇಳುವ ಆಕ್ಷೇಪ ಸಲ್ಲದು. 'ಜರ್ಭರೀ 
ತುರ್ಫರೀತೂ' ಮುಂತಾದವಕ್ಕೆ ಯಾಸ್ಕರು ಅರ್ಥನಿರೂಪಣೆ ಮಾಡಿದ್ದಾರೆ. ಆಚಾರ್ಯರುಗಳ 
ಮೂಲಕ ಜ್ಞಾನಸಾಕ್ಷಾತ್ಕಾರ ಪಡೆದ ಬಹುಶ್ರುತರು ಮಂತ್ರಾರ್ಥ ವಿಜ್ಞಾನಶಾಲಿಗಳಾಗಿ ಎಲ್ಲ 
ಅರ್ಥಗಳನ್ನೂ ತಿಳಿಯಬಲ್ಲರು. ಆದುದರಿಂದ ಮಂತ್ರಭಾಗದ ಪ್ರಾಮಾಣ್ಯವನ್ನು 
ಅಲ್ಲಗಳೆಯಲಾಗುವುದಿಲ್ಲ. ಇ 

ಮಂತ್ರಗಳಿಗೆ ಪ್ರಯೋಜನ ಕೇವಲ ಉಚ್ಚಾರಣೆಯೇ ಅಲ್ಲ. ಅವು ಅರ್ಥವನ್ನೂ ತಿಳಿಸಿಯೇ 
ತಿಳಿಸುತ್ತವೆ. ನಾವು ದಿನದಿನವೂ ಬಳಸುವ ವಾಕ್ಕಗಳಲ್ಲಿ ಕರ್ತೃ ಕರ್ಮ ಕ್ರಿಯಾಪದಗಳ 
ಪ್ರಯೋಗದಿಂದ ಅರ್ಡಿಜ್ಞಾನಮಂಟಾಗುವಂತೆ ವೇದವಾಕ್ಕಗಳಿಂದಲೂ 
ಅರ್ಥಜ್ಞಾನವುಂಟಾಗುತ್ತದೆ. ಮಂತ್ರಗಳಲ್ಲಿ ಹೇಳಿರುವ ಅನೇಕ ಅಂಶಗಳನ್ನು ಬ್ರಾಹ್ಮಣ 
ಗ್ರಂಥಗಳು ಹೇಳಿರುವುದರಿಂದ ಮಂತ್ರಗಳಿಗೆ ಅರ್ಥವಿಲ್ಲವೆಂದು ಹೇಳುವುದಕ್ಕಾಗುವುದಿಲ್ಲ. 
ಮಂತ್ರೋಕ್ತ ವಿಚಾರಗಳನ್ನು ಒತ್ತಿಹೇಳುವುದಕ್ಕಾಗಿ ಇವು ಬಂದಿವೆ. ಇಂಥ ಬ್ರಾಹ್ಮಣ 
ವಾಕ್ಕಗಳು ಮಂತ್ರಗಳ ಗೂಡಾರ್ಥವನ್ನು ವಿವರಿಸುವುದರಿಂದ ಮಂತ್ರಗಳ ಅರ್ಥವತ್ವಕ್ಕೆ 
ಕುಂದಿಲ್ಲ. ಮಂತ್ರಗಳ ಆನುಪೂರ್ವಿಯನ್ನು ಬದಲಾಯಿಸದೆ ಉಚ್ಚರಿಸಿದರೆ ಅದೃಷ್ಟವಾದ 
ಫಲ ಉಂಟು. ಹಾಗೆಯೇ ಮಂತ್ರೋಚ್ಚಾರಣೆಯ ಕಾಲದಲ್ಲಿ ಅರ್ಥಜ್ಞಾನವೂ ಸ್ಕುರಿಸುತ್ತದೆ. 
ಈ ಬಗೆಯಾದ ದೃಷ್ಟಪ್ರಯೋಜನವೂ ಮಂತ್ರಗಳಿಗಿದೆ. 'ಚತ್ಪಾರಿ ಶೃಂಗಾಃ' ಮೊದಲಾದ 
ವಾಕ್ಕಗಳಲ್ಲಿ ಇಲ್ಲದಿರುವ ವಸ್ತುಗಳ ವರ್ಣನೆ ಕಂಡು ಬರುವುದಿಲ್ಲ. ಈ ವಾಕ್ಕಗಳಿಗೆ 
ವಿಶೇಷವಾದ ಗೂಡಾರ್ಥವಿದೆ ಎಂದು ಅರಿಯಬೇಕು. ಆದುದರಿಂದಲೇ ಅಂಥ ಮಂತ್ರಗಳು 
ವಿರುದ್ಧಾರ್ಥಕಗಳಲ್ಲ. ಮಂತ್ರಗಳನ್ನು ಕಲಿಯುವಾಗಲೇ ಅರ್ಥವನ್ನು ತಿಳಿಸದೇ ಇರುವುದು 
ದೋಷವಲ್ಲ. ಇದರಿಂದಲೇ ಮಂತ್ರಗಳಿಗೆ ಅರ್ಥವಿಲ್ಲವೆನ್ನಲಾಗುವುದಿಲ್ಲ. ಕೆಲವು ಮಂತ್ರಗಳ 
ಅರ್ಣ್‌ ನಮಗೆ ತಿಳಿಯುವುದಿಲ್ಲವೆಂದಮಾತ್ರಕ್ಕೆ ಮಂತ್ರಗಳಿಗೆ ಅರಿವೇ 
ಇಲ್ಲವೆನ್ನುವುದಕ್ಕಾಗದು. ನಾವು ಆ ಅರ್ಥಗಳನ್ನು ತಿಳಿಯಲು ಪ್ರಯತ್ನಿಸದೆ ಇರುವುದು 
ನಮ್ಮ ತಪ್ಪು. ನಿರುಕ್ತ, ವ್ಯಾಕರಣ ಮೊದಲಾದವುಗಳ ಸಹಾಯದಿಂದ ಅರ್ಥಗ್ರಹಣವಾಗಿಯೇ 
ಆಗುತ್ತದೆ. ಬ್ರಾಹ್ಮಣ ಗ್ರಂಥದಲ್ಲಿ ಅನೇಕ ಸಂಜ್ಞೆಗಳನ್ನು ಬಳಸಿ ಮಂತ್ರಗಳನ್ನು ಸೂಚಿಸಿರುವುದು 
ಮಂತ್ರಗಳಿಗೆ ಅರ್ಥವಿರುವುದನ್ನು ಸಮರ್ಥಿಸುತ್ತದೆ. ಈ ಬ್ರಾಹ್ಮಣ ಗ್ರಂಥಗಳು 
ಮಂತ್ರಾರ್ಥಕ್ಯನುಸಾರವಾಗಿ ಯಾಗಾದಿಗಳಲ್ಲಿ ಮಂತ್ರಗಳ ವಿನಿಯೋಗವನ್ನು ತಿಳಿಸಿವೆ. 
ಇವೆಲ್ಲದರಿಂದ ಮಂತ್ರಗಳಿಗೆ ಅರ್ಥಸಂಪತ್ತಿ ಉಂಟೆಂಬುದು ಸಿದ್ಧವಾಗುತ್ತದೆ. 

ಮಂತ್ರಭಾಗಗಳು ಹೇಗೆ ಪ್ರಮಾಣವೋ ಬ್ರಾಹ್ಮಣ ಭಾಗಗಳೂ ಹಾಗೆಯೇ ಪ್ರಮಾಣ. 
ಸೂ. 1-2-31 ರಿಂದ 1-2-53. 


42. ಯಾಸ್ಕರೂ ಮಂತ್ರಗಳ ಅರ್ಥವತ್ತ್ಯವನ್ನು ಸ್ಥಾಪಿಸಿದ್ದಾರೆ. 
-(ನಿರುಕ್ತ 1-16-1ರಿಂದ 1-16-10) 


ಪೀಠಿಕೆ ೪೧ 


ಅರಣ್ಯತಿಲಗಳ ಮತ್ತು ಗೋಧೂಮಕಗಳ ಹೋಮವನ್ನು ನಿಂದಿಸಿರುವುದರಿಂದ 
ಅಪ್ರವೃತ್ತಪ್ರವರ್ತನ ರೂಪವಾದ ಬ್ರಾಹ್ಮಣ ಭಾಗಗಳು ಅಪ್ರಮಾಣ ಎಂದು ಮಾಡಿದ 
ಆಕ್ಷೇಪ ಸಲ್ಲದು. ಏಕೆಂದರೆ ಅರಣ್ಯತಿಲಗಳ ಹಾಗೂ ಅರಣ್ಯಗೋಧೂಮಕಗಳ ಹೋಮ 
ವನ್ನು ನಿಂದಿಸಿರುವುದು 'ಅಜಾಕ್ಸೀರ' ಉತ್ತಮವಾದ ಹೋಮದ್ರವ್ಯವೆಂದು ಪ್ರಶಂಸೆ ಮಾಡುವುದ 
ಕ್ಯಾಗಿಯೇ. 'ಅಜಾಕ್ಸೀರೇಣ ಜುಹೋತಿ' ಎಂಬ ವಿಧಿವಾಕ್ಕ ಇದಕ್ಕೆ ನಿದರ್ಶನ. 'ನಹಿ ನಿಂದಾ 
ನ್ಯಾಯ"ದಂತೆ ಇಲ್ಲಿ ಅಜಾಕ್ಸೀರದ ಪ್ರಶಂಸೆ ಬಂದಿದೆ. ಆದ್ದರಿಂದ ಅಪ್ರವೃತ್ತಪ್ರವರ್ತನ 
ರೂಪವಾದ ಬ್ರಾಹ್ಮಣವಾಕ್ಕಗಳ ಪ್ರಾಮಾಣ್ಯಕ್ಕೆ ಕುಂದಿಲ್ಲ. ಅಜ್ಞಾತಾರ್ಥಜ್ಞಾಪನ ರೂಪವಾದ 
ಬ್ರಾಹ್ಮಣಭಾಗಗಳೂ ಪ್ರಮಾಣವೇ ಸರಿ. 'ಸೃಷ್ಟಿಗೆ ಮೊದಲು ಆತ್ಮಾ ಒಂದೇ ಇತ್ತು' ಎಂಬ 
ವಾಕ್ಕಕ್ಕೂ 'ಸೃಷ್ಟಿಗೆ ಮೊದಲು ಅಸತ್‌ ಒಂದೇ ಇತ್ತು' ಎಂಬ ವಾಕ್ಕಕ್ಕೂ ಆಪಾತತಃ 
ವಿರೋಧವಿರುವಂತೆ ಕಂಡುಬಂದರೂ ಅವುಗಳಿಗೆ ಪರಸ್ಪರ ವಿರೋಧವಿಲ್ಲವೆಂಬುದನ್ನು 
'ಕಾರಣತ್ವೇನ ಚಾಕಾಶಾದಿಷು ಯಥಾವೃಪದಿಷ್ಟೋಕ್ತೆಃ" (ಬ್ರ. ಸೂ. 1-4-14) ಮತ್ತು 
'ಅಸದ್ಭ್ಯಪದೇಶಾನ್ನೇತಿ ಚೇನ್ನ ಧರ್ಮಾಂತರೇಣ ವಾಕ್ಕಶೇಷಾತ್‌' (ಬ್ರ. ಸೂ. 2-1-17) ಎಂಬ 
ಸೊತ್ರಗಳು ಸ್ವಾಪಿಸಿವೆ. ಸೃಷ್ಟಿಕರ್ತನು ಒಬ್ಬನೇ ಎಂದೂ, ಅಸತ್‌ ಎಂಬ ಶಬ್ದ ಅವ್ಯಕ್ತ ವಾದ 
ಅವಸ್ಥೆಯನ್ನು ಸೂಚಿಸಲು ಪ್ರಯುಕ್ತವಾಗಿದೆಯೆಂದೂ ಬಾದರಾಯಣರ ಮತ. ಆದಕಾರಣ 
ಅಜ್ಞಾತಾರ್ಥಜ್ಞಾಪನರೂಪವಾದ ಬ್ರಾಹ್ಮಣ ವಾಕ್ಕಗಳು ಅಪ್ರಮಾಣವಲ್ಲ. 

ಅರ್ಥವಾದ ಭಾಗಗಳು ವಿಧಿವಾಕ್ಕಗಳನ್ನು ಪ್ರಶಂಸೆ ಮಾಡಲು ಬಂದಿವೆ. ವಿಧಿ ಮತ್ತು 
ಅರ್ಥವಾದಗಳು ಒಂದೇ ವಾಕ್ಕದ ಭಾಗಗಳು. ಒಂದು ಉದಾಹರಣೆಯನ್ನಿಲ್ಲಿ ಕೊಡಬಹುದು. 
'ವಾಯುರ್ವೈ ಕ್ಲೇಪಿಷ್ಠಾ ದೇವತಾ'-ವಾಯುದೇವತೆ ಅತ್ಯಂತ ವೇಗವುಳ್ಳವನು ಎಂಬ ಈ 
ವಾಕ್ಕ ಒಂದು ಅರ್ಥವಾದ. ಇದು 'ವಾಯವ್ಕಂ ಶ್ವೇತಮಾಲಭೇತ' ಎಂದರೆ 'ವಾಯುದೇವತೆಗೆ 
ಬಿಳಿ ಆಡನ್ನು ಹೋಮ ಮಾಡಬೇಕು" ಎಂಬ ವಿಧಿವಾಕ್ಕಕ್ಕೆ ಸೇರಿಕೊಂಡಿದೆ. ಇವೆರಡು 
ಭಾಗಗಳನ್ನೂ ಕೂಡಿಸಿ ಸಮನ್ವಯ ಮಾಡಿಕೊಂಡರೆ ಅರ್ಥವು ಪೂರ್ಣವಾಗುತ್ತದೆ. ಇತರರಾರೂ 
ವಾಯುವಿನಷ್ಟು ಶೀಘ್ರಫಲಪ್ರದರಲ್ಲದ ಕಾರಣ ವಾಯುವನ್ನು ಕುರಿತು ಶ್ವೇತವರ್ಣದ 
ಆಜದಿಂದ ಯಾಗಮಾಡಬೇಕೆಂದು ಇದರ ಅರ್ಥ, ಆದುದರಿಂದ ಇಂಥ ಅರ್ಥವಾದಗಳೂ 
ಸಹ ಪ್ರಮಾಣವೇ ಸರಿ. 'ಸೋ5ರೋದೀತ್‌ ತದ್ರುದ್ರಸ್ಕ ರುದ್ರತ್ವಂ" ಎಂಬ ಅರ್ಥವಾದ 
ರುದ್ರನ ಕಣ್ಣೀರು ಬೆಳ್ಳಿಯಾದ ಕಾರಣ ಅಂಥ ಬೆಳ್ಳಿಯನ್ನು ಯಾಗದಲ್ಲಿ ದಾನ ಮಾಡಬಾರದೆಂದು 
ತಿಳಿಸಲು ಪ್ರವೃತ್ತವಾಗಿದೆ. ರಜತದಾನನಿಷೇಧ ಮಾಡುವ ವಿಧಿಯ ಸ್ತುತಿ ಈ ಅರ್ಥವಾದದಲ್ಲಿದೆ. 
ಅರ್ಥವಾದ ವಾಕ್ಕಗಳಿಗೆ ಗೂಢಾರ್ಥವೂ ಉಂಟು. 'ಸ್ತೇನಂ ಮನಃ' ಎಂಬುದಕ್ಕೆ ಮನಸ್ಸು 
ಶರೀರದಲ್ಲಿ ಕಣ್ಣಿಗೆ ಕಾಣಿಸದ ಕಳ್ಳನಂತೆ ಅವಿತುಕೊಂಡಿದೆ ಎಂಬುದು ಅಭಿಪ್ರಾಯ. 'ನ 
ಚೈತದ್ವಿದ್ದಃ ವಯಂ ಬ್ರಾಹ್ಮಣಾಃ" ಮೊದಲಾದ ಅರ್ಥವಾದಗಳು ದೃಷ್ಟವಿರುದ್ಧವಲ್ಲ. ಇಲ್ಲಿ 
'ನ ವಿದ್ಮ;' ಎಂಬುದು ಅಜ್ಞಾನವನ್ನು ಹೇಳದು. ಆದರೆ ತಿಳಿಯುವುದಕ್ಕೆ ಅಸಾಧ್ಯವೆಂಬ 
ಭಾವವನ್ನು ಹೇಳುತ್ತದೆ. ಸ್ವರ್ಗಾದಿ ಲೋಕಗಳಿವೆಯೋ ಇಲ್ಲವೋ ಯಾರಿಗೆ ಗೊತ್ತು ಎಂಬ 
ಅರ್ಥದ 'ಕೋಹಿತದ್ವೇದ ಯದಮುಷ್ಮಿನ್‌ ಲೋಕೋ ಅಸ್ತಿ ವಾ ನ ವಾ' ಎಂಬುದು 
ಮತ್ತೊಂದು ಅರ್ಥವಾದ. 'ಸ್ವರ್ಗಕಾಮೋ ಯಜೇತ" ಎಂಬ ವಾಕ್ಕ ಸ್ಪರ್ಗವಿದೆಯೆಂಬುದನ್ನು 
ಸಮರ್ಥಿಸುತ್ತದೆ. ಆದರೆ ಮೊದಲಿನ ವಾಕ್ಕದ ಅಭಿಪ್ರಾಯವೇನು ? ಭವಿಷ್ಯತ್ಕಾಲದಲ್ಲಿ 


43. 'ನ ಹಿ ನಿಂದಾ ನಿಂದ್ಕಂ ನಿಂದಿತುಂ ಪ್ರವರ್ತತೇ, ಅಪಿ ತು ವಿಧೇಯಂ ಸ್ರೋತುಂ' 


೪೨ ವೈದಿಕ ಸಾಹಿತ್ಮ ಚರಿತ್ರೆ 


ಸ್ವರ್ಗಾದಿಫಲಗಳು ಸಿದ್ಧಿಸುವ ಕಾಲವನ್ನು ಯಾರು ತಾನೆ ತಿಳಿಯಬಲ್ಲರು ಎಂಬುದು ಅದರ 
ಅರ್ಥ. ಹೀಗೆ ಅರ್ಥವಾದಗಳಿಗೆ ಸಂಬಂಧಿಸಿದ ವಿಧಿವಾಕ್ಕಗಳ ವಿಚಾರವನ್ನು ಕೂಡಿಸಿಕೊಂಡಾಗ 
ಅರ್ಥವಾದಗಳಿಗೆ ಪ್ರಾಮಾಣ್ಯವಿಲ್ಲವೆಂಬ ಆಕ್ಷೇಪ ಪರಿಹಾರವಾಗುತ್ತದೆ.“ 
ಜೈಮಿನಿಗಳು ವೇದಪ್ರಾಮಾಣ್ಯವನ್ನು ಸ್ಥಾಪಿಸಿರುವಂತೆಯೇ ವೇದದ ಅಪೌರುಷೇಯತ್ವ 
ವನ್ನೂ ಸ್ಥಾಪಿಸಿದ್ದಾರೆ. ವೇದ ಪೌರುಷೇಯವಾದ ಕಾರಣ ಪರಮ ಪ್ರಮಾಣವಲ್ಲವೆಂಬ 
ಆಕ್ಷೇಪಕ್ಕೆ ಜೈಮಿನಿಗಳು ಸಮಾಧಾನ ಹೇಳಿದ್ದಾರೆ. ವೇದದಲ್ಲಿ ಕಠ, ಕುಥಮ, ತಿತ್ರಿರಿ, ಪಿಪ್ಪಲಾದ, 
ಮುದ್ಗಲ ಮುಂತಾದವರು ವೇದಶಾಖಾ ಕರ್ತೃಗಳೆಂದು ಪ್ರಸಿದ್ಧರಾಗಿದ್ದಾರೆಯಾದ ಕಾರಣ 
ವೇದ ಪೌರುಷೇಯವೆಂಬ ವಾದ ಬಂದಿದೆ. ಮೇಲೆ ಹೇಳಿದ ಯಷಿಗಳು ಶಾಖಾಪ್ರವರ್ತಕರಾದ 
ಉಪಾಧಾಯ್ಕರುಗಳೆಂದೂ ಇವರು ಪ್ರವರ್ತನ ಮಾಡಿದ ಪಾಠಕ್ರಮಕ್ಕೆ ಇವರ ಹೆಸರುಗಳು 
ರೂಢಿಯಲ್ಲಿ ಬಂದಿವೆಯೆಂದೂ ಸಮಾಧಾನ ಹೇಳಲಾಗಿದೆ. 'ವೇದಶಬ್ದಗಳು ನಿತ್ಕ; ಅನಾದಿ. 
ಇವು ಕಠಾದಿ ಪುರುಷರ ಕಾಲಕ್ಕಿಂತ ಹಿಂದೆಯೇ ಇದ್ದವು. ವೇದಶಬ್ದಗಳ ನಿತ್ಕತ್ವ ಶಬ್ದಾಧಿಕರಣ 
ಮತ್ತು ವಾಕ್ಕಾಧಿಕರಣದಲ್ಲಿ ಸ್ಥಾಪಿತವಾಗಿದೆ. ಸಮಸ್ತೆಶಬ್ದಗಳಿಗೂ ಅವುಗಳ ಅರ್ಥಗಳಿಗೂ 
ಅವುಗಳ ಸಂಬಂಧಕ್ಕೂ ನಿತೃತ್ಸವುಂಟೆಂಬುದನ್ನು 'ಔತ್ಪಶ್ತಿಕಸ್ತುಶಬ್ದಸ್ಕಾರ್ಥೇನ ಸಂಬಂಧಃ" 
ಎಂಬಲ್ಲಿ ಸ್ಥಾಪಿಸಿದೆ. ಆದಕಾರಣ 'ವೇದ ನಿತ್ಯ ಮತ್ತು ಅಪೌರುಷೇಯ' ಎಂಬುದು 
ಪೂರ್ವಮೀಮಾಂಸಾದರ್ಶನದ ನೆಲೆ.” ವೇದ ಅದೃಷ್ಟ ಫಲವನ್ನು ಹೇಳುವುದು. ಪರಿಮಿತಿವಾದ 
ಶಕ್ತಿಯುಳ್ಳ ಯಾವ ಪುರುಷನೂ ಇದನ್ನು ಹೇಳಲಾರದ ಕಾರಣ ವೇದ ಅಪೌರುಷೇಯವೇ. 
ಹೀಗೆ ವೇದ ಪರಮ ಪ್ರಮಾಣ, ನಿತ್ಯ ಮತ್ತು ಅಪೌರುಷೇಯ ಎಂದು 
ಪೂರ್ವಮೀಮಾಂಸಾದರ್ಶನ ಅಂಗೀಕಾರ ಮಾಡುತ್ತದೆ. 
ಸಾಂಖ್ಕದರ್ಶನ ವೇದ ಪ್ರಾಮಾಣ್ಯವನ್ನು ಒಪ್ಪುತ್ತದೆ. ಸಾಂಖ್ಯಕಾರಿಕೆಯಲ್ಲಿ 'ಅಪ್ಪಶ್ರುತಿ 
ರಾಪ್ತವಚನಂತು' (ಕಾ. 5) ಎಂದು ಇದನ್ನು ಈಶ್ಚರಕೃಷ್ಣರು ಸ್ಥಾಪಿಸಿದ್ದಾರೆ. ಇದಕ್ಕೆ ವಿವರಣೆ 
ನೀಡುತ್ತಾ ವಾಚಸ್ಪತಿಮಿಶ್ರರು 'ಅಪೌರುಷೇಯ ವೇದವಾಕ್ಕಜನಿತತ್ಸೇನ 
ಸಕಲದೋಷಾಶಂಕಾವಿನಿರ್ಮುಕ್ತೇರ್ಯುಕ್ತಂ ಭವತಿ' ಎಂದು ಅಪೌರುಷೇಯತ್ವವನ್ನು ಎತ್ತಿ 
ಹಿಡಿದಿದ್ದಾರೆ. ಸಾಂಖ್ಕಸೂತ್ರವೂ ಸಹ'ನ ಪೌರುಷೇಯತ್ವಂ ತತ್ಕರ್ತುಃ ಪ್ರಮಾಣಾಭಾವಾತ್‌' 
(ಸಾಂ. 5-46) ಎಂದು ಸಾರಿ ಹೇಳಿ ವೇದಗಳ ಕರ್ತೃವನ್ನು ಸೂಚಿಸುವ ಪ್ರಮಾಣವಿಲ್ಲದ 
ಕಾರಣ ಅದು ಪೌರುಷೇಯವಲ್ಲವೆಂದು ನಿರೂಪಿಸಿದೆ. ಶುದ್ಧಸತ್ತ್ಯಮಯನೂ, ವೀತರಾಗನೂ, 
44. ವಾಯುರ್ವಾ ಇತ್ಮೇವಮಾದೇರರ್ಥವಾದಸ್ಮ ಮಾನತಾ | 
ನ ವಿಧೇಯೇಸ್ತಿ ಧರ್ಮೇ ಕಿಂ ಕಿಂವಾಸೌ ತತ್ರ ವಿದ್ಯತೇ ॥ 
ಎಿಧ್ಮರ್ಥವಾದಶಬ್ದಾನಾಂ ಮಿಥೋಪೇಕ್ಷಪರಿಕ್ಚಯಾತ್‌ | 
ನಾಸ್ತ್ಯೇಕ ವಾಕ್ಕತಾ ಧರ್ಮೇ ಪ್ರಾಮಾಣ್ಕಂ ಸಂಭವೇತ್ಮುತಃ ॥ 
ವಿಧೃರ್ಥವಾದೌ ಸಾಕುಂಕ್ಷಾ ಪ್ರಾಶಸ್ತ್ಯ ಪುರುಷಾರ್ಥಯೋಃ | 
ತೇನೈಕವಾಕ್ಕತಾ ತಸ್ಮಾತ್‌ ವಾದಾನಾಂ ಧರ್ಮಮಾನತಾ ॥-(ಜೈ. ನಾ ಮಾ. 1-2-1) 
45. 'ಜೈ, ಸೂ. 1-1-27 ರಿಂದ 1-1-32 
46, ಜೈ. ಸೂ. 1-1-6 ರಿಯ 1-1-23 
47. ಪೌರುಷೇಯಂ ನ ವಾ ವೇದವಾಕ್ಕಂ ಸ್ಮಾತ್ಪೌರುಷೇಯತಾ | 
ಕಾಠಕಾದಿಸಮಾಖ್ಶಾನಾತ್‌ ವಾಕೃತ್ವಾಚ್ಚಾನ್ಯವಾಕ್ಕವತ್‌' | 
ಸಮಾಖ್ಯಾನಂ ಪ್ರವಚನಾದ್ವಾಕ್ಕತ್ವೆಂತು ಪರಾಹತಂ | 
ತತ್ಕರ್ತ್ರನುಪಲಂಭೇನ ಸ್ಮಾತ್ತತೋಪೌರುಷೇಯತಾ ॥ (ಜೈ. ನ್ಶಾ. ಮಾ. 1-1-8) 


ಪೀಠಿಕೆ ೪೩ 


ನಿರತಿಶಯ ಸರ್ವಜ್ಞನೂ ಆದ ಮುಕ್ತಾತ್ಮನಾಗಲೀ ಆಮುಕ್ತನಾದ ಪ್ರಕೃತಿ ಸಂಸೃಷ್ಟನಾದ 
ಪುರುಷನಾಗಲೀ ವೇದಗಳನ್ನು ರಚಿಸಲಿಲ್ಲವೆಂದು 'ನ ಮುಕ್ತಾಮುಕ್ತಯೋರ ಯೋಗ್ಯತ್ತ್ರಾತ್‌' 
ಎಂಬ ಸೂತ್ರ ಸಾಧಿಸುತ್ತದೆ. 'ನಿಜಶಕವಿಭಕ್ತೇಃ ಸ್ವತಃ ಪ್ರಾಮಾಣ್ಕಂ' ಎಂಬ ಸೂತ್ರ ವೇದದ 
ಅಪೌರುಷೇಯತ್ಪ, ನಿತೃತ್ವ ಮತ್ತು ಸ್ಪತಃ ಪ್ರಾಮಾಣ್ಯವನ್ನು ಹೇಳುತ್ತದೆ. ವೇದಪ್ರಾಮಾಣ್ಯವನ್ನು 
ಅಂಗೀಕರಿಸಿರುವುದರಿಂದಲೇ ಸಾಂಖ್ಯದರ್ಶನ ಆಸ್ತಿಕದರ್ಶನವಾಗಿದೆ. 
ಯೋಗ ದರ್ಶನಕ್ಕನುಸಾರವಾಗಿಯೂ ವೇದ ನಿತ್ಕ ಮತ್ತು ಸ್ವತಃ ಪ್ರಮಾಣ. 
ಕ್ಲೇಶಕರ್ಮವಿಪಾಕಾಶಯಗಳಿಂದ ಅಪರಾಮೃಷ್ಟನಾಗಿ ರಜಸ್ತಮೋಮಲಾವರಣದೂರನಾಗಿ 
ಸರ್ವತಃ ಪ್ರಕಾಶಿಸುವ ಬುದ್ಧಿಸತ್ತ್ವದಿಂದ ಕೂಡಿದ ಭಗವಂತನಿಂದ ಅಭ್ಯುದಯ ನಿಃ 
ಶ್ರೇಯಸ್ಸುಗಳನ್ನು ಸಾಧಿಸಿಕೊಡುವ ಉಪದೇಶರೂಪವಾದ ವೇದರಾಶಿ ಉಂಟಾಯಿತೆಂಬುದು 
ಈ ದರ್ಶನದ ನೆಲೆ. ಪರಮಾತ್ಮನ ವಾಣಿಯಾದ ವೇದ ನಿತ್ಯ ಮತ್ತು ಸ್ವತಃ ಪ್ರಮಾಣವೆ)ಬುದು 
ಇವರ ಸಿದ್ಧಾಂತ. 
ನ್ಯಾಯದರ್ಶನವೂ ವೇದಪ್ರಾಮಾಣ್ಯವನ್ನಂಗೀಕರಿಸಿದೆ. ಈ ದರ್ಶನಕ್ಕನುಸಾರವಾಗಿ ವೇದ 
ಅಪೌರುಷೇಯವಲ್ಲ ; ಪೌರುಷೇಯ. ಪದಗಳು ನಿತ್ಮವೆಂದು ಒಪ್ಪಿದರೂ ಕೂಡ ವಾಕ್ಕದಲ್ಲಿ 
ಕಂಡುಬರುವ ವಿಶಿಷ್ಟವಾದ ರಚನೆ ಕರ್ತೃ್ಯತೃಪೂರ್ವಕವಾಗಿದೆ ಎಂಬುದನ್ನು ಮರೆಯಲಾಗದು. 
ಆದುದರಿಂದಲೇ ವೇದ ಅಪೌರುಷೇಯವಲ್ಲ. ಹೀಗೆ ಪದರಚನೆ ಮಾಡಿದ ಪುರುಷನು 
ಯಾರೆಂದರೆ ಸರ್ವಜ್ಞನೂ, ಸರ್ವಶಕ್ತನೂ ಸಕಲಲೋಕನಿರ್ಮಾಪಕನೂ ಆದ ಈಶ್ವರನೇ. 
ಅನೇಕಾನೇಕ ಶಾಖೆಗಳಲ್ಲಿರುವ ವೇದಸಮಾಮ್ನಾಯವನ್ನೆಲ್ಲಾ ಒಬ್ಬನೇ ಈಶ್ವರನು ರಚಿಸಿದನು. 
ಅದರಿಂದಲೇ ಇವುಗಳಲ್ಲಿ ಏಕಭಿಪ್ರಾಯವಿದೆ. ಹೀಗೆ ಜಯಂತ ಭಟ್ಟರು ನ್ಯಾಯಮಂಜರಿಯಲ್ಲಿ 
ಹೇಳಿದ್ದಾರೆ : 
ಪದನಿತೃತ್ಪಪಕ್ಷೇಪಿ ವಾಕ್ಟೇ ತದ್ರಚನಾತ್ಮಕೇ | 
ಕರ್ತೃತೃಸಂಭವಾತ್ಪುಂಸೋ ವೇದಃ ಕಥಮಕೃತಿಮಃ ॥ 
ಉಚ್ಕತೇ ತರ್ಹಿ ಸರ್ವಜ್ಞಃ ಸ್ರಷ್ಟುಂ ಪ್ರಭವತೀದೃಶಂ | 
ವಿಚಿತ್ರಂ ಪ್ರಾಣಿಭೃತ್ಯರ್ಮಫಲಭೋಗಾಶ್ರಯಂ ಜಗತ್‌ ॥ 
ತತ್ಕರ್ಮಫಲಸಂಬಂಧವಿದಾ ತದುಪದೇಶಿನಾ | 
ತೇನೈವ ವೇದಾ ರಚಿತಾ ಇತಿ ನಾನ್ಶಸ್ಕ ಕಲ್ಪನಾ ॥ 
ತಾಸಾಂ ಚೆ ವೃಕ್ಷಶಾಖಾನಾಮೇಕಸ್ಮಾಜ್ನನ್ಮ ಬೀಜತಃ| 
ತಥೈವ ಸರ್ವಶಾಖಾನಾಮೇಕಸ್ಮಾತ್ತುರುಷೋತ್ತಮಾತ್‌ | 
(ನ್ಕಾಯಮಂಜರೀ-ಆಸ್ನೀಕ 4-1, 29, 30, 43) 
ಗೌತಮರು ತಮ್ಮ ಸೂತ್ರಗಳಲ್ಲಿ ಈಶ್ವರಪ್ರಣೀತವಾದುದರಿಂದ ವೇದ ಪ್ರಮಾಣವೆಂದು 
ಸ್ಥಾಪಿಸಿದ್ದಾರೆ. 'ತದಪ್ರಾಮಾಣ್ಕಂ ಅನೃತವ್ಮಾಘಾತಪುನರುಕ್ತ ದೋಷೇಭ್ಯ'' (ಗೌ, ನ್ಯಾ. ಸೂ. 
2-1-57) ಎಂಬ ಸೂತ್ರದಿಂದ ವೇದ ಪ್ರಮಾಣವಲ್ಲವೆಂಬ ಆಕ್ಷೇಪವನ್ನು ಹಾಕಿಕೊಂಡು'ನ 
ಕರ್ಮಕರ್ತೃ ಸಾಧನ ವೈಗುಣ್ಕಾತ್‌' (ಗೌ. ನ್ಯಾ. ಸೂ. 2-1-58) ಎಂಬ ಸೂತ್ರದಿಂದ ಅದನ್ನು 
ನಿವಾರಣೆ ಮಾಡಿದ್ದಾರೆ. ವೇದೋಕ್ತವಾದ ಕರ್ಮಗಳ ಅನುಷ್ಠಾನದಿಂದ ಫಲ ಕಾಣದಿದ್ದರೆ 
ಅದು ಅದನ್ನನುಷ್ಠಿಸಿದವನ ದೋಷಾದಿಗಳಿಂದಲೇ ವಿನಾ ವೇದದ ಅಸಾಮರ್ಥ್ಯದಿಂದಲ್ಲ. 
'ಚಿತ್ರಯಾ ಯಜೇತ ಪಶುಕಾಮಃ" ಎಂಬ ವಿಧಿಯೊಂದಿದೆ. ಚಿತ್ರಾ ಎಂಬ ಇಷ್ಟಿಯನ್ನು 
ಪಶುಗಳನ್ನಪೇಕ್ಲಿಸುವವನು ಮಾಡಬೇಕೆಂಬುದು ಇದರ ಅರ್ಥ. ಚಿತ್ರಾಇಷ್ಟಿ ಮಾಡಿದವನಿಗೆ 


೪೪ ವೈದಿಕ ಸಾಹಿತ್ಯ ಚರಿತ್ರೆ 


ಪಶುಲಾಭವೆಂಬುದನ್ನು ಇದು ಸೂಚಿಸುತ್ತದೆ. ಕೂಡಲೇ ಫಲಸಿದ್ದಿಯೋ ಅಥವಾ ಅದು 
ಅನಿರ್ದಿಷ್ಟವಾದ ಕಾಲದಲ್ಲಿಯೋ ಎಂಬುದು ಬೇರೆಯ ವಿಚಾರ. ಆದುದರಿಂದ ವೇದ ವಚನಕ್ಕೆ 
ವ್ಯಾಘಾತವಾಗಲೀ ಅನೃತತ್ವವಾಗಲೀ ಇಲ್ಲ. 

ಪರಮಾಪ್ತನಾದ ಪರಮಾತ್ಮನಿಂದ ಉಪದಿಷ್ಟವಾದುದರಿಂದ ವೇದ ಪ್ರಮಾಣವೆಂದು 
ಈ ದರ್ಶನದ ಮತ. ಪ್ರಾಣಿಮಾತ್ರಗಳ ಮೇಲಿನ ದಯೆಯಿಂದ ಪರಮಾತ್ಮನು 
ಸದ್ದರ್ಮಗಳನ್ನಿಲ್ಲಿ ಉಪದೇಶಿಸಿದ್ದಾನೆ. ಔಷಧಿಗಳ ಪ್ರಯೋಗದಿಂದ ವಿಷ ಪರಿಹಾರ ಮಾಡುವ 
ವೃದ್ಯನಲ್ಲಿ ವಿಶ್ವಾಸ ಉಂಟಾಗುವಂತೆ ಆಪ್ತತಮನಾದ ಈಶ್ವರನ ನುಡಿ 
ವಿಶ್ವಾಸಯೋಗ್ಯವಾದುದು. ಅಜ್ಞಾನದಲ್ಲಿ ತೊಳಲುತ್ತಿರುವ ಪ್ರಾಣಿಗಳಿಗೆ ಆಪ್ರೋಪದೇಶಕ್ಕಿಂತ 
ಹೆಚ್ಚಿನ ಬೋಧಕಾರಣ ಮತ್ತೊಂದಿಲ್ಲ. ಪ್ರತ್ಯಕ್ಷಸಿದ್ಧವಾದ ಆಪ್ತೋಪದೇಶ ಮತ್ತು 
ಆಯುರ್ವೇದದಲ್ಲಿ ನಾವು ಪ್ರಮಾಣಬುದ್ಧಿಯನ್ನಿಟ್ಟಿರುವಂತೆ ಅದೃಷ್ಟಕರ್ತೃಕವಾದ 
ವೇದದಲ್ಲಿಯೂ ಪ್ರಮಾಣಬುದ್ಧಿಯನ್ನಿಡಬೇಕೆಂದು ಗೌತಮರು 'ಮಂತ್ರಾಯುರ್ವೇದ 
ಪ್ರಾಮಾಣ್ಯವಚ್ಚ ತತ್ಪಾಮಾಣ್ಯಂ ಅಪ್ತಪ್ರಾಮಾಣ್ಮಾತ್‌' (ಗೌ. ನ್ಯಾ. ಸೂ. 2-1-68) ಎಂದು 
ನಿರೂಪಿಸಿದ್ದಾರೆ. ಕಣಾದರೂ ಸಹ 'ತದ್ಬಚನಾದಾಮ್ನಾಯಸ್ಕ ಪ್ರಾಮಾಣ್ಮಂ' ಎಂದು 
ವೇದಪ್ರಾಮಾಣ್ಯವನ್ನು ಎತ್ತಿ ಹಿಡಿದಿದ್ದಾರೆ. 

ಉತ್ತರವೀಮಾಂಸಾ ಅಥವಾ ವೇದಾಂತದರ್ಶನ ವೇದಗಳ ಅಪೌರುಷೇಯತ್ವವನ್ನೂ, 
ನಿತ್ಕತ್ಪವನ್ನೂ, ಪ್ರಾಮಾಣ್ಯವನ್ನೂ ಮುಕ್ತಕಂಠದಿಂದ ಅಂಗೀಕರಿಸಿದೆ. ವೇದ 'ಯಸ್ಕ ನಿಃ 
ಶ್ವಸಿತಂ ವೇದಾ" ಎಂಬಂತೆ ಈಶ್ವರನ ಉಸಿರು. ಶತಪಥ ಬ್ರಾಹ್ಮಣದಲ್ಲಿ ವೇದವನ್ನು 'ಅಸ್ಕ 
ಮಹತೋ ಭೂತಸ್ಕ ನಿಃಶ್ವಸಿತಮೇತತ್‌' ಎಂದು ಹೇಳಿದೆ. ಪುರುಷಸೂಕ್ತದಲ್ಲಿ 
ಯಜ್ಞನಾಮಕನಾದ ವಿರಾಟ್ಟುರುಮುಂದ ಯಗ್ಯಜುಸ್ಸಾಮಾದಿ ವೇದಗಳು ಉತ್ಪನ್ನವಾದುವೆಂದು 
ತಿಳಿಸಿದೆ. ಶ್ರೇತಾಶೃತರೋಪನಿಷತ್ತು 'ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ಎಂದು 
ಹೇಳಿ ಚತುರ್ಮುಖ ಬ್ರಹ್ಮನನ್ನು ಸೃಜಿಸಿದ ಪರಮಾತ್ಮನು ಅಮರವಾದ ವೇದಗಳನ್ನೂ 
ಅವನಿಗೆ ದಯಪಾಲಿಸಿದನೆಂದೂ ತಿಳಿಸುತ್ತದೆ. 

ವೇದಪ್ರಾಮಾಣ್ಯವನ್ನು ವೇದಾಂತಿಗಳೆಲ್ಲರೂ ಸ್ಥಾಪಿಸಿದ್ದಾರೆ. ವೇದಾಂತ ಸೂತ್ರಗಳಲ್ಲಿ 
ಮೂರನೇ ಸೂತ್ರವಾದ 'ಶಾಸ್ತ್ರಯೋನಿತ್ಛಾತ್‌' ಎಂಬ ಸೂತ್ರ ಪ್ರಮಾಣಾಂತರಗಳಿಗೆ 
ಅವಿಷಯನಾದ ಪರಮಾತ್ಮನು ಶ್ರುತ್ಚೈಕಸಮಧಿಗಮ್ಯನೆಂದು ಸಾರುತ್ತದೆ. ಪರಬ್ರಹ್ಮ 
ವಸ್ತುವನ್ನರಿಯಲು ವೇದಗಳೇ ಪ್ರಮಾಣವೆಂದು ಈ ಸೂತ್ರದ ಸಿದ್ಧಾಂತ. 3 

ಸರ್ಗಾದ್ಯಕಾಲದಲ್ಲಿ ಪರಮೇಶ್ವರನು ಪೂರ್ವಸೃಷ್ಟಿಯಲ್ಲಿ ಸಿದ್ಧವಾಗಿದ್ದ ವೇದದ 
ಆನುಪೂರ್ವಿಗೆ ಸಮಾನವಾದ ಆನುಪೂರ್ವಿಯೊಡನೆಯೇ ವೇದವನ್ನು ಕರುಣಿಸುವನೆಂದು 
ಸ್ಥಾಪಿಸಲಾಗಿದೆ. ಹೀಗೆ ವೇದಾಂತದರ್ಶನ ವೇದಗಳ ನಿತ್ಯತ್ವ ಮತ್ತು ಸ್ಪತಃ ಪ್ರಾಮಾಣ್ಯವನ್ನು 
ಅಂಗೀಕಾರ ಮಾಡಿದೆ. 

ನಿರುಕ್ತಕಾರರಾದ ಯಾಸ್ಕರು ವೇದಮಂತ್ರಗಳಿಗೆ ಅರ್ಥಸಂಪತ್ತಿಯುಂಟೆಂಬುದನ್ನು 'ಶಬ್ದ 
ಸಾಮಾನ್ಯಾತ್‌" ಎಂಬ ಸೂತ್ರದಿಂದ ನಿರೂಪಿಸಿದ್ದಾರೆ-ಶಬ್ದ ನಿತ್ಯವೆಂದೂ ಯಷಿಗಳ ದ್ವಾರಾ 
ಅದು ಪ್ರಕಟವಾಗುವದೆಂದೂ, ಶಬ್ದ ವರ್ಣಾನುಪೂರ್ವಿ ವಿಶಿಷ್ಟವಾದುದೆಂದೂ 
ರಗ್‌ ಉ. 6-18 

49. ವೇದಾಂತಪರಿಭಾಷು. ಆಗಮಪರಿಚ್ಛೇದ ; ವೇದಾರ್ಥಸಂಗ್ರಹ ; ವಿಷ್ಣುತತ್ತ್ವನಿರ್ಣಯ 


ಪೀಠಿಕೆ ೪೫ 


ಅಂಗೀಕರಿಸುವುದಲ್ಲದೆ ಅರ್ಥವೂ ಸಹ ನಿತ್ಯವೆಂದೇ ಅವರು ಒಪ್ಪುತ್ತಾರೆ. 

ವೈಯ್ಕಾಕರಣರೂ ವೇದ ನಿತ್ಮತ್ವವನ್ನು ಒಪ್ಪುತ್ತಾರೆ. ವೇದ ನಿತ್ಯ ಅಪೌರುಷೇಯ 
ಎಂದು ಹೇಳುವುದಲ್ಲದೆ ಇವರು ಅರ್ಥವೂ ನಿತ್ಕವೆಂದು ಒಪ್ಪುತ್ತಾರೆ. ಆದರೆ ವರ್ಣಾನು 
ಪೂರ್ವಿಯು ಅನಿತ್ಯವೆಂಬುದು ಇವರ ಮತ. 'ಯದೃಪ್ಶರ್ಥೊ ನಿತ್ಯಃ ಯಾತ್ವಸೌ ವರ್ಣಾನು 
ಪೂರ್ವಿ ಸಾ ಅನಿತ್ಕಾ. ತದ್ಭೇದಾಚ್ಚೈತದ್ಭವತಿ ಕಾಠಕಂ ಕಾಲಾಪಕಂ ಮೌದಕಂ ಪೈಪ್ಪಲಾದಕಂ 
ಇತಿ' ಎಂದು ಪತಂಜಲಿಗಳು ಈ ಅಂಶವನ್ನು ಮಹಾಭಾಷ್ಕದಲ್ಲಿ ಪ್ರತಿಪಾದಿಸಿದ್ದಾರೆ. 
ವರ್ಣಾನುಪೂರ್ವಿಯ ಭಿನ್ನಭಿನ್ನವಾಗಿರುವುದರಿಂದಲೇ ಶಾಖಾಭೇದಗಳಿಗೆ ಅವಕಾಶವುಂಟಾಯಿ 
ತೆಂದು ಇವರ ಮತ. 

ಹೀಗೆ ವೇದಪ್ರಾಮಾಣ್ಯದ ವಿಚಾರದಲ್ಲಿ ನಮ್ಮ ಪ್ರಾಚೀನರು ವಿವೇಚನೆ ನಡೆಸಿದ್ದಾರೆ. 
ಆಸ್ತಿಕದರ್ಶನಕಾರರೆಲ್ಲರೂ ವೇದದ ನಿತೃತ್ವವನ್ನು ಒಪ್ಪಿದ್ದಾರೆ. ಆನುಪೂರ್ವಿ ನಿತ್ಯವೆ: ಅರ್ಥ 
ನಿತ್ಯವೇ ಎಂಬ ಅಂಶದಲ್ಲಿ ಮಾತ್ರ ಭಿನ್ನಾಭಿಪ್ರಾಯವಿದೆ. ಬ್ರಾಹ್ಮಣೋಪನಿಷತ್ತುಗಳೂ, 
ವೇದಾಂತಗಳೂ ವೇದ ತತ್ತದಾನುಪೂರ್ವಿವಿಶಿಷ್ಟವಾಗಿ ನಿತ್ಯವೆಂಬ ಪಕ್ಷವನ್ನು ಅಂಗೀಕರಿಸಿವೆ. 
ಪೂರ್ವಮೀಮಾಂಸಾಕಾರರೂ, ವೈಯ್ಯಾಕರಣರೂ ಸಹ ವೇದ ನಿತ್ಯ ಅಪೌರುಷೇಯ, ಆದರೆ 
ವರ್ಣಾನುಪೂರ್ವಿಯು ಅನಿತ್ಯವೆಂಬ ಪಕ್ಷದಲ್ಲಿದ್ದಾರೆ. ಹೀಗೆ ವೇದಪ್ರಾಮಣ್ಮ 
ಪ್ರಾಚೀನದರ್ಶನಕಾರರಿಗೆಲ್ಲ ಸಮ್ಮ ತವಾದುದಾಗಿದೆ. 


ವೇದಪ್ರಾಮಾಣ್ಯ-ನವೀನರ ಮತ 

ವೇದವಾಜ್ಮಯದ ವಿಚಾರದಲ್ಲಿ ಆಧುನಿಕ ವಿಮರ್ಶಕರ ಅಭಿಪ್ರಾಯವನ್ನು ಈಗ ನಾವು 
ತಿಳಿಯೋಣ, ಇವರ ದೃಷ್ಟಿಯಲ್ಲಿ ವೇದ ಅಪೌರುಷೇಯವಲ್ಲ. ಆರ್ಯರು ಭಾರತಕ್ಕೆ ಬರುವ 
ಮೊದಲೇ ವೇದೋಕ್ತವಾದ ದೇವತೆಗಳನ್ನು ಸ್ತುತಿಸುತ್ತಿದ್ದರೆಂದೂ ಅವರು ರಚಿಸಿದ 
ಸ್ತೋತ್ರಸಂಗ್ರಹಗಳೇ ವೇದವೆಂದೂ ಇವರ ಅಭಿಪ್ರಾಯ. ಪ್ರತಿಯೊಂದು ಸೂಕ್ತಕ್ಕೂ ಒಬ್ಬ 
ಖಷಿ ಇದ್ದೇ ಇದ್ದಾರೆ. ಆತನೇ ಆ ಮಂತ್ರದ ರಚಯಿತಾ. ಪ್ರಾಚೀನಾರ್ಯರು ತಾವು 
ವೃವಹರಿಸುತ್ತಿದ್ದ ಭಾಷೆಯಲ್ಲಿಯೇ ಈ ಸ್ತುತಿಗಳನ್ನು ವಿರಚಿಸಿದ್ದಾರೆ. ಅವರು ಪ್ರಕೃತಿಯ 
ನಾನಾ ಮುಖಗಳನ್ನು ದೇವತೆಗಳಂತೆ ರೂಪಣ ಮಾಡಿ ಸ್ತುತಿಸಿದ್ದಾರೆ. ಆದುದರಿಂದ ಇವು 
ಅಪೌರುಷೇಯವಲ್ಲವೆಂಬುದು ಇವರ ಮತ, ಯಷಿಗಳು ಮಂತ್ರಕರ್ತಾರರೆಂಬುದಕ್ಕೆ ಅಲ್ಲಿಯೇ 


ಬೇಕಾದಷ್ಟು ಸೂಚನೆಗಳಿವೆ. 
ಕೆಳಗಿನ ಮಂತ್ರಭಾಗಗಳು ಈ ಅಂಶವನ್ನು ಸ್ಟಿರೆಗೊಳಿಸುತ್ತವೆ : 
'ಇದಂ ಬ್ರಹ್ಮ ಕ್ರಿಯಮಾಣಂ ನವೀಯಃ' (ಮ. ಸಂ. 8-35-14) 
'ಬ್ರಹ್ಮಕೃಣ್ಯಂತೋ ಹರಿವೋ ವರಿಷ್ಠಾ:' (ಯ. ಸಂ. 7-97-9) 
'ಇದಂ ಬ್ರಹ್ಮಾಣಿ ಜನಯಂತ ವಿಪ್ರಾಃ' (ಯ. ಸಂ. 7-22-9) 
'ಅಗ್ನೇ ಸಸೃಜ್ಮಹೇ ಗಿರಂ" (ಯ. ಸಂ. 6-16-37) 


'ಯಷಿಗಳಲ್ಲಿ ಪುರಾತನರು, ಮಧ್ಮಮರು ನೂತನರು ಎಂಬ ಅಂಶವೂ ಯಗ್ವೇದದಲ್ಲಿಯೇ 
ಸ್ಪಷ್ಟವಾಗಿ ಕಂಡುಬರುತ್ತದೆ. ಈ ಮಂತ್ರಗಳು ಯಷಿಕವಿಗಳಿಂದ ರಚಿತವಾದವೆಂಬುದನ್ನೇ 
ಈ ಅಂಶ ಸಮರ್ಥಿಸುತ್ತದೆ. 
'ಅಗ್ನಿ: ಪೂರ್ವೇಭಿ: ಯಖಿಭಿಃ ಈಡ್ಕೋ ನೂತನೈರುತ' (ಯ.ಸಂ. 1-1-2) 
'ಸ್ವವಾನುತ ಇಂದ್ರ ಫೂರ್ವಾಮಹಾನ್ಮುತಸ್ತವಾಮ ನೂತನಾ ಕೃತಾನಿ' (ಯ ಸಯ 12116) 


೪೬ ವೈದಿಕ ಸಾಹಿತ್ಯ ಚರಿತ್ರೆ 


'ಯೇಚ ಪೂರ್ವೇ ಯಷಯ: ಯೇಚ ನೂತ್ನಾ?' (ಯ. ಸಂ. 8-22-9) 
'ಯತವನಃ ಕವಯಃ ಪೂರ್ಶ್ಮಾಸಃ' (ಯ. ಸಂ. 8-76-4) 
'ಸೂಕ್ತೇನ ವಚಸಾ ನವೇನ' (ಯ. ಸಂ. 12-18-3) 


ಇಂಥ ಉಲ್ಲೇಖಗಳು ವೇದದಲ್ಲಿ ಅಸಂಖ್ಯವಾಗಿವೆ. ಇವುಗಳಿಂದ ಈ ಸೂಕ್ತಗಳನ್ನು 
ಜಪಿಗಳು ರಚಿಸಿದರೆಂಬ ನಿಶ್ಚಯಕ್ಕೆ ಬರಬಹುದು. ಈ ಸ್ತೋಮಕರ್ತೃ್ಯಗಳನೇಕರೆಂದೂ 
ಅವರಲ್ಲಿ ಅವರವರ ಅನುಭವಕ್ಕನುಗುಣವಾದ ವೃತ್ಕಾಸಗಳಿದ್ದವೆಂದೂ ಯಗ್ವೇದದಲ್ಲಿಯೇ 
ಗೊತ್ತಾಗುತ್ತದೆ. 

'ಅಕ್ಷ್ಮವಂತಃ ಕರ್ಣವಂತಃ ಸಖಾಯಃ 
ಮನೋಜವೇಷ್ಟಸಮಾ ಬಭೂವುಃ | (ಯ. ಸಂ. 10-71-7) 

ಎಂಬ ಮಂತ್ರ ಇದನ್ನು ಸ್ಪಷ್ಟವಾಗಿ ಹೇಳುತ್ತದೆ. 

ಬೇರೆಬೇರೆ ಕಾಲಗಳಲ್ಲಿ ಬೇರೆಬೇರೆ ಯಷಿಗಳಿಂದ ರಚಿತವಾದ ಸೂಕ್ತಗಳ ಸಂಗ್ರಹವೇ 
ವೇದ. ಖುಷಿಗಳು ಪ್ರಕೃತಿಯ ನಾನಾ ಮುಖಗಳನ್ನು ರೂಪಣ ಮಾಡಿ ದೇವತೆಗಳೆಂದು 
ಸ್ತುತಿಸಿದ್ದಾರೆ. ಪ್ರಕೃತಿಯಲ್ಲಿ ತಾವು ಕಂಡ ಬೆಡಗನ್ನು ಇಲ್ಲಿ ವರ್ಣಿಸಿದ್ದಾರೆ. ಅನೇಕ 
ವೇದಸೂಕ್ತಗಳು ಅತ್ಯುತ್ತಮವಾದ ಕವನಗಳಾಗಿವೆ. ಯಷಿಗಳು ಈ ಸೂಕ್ತಗಳಲ್ಲಿ ತಮ್ಮ 
ಕಾಲದ ಐತಿಹಾಸಿಕ ವಿಚಾರಗಳನ್ನೂ ಅಲ್ಲಲ್ಲಿ ಉಲ್ಲೇಖಿಸಿದ್ದಾರೆ. ಇವುಗಳಿಂದ ಆ ಕಾಲದ 
ಜನ ಉನ್ನತ ಮಟ್ಟದ ಸಂಸ್ಕೃತಿಯನ್ನು ಮುಟ್ಟಿದ್ದರೆಂಬುದು ಸ್ಪಷ್ಟವಾಗುತ್ತದೆ. ಕೆಲವು ಸೂಕ್ತಗಳು 
ಅವರ ಖಗೋಳಶಾಸ್ತ್ರ ಜ್ಞಾನವನ್ನೂ ಹೊರಗೆಡಹುತ್ತವೆ. ನಕ್ಷತ್ರಗಳ ಸಂಚಾರ 
ಮೊದಲಾದುವನ್ನು ಅವರು ಬಹಳ ಸೂಕ್ಷ್ಮವಾಗಿ ನಿರೀಕ್ಷಿಸಿದ್ದರೆಂಬುದು ಇದರಿಂದ 
ಅರಿವಾಗುತ್ತದೆ. ಹೀಗೆ ಈ ಸೂಕ್ತಗಳು ಬಹುಮುಖವಾದ ಪ್ರಾಧಾನ್ಮ ಹೊಂದಿ ಆ ಕಾಲದ 
ಜನಜೀವನದ ಬಗ್ಗೆ ಬೆಳಕು ಚೆಲ್ಲುತ್ತವೆ. 

ವೇದಸೂಕ್ತಗಳಲ್ಲಿ ಬರುವ ಮಂತ್ರಗಳು ಪ್ರಕೃತಿಯ ಶಕ್ತಿಗಳನ್ನೇ ದೇವತೆಗಳೆಂದು 
ಸ್ತುತಿಸುತ್ತವೆ. ಇಲ್ಲಿ ಸ್ತುಶಿಸಲ್ಪಟ್ಟಿರುವ ಅಗ್ನಿ, ಸೂರ್ಯ, ವರುಣ, ವಾಯು, ವಾತ, ಉಷಸ್‌, 
ರಾತ್ರಿ, ಮಿತ್ರ, ದೌಓ ಅಪಃ, ಪೃಥ್ವೀ, ಸೋಮ ಮುಂತಾದ ದೇವತೆಗಳು ಪ್ರಕೃತಿಯ ಹಲವಾರು 
ರೂಪಗಳನ್ನು ಪ್ರತಿನಿಧಿಸುತ್ತಾರೆ. ಇನ್ನು ಕೆಲವು ದೇವತೆಗಳು ಪ್ರಕೃತಿಯ ಯಾವ ಮುಖವನ್ನು 
ಪ್ರತಿನಿಧಿಸುವರೆಂಬುದನ್ನು ಹೇಳುವುದಕಾಗದಷ್ಟು ಬದಲಾಗಿದ್ದಾರೆ. ಅಂತೂ ಇಲ್ಲಿ ಪ್ರಕೃತಿಯ 
ಉಪಾಸನೆಯಿಂದಲೇ ದೇವತಾ ಕಲ್ಪನೆ ಆರಂಭವಾಗಿದೆ ಎಂದು ಹೇಳಬಹುದು. ಹೀಗೆ 
ವೇದಧರ್ಮ ಪ್ರಕೃತಿ ದೇವತಾಕವಾದುದು. ಇದನ್ನು Aಗthropomorphism ಎಂದು 
ಹೇಳುವರು. 

ಕೆಲವರು ಆಧುನಿಕ ವಿಮರ್ಶಕರು, ಐತಿಷಾಸಿಕವಾದ ಅಂಶಗಳನೇಕ ವೇದದಲ್ಲಿರುವುದ 
ರಿಂದ, ವೇದಗಳಿಗೆ ಹೆಚ್ಚಿನ ಮಹತ್ವವುಂಟೆಂದು ಹೇಳುತ್ತಾರೆ. ಇವರ ದೃಷ್ಟಿಯಲ್ಲಿ ವೇದ 
ಪ್ರಧಾನವಾಗಿ ಅತ್ಯಂತ ಪ್ರಾಚೀನವಾದ ಇತಿಹಾಸವೇ. ಆರ್ಯ ಮತ್ತು ದಾಸರ ಯುದ್ಧ. ಗಳ 
ಉಲ್ಲೇಖ ವೇದದಲ್ಲಿ ತುಂಬಿದೆ. ಈ ಆರ್ಯ ದಸ್ಕುಗಳ ಯುದ್ಧಗಳ ಹಿನ್ನೆಲೆಯಲ್ಲಿಯೇ 
ವೇದದ ವಿಕಾಸವಾಗಿದೆ. ಅನೇಕಾನೇಕ ರಾಜರುಗಳ ಉಲ್ಲೇಖ ಅಲ್ಲಿದೆ. ಸುದಾಸ ಇಂಥವನೊಬ್ಬ. 
ತೃತ್ಸು, ಯದು, ಪುರು ಮೊದಲಾದ ವಂಶಗಳವರ ನಿರೂಪಣೆಯು ಅಲ್ಲಿ ದೊರಕುವುದು. 
ಇಲ್ಲಿ ಬರುವ ವೃತ್ರವಧ ಆರ್ಯರ ನಾಯಕ ಇಂದ್ರನಿಗೂ ಅಸುರರ ನಾಯಕ ತ್ಪಾಷ್ಟನಿಗೂ 


ಪೀಠಿಕೆ ೪೭ 


ನಡೆದ ಯುದ್ಧದ ನಿರೂಪಣೆ ಒಂದು. ಇಲ್ಲಿ ಬರುವ ಅನೇಕ ದಾನ ಸ್ತುತಿಗಳು ಅಂದಿನ 
ರಾಜರುಗಳನ್ನು ಕೊಂಡಾಡುತ್ತವೆ. ಇಲ್ಲಿ ಅಂದಿನ ಐಶಿಹಾಸಿಕ ಪರಿಸ್ಥಿತಿಗಳು, ಆಡಳಿತ ಕ್ರಮಗಳು 
ಸಮಾಜ ವ್ಯವಸ್ಥೆಗಳು, ಆಚಾರ ವಿಚಾರಗಳು, ನಂಬಿಕೆಗಳು ಮೊದಲಾದವೆಲ್ಲ ಗೊತ್ತಾಗುವುವು, 
ಆದುದರಿಂದ ಭಾರತದ ಅಥವಾ ವಿಶ್ವದ ಇತಿಹಾಸವನ್ನರಿಯಬೇಕೆನ್ನುವವರಿಗೆ ವೇದ 
ಅತ್ಯಮೂಲ್ಯವಾದ ಐತಿಹಾಸಿಕ ಆಧಾರವಾಗಿದೆ. ವಿಶ್ವದಲ್ಲಿಯೇ ಅತ್ಯಂತ ಪ್ರಾಚೀನವಾದ 
ನಾಗರಿಕತೆಯನ್ನು ಹೊಂದಿದ್ದ ಆರ್ಯಜನಾಂಗದವರ ಅತ್ಯಂತ ಪ್ರಾಚೀನವಾದ ಇತಿಹಾಸ 
ಇಲ್ಲಿ ಅಡಗಿದೆಯೆಂದು ಅವರು ಪ್ರತಿಪಾದಿಸುತ್ತಾರೆ. 

ವೇದದಲ್ಲಿ ಇತಿಹಾಸ ಅಡಗಿರುವಂತೆ, ಪ್ರಕೃತಿ ಪೂಜೆ ವೃಕ್ತವಾಗಿರುವಂತೆ, ಅದರಲ್ಲಿ 
ಖಗೋಳಶಾಸ್ತ್ರ ಸಂಬಂಧವಾದ ಜ್ಞಾನವೂ ಗೊತ್ತಾಗುತ್ತದೆ. ಬಾಲಗಂಗಾಧರ ತಿಲಕರು, ಎಸ್‌. 
ಬಿ. ದೀಕ್ಷಿತರು, ಡಾ. ಯಾಕೋಬೀ ಮುಂತಾದವರು ಖಗೋಳಶಾಸ್ತ್ರದ ಆಧಾರಗಳಿಂದ 
ವೇದವಾಜ್ಮಯವನ್ನು ಅಧ್ಯಯನಮಾಡಿ ಮುಖ್ಯವಾದ ಅನೇಕ ಸಿದ್ಧಾಂತಗಳನ್ನು ರೂಪಿಸಿದ್ದಾರೆ. 
ಪ್ರಾಚೀನಾರ್ಯರು ಖಗೋಳಶಾಸ್ತ್ರದಲ್ಲಿ ಉನ್ನತವಾದ ಪಾಂಡಿತ್ಯವನ್ನು ಹೊಂದಿದ್ದರೆಂಬುದು 
ಇವರ ಅಭಿಪ್ರಾಯ. ದೇವತಾಸ್ತುಶಿಯ ವ್ಯಾಜದಲ್ಲಿ ಈ ಜ್ಞಾನವನ್ನವರು ಉಪದೇಶಿಸಿದ್ದಾರೆಂದು 
ಇವರು ಹೇಳುತ್ತಾರೆ. ವೃಷಾಕಪಿ ಸೂಕ್ತ ಖಗೋಳಶಾಸ್ತ್ರದ ಆಧಾರ ಹೊಂದಿದೆ ಎಂಬುದು 
ತಿಲಕರ ಮತ. ಈ ರೀತಿಯಲ್ಲಿ ಸಂಶೋಧನೆ ನಡೆಸಿರುವ ಅನೇಕ ವಿದ್ವಾಂಸರು ಯಗ್ವೇದವೇ 
ಮೊದಲಾದ ವೇದಭಾಗಗಳಲ್ಲಿ ಬರುವ ಎಲ್ಲ ಹೆಸರುಗಳೂ ನಕ್ಷತ್ರಪರವಾದವೆಂದು 
ವಿವರಿಸುತ್ತಾರೆ. ಹೀಗಾಗಿ ಸುದಾಸ, ವಿಶ್ವಾಮಿತ್ರ, ವಸಿಷ್ಠ ಮೊದಲಾದ ಹೆಸರುಗಳೂ 
ಒಂದೊಂದು ನಕ್ಷತ್ರವನ್ನು ಪ್ರತಿನಿಧಿಸುವುದೆಂದು ಇವರ ಮತ. ಇವರ ದೃಷ್ಟಿಯಲ್ಲಿ 
ಅತ್ಯಪೂರ್ವವಾದ ಖಗೋಳಶಾಸ್ತ್ರಜ್ಞಾನದ ಭಂಡಾರವಾಗಿದೆ ವೇದ.* 

ಆಧುನಿಕ ವಿದ್ವಾಂಸರೂ ಸಹ ವೇದಕ್ಕೆ ಆದ್ಯಾತ್ಮಿಕ ಅರ್ಥವೃತ್ತಿಯೇ ಪ್ರಧಾನವಾದು 
ದೆಂದು ಒಪ್ಪುತ್ತಾರೆ. ಆ ವೇದದಲ್ಲಿಯೇ ಈ ಅಂಶ ಹೇಳಿದೆ. ಕೆಲವು ಯಷಿಗಳಿಗೆ ದಿವ್ಯದೃಷ್ಟಿ 
ಉಂಟಾಯಿತೆಂದು ವೇದ ಹೇಳುತ್ತಥೆ.5' ವೇದದಲ್ಲಿ ಇತರ ವಿಚಾರಗಳು ಇರಬಹುದು. ಆದರೆ 
ಅವುಗಳೆಲ್ಲದರ ಹಿನ್ನೆಲೆಯಲ್ಲಿ ಪ್ರಧಾನವಾಗಿರುವುದು ಆಧ್ಯಾತ್ಮಿಕ ಮನೋಭಾವ. ಯಪಿಗಳು 
ತಮ್ಮ ಅಂತಃಸತ್ವದ ಪ್ರಭಾವದಿಂದ ವೈವಿಧ್ಯಪೂರ್ಣವಾಗಿರುವ ಈ ಜಗತ್ತು ಆತ್ಮನಲ್ಲಿ 
ಏಕತಾನವಾಗಿದೆ ಎಂಬುದನ್ನು ಸಾಕ್ಷಾತ್ಮರಿಸಿಕೊಂಡಿದ್ದರು. ಅದನ್ನೇ ಮಂತ್ರಗಳಲ್ಲಿ ತೋರಿದ್ದಾರೆ. 
ಮಹಾಪ್ರಕೃತಿಯಲ್ಲಿ ನಿತ್ಯವಾಗಿರುವ ಶಬ್ದವನ್ನು ಈ ಮಹಾಸತ್ವರು ತಮ್ಮ ದಾನ್ಮದಿಂದ 
ಪಡೆದರು. ಸಮಾಧಿಯಲ್ಲಿ ಆ ಸೂಕ್ಷ್ಮರೂಪವನ್ನು ಸಾಕ್ಷಾತ್ಕರಿಸಿಕೊಂಡು ಆ ದಿವೃಜ್ಞಾನವನ್ನು 
ಗೂಢವಾಗಿ ಮಂತ್ರಗಳಲ್ಲಿ ಅಡಗಿಸಿದ್ದಾರೆ. ಆದುದರಿಂದಲೇ ಉಳಿದೆಲ್ಲ ಅರ್ಥವೃತ್ತಿಗಳಿಗಿಂತ 
ಆಧ್ಯಾತ್ಮಿಕವಾದ ಅರ್ಥವೃತ್ತಿ ಹೆಚ್ಚು ವ್ಯಾಪಕವಾಗಿದೆ. ಯೋಗಿವರ್ಯರಾದ ಅರವಿಂದ 


50. ಈ ಗ್ರಂಥಗಳನ್ನು ನೋಡಿ : 

(1) Essays on Indo-Aryan Mythology by Narayana lyengar 
(2) Scripture of the Heavens by ಆ. V. Raghava Rao 

(3) Orion by 8. G. Tilak. 


51. ಯ. ಸಂ. 7-33-7 ; 10-71-3 ; 7-87-4 ; 3-29-15 ; 3-53-9 ; 3-53-12 


೪೮ ವೈದಿಕ ಸಾಹಿತ್ಯ ಚರಿತ್ರೆ 


ಘೋಷರವರು ವೇದದ ಈ ಮಹತ್ವವನ್ನು ಮನಗಾಣ ಬೇಕೆಂದು ಎಚ್ಚರಿಸಿದ್ದಾರೆ. 

ಹೀಗೆ ಆಧುನಿಕ ವಿಮರ್ಶಕರು ವೇದವಾಜ್ಮಯದ ಅಧ್ಯಯನವನ್ನು ಬೇರೆಬೇರೆ 
ದೃಷ್ಟಿಗಳಿಂದ ಮಾಡಿದ್ದಾರೆ. ವೇದಮಂತ್ರಗಳಿಗೆ ಅಧಿಯಜ್ಞಾರ್ಥ, ಅಧಿದೈವಾರ್ಥ ಮತ್ತು 
ಅಧ್ಯಾತ್ಮಾರ್ಥಗಳೆಂಬ ಮೂರು ಬಗೆಯ ಅರ್ಥಗಳುಂಟೆಂದು ಯಾಸ್ಕರು ತಮ್ಮ ನಿರುಕ್ತದಲ್ಲಿ 
ಬಹಳ ಹಿಂದಿನ ಕಾಲದಲ್ಲಿಯೇ ಹೇಳಿದ್ದಾರೆ. ಪ್ರಾಚೀನರು ವೇದವಾಜ್ಮಯ ಸಮಗ್ರವಾಗಿ 
ಅನಾದಿ, ಅಪೌರುಷೇಯ ಮತ್ತು ಪರಮ ಪ್ರಮಾಣವೆಂದು ಪ್ರತಿಪಾದಿಸಿದರೆ ಆಧುನಿಕರು 
ವೇದಮಂತ್ರಗಳು ಬೇರೆಬೇರೆ ಪರಿಸ್ಥಿತಿಗಳಲ್ಲಿ ಬೇರೆಬೇರೆ ದೇಶಗಳಲ್ಲಿ ಬೇರೆಬೇರೆ ಯಪಿಗಳಿಂದ 
ರಚಿತವಾದ ಮಂತ್ರಸಮೂಹಗಳೆಂದೂ ಕೇವಲ ಯಾಗಗಳಲ್ಲಿ ಅವುಗಳನ್ನು ಬಳಸುತ್ತಿದ್ದರೆಂದೂ 
ಪ್ರತಿಪಾದಿಸುತ್ತಾರೆ. ವೇದಗಳಿಗೆ ಬಹುಮುಖವಾದ ಪ್ರಾಧಾನ್ಯವಿದೆ ಎಂಬುದನ್ನು ಇವರೂ 
ಒಪ್ಪುತ್ತಾರೆ. ಪ್ರಾಚೀನ ಕಾಲದ ಮತಧರ್ಮಗಳನ್ನರಿಯುವುದಕ್ಕಾಗಲಿ, ಅಂದಿನ 
ಇತಿಹಾಸವನ್ನರಿಯುವುದಕ್ಕಾಗಲಿ ಅಥವಾ ಆಧ್ಯಾಕ್ಮಿಕತತ್ವವನ್ನರಿಯುವುದಕ್ಕಾಗಲಿ ವೇದಗಳ 
ಅಧ್ಯಯನ ಅನಿವಾರ್ಯವೆಂದು ಇವರು ಅಭಿಪ್ರಾಯಪಡುತ್ತಾರೆ. ವೇದದ ನಿತೃತ್ಸ ಅಥವಾ 
ಪೌರುಷೇಯತ್ಪದಲ್ಲಿ ಭಿನ್ನಾಭಿಪ್ರಾಯವಿದೆಯೇ ವಿನಾ ಅದರಲ್ಲಿ ಅಡಗಿರುವ ವಿಚಾರದ 
ಮಹತ್ವದ ಬಗೆಗೆ ಯಾರಲ್ಲೂ ಭಿನ್ನಾಭಿಪ್ರಾಯವಿಲ್ಲ. 


ವೇದ ಪರಂಪರೆಯ ಇತಿಹಾಸ 

ಸಂಹಿತೆಗಳಲ್ಲಿನ ಮಂತ್ರಗಳ ರಹಸ್ಕಾರ್ಥಗಳನ್ನು ಅರಿಯಲು ಜನ ಕಾಲಕ್ರಮದಲ್ಲಿ 
ಬಹಳ ಪ್ರಯತ್ನಪಟ್ಟರು. ಬ್ರಾಹ್ಮಣ ಗ್ರಂಥಗಳು ಗಮನಾರ್ಹವಾಗಿ ಈ ಪ್ರಯತ್ನವನ್ನು 
ನಡೆಸಿವೆ. ಯಜ್ಞವಿವರಣೆಯೊಡನೆ ಮಂತ್ರಗಳ ಅರ್ಥವಿವರಣೆಯನ್ನೂ ಬ್ರಾಹ್ಮಣ ಗ್ರಂಥಗಳು 
ಹೆಚ್ಚುಕಡಿಮೆ ಕೊಡುತ್ತವೆ. ಶಬ್ದಗಳ ವ್ಹೃತ್ಪತ್ತಿಯನ್ನೂ ಇವು ಹೇಳುತ್ತವೆ. ನಿರುಕ್ತಕಾರರು 
ಬ್ರಾಹ್ಮಣಗ್ರಂಥಗಳಿಂದ ಅನೇಕಶಃ ಉದಾಹರಿಸುತ್ತಾರೆ. ಈ ದಿಶೆಯಲ್ಲಿ ಮುಂದುವರಿದು 


52. “A veil of symbols was created behind the which these mysteries 
could shelter, formulas of speech also which could be understood by the initi- 
ated but were either not known by others or were laken by them in an oulward 
sense which carefully covered their true meaning and secrel.” 

*Even in the time of the Upanishads the spiritual seekers of the age had to 
reson lo initiation and meditation to penetrate into their knowledge while the 
scholars afterwards were al sea and had to reson to conjecture and (0 concen- 
rate on a menial interpretation or to explain the myths, by the legends of the 
Brahmanas themselves ೦06೧ symbolic and obscure. But slill, to make this dis- 
covery will be the ೨೦6 way of geting the 1೧6 sense and the true value of the 
Veda. We mus! lake seriously the hin! of Yaska, accep! the Rishi's description of 
the Veda's ೦೦೧1೧೧15 as Seer-Wisdom ‘seer word's and look for whatever clue 
we can find to this ancient wisdom. Otherwise the Veda must remain lorever a 
sealed book. Grammarians, etymologists, scholastic conjectures will not open 10 
us the sealed chamber,* 

‘Hymns to the Mystic Fire 
Sri Aurobindo 


ಪೀಠಿಕೆ ೪೯ 


ಮಂತ್ರಗಳಿಗೆ ಯಪಿಗಳು ಮೊದಲು ಪದಪಾಠವನ್ನು ಒದಗಿಸಿದರು. ಒಂದೊಂದು ಮಂತ್ರದಲ್ಲಿನ 
ಪದಗಳನ್ನು ಬೇರೆಬೇರೆಯಾಗಿ ಬಡಿಸಿ ತಿಳಿಸಿದರು. ಇವುಗಳಿಂದ ಮಂತ್ರಗಳ ಅರ್ಥಪರಿಚಯ 
ಸುಲಭವಾಗಿ ಆಗಲು ಅನುಕೂಲವಾಯಿತು. 

ಪದಪಾಠಕರಲ್ಲಿ ಶಾಕಲ್ಕರು ಪ್ರಸಿದ್ಧರು. ಇವರು ಯಗ್ವೇದ ಸಂಹಿತೆಗೆ ಸಡಹಕವನ್ನು 
ರಚಿಸಿದ್ದಾರೆ. ಶಾಕಲ್ಕರ ಉಲ್ಲೇಖ ಬೃಹದಾರಣ್ಯಕೋಪನಿಷತ್ತು ನಿರುಕ್ತ ಯಕ್‌ಪ್ರಾತಿಶಾಖ್ಯ 
ಮುಂತಾದವುಗಳಲ್ಲಿ ಬರುತ್ತದೆ. ಇವರು ಉಪನಿಷತ್ಕಾಲೀನರಾಗಿರಬಹುದೆಂದು ಇದರಿಂದ 
ಊಹಿಸಬಹುದು. ಶಾಕಲ್ಕರ ಪದಪಾಠವನ್ನು ನಿರುಕ್ತಕಾರರು ಕೆಲವು ಕಡೆ ಅಂಗೀಕರಿಸದೆ 
ಇರುವುದೂ ಉಂಟು. ಉದಾಹರಣೆಗೆ ನಿರುಕ್ತದಲ್ಲಿ (5-21) 'ಅರುಣೋಮಾಸಕೃದ್‌ವೃಕಃ' 
ಎಂಬುದನ್ನು ಮಾಸಕೃತ್‌, ವೃಕಃ ಎಂದು ವಿಭಾಗಿಸಿದ್ದಾರೆ. ಶಾಕಲ್ಕರು ಇದನ್ನು ಮಾ, ಸಕೃತ್‌ 
ಎಂದು ಎರಡು ಪದಗಳನ್ನಾಗಿ ವಿಭಾಗಿಸಿದ್ದಾರೆ. ಜುಗ್ರೇದಕ್ಕೆ ಶಾಕಲ್ಕರ ಪದಪಾಠವಲ್ಲದೆ 
ರಾವಣಕೃತ ಪದಪಾಠವೊಂದೂ ಇದೆ. 

ಶುಕ್ಲಯಜುರ್ವೇದದ ಮಾಧ್ಯಂದಿನ ಸಂಹಿತೆ ಪದಪಾಠದೊಡನೆ ಬೊಂಬಾಯಿಯಲ್ಲಿ 
ಮುದ್ರಿತವಾಗಿದೆ. ಈ ಪದಪಾಠವನ್ನು ರಚಿಸಿದವರಾರೆಂಬುದು ಗೊತ್ತಿಲ್ಲ. ತೈತ್ತಿರೀಯ 
ಸಂಹಿತೆಗೆ ಪದಪಾಠವನ್ನು ರಚಿಸಿದವರು ಅತ್ರೇಯರು. 'ಉಖಶ್ಚಾತ್ರೇಯಾಯದದೌ ಯೇನ 
ಪದವಿಭಾಗಶ್ಚಕ್ರೇ' pe ಭಟ್ಟಭಾಸ್ಯರತೈಶ್ತಿರೀಯ ಸಂಹಿತಾ ಭಾಷ್ಕದಲ್ಲಿ ಉಲ್ಲೇಖವಿದೆ. 

ಕಾಂಡಾನುಕ್ರಮಣಿಕೆಯಲ್ಲಿ 'ಯಸ್ಕಾಃ ಪದಕ್ಕಡಾತ್ರೆ ಯಃ ವೃಶ್ತಿಕಾರಸ್ತು ಕುಂಡಿನಃ' ಎಂಬುದಾಗಿ 

ಹೇಳಿದೆ. ಬೋಧಾಯನ ಗೃಹ್ಮದಲ್ಲಿ ಜಪಿತರ್ಪಣ ಪ್ರಕರಣದಲ್ಲಿ 'ಅತ್ರೇಯಾಯ 
ಪದಕಾರಾಯ' ಎಂದು ಹೇಳಿ ಆತ್ರೇಯರಿಗೂ ತರ್ಪಣ ಮಾಡಲು ತಿಳಿಸಿದೆ. ಇದೆಲ್ಲದರಿಂದ 
ಆತ್ರೇಯರೇ ತೈಶ್ರಿರೀಯಸಂಹಿತೆಯ ಪದಕಾರರೆಂದು ಗೊತ್ತಾಗುತ್ತದೆ. ಇವರು ಪ್ರಾಯಃ ಶಾಕಲ್ಕರ 
ಸಮಕಾಲೀನರಾಗಿರಬಹುದೆಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. 

ಗಾರ್ಗ್ಯರು ಸಾಮವೇದದ ಪದಕಾರರು. ಅನೇಕ ಪ್ರಾಚೀನ ಗ್ರಂಥಗಳಲ್ಲಿ ಇವರ 
ಉಲ್ಲೇಖವಿದೆ. ನಿರುಕ್ತದಲ್ಲಿ (4-3-4) 'ಮೇಹನ' ಶಬ್ದ ಪ್ರಸಂಗದಲ್ಲಿ ಯಾಸ್ಕರು ಶಾಕಲ್ಮ 
ಮತ್ತು ಗಾರ್ಗ್ಗರ ಅಭಿಪ್ರಾಯಗಳ ಸಮೀಕರಣ ಮಾಡಿದ್ದಾರೆ. ಖುಗ್ಬೇದಿಗಳಿಗನುಸಾರವಾಗಿ 
'ಮೇಹನ'ವೆಂಬುದು ಒಂದೇ ಪದ. ಆದರೆ ಸಾಮವೇದಿಗಳಿಗನುಸಾರವಾಗಿ "ಮ, ಇಹ, ನ" 
ಎಂದು ಮೂರು ಪದಗಳಾಗುತ್ತವೆ. ಈ ಪ್ರಸಂಗದಲ್ಲಿ ಸಾಮಪದಕಾರ ಗಾರ್ಗ್ಗರ ಸ್ಪಷ್ಟವಾದ 
ಉಲ್ಲೇಖವಿದೆ. ಗಾರ್ಗರ ಪದಪಾಠದ ವ ೈಶಿಷ್ಟ್ಯವೆಂದರೆ ಅಧಿಕ ಮಾತ್ರೆಗಳಲ್ಲಿ ಪದಚ್ಛೇದ 
ಮಾಡಿರುವುದೇ ಆಗಿದೆ. ಮಿತ್ರಂ ಎಂಬುದನ್ನು 'ಮಿ | ತ್ರಮ್‌॥" ಎಂದೂ 'ಅನೇ'ಎಂಬುದನ್ನು 
'ಅನ್‌ | ಯೇ| ಎಂದೂ ಸಮುದ್ರ ಎಂಬುದನ್ನು 'ಸಮ್‌| ಉದ್ರಮ್‌" ಎಂದೂ ವಿಭಾಗಿಸಿರು 
ವುದನ್ನು ಇಲ್ಲಿ ಸೂಚಿಸಬಹುದು. ಯಾಸ್ಕರೂ ಈ ಕ್ರಮವನ್ನು ಅನೇಕ ಕಡೆ ಅನುಸರಿಸಿದ್ದಾರೆ. 

ಈ ಬೇರೆಬೇರೆ ಪದಕಾರರುಗಳಲ್ಲಿ ನಾವು ಅನೇಕ ವೇಳೆ ಐಕಮತ್ಕ್ಯವನ್ನು ಕಾಣಲಾರೆವು. 
ಒಂದು ಪದವನ್ನು ಕೆಲವರು ಒಂದೇ ಪದವೆಂದು ವಿಭಾಗಿಸಿದ್ದರೆ ಮತ್ತೆ ಕೆಲವರು 
ಆಚಾರ್ಯರುಗಳು ಅದನ್ನೇ ಎರಡು ಅಥವಾ ಮೂರು ಪದಗಳಾಗಿ ವಿಭಾಗಿಸಿರುವುದುಂಟು. 
ಇದರಿಂದ ಆ ಕಾಲದಲ್ಲಿಯೇ ವೇದವಿಶದೀಕರಣ ವಿಚಾರದಲ್ಲಿ ಕೆಲವು ಪರಂಪರೆಗಳು 
ಇದ್ದವೆಂದು ನಾವು ಅರಿಯಬಹುದು. ಸ್ಕಂದಸ್ವುಮಿಗಳು ತಮ್ಮ ನಿರುಕ್ತಭಾಷ್ಕದಲ್ಲಿ ಪದಕಾರರ 
ವಿಚಾರವಾಗಿ ಹೇಳುವ ಮಾತುಗಳನ್ನು ಇಲ್ಲಿ ಉದಾಹರಿಸಬಹುದು. 


೫೦ ವೈದಿಕ ಸಾಹಿತ್ಯ ಚರಿತ್ರ 


"ಶಾಕಲ್ಮಾತ್ರೇಯಪ್ರಭೃತಿಭಿರ್ನಾವಗೃಹೀತಮ್‌ | ಪೂರ್ವನಿರ್ವಚನಾಭಿ 
ಪ್ರಾಯೇಣ | ಗಾರ್ಗೃಪ್ರಭೃತಿಭಿರವಗೃಹೀತಮ್‌ | ವಿಚಿತ್ರಾ: ಪದಕಾರಾ 
ಣಾಮಭಿಪ್ರುಯುಃ | ಕೃಚದುಪಸರ್ಗವಿಷಯೇಔಪಿ ನಾವಗೃಹ್ಣಂತಿ | 
ಯಥಾ ಶಾಕಲ್ಕೇನ 'ಅಧಿವಾಸಮ್‌' ಇತಿ ನಾವಗೃಹೀತಮ್‌ | 
ಆತ್ರೇಯೇಣ ತು ಅಧಿ ವಾಸಮಿಶಿ ಅವಗೃಹೀತಮ್‌ / (2-13) 
ಬ್ರಾಹ್ಮಣ ಗ್ರಂಥಗಳಲ್ಲಿ ಕೊಡಲಾಗಿರುವ ನಿರುಕ್ತಿ ಮತ್ತು ವಿವರಣೆಗಳ ಆಧಾರದ 
ಮೇಲೆ ಮುಂದಿನ ಕಾಲದಲ್ಲಿ ನಿಘಂಟು ಮತ್ತು ನಿರುಕ್ತ ಗ್ರಂಥಗಳು ನಿರ್ಮಾಣವಾದವು. 
ಇವುಗಳಲ್ಲೆಲ್ಲಾ ಮೇಲೆ ಹೇಳಿದಂತೆ ಮೊಟ್ಟಮೊದಲಾಗಿ ಬಂದ ಪದಪಾಠಗಳು ವೇದಾರ್ಥ 
ಪರಿಚಯಕ್ಕೆ ಪ್ರಥಮಸೋಪಾನಗಳಾಗಿವೆ. ಪದದ ರೂಪವನ್ನು ಅರಿಯುವುದು ಅರ್ಥಜ್ಞಾನಕ್ಕೆ 
ಅತ್ಯಂತ ಆವಶ್ಯಕ. 
ವೇದಾರ್ಥವಿಶದೀಕರಣಕ್ಕಾಗಿ ವೇದಾಂಗಗಳು ಪ್ರವೃತ್ತವಾದವು ಒಂದೂಂದು ವೇದಾಂಗದ 
ಮೂಲಕವೂ ವೇದದ ಅರ್ಥಜ್ಞಾನ ಹಾಗೂ ತದನುಗುಣವಾದ ಅನುಷ್ಠಾನ ಬೆಳೆಯಲು 
ಸಹಾಯವಾಯಿತು. 
ಮಧ್ಯಕಾಲದಲ್ಲಿ ಅನೇಕ ವೇದವಿದ್ವಾಂಸರು ವೇದಸಂಹಿತೆಗಳಿಗೆ ಭಾಷ್ಯಗಳನ್ನು ವಿರಚಿಸಿ 
ದರು. ವೇದದ ರಹಸ್ಕಾರ್ಥಗಳು ಎಲ್ಲರಿಗೂ ತಿಳಿಯುವಂತೆ ಉಪಕಾರ ಮಾಡಿದರು. ವೇದಮಂತ್ರ 
ಗಳಿಗೆ ಅರ್ಥವಿವರಣೆ ಮಾಡುವಾಗ ಇವರು ನಿರುಕ್ತ, ವ್ಯಾಕರಣ, ಪುರಾಣೇತಿಹಾಸಾದಿಗಳನ್ನು 
ಪುಷ್ಕಳವಾಗಿ ಬಳಸಿಕೊಂಡರು. ಹೀಗೆ ಭಾಷ್ಕರಚನೆ ಮಾಡಿದವರಲ್ಲಿ ಮಾಧವಭಟ್ಟ, ಸ್ಕಂದ 
ಸ್ವಾಮೀ, ನಾರಾಯಣ, ಉದ್ಗೀಥ, ವೇಂಕಟಮಾಧವ, ಆನಂದಶೀರ್ಥರು ಮುಂತಾದವರು 
ಬಭುಗ್ಬೇದಭಾಷ್ಕಕಾರರಲ್ಲಿಯೂ, ಭವಸ್ವಾಮೀ, ಗುಹದೇವ, ಕ್ಷರ, ಭಟ್ಟಿಭಾಸ್ಕರಮಿಶ್ರರು 
ತೈತ್ರಿರೀಯಭಾಷ್ಕಕಾರರಲ್ಲಿಯೂ, ಉವಟ, ಮಹೀಧರರು ಮಾಧ್ಯಂದಿನ ಭಾಷ್ಯಕಾರರಲ್ಲಿಯೂ, 
ಮಾಧವ, ಭರತಸ್ಪಾಮಿ ಹಾಗು ಗುಣವಿಷ್ಣುಗಳು ಸಾಮವೇದ ಭಾಷ್ಕಕಾರರಲ್ಲಿಯೂ 
ಮಾನ್ಕರಾಗಿದ್ದಾರೆ. ಆಚಾರ್ಯ ಸಾಯಣರು ಐದು ವೇದಸಂಹಿತೆಗಳಿಗೂ ಹನ್ನೊಂದು 
ಬ್ರಾಹ್ಮಣಗಳಿಗೂ, ಎರಡು ಆರಣ್ಮಕಗಳಿಗೂ ವಿದ್ವತ್ಪೂರ್ಣವಾದ ಭಾಷ್ಮಗಳನ್ನು ಬರೆದು 
ವಿಖ್ಯಾತರಾಗಿದ್ದಾರೆ. ಇಂದು ನಾವು ವೇದರಹಸ್ಕವನ್ನರಿಯಲು ಮುಖ್ಯವಾಗಿ ಆಚಾರ್ಯ 
ಸಾಯಣರು ಮಾರ್ಗದರ್ಶಕರಾಗಿದ್ದಾರೆಂಬುದರಲ್ಲಿ ಅತಿಶಯೋಕ್ತಿ ಇಲ್ಲ. 


ವೇದಭಾಷ್ಕಕಾರರು 
ಸ್ಕಂದಸ್ವಾಮೀ : ನಮಗೆ ಉಪಲಬ್ಧವಾಗಿರುವ ಯಗ್ವೇದ ಭಾಷ್ಯಗಳಲ್ಲೆಲ್ಲಾ 

ಸ್ಕಂದಸ್ಥಾಮಿಗಳ ಭಾಷ್ಕ ಪ್ರಾಚೀನವಾದುದು. ಈ ಭಾಷ್ಕಕಾರರ ಪ್ರಾಚೀನತೆಯಂತೆ ಈ 
ಭಾಷ್ಕದ ಗುಣವೂ ಇದರ ವಿಚಾರದಲ್ಲಿ ಹೆಚ್ಚಿನ ಆದರ ಹಾಗೂ ಗೌರವಗಳಿಗೆ ಕಾರಣ 
ವಾಗಿದೆ. ಸ್ಕಂದಸ್ಥಾಮಿಗಳು, ಗುಜರಾತಿನ ವಲಭೀಯ ನಿವಾಸಿಗಳಾಗಿದ್ದರು. ಇವರ ತಂದೆ 
ಭರ್ತೃದ್ರುವ. ಈ ಅಂಶ ನಮಗೆ ಇವರ ಭಾಷ್ಕದ ಪ್ರಥಮಾಷ್ಟಕಾಧ್ಯಾಯದ ಕೊನೆಯಲ್ಲಿ 
ಬರುವ- 

ವಲಭೀವಿನಿವಾಸ್ಕೇತಾಂ ಯಗರ್ಥಾಗಮಸಂಹೃತಿಮ್‌ | 

ಭರ್ತೃಧ್ರುವಸುತಶ್ಚಕ್ರೇ ಸ್ಕಂದಸ್ಥಾಮೀ ಯಡಾಸ್ಟ್ರತಿ ॥ 


ಎಂಬ ಶ್ಲೋಕದಿಂದ ಗೊತ್ತಾಗುತ್ತದೆ. 


ಪೀಠಿಕೆ ೫೧ 


ಶತಪಥ ಬ್ರಾಹ್ಮಣದ ವಿಖ್ಯಾತ ಭಾಷ್ಕಕಾರರಾದ ಹರಿಸ್ವಾಮಿಗಳ ಗುರುಗಳಾಗಿದ್ದರು 
ಆಚಾರ್ಯ ಸ್ಮಂದಸ್ವಾಮಿಗಳು. ಸ್ಕಂದಸ್ಥಾಮಿಗಳ ಕಾಲವನ್ನು ಈ ಅಂಶದಿಂದಲೂ 
ಊಹಿಸಬಹುದಾಗಿದೆ. ಹರಿಸ್ವಾಮಿಗಳು ತಮ್ಮ ಭಾಷ್ಕರಚನೆಯ ಕಾಲವನ್ನು ತಮ್ಮ ಗ್ರಂಥದಲ್ಲಿ 
ಸೂಚಿಸಿದ್ದಾರೆ. ಇದು ಕ್ರಿ. ಶ. 638ಕ್ಕೆ ಸರಿಹೋಗುವ ಕಾರಣ ಸ್ಕಂದಸ್ವಾಮಿಗಳ ಕಾಲವನ್ನು 
ಕ್ರಿ. ಶ. 625ರ ಸುಮಾರು ಎಂದು ವಿದ್ವಾಂಸರು ಊಹಿಸಿದ್ದಾರೆ. ಯಾಸ್ಕರ ನಿರುಕ್ತಕ್ಕೆ ಟೀಕೆಯನ್ನು 
ಬರೆದಿರುವ ಸ್ಕಂದಸ್ವಾಮಿಗಳೂ ಬಾಷ್ಕಕಾರ ಸ್ಕಂದಸ್ವಾಮಿಗಳೂ ಒಬ್ಬರೇ ಎಂಬುದನ್ನು 
ದೇವರಾಜಯಜ್ವರ ಗ್ರಂಥದಿಂದ ತಿಳಿಯಬಹುದು. 

ಇವರ ಭಾಷ್ಕ ಅತ್ಯಂತ ವಿಶದವಾಗಿದೆ. ಸೂಕ್ತದ ಆರಂಭದಲ್ಲಿ ಆ ಸೂಕ್ತದ ಯಪಿ 
ದೇವತೆಗಳ ಉಲ್ಲೇಖಮಾಡಿ ಅವುಗಳನ್ನು ತಿಳಿಸುವ ಪ್ರಾಚೀನ ಅನುಕ್ರಮಣಿಗಳ 
ಶ್ಲೋಕಗಳನ್ನು ಉದಾಹರಿಸಿದ್ದಾರೆ. ವ್ಳಾಕರಣವಿಚಾರಗಳನ್ನು ಸಂಗ್ರಹವಾಗಿಯೂ ಸೂಕ್ಷ್ಮ 
ವಾಗಿಯೂ ಪರಿಶೀಲಿಸಲಾಗಿದೆ ಇಲ್ಲಿ. ಸ್ಕಂದಸ್ಥಾಮಿಗಳ ಭಾಷ್ಕ ಸಮಗ್ರವಾಗಿ ಉಪಲಬ್ದ 
ವಾಗಿಲ್ಲ. ಇದು ನಾಲ್ಕು ಅಷ್ಟಕಗಳವರೆಗೆ ದೊರಕಿದೆ. 

ಸೃಂದಸ್ವಾಮಿ, ನಾರಾಯಣ ಮತ್ತು ಉದ್ಗೀಥರೆಂಬುವರು ಕೂಡಿ ಖುಗ್ಗಾಷ್ಠವನ್ನು 
ಕ್ರಮವಾಗಿ ಬರೆದರೆಂದು ವೆಂಕಟಮಾಧವರು ಹೇಳುತ್ತಾರೆ. ನಾರಾಯಣರು ಖುಗ್ವೇದದ 
ಮಧ್ಯಭಾಗಕ್ಕೂ ಉದ್ಗೀಥರು ಅಂತಿಮಭಾಗಕ್ಕೂ ಭಾಷ್ಯ ಬರೆದಿದ್ದಾರೆ. ಉದ್ಗೀಥರ ಹೆಸರನ್ನು 
ಸಾಯಣರು ಉಲ್ಲೇಖಿಸಿದ್ದಾರೆ. 

ಮಾಧವಭಟ್ಟರು : ಈ ಹೆಸರಿನವರು ನಾಲ್ವರಿದ್ದಾರೆ. ಒಬ್ಬರು ಸಾಮವೇದ 
ಭಾಷ್ಕಕಾರರು. ಉಳಿದ ಮೂವರು ಯಗ್ವೇದದೊಡನೆ ಸಂಬಂಧಿಸಿದ್ದಾರೆ. ಇವರಲ್ಲಿ 
ಸಾಯಣಮಾಧವರೂ ಒಬ್ಬರು. ಇನ್ನೊಬ್ಬರು ವೆಂಕಟಮಾದವರೆಂಬುವರು, ಪ್ರಾಚೀನ 
ಭಾಷ್ಕಗಳಲ್ಲಿ ಇವರ ಉಲ್ಲೇಖ ಕಂಡುಬರುತ್ತದೆ. ಇವರಲ್ಲದೆ ಮತ್ತೊಬ್ಬ ಮಾಧವರೆಂಬುವರು 
ಬರೆದ ಪ್ರಥಮಾಷ್ಟಕಟೀಕೆ ಮದ್ರಾಸ್‌ ವಿಶ್ವವಿದ್ಯಾನಿಲಯದಿಂದ ಪ್ರಕಟವಾಗಿದೆ. ಈ 
ಮಾಧವಭಟ್ಟರು ವೆಂಕಟಮಾಧವರಿಗಿಂತ ಭಿನ್ನರಾಗಿ ಅವರಿಗಿಂತ ಪ್ರಾಚೀನರಾಗಿದ್ದಾರೆ. ಈ 
ಟೀಕೆಯನ್ನು ಬರೆಯುವ ಮೊದಶೇ ಇವರು ಹನ್ನೊಂದು ಅನುಕ್ರಮಣಿಕೆಗಳನ್ನು ಬರೆದಿದ್ದರೆಂದು 
ಗೊತ್ತಾಗುತ್ತದೆ. ನಾಮಾನುಕ್ರಮಣೀ, ಆಖ್ಕಾತಾನುಕ್ರಮಣೇ ಎಂಬವು ಇವುಗಳಲ್ಲಿ ಎರಡು. 
ಮಾಧವಭಟ್ಟರ ಟೀಕೆ ಸಮಗ್ರವಾಗಿ ದೊರಕಿಲ್ಲ. ಒಂದು ಅಷ್ಟಕಕ್ಕೆ ಮಾತ್ರ ಇದು ದೊರಕಿದೆ. 
ಈ ಮಾಧವಭಟ್ಟರು ಬಹಳ ಪ್ರಾಚೀನರಾದವರೆಂಬುದು ವಿದ್ವಾಂಸರ ಮತ. 

ವೇಂಕಟಮಾಧವ : ಇವರು ಸಮಗ್ರವಾಗಿ ಯಕ್ತಂಹಿತೆಗೆ ಭಾಷ್ಕ ಬರೆದಿದ್ದಾರೆ. 
ಅನಂತಶಯನ ಗ್ರಂಥಾವಳಿಯಲ್ಲಿ ಇದು ಪ್ರಕಟವಾಗಿದೆ. ಇವರು ಅಂದ್ರ ದೇಶದವರು. 
ಇವರು ಎರಡು ಭಾಷ್ಯಗಳನ್ನು ಬರೆದಿದ್ದಾರೆಂದು ವಿದ್ವಾಂಸರ ಊಹೆ. ಮೊದಲ ಬಾಷ್ಯದಲ್ಲಿ 
ಮೊದಲ ಅಧ್ಯಾಯದ ಕೊನೆಯಲ್ಲಿ ತಮ್ಮ ವಿಚಾರವನ್ನು ಇವರು ಹೇಳಿಕೊಂಡಿದ್ದಾರೆ. ಇವರ 
ತಂದೆ ವೆಂಕಟಾರ್ಯ, ತಾಯಿ ಸುಂದರಿ, ಪಿತಾಮಹ ಮಾಧವ, ಮಾತಾಮಹ ಭವಗೋಲ. 
ಇವರು ಕೌಶಿಕ ಗೋತ್ರದವರು. ಇವರ ಕಾಲ ಕ್ರಿ. ಶ. ಹನ್ನೊಂದನೆಯ ಶತಮಾನದ 
ಆದಿಕಾಲವೆಂದು ವಿದ್ವಾಂಸರು ಊಹಿಸುತ್ತಾರೆ. 

ವೇಂಕಟಮಾಧವರ ಭಾಷ್ಯ ಬಹಳ ಸಂಕ್ಸಿಪ್ರವಾಗಿದೆ. "'ವರ್ಜಯನ್‌ ಶಬ್ದ ವಿಸ್ತಾರಂ 
ಶಬ್ದೈಃಕತಿಪಯ್ಕೆರಿತಿ' ಎಂದು ತಾವೇ ಹೇಳುತ್ತಾರೆ. ಸ್ಕಂದಸ್ವಾಮಿಗಳ ಭಾಷ್ಕಕ್ಕಿಂತ ಇದು 


೫೨ ವೈದಿಕ ಸಾಹಿತ್ಯ ಚರಿತ್ರೆ 


ಸಂಕ್ಷಿಪ್ತವಾಗಿದೆಯೆಂದಮೇಲೆ ಸಾಯಣ ಭಾಷ್ಯ ವಿಚಾರದಲ್ಲಿ ಮತ್ತೆ ಹೇಳಬೇಕೆ? ವ್ಯಾಕರಣ 
ವಿಚಾರಗಳಿಲ್ಲಿ ಇಲ್ಲವೇ ಇಲ್ಲ. ಬ್ರಾಹ್ಮಣ ಗ್ರಂಥಗಳ ಪ್ರಮಾಣಾನುಸಾರ ವೇದಗಳಿಗೆ 
ಗೂಢಾರ್ಥವನ್ನು ಇವರು ವಿಶದೀಕರಿಸುತ್ತಾರೆ. ಕೇವಲ ವ್ಯಾಕರಣನಿರುಕ್ತಾದಿಗಳ ಪರಿಶೀಲನ 
ಮಾಡಿದವರು ವೇದದ ಚತುರ್ಥಾಂಶವನ್ನು ಮಾತ್ರ ಅರಿಯುವರೆಂದೂ, ಬ್ರಾಹ್ಮಣ ಗ್ರಂಥಗಳ 
ಅರ್ಥವಿವೇಚನೆ ಮಾಡಿದವರು ವೇದದ ಸಮಸ್ತಾರ್ಥಗಳನ್ನೂ ಯಥಾರ್ಥವಾಗಿ 
ಅರಿಯುವರೆಂದೂ ಇವರ ಅಭಿಪ್ರಾಯ. 

ಸಂಹಿತಾಯಾಸ್ತುರೀಯಾಂಶಂ ವಿಜಾನಂತ್ಯಧುನಾತನಾಃ। 

ನಿರುಕ್ತಮ್ಮಕರಣಯೋರಾಸೀತ್‌ ಏಷಾಂ ಪರಿಶ್ರಮಃ ॥ 

ಅಥ ಯೇ ಬ್ರಾಹ್ಮಣಾರ್ಥಾನಾಂ ವಿವೇಕ್ಷಾರಃ ಕೃತಶ್ರಮಾಃ | 

ಶಬ್ದರೀತಿಂ ವಿಜಾನಂತಿ ತೇ ಸರ್ವಂ ಕಥಯಂತ್ಯವಿ ॥ 
ಹೀಗೆ ಬ್ರಾಹ್ಮಣಗ್ರಂಥಗಳಿಗನುಸಾರವಾಗಿ ವೇದಾರ್ಥದ ಪ್ರತಿಪಾದನೆಯನ್ನು ಮಾಡುವ 
ಗುಂಪಿಗೆ ಈ ಭಾಷ್ಯ ಸೇರಿದೆ. 

ಧಾನುಷ್ಯಯಜ್ಞಾ ಮತ್ತು ಆನಂದಶೀರ್ಥರು ಹದಿಮೂರನೆಯ ಶತಮಾನದಲ್ಲಿ ವೇದಭಾಷ್ಕ 

ಬರೆದವರು. ಆನಂದತೀರ್ಥರು ಖಗ್ಗಾಷ್ಕವೊಂದನ್ನೂ ಬರೆದಿದ್ದಾರೆ. ಪ್ರಥಮಮಂಡಲದ 
40 ಸೂಕ್ತಗಳಿಗೆ ಇವರು ಭಾಷ್ಯ ಬರೆದಿದ್ದಾರೆ. 

'ಯಃ ಪೂರ್ಣತ್ವಾತ್‌ ಪುಮಾನ್‌ ನಾಮ ಪೌರುಷೇ ಸೂಕ್ತ ಈರಿತಃ | 

ಸ ಏವಾಖಿಲವೇದಾರ್ಥಃ ಸರ್ವಶಾಸ್ತ್ರಾರ್ಥ ಏವ ಚ ॥ 
ಎಂದು ಭಾಷ್ಕಾರಂಭದಲ್ಲಿ ಇವರು ಹೇಳುತ್ತಾರೆ. ವೇದವು ಸಮಗ್ರವಾಗಿ ಭಗವಂತನಾದ 
ನಾರಾಯಣನನ್ನು ಪ್ರತಿಪಾದಿಸುವುದೆಂಬ ದೃಷ್ಟಿಯಿಂದ ಈ ಭಾಷ್ಯ ರಚಿತವಾಗಿದೆ. 


ಸಾಯಣಾಚಾರ್ಯರು : ಕರ್ಣಾಟಕದ ವಿಜಯನಗರ ಸಾಮ್ರಾಜ್ಯದಲ್ಲಿ ಮಹಾರಾಜ ಬುಕ್ಕ 
ಮತ್ತು ಮಹಾರಾಜ ಹರಿಹರನ ಅಮಾತ್ಮರೂ ಸೇನಾನಿಗಳೂ ಆದವರು ಸಾಯಣಾಚಾರ್ಯರು. 
ಬುಕ್ಕರಾಜನ ಪ್ರಧಾನಾಮಾತ್ಮರಾಗಿ 16 ವರ್ಷಗಳೂ ತದನಂತರ ಎರಡನೇ ಹರಿಹರನ 
ಮಂತ್ರಿಗಳಾಗಿ ಎಂಟು ವರ್ಷಗಳ ಕಾಲ ತಮ್ಮ ಜೀವಪರ್ಯಂತವಾಗಿಯೂ ಇವರು 
ಅಧಿಕಾರಾರೂಢರಾಗಿ ದ್ದರು. ಹದಿನಾಲ್ಕನೆಯ ಶತಮಾನದ ಉತ್ತರಾರ್ಧ ಸಂಸ್ಕೃತ ಸಾಹಿತ್ಯ 
ಚರಿತ್ರೆಯಲ್ಲಿ ಬಹಳ ಮುಖ್ಯವಾದ ಪ್ರಘಟ್ಟವಾಗಿದೆ. ವೇದ ಭಾಷ್ಯಗಳ ನಿರ್ಮಾಣವಾದ 
ಕಾಲವದು. ತಮ್ಮ ಅಣ್ಣಂದಿರಾದ ಮಾಧವಾಚಾರ್ಯರ ಮೂಲಕ ಈ ಕಾರ್ಯಕ್ಕೆ 
ಪ್ರೇರಣೆಯುಂಟಾದುದರಿಂದ ಈ ಭಾಷ್ಯ 'ಮಾಧವೀಯ'ವೆಂದು ಹೆಸರಾಗಿದೆ. ವೇದಭಾಷೆ 
ಹಾಗೂ ಧರ್ಮದ ಪರಿಚಯ ವನ್ನು ಪಡೆಯಲು ಸಾಯಣಭಾಷ್ಕ ಏಕೈೆಕಸಾಧನವಾಗಿದೆ. 
ಖಗ್ವೇದಸಂಹಿತೆಗೆ ಅಖಂಡವಾಗಿ ಸವಿಸ್ತಾರವಾದ ಭಾಷ್ಯವನ್ನು ಸಾಯಣರು ವಿರಚಿಸಿದ್ದಾರೆ. 


ಸಾಮವೇದ ಭಾಪ್ಕ 

ಸಾಮ ಸಂಹಿತೆಯ ಪ್ರಥಮ ಭಾಷ್ಯಕಾರರು ಮಾಧವರು. ಪೂರ್ವಾರ್ಚಿಕೆ ಮತ್ತು ಉತ್ತರಾ 
ರ್ಚಿಕೆಗಳೆರಡಕ್ಕೂ ಇವರ ಭಾಷ್ಕವಿದೆ. ಈ ಭಾಷ್ಕದ ಹೆಸರು 'ವಿವರಣೆ' ಎಂದಿದೆ. ಛಂದಆರ್ಚಿಕಾ 
(ಪೂರ್ವಾರ್ಚಿಕಾ) ಭಾಷ್ಯಕ್ಕೆ 'ಛಂದಸಿಕಾ ವಿವರಣ'ವೆಂದೂ ಉತ್ತರಾರ್ಚಿಕೆಗೆ 'ಉತ್ತರ 
ವಿವರಣ'ವೆಂದೂ ಹೆಸರನ್ನು ಕೊಟ್ಟಿದ್ದಾರೆ. ಸತ್ಯವ್ರತ ಸಾಮಶ್ರಮಿಗಳು ಅಪ್ರಕಾಶಿತವಾದ ಈ 


ಪೀಠಿಕೆ ೫೩ 


ಗ್ರಂಥದಿಂದ ಟಿಪ್ಪಣಿಗಳನ್ನು ತಮ್ಮ ಸಾಯಣಭಾಷ್ಕ ಸಂಸ್ಕರಣ ಪೀಠಿಕೆಯಲ್ಲಿ ಕೊಟ್ಟಿದ್ದಾರೆ. 
ಇವರು ಕ್ರಿ. ಪೂ. 7ನೇ ಶತಮಾನದವರೆಂದು ಊಹಿಸಲಾಗಿದೆ. 

ಭಾರತ ಸ್ವಾಮಿಗಳೆಂಬುವರು ಸಾಮಸಂಹಿತೆಗೆ ಬರೆದ ಭಾಷ್ಯವೂ ಅಪ್ರಕಾಶಿತವಾಗಿದೆ. 
ಸಾಮವೇದದ ಸಮಸ್ತ ಯಕ್ಕುಗಳಿಗೂ ಇವರು ಭಾಷ್ಯ ಬರೆದಿದ್ದಾರೆ. ಇವರು ಕ್ರಿ. ಶ. 
13ನೇ ಶತಮಾನಕ್ಕೆ ಸೇರುತ್ತಾರೆ. 

ಗುಣವಿಷ್ಣುವಿನ ಛಾಂದೋಗ್ಯಮಂತ್ರಭಾಷ್ಕ ಕಲ್ಕತ್ತೆಯ ಸಂಸ್ಕೃತ ಪರಿಷತ್ತಿನಿಂದ 
ಪ್ರಕಟವಾಗಿದೆ. ಸಾಮವೇದಿಗಳು ನಿತ್ಮನೈಮಿತ್ತಿಕ ವಿಧಿಗಳಲ್ಲಿ ಬಳಸುವ ಸಾಮಮಂತ್ರಗಳ 
ವ್ಯಾಖ್ಕಾನ ಇಲ್ಲಿದೆ. ಇದು ಸಾಮವೇದದ ಕಾಥುಮಶಾಖೆಗೆ ಸೇರಿದುದು. ಕ್ರಿ. ಶ. 13ನೇ 
ಶತಮಾನದ ಆದಿಭಾಗಕ್ಕೆ ಸೇರಿದುದು ಈ ಭಾಷ್ಯ. 


ಕೃಷ್ಣ ಯಜುರ್ವೇದ ಭಾಷ್ಕ 

ಈ ವೇದಕ್ಕೆ ಸೇರಿದ ಪ್ರದಾನಸಂಹಿತೆ ತೈತ್ತರೀಯಸಂಹಿತೆ. ಈ ಸಂಹಿತೆಗೆ 
ಸಾಯಣಾಚಾರ್ಯರಿಗಿಂತ ಹಿಂದೆಯೇ ಅನೇಕರು ಭಾಷ್ಯಗಳನ್ನು ಬರೆದಂತೆ ಗೊತ್ತಾಗುತ್ತದೆ. 
ಆದರೆ ಆ ಕೃತಿಗಳು ನಮಗೆ ದೊರಕಿಲ್ಲ. ಆ ಭಾಷ್ಕಕಾರರುಗಳ ವಿಚಾರವೂ ಹೆಚ್ಚಾಗಿ ತಿಳಿದಿಲ್ಲ. 
ಇತರರು ತಮ್ಮ ಕೃತಿಗಳಲ್ಲಿ ಮಾಡಿರುವ ಉಲ್ಲೇಖಗಳಿಂದ ಮಾತ್ರ ಅವರ ವಿಷಯ ನಮಗೆ 
ಗೊತ್ತಾಗುತ್ತದೆ. ಸಾಯಣರಿಗಿಂತ ಹಿಂದಿನವರಲ್ಲಿ ಭಟ್ಟಭಾಸ್ಕರರ ಭಾಷ್ಕವು ಮಾತ್ರ ಪೂರ್ಣವಾಗಿ 
ಉಪಲಬ್ಬವಾಗಿದೆ. ಕಾಂಡಾನುಕ್ರಮಣಿಯಲ್ಲಿ ಬರುವ-- 

'ಯಸ್ಕಾಃ ಪದಕೃದಾತ್ರೇಯ: ವೃತ್ತಿಕಾರಸ್ತು ಕುಂಡಿನಃ' ಎಂಬ ಉಲ್ಲೇಖದಿಂದ ತೈತ್ತಿರೀಯ 
ಸಂಹಿತೆಗೆ ಕುಂಡಿನರು ವೃತ್ತಿ ಬರೆದಿದ್ದರೆಂದು ತಿಳಿಯುತ್ತೇವೆ. ಆತ್ರೇಯರೊಡನೆ ಇವರನ್ನೂ 
ಕೂಡಿಸಿ ಹೇಳಿರುವ ಕಾರಣ ಇವರು ಪ್ರಾಚೀನರಾದವರೆಂದೂ ಊಹಿಸಬಹುದು. ಭಟ್ಟಭಾಸ್ಕರರು 
ತಮ್ಮ ಭಾಷ್ಕಾರಂಭದಲ್ಲಿ ಭವಸ್ವಾಮಿಗಳ ಉಲ್ಲೇಖವನ್ನು ಮಾಡಿದ್ದಾರೆ. ದೇವರಾಜಯಜ್ವರು 
ತಮ್ಮ ನಿಘಂಟು ಭಾಷೃದಲ್ಲಿ 'ಗುಹದೇವ'ರನ್ನು ಭಾಷ್ಕಕಾರರೆಂದು ಕರೆದಿದ್ದಾರೆ. 

ಸಾಯಣರು ಭಟ್ಟಿಭಾಸ್ಕರರನ್ನು ಉಲ್ಲೇಖಿಸುವುದರಿಂದ ಭಟ್ಟಭಾಸ್ಕರರು ಸಾಯಣರಿ 
ಗಿಂತ ಪ್ರಾಚೀನರು. ಏಕಾಗ್ನಿಕಾಂಡದ ಭಾಷ್ಕ ಬರೆದ ಹರದತ್ತರು ಭಾಸ್ಕರರ ಭಾಷ್ಕದಿಂದ 
ಸಹಾಯ ಪಡೆದುಕೊಂಡಿರುವುದರಿಂದ ಭಾಸ್ಕರರ ಕಾಲ ಕ್ರಿ. ಶ. ಹನ್ನೊಂದನೇ ಶತಮಾನ 
ವಿರಬೇಕೆಂದು ಊಹಿಸುತ್ತಾರೆ. ಭಟ್ಟಭಾಸ್ಕರರ ತೈತ್ತಿರೀಯ ಸಂಹಿತಾ ಭಾಷ್ಕಕ್ಕೆ 
ಜ್ಞಾನಯಜ್ಞಭಾಷ್ಕವೆಂದ: ಹೆಸರು. ಇದರಲ್ಲಿವರು ಅನೇಕ ಪ್ರಾಚೀನ ಗ್ರಂಥಗಳನ್ನು 
ಉದಾಹರಿಸಿದ್ದಾರೆ. ಮಂತ್ರಾರ್ಥದ ನಿರೂಪಣೆಯ ಸಮಯದಲ್ಲಿ ಬೇರೆಬೇರೆ ಆಚಾರ್ಯರ 
ಮತಗಳನ್ನೂ ನಿರೂಪಿಸಿರುತ್ತಾರೆ. ಅಧಿಯಜ್ಞಾರ್ಡ ದೊಡನೆ ಅಧಿದೈವ ಮತ್ತು 
ಆಧ್ಯಾತ್ಮಾರ್ಥಗಳನ್ನೂ ಇವರು ಬರೆಯುತ್ತಾರೆ. 'ಹಂಸಃ ಶುಚಿಷತ್‌" ಎಂಬಲ್ಲಿ ಹಂಸಶಬ್ದಕ್ಕೆ 
ಅಧಿಯಜ್ಞಾರ್ಥಕ್ಕನುಗುಣವಾಗಿ 'ರಥ'ವೆಂದೂ, ಅಧಿದೈವ ಪಕ್ಷದಲ್ಲಿ 'ಆದಿತ್ಯ'ನೆಂದೂ 
ಅಧ್ಯಾತ್ಮಕ್ಕನುಗುಣವಾಗಿ 'ಆತ್ಮಾ' ಎಂದೂ ಅರ್ಥವನ್ನಿವರು ಬರೆಯುತ್ತಾರೆ. ವೈದಿಕಸಾಹಿತ್ಯದಲ್ಲಿ 
ಈ ಭಾಷ್ಕಕ್ಕೆ ಬಹಳ ಮಹತ್ವವಿದೆ. 
ಶುಕ್ಲೆಯಜುರ್ವೇದ ಭಾಷ್ಯ 


ಈ ವೇದಕ್ಕೆ ಸೇರಿದ ಮಾಧ್ಯಂದಿನ ಶಾಖೆಯ ಸಂಹಿತೆಗೆ ಎರಡು ಮುಖ್ಯವಾದ 
ಭಾಷ್ಮಗಳಿವೆ. ಉವಟಾಚಾರ್ಯರ ಭಾಷ್ಮ ಇವುಗಳಲ್ಲಿ ಒಂದು. 


೫೪ ವೈದಿಕ ಸಾಓತ್ಕ ಚರಿತ್ರೆ 


'ಆನಂದಪುರವಾಸ್ತವ್ಯವಜ್ರಟಾಖ್ಮಸ್ಮ ಸೂನುನಾ | 
ಉವಟೇನ ಕೃತಂ ಭಾಷ್ಕಂ ಪದಮಕ್ಕ: ಸುನಿಶ್ಚಿತ್ಸೆಃ ॥ 
ಎಂಬ ಭಾಷ್ಕಾಂತ ಶ್ಲೋಕದಿಂದ ಇವರು ಆನಂದಪುರವಾಸಿಗಳೆಂದೂ ಇವರ ತಂದ ವಜ್ರಟ 
ರೆಂದೂ ಗೊತ್ತಾಗುತ್ತದೆ. ಅವಂತಿಯಲ್ಲಿ ಭೋಜನು ರಾಜನಾಗಿದ್ದಾಗ ಇವರು ಭಾಷ್ಕಬರೆದ 
ರೆಂದು ಹೇಳಿಕೊಂಡಿದ್ದಾರೆ. ಭೋಜನು ಕ್ರಿ. ಶ. ಹನ್ನೊಂದನೇ ಶತಮಾನದ ಆದಿಕಾಲ 
ದವನೆಂದು ಗೊತ್ತಾಗುವುದರಿಂದ ಇವರು ಆ ಕಾಲಕ್ಕೆ ಸೇರಿದವರಾಗಿರಬೇಕು. ಈ ಭಾಷ್ಕ 
ಬಹಳ ಚಿಕ್ಕದಾಗಿದ್ದರೂ ಉಜ್ಜಲವಾಗಿದ. ಅನೇಕ ಮಂತ್ರಗಳ ಆದಧ್ಯಾತ್ಮಿಕಾರ್ಥಗಳನ್ನು 
ಇವರು ವಿವರಿಸುತ್ತಾರೆ. ಇವರು ಇದಲ್ಲದೆ ಯಕ್‌ಪ್ರಾತಿಶಾಖ್ಯ, ಯಜುಃಪ್ರಾಶಿಶಾಖ್ಯ, 
ಖಕ್‌ಸರ್ವಾನುಕ್ರಮಣೀ ಮತ್ತು ಈಶೋಪನಿಷತ್ತು--ಇವುಗಳಿಗೆ ಭಾಷ್ಯಗಳನ್ನು ಬರೆದಿದ್ದಾರೆ. 
ಮಾಧ್ಯಂದಿನ ಸಂಹಿತೆಗೆ ಮಹೀದರಾಚಾರ್ಯರ ಭಾಷ್ಕವೂ ಒಂದಿದೆ. ಇದಕ್ಕೆ 'ವೇದ 
ದೀಪ' ಎಂಬ ಹೆಸರಿದೆ. ಅರ್ಥವಿಶದೀಕರಣದಲ್ಲಿ ಇದು ಬಹಳ ಸಫಲವಾಗಿದೆ. ಉವಟ 
ಭಾಷ್ಕದ ಪ್ರಭಾವ ಇದರ ಮೇಲೆ ಗಮನೀಯವಾಗಿ ಆಗಿದೆ. ಮಹೀಧರರು ನಿರುಕ್ತ, 
ಶ್ರೌತಸೂತ್ರಾದಿಗಳನ್ನು ಉದಾಹರಿಸಿ ಯಜ್ಞಪ್ರಕ್ರಿಯೆಯ ವಿಧಾನವನ್ನು ಬಹಳ ಸುಲಭವಾಗಿ 
ತಿಳಿಯುವಂತೆ ವಿಚಾರಿಸಿದ್ದಾರೆ. ಇವರು "ಮಂತ್ರ ಮಹೋದದಧಿ' ಎಂಬ ತಂತ್ರಗ್ರಂಥವನ್ನೂ 
ಬರೆದಿದ್ದಾರೆ. ಕ್ರಿ. ಶ. 16ನೇ ಶತಮಾನದ ಉತ್ತರಾರ್ಧಕ್ಕೆ ಇವರು ಸೇರಿದವರು. 
ಕಾಣ್ವಸಂಹಿತೆಗೆ ಸಾಯಣರಿಗಿಂತ ಹಿಂದಿನವರನೇಕರು ಭಾಷ್ಯಗಳನ್ನು ಬರೆದಿದ್ದಾರೆ. 
ಇವರಲ್ಲಿ 'ಹಲಾಯುಧ'ನ 'ಬ್ರಾಹ್ಮಣಸರ್ವಸ್ಥ'ವೆಂಬ ಹೆಸರಿನ ಭಾಷ್ಯ ಪ್ರಸಿದ್ಧವಾದುದು. 
ಹಲಾಯುಧ ತನ್ನ ವಿಚಾರವನ್ನು ತನ್ನ ಭಾಷ್ಟದ ಮೊದಲಲ್ಲಿ ತಿಳಿಸಿಕೊಂಡಿದ್ದಾನೆ. ಇವನು 
ಬಂಗಾಳದ ಲಕ್ಷ್ಮಣಸೇನನ ಆಸ್ಥಾನದಲ್ಲಿ ಧರ್ಮಾಧಿಕಾರಿಯಾಗಿದ್ದನಂತೆ. ಇದನ್ನು ಅವನೇ 
ಬಾಲ್ಕೇ ಖ್ಯಾಪಿತರಾಜಪಂಡಿತಪದಂ ಶ್ವೇತಾರ್ಚಿಬಿಂಬೋಜ್ಯಲ- 
ಚೈತ್ರೋತ್ಸಿಕ್ತಮಹಾಮಹಸ್ತಮುಪದಂ ದತ್ವಾ ನವೇ ಯೌವ್ಯನೇ | 
ಯಸ್ಮೈ ಯೌವೃನಶೇಷಯೋಗ್ಯಮಖಿಲ ಕ್ಷಾಪಾಲನಾರಾಯಣಃ 
ಶ್ರೀಮಾನ್‌ ಲಕ್ಷ್ಮಣಸೇನದೇವನೃಪತಿರ್ಧರ್ಮಾಧಿಕಾರಂ ದದೌ | 
ಎಂದು ಹೇಳಿಕೊಂಡಿದ್ದಾನೆ. 
ಇವನು ಕ್ರಿ. ಶ. ಹನ್ನೆರಡನೇ ಶತಮಾನದ ಉತ್ತರಾರ್ಧದಲ್ಲಿದ್ದನೆಂದು ಇದರಿಂದ 
ತಿಳಿಯಬಹುದು. ವಿಖ್ಯಾತ ವೈದಿಕವಿದ್ಬಾಂಸನಾದ ಹಲಾಯುಧ ಈ ಭಾಷ್ಯವಲ್ಲದೆ ಇನ್ನೂ 
ಅನೇಕ ಗ್ರಂಥಗಳನ್ನು ಬರೆದಿದ್ದಾನೆ. ಮೀಮಾಂಸಾಸರ್ವಸ್ಪ, ವೈಷ್ಣವ ಸರ್ವಸ್ವ, ಶೈವಸರ್ವಸ್ಪ, 
ಪಂಡಿತಸರ್ವಸ್ವ ಮುಂತಾದವು ಅವನ ಕೃಶಿಗಳು. 
ಸಾಯಣರು ಕಾಣ್ವಸಂಹಿತೆಗೆ ಬಾಷ್ಮ ಬರೆದಿದ್ದಾರೆ. ಪೂರ್ವಾರ್ಧಕ್ಕೆ ಮಾತ್ರ ಇವರ 
ಭಾಷ್ಕವಿರುವುದರಿಂದ ಉತ್ತರಾರ್ಧಕ್ಕೆ ಕ್ರಿ. ಶ. ಹದಿನಾರನೆಯ ಶತಮಾನದವರಾದ ಕಾಶಿಯ 
ಅನಂತಾಚಾರ್ಯರೆಂಬುವರು ಭಾಷ್ಯ ಬರೆದಿದ್ದಾರೆ. 
ಅಥರ್ವವೇದ ಸಂಹಿತೆಗೆ ಸಾಯಣರೇ ಪ್ರಪ್ರಥಮವಾಗಿ ಭಾಷ್ಯ ಬರೆದಂತೆ ಕಾಣುತ್ತದೆ. 
ಸಾಯಣರು ಸಮಗ್ರವಾಗಿ ಅಥರ್ವಸಂಡಿತೆಗೆ ಭಾಷ್ಕ ರಚಿಸಿದ್ದಾರೆಂದು ಗೊತ್ತಾಗುತ್ತದೆ. ಆದರೆ 
ಈಗ ಕೇವಲ 12 ಕಾಂಡಗಳ ಭಾಷ್ಕ ಮಾತ್ರ ಉಪಲಬ್ಧವಾಗಿದೆ. 5,9, 10, 12, 13,14, 
15, 16ನೆಯ ಕಾಂಡಗಳ ಭಾಷ್ಯ ಉಪಲಬ್ಧವಾಗಿಲ್ಲ. 


ಪೀಠಿಕೆ ೫೫ 


ಸಂಹಿತೆಗಳಿಗೆ ಭಾಷ್ಕಗಳನ್ನು ರಚಿಸಿದಂತೆ ಅನೇಕ ವಿದ್ವಾಂಸರು ಬ್ರಾಹ್ಮಣ ಗ್ರಂಥಗಳಿಗೂ 
ಭಾಷ್ಕ ಬರೆದಿದ್ದಾರೆ. ಇವುಗಳಲ್ಲಿ ಕೆಲವು ಭಾಷ್ಕಗಳು ಕೇವಲ ಶ್ರುತವಾಗಿವೆಯೇ ವಿನಾ 
ಉಪಲಬ್ಧವಾಗಿಲ್ಲ. ಮತ್ತೆ ಕೆಲವು ದೊರಕಿವೆ. ಇವರಲ್ಲಿ ಐತರೇಯ ಬ್ರಾಹ್ಮಣ, ಐತರೇಯ 
ಆರಣ್ಯಕ, ಆಶ್ವಲಾಯನ ಶ್ರೌತ ಮತ್ತು ಗೃಹ್ಮ ಹಾಗೂ ಸರ್ವಾನುಕ್ರಮಣೀ ಗ್ರಂಥಗಳಿಗೆ 
ಟೀಕೆಗಳನ್ನು ಬರೆದ ಷಡ್ಡುರುಶಿಷ್ಠರೂ, ಆಚಾರ್ಯಸಾಯಣರೂ ಸುಪ್ರಸಿದ್ದರಾಗಿದ್ದಾರೆ. 
ವೈದಿಕ ಸಾಹಿತ್ಯ ಚರಿತ್ರೆಯಲ್ಲಿ ಆಚಾರ್ಯ ಸಾಯಣರ ಸ್ಥಾನ ಬಹಳ ಮಹತ್ವಪೂರ್ಣ 
ವಾದುದು. ಇವರ ವೇದಭಾಷ್ಯಗಳಿಂದ ಇವರ ಕೀರ್ತಿ ಶಾಶ್ವತವಾಗಿದೆ. ಇವರ ಅಸಾಧಾರಣ 
ವಾದ ವಿದ್ವತ್ತು ಹಾಗೂ ವ್ಯಾಪಕವಾದ ಪಾಂಡಿತ್ಯಗಳ ಪರಿಚಯ ಈ ಭಾಷ್ಕಗಳಿಂದ ಆಗುತ್ತದೆ. 
ವೇದವಾಜ್ಮಯದ ಅಧ್ಯಯನಕ್ಕೆ ಇವರ ಭಾಷ್ಕಗಳು ಪಥಪ್ರದರ್ಶಕವಾಗಿವೆ. 
ವಿಜಯನಗರ ಸಾಮ್ರಾಜ್ಯದ ಏಳಿಗೆಯ ಕಾಲದಲ್ಲಿ ಮಹಾರಾಜ ಬುಕ್ಕರಾಯನ ಪ್ರಧಾನ 
ಅಮಾತ್ಮರಾಗಿದ್ದವರು ಸಾಯಣಾಚಾರ್ಯರು. ಹಿಂದೂ ಧರ್ಮಸಂಸ್ಥಾಪನೆಗೆ ವೇದಪ್ರಚಾರ 
ಅತ್ಕಾವಶ್ಶಕವೆಂದು ಮನಗಂಡ ಬುಕ್ಕರಾಯನ ಸದಾಶಯಕ್ಕನುಸಾರವಾಗಿ ಈ ಬಾಷ್ಕಗಳ 
ರಚನೆ ಆಯಿತು. ತೈತ್ರಿರೀಯಸಂಹಿತಾಭಾಷ್ಕದ ಉಪಕ್ರಮಣಿಕೆಯಲ್ಲಿ ಈ ಅಂಶದ 
ವಿವರಣೆಯನ್ನು ಕಾಣಬಹುದು. ಸಾಯಣರ ಅಣ್ಣಂದಿರಾದ ಮಾಧವಾಚಾರ್ಯರು 
ಮೀಮಾಂಸಾಶಾಸ್ತ್ರದಲ್ಲಿ ಅದ್ದಿ ತೀಯಪಂಡಿತರಾಗಿದ್ದರು. 'ಜೈಮಿನಿಯ ನ್ಯಾಯಮಾಲಾ' ಎಂಬ 
ಅವರ ಕೃತಿ ಇದಕ್ಕೆ ಸಾಕ್ಷಿ. ಮಾಧವಾಚಾರ್ಯರ ಉದಾರ ದೃಷ್ಟಿ, ಪ್ರೇರಣೆ ಮತ್ತು ಸಾತ್ರಿಕ 
ಪ್ರಭಾವಗಳು ಈ ವೇದಭಾಷ್ಕರಚನೆಗೆ ಹಿನ್ನೆಲೆಯಲ್ಲಿ ಕಾರಣಗಳಾಗಿದ್ದವು. ವೇದಗಳಲ್ಲಿ 
ಗೌರವವುಳ್ಳವರು ಆ ಕಾರಣ ಮಾಧವಾಚಾರ್ಯರಿಗೂ, ಸಾಯಣಾಚಾರ್ಯರಿಗೂ ಹಾಗೆಯೇ 
ಬುಕ್ಕಮಹಾರಾಜನಿಗೂ ಅತ್ಯಂತ ಕೃತಜ್ಞರಾಗಿರಬೇಕು. ಸಾಯಣಾಚಾರ್ಯರು ಕೆಳಗೆ ಕಂಡ 
ವೇದಭಾಗಗಳಿಗೆ ಭಾಷ್ಕಗಳನ್ನು ಬರೆದಿದ್ದಾರೆ : 
1. ತೈತ್ತರೀಯ ಸಂಹಿತೆ 
2. ಬುಗ್ಬೇದ ಸಂಹಿತೆ 
3. ಸಾಮವೇದ ಸಂಹಿತೆ 
4. ಕಾಣ್ಪ ಸಂಹಿತೆ 
5. ಅಥರ್ವವೇದ ಸಂಹಿತೆ. 


ಸಾಯಣಾಚಾರ್ಯರ ದ್ವಾರಾ ವ್ಯಾಖ್ಯಾತವಾದ ಬ್ರಾಹ್ಮಣಾರಣ್ಯಕಗಳು ಕೆಳಗೆ ತೋರಿಸಿರು 
ವಂತೆ ಇವೆ: 
1. ತೈತ್ತಿರೀಯ ಬ್ರಾಹ್ಮಣ 
2. ತೈತ್ತಿರೀಯ ಆರಣ್ಯಕ 
3. ಐತರೇಯ ಬ್ರಾಹ್ಮಣ 
4. ಐತರೇಯ ಆರಣ್ಯಕ 
5. ತಾಂಡ್ಕ ಬ್ರಾಹ್ಮಣ 
6. ಷಡ್ವಿಂಶ ಬ್ರಾಹ್ಮಣ 
7. ಸಾಮವಿಧಾನ ಬ್ರಾಹ್ಮಣ 


೫೬ ವೈದಿಕ ಸಾಹಿತ್ಯ ಚರಿತ್ರೆ 


8. ಆರ್ಷೇಯ ಬ್ರಾಹ್ಮಣ 
9. ದೇವತಾಧ್ಮಾಯ ಬ್ರಾಹ್ಮಣ 
10. ಉಪನಿಷದ್‌ ಬ್ರಾಹ್ಮಣ 
11. ಸಂಹತೋಪನಿಷದ್ಪಾಹ್ಮಣ 
12. ವಂಶ ಬ್ರಾಹ್ಮಣ 
13. ಶತಪಥ ಬ್ರಾಹ್ಮಣ 
ಹೀಗೆ 5 ಸಂಹಿತೆಗಳಿಗೂ 13 ಬ್ರಾಹ್ಮಣಾರಣೃಕಗಳಿಗೂ ಭಾಷ್ಯಗಳನ್ನು ರಚಿಸಿದ 
ಅಮರಕೀರ್ಶಿ ಸಾಯಣಾಚಾರ್ಯರದು. ಈ ಗ್ರಂಥಭಾಗಗಳಲ್ಲಿ ಒಂದೊಂದನ್ನೂ ಪೂರ್ಣವಾಗಿ 
ಅಧ್ಯಯನ ಮಾಡುವುದಕ್ಕೇ ಇಂದು ಅನೇಕಾನೇಕ ಸಂವತ್ಸರಗಳು ಬೇಕಾಗು ವುದೆಂಬುದನ್ನು 
ನಾವು ಮನಗಂಡಾಗ ಇಷ್ಟು ಬೃಹತ್ಸಮಾಣದ ಭಾಷ್ಕಗಳನ್ನು ರಚಿಸಿದ ಸಾಯಣಾಚಾರ್ಯರ 
ಅಪಾರವಾದ ಪಾಂಡಿತ್ಯ, ಶಕ್ತಿ, ಸಾಮರ್ಥ್ಯಗಳಿಗೆ ಬೆರಗಾಗಿ ಅವರ ಪದತಲದಲ್ಲಿ ನಮ್ಮ 
ಪ್ರಣಾಮಗಳನ್ನರ್ಪಿಸುತ್ತೇವೆ. ವೈದಿಕ ಗ್ರಂಥಗಳಿಗೆ ಬಾಷ್ಮ ಬರೆದವರಾರೂ ಇಷ್ಟು 
ಬೃಹತ್ಸಮಾಣದಲ್ಲಿ ಇಷ್ಟು ವ್ಯಾಪಕವಾಗಿ ಎಲ್ಲ ವೇದಗಳ ಸಂಹಿತಾಬ್ರಾಹ್ಮಣಾದಿಗಳಿಗೆ 
ಭಾಷ್ಕಗಳನ್ನು ಬರೆದಿಲ್ಲ. ಇದು ಆಚಾರ್ಯ ಸಾಯಣರ ಮಹತ್ವ. 
ಆಚಾರ್ಯ ಸಾಯಣರು ತೈತ್ತಿರೀಯ ಶಾಖಾಧ್ಯಾಯಿಗಳಾಗಿದ್ದರು. ಯಾಗ ವಿಧಾನದಲ್ಲಿ 
ಯಜುರ್ವೇದ ಅಧಿಕವಾಗಿ ಉಪಯುಕ್ತವಾಡುದರಿಂದಲೂ, ಅದು ಅವರಿಗೆ 
ಸೃಶಾಖೆಯಾದುದರಿಂದಲೂ ಮೊದಲು ಅವರು ತೈತ್ತಿರೀಯ ಸಂಹಿತಾ ಬ್ರಾಹ್ಮಣಗಳಿಗೆ 
ಭಾಷ್ಯಗಳನ್ನು ಬರೆದರು. 
'ವ್ಯಾಖ್ಮಾತಾ ಸುಖಬೋಧಾಯ ತೈತ್ತಿರೀಯಕಸಂಹಿತಾ। 
ತದ್ಬ್ರಾಹ್ಮಣಂ ವ್ಯಾಕರಿಷ್ಕೇ ಸುಖೇನಾರ್ಥವಿಬುದ್ಧಯೇ ॥ 
'ವ್ಯಾಖ್ಯಾತಾ ಸುಖಬೋಧಾರ್ಥಂ ತೈತ್ತಿರೀಯಕ ಸಂಹಿತಾ | 
ತದ್ಬಾಹ್ಮಣಂ ಚ ವ್ಯಾಖ್ಶಾತಂ ಶಿಷ್ಟಮಾರಣ್ಕಕಂ ತತಃ ॥' 
ಎಂದು ಅವರೇ ತಮ್ಮ ಭಾಷ್ಕರಚನಾಕ್ರಮವನ್ನು ಕ್ರಮವಾಗಿ ತಿಳಿಸಿದ್ದಾರೆ. ಅನಂತರ ಯಗ್ವೇದ 
ಭಾಷ್ಕ ನಿರ್ಮಾಣವಾಯಿತು. 
'ಆಧ್ವರ್ಯವಸ್ಯ ಯಜ್ಞೇಷು ಪ್ರಾಧಾನ್ಯತ್‌ ವ್ಯಾಕೃತಃ ಪುರಾ | 
ಯಜುರ್ವೇದೋಃಥ ಹೌತ್ರಾರ್ಥಂ ಯಗ್ವೇದೋ ವ್ಯಾಕರಿಷ್ಯತೇ ॥' 
ಎಂದು ಯಗ್ವೇದ ಭಾಷ್ಕಭೂಮಿಕೆಯಲ್ಲಿ ಇದನ್ನು ಸೂಚಿಸಿದ್ದಾರೆ. 
ಸಾಯಣರು ಯಗ್ವೇದಸಂಹಿತಾಭಾಷ್ಯವನ್ನು ಬರೆಯುವ ಮೊದಲು ಐತರೇಯ ಬ್ರಾಹ್ಮಣ 
ಮತ್ತು ಆರಣ್ಕಕಗಳ ಭಾಷ್ಕವನ್ನು ಬರೆದರು. ಇದನ್ನು ಯಗ್ವೇದದ ಭಾಷ್ಕಾರಂಭದಲ್ಲಿ : 
'ಮಂತ್ರಬ್ರಾಹ್ಮಣಾತ್ಮಕೇ ವೇದೇ ಬ್ರಾಹ್ಮಣಸ್ಕ ಮಂತ್ರವ್ಮಾಖ್ಕಾನೋಪಯೋಗಿತ್ವಾತ್‌ 
ಆದೌ ಬ್ರಾಹ್ಮಣಮಾರಣ್ಮಕಸಹಿತಂ ವ್ಯಾಖ್ಯಾತಮ್‌. ಅಥತತ್ರತತ್ರ ಬ್ರಾಹ್ಮಣೋ ದಾಹರಣೇನ 
ಮಂತ್ರಾತ್ಮಕಃ ಸಂಹಿತಾ ಗ್ರಂಥಃ ವ್ಯಾಖ್ಯಾತವ್ಯಃ।' ಎಂದು ಸೂಚಿಸಿದ್ದಾರೆ. 
ಸಾಯಣಾಚಾರ್ಯರು ತಮ್ಮ ಭಾಷ್ಕಕ್ಕೆ 'ವೇದಾರ್ಥಪ್ರಕಾಶ'ವೆಂಬ ಹೆಸರನ್ನು ಕೊಟ್ಟಿದ್ದಾರೆ. 
ತಮ್ಮ ಗುರುಗಳಾದ ವಿದ್ಯಾತೀರ್ಥರಿಗೆ ಸಮರ್ಪಿಸಿದ್ದಾರೆ. 


ಪೀಠಿಕೆ ೫೭ 


ಸಾಯಣಾಚಾರ್ಯರ ಭಾಷ್ಕವನ್ನು ಮೊಟ್ಟಮೊದಲಾಗಿ ಪ್ರಕಟಿಸಿದ ಯಶಸ್ಸು ವಿಖ್ಯಾತ 
ಜರ್ಮನ್‌ ವಿದ್ವಾಂಸರಾದ ಡಾ| ಮ್ಯಾಕ್ಸ್‌ ಮುಲರ್‌ ಮಹಾಶಯರಿಗೆ ಸಲ್ಲುತ್ತದೆ. 

ಯಗ್ಗಾಷ್ಮದ ಅನಂತರ ಉದ್ಗಾತೃವೇದವಾದ ಸಾಮವೇದಕ್ಕೆ ಭಾಷ್ಠ ಬರೆದಿದ್ದಾರೆ 
ಸಾಯಣರು. ಅನಂತರ ಆ ವೇದದ ಬ್ರಾಹ್ಮಣಗ್ರಂಥಗಳ ವ್ಯಾಖ್ಯಾನಗಳನ್ನು ವಿರಚಿಸಿದರು. 
ಸಾಮವೇದಬ್ರಾಹ್ಮಣಗಳಿಗೆ ಕ್ರಮವಾಗಿ ವ್ಯಾಖ್ಯಾನ ಮಾಡಿ ಕೊನೆಗೆ ವಂಶಬ್ರಾಹ್ಮಣಕ್ಕೆ 
ಭಾಷ್ಕ ನಿರ್ಮಾಣ ಮಾಡಿದರು. 

ಸಾಮವೇದದ ಭಾಷ್ಯಗಳನ್ನು ಬರೆದಮೇಲೆ ಸಾಯಣರು ಕಾಣ್ವಸಂಹಿತೆಯ 
ಭಾಷ್ಯವನ್ನಾರಂಭಿಸಿದರು. ಈ ಭಾಷ್ಠ ಈ ಸಂಹಿತೆಯ ಮೊದಲ 20 ಅಧ್ಯಾಯಗಳಿಗೆ ಮಾತ್ರ 
ವಿರಚಿತವಾಗಿದೆ. ಉತ್ತರಾರ್ಧಕ್ಕೆ ಸಾಯಣರು ವ್ಯಾಖ್ಶಾನ ಮಾಡಿಲ್ಲವೆಂದು ಗೊತ್ತಾಗ ತ್ತದೆ. 
ಅನಂತಾಚಾರ್ಯರು ತಮ್ಮ ಕಾಣ್ವಸಂಹಿತಾ ಭಾಷ್ಕದ ಆರಂಭದಲ್ಲಿ- 


'ವ್ಯಾಖ್ಯಾತಾ ಕಾಣ್ವಶಾಖೀಯಸಂಹಿತಾ ಪೂರ್ವವಿಂಶಶಿಃ। 

ಮಾಧವಾಚಾರ್ಯವರ್ಯೇಣ ಸ್ಪಷ್ಟೀಕೃತ್ಯ ನ ಚೋತ್ತರಾ | 
ಎಂದು ಈ ಅಂಶವನ್ನು ತಿಳಿಸುತ್ತಾರೆ. ಸಂಹಿತಾ ಭಾಷ್ಕಗಳಲ್ಲೆಲ್ಲಾ ಕೊನೆಯಲ್ಲಿ ಆದುದು 
ಅಥರ್ವವೇದಭಾಷ್ಯ. ಕೊನೆಯಲ್ಲಿ ಇದಕ್ಕೆ ವ್ಯಾಖ್ಯಾನ ಮಾಡಿದುದರ ಕಾರಣವನ್ನು ಅವರೇ 
ತಮ್ಮ ಅಥರ್ವವೇದಭಾಷ್ಕಭೂಮಿಕೆಯಲ್ಲಿ- 

ವಾಖ್ಯಾಯ ವೇದಶ್ರಿತಯಮಾಮುಷ್ಠಿಕಫಲಪ್ರದಮ್‌ | 

ಐಹಿಕಾಮುಪ್ಮಿಕಫಲಂ ಚತುರ್ಥಂ ವ್ಯಾಚಿಕೀರ್ಷತಿ ॥ 
ಎಂದು ತಿಳಿಸಿದ್ದಾರೆ. ಇವೆಲ್ಲ ಆದಮೇಲೆ ಕೊನೆಯದಾಗಿ ಶತಪಥ ಬ್ರಾಹ್ಮಣದ ಭಾಷ್ಯವನ್ನು 
ಬರೆದಿದ್ದಾರೆ. 

ವೇದ ಭಾಷ್ಯಗಳ ರಚನೆಯ ಕಾಲವನ್ನು ಅಂತರಂಗ ಬಹಿರಂಗ ಪ್ರಮಾಣಗಳಿಂದ 

ಗೊತ್ತುಮಾಡಬಹುದು. ಸಾಯಣರು ಸ್ಪಷ್ಟವಾಗಿ ಎಲ್ಲಿಯೂ ಗ್ರಂಥರಚನೆಯ ಕಾಲವನ್ನು 
ತಿಳಿಸಿಲ್ಲ. ಬುಕ್ಕ ಮಹಾರಾಜನ ಆಳ್ವಿಕೆಯ ಕಾಲದಲ್ಲಿ ಖುಗ್ಗಾಷ್ಠವನ್ನು ಬರೆದರೆಂಬುದಕ್ಕೆ 
ಭಾಷ್ಕದ ಪುಷ್ಪಿಕೆಯಲ್ಲಿ ಬರುವ 'ಶ್ರೀಮದ್ರಾಜಾಧಿರಾಜಪರಮೇಶ್ಚರ ವೈದಿಕ ಮಾರ್ಗ ಪ್ರವರ್ತಕ 
ಶ್ರೀವೀರ ಬುಕ್ಕಸಾಮ್ರಾಜ್ಮ ಧುರಂಧರೇ ಸಾಯಣಾಚಾರ್ಯೇಣ ವಿರಚಿತೇ' ಎಂಬ ಮಾತುಗಳು 
ಸಾಕ್ಷಿಯಾಗಿವೆ. ಆದರೆ ಅಥರ್ವ ಸಂಹಿತೆಯ ಭಾಷ್ಕಾವತರಣಿಕೆಯಲ್ಲಿ- 


ತತ್‌ ಕಟಾಕ್ಷೇಣ ತದ್ರೂಪಂ ದಧತೋ ಬುಕ್ಕ ಭೂಪತೇಃ | 
ಅಭೂತ್‌ ಹರಿಹರೋ ರಾಜಾ ಕ್ಷೀರಾಬ್ಯೇರಿವ ಚಂದ್ರಮಾಃ | 


ಎಂಬುದಾಗಿಯೂ ಶತಪಥಬ್ರಾಹ್ಮಣ ಭಾಷ್ಕಾರಂಭದಲ್ಲಿ- 
'ವಿಜಿತಾರಾತಿವ್ರಾತಃ ವೀರಃ ಶ್ರೀಹರಿಹರಃ ಕ್ಷಮಾಧೀಶಃ | 
ಧರ್ಮಬ್ರಹ್ಮಾಧೃನ್ಯ: ಸಮಾದಿಶತ್‌ ಸಾಯಾಣಾಚಾರ್ಯಮ್‌ ॥' 
ಎಂಬುದಾಗಿಯೂ ಬುಕ್ಕಮಹಾರಾಜನ ಪುತ್ರನಾದ ಎರಡನೆಯ ಹರಿಹರನ ಉಲ್ಲೇಖವಿದೆ. 
ಯಗ್ವೇದ ಭಾಷ್ಕದ ಹಸ್ತಪ್ರತಿಗಳಲ್ಲೆಲ್ಲಾ ಅತ್ಮಂತ ಪ್ರಾಚೀನವಾಗಿ ವಿಕ್ರಮ ಸಂವತ್‌ 
1452ರಲ್ಲಿ ಎಂದರೆ (ಕ್ರಿ.ಶ. 1395 ) ಪ್ರತಿ ಮಾಡಿದುದು ಬರೋಡದ ಸೆಂಟ್ರಲ್‌ 
ಲೈಬ್ರರಿಯಲ್ಲಿದೆ. ಇದಕ್ಕಿಂತ ಪ್ರಾಚೀನವಾದ ಪ್ರತಿ ಯಾವುದೂ ದೊರಕಿಲ್ಲ. ಸಾಯಣಾ 


೫೮ ವೈದಿಕ ಸಾಹಿತ್ಯ ಚರಿತ್ರ, 


ಚಾರ್ಯರು ವಿಕ್ರಮ ಸಂವತ್‌ (ಕ್ರಿ.ಶ. 1387) 1444ರಲ್ಲಿ ದಿವಂಗತರಾದರೆಂದೂ 
ಗೊತ್ತಾಗುತ್ತದೆ. ಇವರು ಕ್ರಿ. ಶ. 1364ರಿಂದ 1378ರ ವರೆಗೆ ಬುಕ್ಕ ರಾಜನ ಆಸ್ಥಾನದಲ್ಲಿ 
ಪ್ರಧಾನಾಮಾತ್ಮರಾಗಿಯೂ ಕ್ರಿ. ಶ. 1379ರಿಂದ ಕ್ರಿ. ಶ. 1444ರವರೆಗೆ ಇಮ್ಮಡಿ ಹರಿಹರನ 
ಪ್ರಧಾನಾಮಾತ್ಮರಾಗಿಯೂ ಇದ್ದರೆಂದು ಗೊತ್ತಾಗುತ್ತದೆ. ಆದ್ದರಿಂದ ಅವರು ಈ ಅವಧಿಯಲ್ಲಿ 
(ಕ್ರಿ.ಶ. 1364 ರಿಂದ 1387) ಈ ಉದ್ದ್ರಂಥವನ್ನು ಬರೆದರೆಂದು ನಿರ್ಧರಿಸಬಹುದು. 

ಸಾಯಣಾಚಾರ್ಯರ ಭಾಷ್ಯಗಳು ಬಹಳ ಮಹತ್ವಪೂರ್ಣವಾದವು. ಆಚಾರ್ಯರ 
ಗಂಭೀರವಾದ ಶಾಸ್ತ್ರಪಾಂಡಿತ್ಯದ ಪರಿಚಯ ಇಲ್ಲಿ ಆಗುತ್ತದೆ. ಆಚಾರ್ಯರು ತಮ್ಮ 
ಜೀವನವನ್ನೇ ವೇದಾರ್ಥವಿಶದೀಕರಣಕ್ಕಾಗಿ ಮುಡಿಪಾಗಿಟ್ಟು ಅದನ್ನೇ ಸಾಹಸದಿಂದ 
ಸಾಧಿಸಿರುವ ಈ ಅಭೂತಪೂರ್ವವಾದ ಸಾಧನೆ ರೋಮಾಂಚಕಾರಿಯಾದುದು. 

ಸಾಯಣರು ತಮ್ಮ ಭಾಷ್ಯದಲ್ಲಿ 'ಮಾಧವೀಯ' ಎಂಬ ಶಬ್ದ ಪ್ರಯೋಗ ಮಾಡಿದ್ದಾರೆ. 
ಇದರಿಂದಲೇ ಇವುಗಳನ್ನು ಮಾಧವಾಚಾರ್ಯರೇ ರಚಿಸಿದ್ದಾರೆಂಬ ಸಂಶಯಕ್ಕೆ ಅವಕಾಶವಿಲ್ಲ. 
ಮಾಧವಾಚಾರ್ಯರ ದ್ವಾರಾ ಸಾಯಣರ ಸಾಹಿತ್ಯ ನಿರ್ಮಾಣಕ್ಕೆ ಅವಕಾಶ ವಾಯಿತೆಂಬುದಕ್ಕೆ 
ಇದು ನಿದರ್ಶಕವಾಗಿದೆ. ಸಾಯಣರ ವಿನಯಸಂಪತ್ತಿಯನ್ನು ಇದು ತೋರಿಸುತ್ತದೆ. 

ಈ ಎಲ್ಲ ವೇದಭಾಷ್ಕಗಳ ಬೃಹತ್ಪಮಾಣವನ್ನು ಕಂಡ ವಿಮರ್ಶಕ ಇವುಗಳನ್ನೆಲ್ಲಾ 
ಒಬ್ಬರೇ ಬರೆಯಲು ಸಾಧ್ಯವೇ ಎಂದು ಯೋಚಿಸಬಹುದು. ಕ್ರಿ. ಶ. 1386ರ ಶಿಲಾಲೇಖನ 
ವೊಂದರಲ್ಲಿ ಇಮ್ಮಡಿ ಹರಿಹರ ಮಹಾರಾಜನು ವಿದ್ಯಾರಣ್ಮಸ್ಟಾಮಿಗಳ ಸಮಕ್ಷಮದಲ್ಲಿ 
ಚತುರ್ವೇದಭಾಷ್ಕಪ್ರವರ್ತಕ ನಾರಾಯಣವಾಜಪೇಯಯಾಜೀ, ನರಹರಿಸೋಮಯಾಜೀ 
ಮತ್ತು ಪಂಡರಿದೀಕ್ಲಿತರಿಗೆ ಅಗ್ರಹಾರಗಳನ್ನು ಕೊಟ್ಟು ಸನ್ಮಾನಿಸಿದರೆಂದು ಉಲ್ಲೇಖಿಸಿದೆ. 
ಇವರು ಮೂವರು ಪಂಡಿತರೂ ಸಾಯಣಾಚಾರ್ಯರಿಗೆ ಸಹಾಯ ಮಾಡಿದವರಾಗಿರಬೇಕೆಂದು 
ವಿದ್ವಾಂಸರು ಊಹಿಸುತ್ತಾರೆ. ಈ ಸಂದೇಹಗಳು ಪೂರ್ಣವಾಗಿ ನಿರಾಧಾರವೆಂದು 
ಹೇಳುವುದಕ್ಕಾಗುವುದಿಲ್ಲ. ವಿಜಯನಗರದ ಅಮಾತ್ಮವರ್ಯರಾದ ಸಾಯಣಾಚಾರ್ಯರು 
ಅನೇಕಾನೇಕ ವಿದ್ವಾಂಸರ ಸಂಪರ್ಕವನ್ನು ಪಡೆದಿದ್ದುದು ಅಸಂಭವವಲ್ಲ. ಆದಾಗ್ಗೂ 
ವೇದಭಾಷ್ಕಗಳ ಕರ್ತೃತ್ವ ಒಬ್ಬರದೇ ಆಗಿರುವುದರಲ್ಲಿ ಯಾವ ಅಸಂಭವವೂ ಇರುವುದಿಲ್ಲ. 
ಈ ವೇದಭಾಷ್ಯಗಳನ್ನೆಲ್ಲಾ ಪರಿಶೀಲಿಸಿದರೆ ಕೇವಲ ಒಂದೇ ಬಗೆಯ ವ್ಯಾಖ್ಯಾನಪದ್ಧತಿ 
ಕಂಡು ಬರಲಾರದು. ವೈವಿಧ್ಯವನ್ನು ನಾವು ಅಲ್ಲಿ ಕಾಣುತ್ತೇವೆ. ಮಂತ್ರಾರ್ಥವಿವರಣೆಯಲ್ಲಿ 
ಸಾಮಂಜಸ್ಕವಿಲ್ಲದಿಲ್ಲ. ಒಂದು ಭಾಷ್ಕಕ್ಕೂ ಮತ್ತೊಂದು ಬಾಷ್ಯಕ್ಕೂ ವೈಲಕ್ಷಣ್ಯಗಳಿರುವಂತೆ 
ಕಂಡುಬರುತ್ತದೆ. ಇದರಿಂದ ಕೆಲವರು ವಿದ್ವಾಂಸರು ಈ ಭಾಷ್ಯಗಳು ಅನೇಕಕರ್ತೃಕಗಳೆಂದೂ, 
ಸಾಯಣಾಚಾರ್ಯರ ನೇತೃತ್ವದಲ್ಲಿ ಇವುಗಳ ರಚನೆ ಆಯಿತೆಂದೂ ಅಭಿಪ್ರಾಯಪಡುತ್ತಾರೆ. 
ಆದರೆ ಮತ್ತೆ ಕೆಲವರು ಬಾಹ್ಯವಾಗಿ ತೋರುವ ಈ ವಿರೋದಗಳಿಗೆ ಹೆಚ್ಚು ಮಹತ್ವವನ್ನು 
ಕೊಡದೆ ಇವೆಲ್ಲ ಭಾಷ್ಕಗಳನ್ನೂ ಸಾಯಣಾಚಾರ್ಯರೇ ಬರೆದರೆಂದು ನಿರ್ಧರಿಸುತ್ತಾರೆ. 
ಶ್ರೀಮತ್ಸಾಯಣಾಚಾರ್ಯರು ಮೇಲೆ ಹೇಳಿದ ವಿದ್ವಾಂಸರಿಂದ ಪೂರ್ಣವಾದ ಸಹಾಯವನ್ನು 
ಪಡೆದಿರಬೇಕು. ಸಾಯಣರೊಡನೆ ಸಹಕರಿಸಲು ಒಂದು ವಿದ್ವನ್ಮಂಡಲಿಯೇ ಸಿದ್ದವಾಗಿ ತ್ತೆಂದು 
ನಾವು ಊಹಿಸಬಹುದು. ಇವರೆಲ್ಲರ ಸಹಕಾರ ಸೌಹಾರ್ದಗಳನ್ನು ಸಂಪಾದಿಸಿ ಅಖಂಡವಾದ 
ವೇದ ವಾಜ್ಮಯಕ್ಕೆ ವಿದ್ವತ್ಪೂರ್ಣವಾದ ಭಾಷ್ಯಗಳನ್ನು ಜಗತ್ತಿಗೆ ಒದಗಿಸಿ ಕೊಟ್ಟ ಅಪೂರ್ವ 
ಯಶಸ್ಸು ಸಾಯಣಾಚಾರ್ಯರಿಗೇ ಸಲ್ಲುತ್ತದೆ. ಹೀಗೆ ಬಹಳ ಹಿಂದಿನ ಕಾಲದಿಂದಲೂ 


ಪೀಠಿಕೆ ೫೯ 


ವೇದಪರಂಪರೆಯ ಸಂರಕ್ಷಣೆಯನ್ನು ನಮ್ಮ ಪೂರ್ವಜರು ಹೆಚ್ಚಿನ ಶ್ರದ್ಧೆ ಮತ್ತು ಭಕ್ತಿಯಿಂದ 
ಮಾಡಿಕೊಂಡುಬಂದಿದ್ದಾರೆ. 


ವೇದರಕ್ಷಣೆ 
ಭಾರತೀಯ ಸಂಸ್ಕೃತಿಯ ಇತಿಹಾಸದಲ್ಲಿ ವೇದಗಳ ಸ್ಥಾನ ಅತ್ಯಂತ ಗೌರವಯುತ 
ವಾದುದು. ಭಾರತೀಯಧರ್ಮ ಶ್ರುತಿಗಳ ಪರಮಾಧಾರದಿಂದ ಮೂಡಿಬಂದಿದೆ. ಭಾರತೀಯರ 
ಆಚಾರವಿಚಾರಗಳ, ಧರ್ಮಕರ್ಮಗಳ, ಬಾಳುಬದುಕುಗಳ ರಹಸ್ಮವನ್ನರಿಯ ಬೇಕಾದರೆ 
ವೇದಗಳ ತಿಳಿವಳಿಕೆ ಬಹಳ ಆವಶ್ಯ್ಮಕವಾದುದು. 
ಪ್ರತ್ಕಕ್ಸ, ಅನುಮಾನವೇ ಮೊದಲಾದ ಇತರ ಪ್ರಮಾಣಗಳಿಗೆ ಅಗೋಚರವಾದ 
ಅಲೌಕಿಕವಾದ ಉಪಾಯವನ್ನು ಅರುಹುವ ವೇದಗಳನ್ನು ನಮ್ಮ ಜನ ಬಹಳ ಹಿಂದಿನ 
ಕಾಲದಿಂದಲೂ ಬಹಳ ಎಚ್ಚರಿಕೆಯಿಂದ ರಕ್ಷಿಸಿಕೊಂಡು ಬಂದಿದ್ದಾರೆ. ಆ ದೀದಶಿಖೆ 
ಪ್ರಜ್ವಲಿಸುವಹಾಗೆ ಉಳಿಸಿಕೊಂಡುಬಂದಿದ್ದಾರೆ. 
ಪ್ರತೃಕ್ಷೇಣಾನುಮಿತ್ಕಾ ವಾ ಯಸ್ರೂಪಾಯೋ ನ ಬುಧ್ಯತೇ | 
ಏತಂ ವಿದಂತಿ ವೇದೇನ ತಸ್ಮಾದ್ವೇದಸ್ಕ ವೇದತಾ ॥ 
ಎಂದು ಹೇಳಿ ವೇದದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. 
ವೇದದ ಈ ಉನ್ನತವಾದ ಗೌರವವನ್ನು ಎಂದಿನಿಂದ ಕಾಯ್ದುಕೊಂಡು ಬಂದಿದ್ದಾರೆ 
ನಮ್ಮ ಜನ, ಈ ವೇದದ ರಕ್ಷಣೆ ಅದರ ಅಧ್ಯಯನದಿಂದಲೇ ಸಾಧ್ಯವೆಂಬುದನ್ನು ಅರಿತ 
ನಮ್ಮ ಯಪಷಿಗಳು ಅದರ ಸತತವಾದ ಅಧ್ಯಯನವನ್ನು ನಡೆಸಬೇಕೆಂದು ಆಣತಿಯಿಟ್ಟಿದ್ದಾರೆ. 
ಶತಪಥ ಬ್ರಾಹ್ಮಣದಲ್ಲಿ- 
'ಯಾವಂತಂ ಹ ವ್ಯ ಇಮಾಂ ಪೃಥಿವೀಂ ವಿತ್ತೇನ ಪೂರ್ಣಾಂ 
ದದತ್‌ ಲೋಕಂ ಜಯತಿ, ತ್ರಿಭಿಸ್ತಾವಂತಂಜಯತಿ, ಭೂಯಾಂಸಂ 
ಚ ಅಕ್ಷಯ್ಕಂಚಯ ಏವಂ ವಿದ್ವಾನ್‌ ಅಹರಹಃ ಸ್ವಾಧ್ಯಾಯ 
ಮಧೀತೇ ತಸ್ಮಾತ್‌ ಸ್ವಾಧ್ಯಾಯೋ ಅಧ್ಯೇತವೈ:' 
ಎಂದು (ಶತ. 11-5-6-1) ಸಾರಿ ಹೇಳಿದೆ. 
ವೇದಜ್ಞನನ್ನು ಪ್ರಶಂಸೆಮಾಡುತ್ತಾ 'ವೇದಶಾಸ್ತಾರ್ಥತತ್ತೃವನ್ನರಿತವನು ಯಾವ 
ಆಶ್ರಮದಲ್ಲಿಯಾದರೂ ವಾಸಿಸುತ್ತಾ ತನ್ನ ಕರ್ತವ್ಯಗಳನ್ನು ಮಾಡುತ್ತಿದ್ದರೆ ಸಾಕು. ಅವನು 
ಈ ಲೋಕದಲ್ಲಿರುವಹಾಗೆಯೇ ಬ್ರಹ್ಮಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ'-ಎಂದು ಮನು 
ವೇದಶಾಸ್ತ್ರತತ್ವಜ್ಞೋ ಯತ್ರ ಕುತ್ರಾಶ್ರಮೇ ವಸನ್‌ | 
ಇಹೈವ ಲೋಕೇ ತಿಷ್ಮನ್‌ ಸಃ ಬ್ರಹ್ಮಭೂಯಾಯ ಕಲ್ಪತೇ ॥-(32-102) 
ಎಂಬಲ್ಲಿ ತಿಳಿಸಿದ್ದಾನೆ. 


'ಬ್ರಾಹ್ಮಣೇನ ನಿಷ್ಕಾರಣೋ ಧರ್ಮೋ ಷಡಂಗೋ ವೇದೋ ಅಧ್ಯೇಯೋಜ್ನೇಯಶ್ಚ' 
ಎಂದು ಮಹಾಭಾಷ್ಕಕಾರರಾದ ಪತಂಜಲಿಗಳು ಹೇಳಿ ವೇದಾಧ್ಯಯನ ಬ್ರಾಹ್ಮಣರ 
ಸಹಜಕರ್ಮವೆಂದು ತಿಳಿಸುತ್ತಾರೆ. ಹೀಗೆ ಬಹಳ ಹಿಂದಿನ ಕಾಲದಿಂದಲೂ ನಮ್ಮ ದೇಶದ 
ರಸಯಷಿಗಳು ಭಾರತೀಯ ಸಂಸ್ಕೃತಿ, ಧರ್ಮ, ದರ್ಶನಗಳ ರಸಘಟ್ಟಿಯಾದ ವೇದ 
ವಾಜ್ಮಯವನ್ನು ಅಧ್ಯಯನ ಮಾಡಿ ಅದರ ಲರ್ಥಾನುಸಂಧಾನವನ್ನು ಮಾಡಿ ನಡವಳಿಕೆಯಲ್ಲಿ 


೬೦. ವೈದಿಕ ಸಾಹಿತ್ಯ ಚರಿತ್ರ 


ಅವುಗಳನ್ನು ತರಬೇಕೆಂದೂ ಆತ್ಮೋದ್ಧಾರ ಮಾಡಿಕೊಳ್ಳಬೇಕೆಂದೂ ಆದೇಶ ನೀಡಿದ್ದಾರೆ. ಇವರ 
ಸತತಪ್ರಯತ್ನಗಳ ಕಾರಣವೂ ಆ ವಾಜ್ಮಯದ ವೀರ್ಯವತ್ತಮವಾದ ಮಹತೃದಿಂದಲೂ 
ಮಾನವಕೋಟಿಯ ಭಾಗೃವಿಶೇಷದಿಂದಲೂ ಈ ಅದ್ಬಿತೀಯವಾದ ವಾಜ್ಮಯ ಇಂದಿಗೂ 
ಸುರಕ್ಷಿತವಾಗಿದೆ. 

ಈ ಅಪಾರವಾದ ವಾಜ್ಮಯವನ್ನು ಸ್ವರವರ್ಣವಿಶಿಷ್ಟವಾಗಿ ಕಾಪಾಡಿಡಲು ನಮ್ಮ 
ಪ್ರಾಚೀನ ಯಷಿಗಳು ಬಹಳವಾಗಿ ಶ್ರಮಿಸಿದ್ದಾರೆ. ಅವರ ಪರಿಶ್ರಮದ ಕಾರಣವೇ ಇಷ್ಟು 
ದೀರ್ಪುಕಾಲದ ನಂತರವೂ ವೇದದ ಒಂದು ಅಕ್ಷರವೂ ಸ್ಪಲಿತವಾಗದೆ, ಚ್ಯುತವಾಗದೆ 
ಶುದ್ಧವಾದ ಪಾಠದಲ್ಲಿ ಇಂದೂ ಉಪಲಬ್ಬವಾಗಿದೆ. ಇಂದೂ ಸಂಪ್ರದಾಯಾನುಸಾರ ಅಧ್ಯಯನ 
ಮಾಡಿರುವ ಘನಪಾಠಿಗಳಿಂದ ನಾವು ಆಯಾ ವೇದದ ಪೂರ್ಣಪಾಠವನ್ನು ಪುಸ್ತಕಗಳ 
ಸಹಾಯವೇ ಇಲ್ಲದೆ ಪಡೆದುಕೊಳ್ಳಬಹುದು! ಇಂಥ ಸಿದ್ಧಿಗೆ ಪ್ರಾಚೀನರು ಯೋಜಿಸಿದ 
ಎಂಟು ವಿಕೃತಿಗಳು ಬಹುಮಟ್ಟಿಗೆ ಕಾರಣವಾಗಿವೆ. ಈ ವಿಕೃಶಿಗಳ ಕಾರಣ ವೇದಗಳ ಪದಗಳು 
ಕ್ರಮ ಮತ್ತು ವಿಲೋಮ ಉಚ್ಚಾರಣೆಯಲ್ಲಿ ಅನೇಕ ಬಾರಿ ಆವೃತ್ತವಾಗಿ ಅವುಗಳ 
ರೂಪಜ್ಞಾನದಲ್ಲಿ ಯಾವ ಬಗೆಯ ತ್ರುಟಿಯೂ ಉಂಟಾಗದೆ ಶುದ್ಧವಾಗಿ ಉಳಿದಿದೆ. 
ಇವುಗಳನ್ನು 

'ಜಟಾ ಮಾಲಾ ಶಿಖಾ ರೇಖಾ ಧೃಜೋ ದಂಡೋ ರಥೋ ಘನಃ | 
ಅಷ್ಟೌ ವಿಕೃತಯ; ಪ್ರೋಕ್ತಾ: ಕ್ರಮಪೂರ್ವಾ ಮಹರ್ಷಿಭಿಃ ॥ 
ಎಂದು ಹೇಳಿದ್ದಾರೆ. 

ಜಟಾ, ಮಾಲಾ, ಶಿಖಾ, ರೇಖಾ, ಧ್ವಜ, ದಂಡ, ರಥ ಮತ್ತು ಘನ ಎಂಬುವು ಈ 
ಎಂಟು ವಿಕೃತಿಗಳು. 

ಮಂತ್ರಗಳು ಪ್ರಕೃತದಲ್ಲಿ ಉಪಲಬ್ಧವಾಗಿರುವ ಮೂಲಪಾಶಕ್ಕೆ ಸಂಹಿತಾಪಾಠ ಎಂದು 
ಹೆಸರು. ಈ ಪಾಠವನ್ನು ಪದವಿಭಾಗ ಮಾಡಿ ಒಂದೊಂದು ಪದವನ್ನೂ ಬಿಡಿಸಿ ಬಿಡಿಸಿ 
ಹೇಳುವ ಪಾಠಕ್ಕೆ 'ಪದಪಾಠ'ವೆಂದು ಹೆಸರು. ಪದಪಾಠದಲ್ಲಿ ಪದಗಳೇನೋ ಅವುಗಳೇ 
ಆಗಿವೆ. ಆದರೆ ಸ್ವರದಲ್ಲಿ ಮಾತ್ರ ವ್ಯತ್ಕಾಸಗಳಾಗುತ್ತವೆ. ಕ್ರಮವಾಗಿ ಎರಡೆರಡು ಪದಗಳನ್ನು 
ಕೂಡಿಸಿ ಕೂಡಿಸಿ ಹೇಳುವುದಕ್ಕೆ 'ಕ್ರಮಹಾಠ'ವೆನ್ನುತ್ತಾರೆ. ಅನುಲೋಮ ವಿಲೋಮ ಕ್ರಮದಲ್ಲಿ 
ಎರಡು ಕ್ರಮಗಳನ್ನು ಮೂರು ಬಾರಿ ಹೇಳುವುದಕ್ಕೆ ಜಟಾಪಾಠವೆಂದು ಹೆಸರು. ಜಟಾಪಾಠಕ್ಕೆ 
ಮತ್ತೊಂದು ಪದವನ್ನು ಜೋಡಿಸಿದರೆ'ಶಿಖಾ' ಪಾಠವಾಗುತ್ತದೆ. 'ಪದೋತ್ತರಂ ಜಟಾಮೇವ 
ಶಿಖಾಮಾರ್ಯಾ; ಪ್ರಚಕ್ಷತೇ" ಎಂದು ಇದನ್ನು ಹೇಳುತ್ತಾರೆ. 

ಈ ವಿಕೃತಿಗಳಲ್ಲಿ ಬಹಳ ವಿಲಕ್ಷಣವಾದುದು ಘನಪಾಠ. ಅನುಲೋಮ ವಿಲೋಮ 
ಕ್ರಮದಲ್ಲಿ ಪದಗಳ ಆವೃತ್ತಿ ಅನೇಕಬಾರಿ ಇದರಲ್ಲಿ ಆಗುತ್ತದೆ. ಒಂದು ಮಂತ್ರಕ್ಕೆ ಈ ಎಲ್ಲ 
ಪಾಠಗಳನ್ನು ಕೆಳಗೆ ತೋರಿಸಿದೆ: 


ಸಂಹಿತಾಪಾಠ_'ಓಷಧೆಯಃ ಸಂವದಂತೇ ಸೋಮೇನ ಸಹರಾಜ್ಞಾ' 


1 2 3 
ಪದಪಾಠ--ಓಷಧಯಃ | ಸಂ | ವದಂತೇ | 
4 5 6 


ಸೋಮೇನ | ಸಹ [ರಾಜ್ಞಾ | 


ಪೀಠಿಕೆ ೬ 


ಮಹಾಠ--ಓಷಧಯ; ಸಂ |ಸಂವದಂತೇ| ವದಂತೇ 
ಸೋಮೇನ | ಸೋಮೇನಸಹ | ಸಹರಾಜ್ಞಾ। 
ರಾಜ್ನೇತಿ ರಾಜ್ಞಾ | 

ಜಟಾಪಾರ-ಓಷಧಯಃ: ಸಂ ಸಮೋಷಧಯ ಓಷಧಯಃ ಸಂ 
ಸಂ ವದಂತೇ ವದಂತೇ ಸಂ ಸಂವದಂತೇ | 

ಶಿಖಾಪಾಠ-ಓಷಧಯಃ ಸಂ ಸಮೋಷಧಯ ಓಷಧಯಃ ಸಂ 
ವದಂತೇ। ಸಂವದಂತೇ | ವದಂತೇ ಸಂ ಸಂವದಂತೇ 
-ಸೋಮೇನ || 

ಘನಪಾಠ--ಓಷಧಯಃ ಸಂ ಸಮೋಷಧಯ ಓಷಧಯಃ ಸಂ 

ವದಂತೇ, ವದಂತೇ ಸಮೋಷಧಯ ಓಷಧಯಃ ಸಂವದಂತೇ | 

ಸಂವದಂತೇ ವದಂತೇ ಸಂಸಂವದಂತೇ ಸೋಮೇನ 

ಸೋಮೇನವದಂತೇಸಂ ಸಂವದಂತೇ ಸೋಮೇನ ॥| 


ಹೀಗೆ ಪದಗಳ ಆವೃತ್ತಿ ಈ ಪಾಠಗಳಲ್ಲಿ ಅನೇಕ ಬಾರಿ ಆಗುವ ಕಾರಣ ಪದಗಳ 
ರೂಪಸ್ಟರಗಳು ಅಸ್ಪಲಿತವಾಗಿ ಪರಿಶುದ್ಧವಾಗಿ ಉಳಿಯುತ್ತವೆ. ಅಖಂಡವಾದ ವೇದರಾಶಿಯ 
ರಕ್ಷಣೆ ಸರ್ವತೋಭದ್ರವಾಗಿ ಈ ಪಾಠಗಳಿಂದ ಆಯಿತು. ಇದಲ್ಲದೆ 'ಸಲಕ್ಷಣ'ವೆಂಬ 
ಪದ್ಧತಿಯೂ ಬೆಳೆದುಬಂದಿದೆ. ಒಂದೆರಡು ಮಂತ್ರದ ಪ್ರತಿಯೊಂದು ಪದದ ಒಂದೊಂದು 
ವರ್ಣದ ನಿಷ್ಟಷ್ಟವಾದ ರೂಪವನ್ನೂ ಹೇಳಿ ಘನಪಾಠವನ್ನು ಹೇಳುವ ಸಂಪ್ರದಾಯವಿದೆ. 
ಈ ಕ್ರಮದಿಂದ ವರ್ಣಗಳ ರೂಪ ಸ್ವರಗಳ ವಿಚಾರದಲ್ಲಿ ಎಂಥ ನಿಷ್ಠೃಷ್ಟವಾದ ತಿಳಿವಳಿಕೆ 
ಉಂಟಾಗುವುದೆಂಬುದನ್ನು ಬೇರೆ ಹೇಳಬೇಕಾಗಿಲ್ಲ. 

ಇವುಗಳಿಂದ ಅವರ ಮೇದಾಶಕ್ತಿಯ ಪರಾಕಾಷ್ಠೆಯ ಅರಿವಾಗುತ್ತದೆ. ನಮ್ಮ 
ವೇದಪಾಠಿಗಳು ಅನಾಯಾಸವಾಗಿ ಈ ವಿಷಮಪಾಠಗಳನ್ನು ಶುದ್ಧಸ್ವರದಲ್ಲಿ ಹೇಳಬಲ್ಲವ 
ರಾಗಿದ್ದಾರೆ! 

ವೇದಗಳಲ್ಲಿ ಸಾಮವೇದದ ಸ್ವರಗಳು ಮಾತ್ರ ವಿಲಕ್ಷಣವಾಗಿವೆ. ಈ ವೇದದ ಸ್ವರ 
ಗಳಲ್ಲಿಯೂ ಎಳ್ಳಷ್ಟೂ ಸ್ಟಾಲಿತ್ಯ ಉಂಟಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ. ಈ ಸ್ವರಗಣನೆ 
ಅತ್ಯಂತ ಸಮೀಚೀನವಾಗಿದೆ. ಉದಾತ್ತಾನುದಾತ್ತ ಸ್ವರಿತಗಳನ್ನು ತೋರಿಸಲು ಆಯಾ ವರ್ಣಗಳ 
ಮೇಲೆ 1, 3 ಮತ್ತು2 ಎಂಬ ಅಂಕಿಗಳನ್ನು ಕ್ರಮವಾಗಿ ಗುರುತಿಸುತ್ತಾರೆ. 

ಹೀಗೆ ವೇದಪಾಠದ ರಕ್ಷಣೆಗಾಗಿ ಅಭೇದೃವಾದ ಒಂದು ದುರ್ಗವೇ ರಚಿತವಾಗಿದೆ. 
ಇದರಿಂದಲೇ ಇಂದೂ ನಮ್ಮ ವೇದಗಳು ಅಂದಿನ ಶುದ್ಧವೂ, ಪ್ರಾಮಾಣಿಕವೂ ಆದ 
ಪಾಠದಲ್ಲಿಯೇ ಉಪಲಬ್ಧವಾಗಿವೆ. ಪ್ರಪಂಚದ ಇತಿಹಾಸದಲ್ಲಿಯೇ ಇದು ಬಹಳ 
ಆಶ್ಚರ್ಯಕರವಾದ ವಿಷಯವಾಗಿದೆ. 


ಕ್ರ 


ವೇದಗಳ ಅಧ್ಯಯನ-ಪ್ರಯೋಜನ 

ಸಂಸ್ಕೃತ ವಾಜ್ಮಯದಲ್ಲಿಯೇ ವೇದಗಳು ಅತ್ಮಂತ ಪ್ರಧಾನವಾದ ಭಾಗಗಳೆಂದು 
ಒಪ್ಪುವವರೂ ಸಹ ವೇದಾಭ್ಯಾಸ ಮತ್ತು ವೇದಾರ್ಥವಿಜ್ಞಾನದಿಂದ ಫಲವೇನೆಂದು ಸಂಶಯ 
ಪಡುತ್ತಾರೆ. ನಮ್ಮ ಜನ ಎಂದಿನಿಂದಲೂ ವೇದಾಧ್ಯಯನವನ್ನು ತಪಸ್ಸಿನಂತೆ ಮಾಡಿಕೊಂಡು 


ಓ೨ ವೈದಿಕ ಸಾಹಿತ್ಯ ಚರಿತ್ರೆ 


ಬಂದಿದ್ದಾರೆ. ವೇದಾಧ್ಯಯನಕ್ಕೆ ಜೀವನವನ್ನೇ ಮುಡಿಪಾಗಿಟ್ಟು ನುಡಿದ ವೇದಾಕ್ತರ 
ಭಗವನ್ನಾಮಸದೃಶವೆಂದು ಭಾವಿಸುತ್ತಿದ್ದ ನಮ್ಮ ಹಿರಿಯರು ವೇದಾರ್ಥಪರಿಜ್ಞಾನಕ್ಕೆ ಮಾತ್ರ 
ಹೆಚ್ಚಿನ ಗಮನ ಕೊಡಲಿಲ್ಲ. ಈ ವಿಧವಾದ ಉದಾಸೀನಭಾವ ಆಯುಕ್ತವೆಂದು ವೇದ 
ದಲ್ಲಿಯೇ ಹೇಳಿದೆ.? ಉಪನಿಷತ್ತುಗಳಲ್ಲಿಯೂ ಸಹ ಕೇವಲ ವೇದಶಬ್ದಕ್ಕಿಂತಲೂ ಅದು 
ಪ್ರಶಿಪಾದಿಸುವ ತತ್ತ್ವಾರ್ಥವನ್ನು ತಿಳಿಯುವುದು ಆವಶ್ಯಕವೆಂದು ಹೇಳಿದೆ. 

ಬಹಳ ಹಿಂದಿನ ಕಾಲದಲ್ಲಿಯೇ ವೇದವನ್ನು ಪೂರ್ವಭಾಗ ಮತ್ತು ಉತ್ತರಭಾಗ ಎಂದು 
ಎರಡು ಭಾಗ ಮಾಡಲಾಯಿತು. ಯಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ 
ವೇದಗಳನ್ನೂ ಅವುಗಳ ಬ್ರಾಹ್ಮಣಭಾಗಗಳನ್ನೂ ಪೂರ್ವಭಾಗಗಳೆಂದೂ, ಉಪನಿಷತ್ತು 
ಗಳನ್ನು ಉತ್ತರಭಾಗಗಳೆಂದೂ ವಿಭಜಿಸಿ ಸರ್ವಭೂತಾಂತರಾತ್ಮನೂ ಸರ್ವಭೂತಕಾರಣನೂ 
ಆದ ಪರಮಾತ್ಮನನ್ನು ಬೋಧಿಸುವ ಉಪನಿಷದ್ಭಾಗಗಳು ಶ್ರೇಷ್ಠತರವಾದುದೆಂದು ಪ್ರತಿ 
ಪಾದಿಸಲಾಗಿದೆ. 'ಅಥ ಪರಾ ಯಯಾ ತದಕ್ಷರಮಧಿ ಗಮ್ಮತೇ' ಎಂದು ಮುಂಡಕೋಪ 
ನಿಷತ್ತು ಇದನ್ನು ವಿವರಿಸಿದೆ. ಕರ್ಮಕಾಂಡಗಳಲ್ಲಿ ಪ್ರತಿಪಾದಿಸಲಾದ ಅನೇಕಾನೇಕ 
ಯಾಗಾದಿಗಳನ್ನು ಆಚರಿಸುತ್ತಿದ್ದ ಕಾಲಕ್ಕೆ ಚತುರ್ವೇದಗಳಿಗೆ ಹೆಚ್ಚಿನ ಪ್ರಾಧಾನ್ಮವಿತ್ತು. ಈ 
ಯಾಗಾದಿಗಳ ಅನುಷ್ಠಾನದಿಂದ ಲಭಿಸುವ ಫಲ ಅಲ್ಪವೂ ಅಸ್ಥಿರವೂ ಆದುದೆಂದೂ ಇದಕ್ಕೆ 
ಪ್ರತಿಯಾಗಿ ಅನಂತ ಸ್ಥಿರಫಲಕವಾದ ಬ್ರಹ್ಮ ಜ್ಞಾನವನ್ನು ಪಡೆಯುವುದು ಶ್ರೇಯಸ್ಕರವೆಂಬ 
ಭಾವನೆ ಬಲಿತಾಗ ಬ್ರಹ್ಮಜ್ಞಾನವು ಖನೀಭೂತವಾಗಿರುವ ಉತ್ತರಭಾಗ ಸಾರತರವಾದುದಂದು 
ತಿಳಿಯಲಾಯಿತು. ಇದೇ ವಿಧವಾದ ವಿಚಾರಮಾರ್ಗ ಮುಂದಿನ ಇತಿಹಾಸಗಳ ಕಾಲದಲ್ಲಿಯೂ 
ಬೆಳೆದುಬಂದಿತು.* 

ವೈದಿಕಧರ್ಮದಲ್ಲಿ ಎಂಥ ಮಹತ್ತರವಾದ ಪರಿವರ್ತನೆ ಇದರಿಂದ ಆಯಿತೆಂಬುದನ್ನು 
ಊಹಿಸಬಹುದು. ಸಮಗ್ರವಾದ ವೇದ ಭಗವಂತನ ಉಸಿರೆಂದು ನಂಬಿದವರೂ ಸಹ 
ವೇದಾಂತಗಳೆನ್ನಲಾದ ಉಪನಿಷತ್ತುಗಳ ಅರ್ಥಜ್ಞಾನವನ್ನು ಪಡೆಯಲು ಪ್ರಯತ್ನಿಸಿದರೇ ವಿನಾ 
ಪೂರ್ವಭಾಗಗಳೆನ್ನಲಾದ ಸಂಹಿತಾಬ್ರಾಹ್ಮಣಗಳ ಅರ್ಥವಿಚಾರಕ್ಕೆ ಹಾಗೂ ಅಧ್ಯಯನಕ್ಕೆ 
ಗಮನ ಕೊಡಲಿಲ್ಲ. ಹೀಗಾಗಿ ವೇದಾಭ್ಯಾಸ ಸಮಗ್ರವಾಗಿ ನಡೆದರೂ ಉಪನಿಷದರ್ಥಗಳನ್ನೇ 
ವಿಶೇಷವಾಗಿ ಅಭ್ಯಾಸ ಮಾಡುವ ಪದ್ಧತಿ ಬಹಳ ಹಿಂದಿನಿಂದಲೂ ಬೆಳೆದುಬಂದಿತು. 

ವೇದವಾಜ್ಮಯದ ವಿಚಾರದಲ್ಲಿ ಅಂಕುರಿಸಿದ ಈ ಉದಾಸೀನಭಾವ ಇಂದು ಅಪಾರವಾಗಿ 
ಬೆಳೆದುಬಂದಿದೆ. ಬೇರೆಬೇರೆ ಶಾಸ್ತ್ರಗಳಲ್ಲಿ ಪರಿಶ್ರಮಹೊಂದಲು ಜೀವಮಾನ ವನ್ನೇ 
ಮುಡುಪಾಗಿಡುವ ವಿದ್ವಾಂಸರೂ ಸಹ ವೇದವಾಜ್ಮಯದ ಕಡೆ ಇಣಕಿ ನೋಡರು. ಇದು 
ಜಟಿಲ, ದುರೂಹ, ದುರಧಿಗಮವೆಂದು ಭಾವಿಸುವುದಲ್ಲದೆ ಇದರ ಅಧ್ಯಯನದಿಂದ ಯಾವ 
ಪ್ರಯೋಜನವೂ ಇಲ್ಲವೆಂಬ ಮನೋಭಾವ ಜನರಲ್ಲಿ ಬೆಳೆದುಬಂದಿದೆ. 


52. ಯ. ಸಂ. 1-164-39; 'ಸ್ಥಾಣುರಯಂ ಭಾರಹಾರಃ ಕಿಲಾಸೀತ್‌ ಅಧೀತ್ಮ ವೇದಂ ನ ವಿಜಾನಾನಿ 
ಯೋತರ್ಥಂ | ಯೊೋರ್ಥಜ್ಯ ಇತ್ಸಕಲಂ ಭದ್ರ ಮಶ್ನುತೇ ನಾಕಮೇತಿ ಜ್ಞಾನವಿಧೂತ ಪಾಪ್ಮಾ ॥ 
5ನ 1-18) 
53. ಪ್ಲವಾಹ್ಮೇತೇ ಆದೃಢಾ ಯಜ್ವರೂಪಾಃ ಅಷ್ಟುದಶೋಕ್ತಮವರಂ ಯೇಷು ಕರ್ಮ | 
ಏತಚ್ಛ್ರೇಯೋ ನಾಬಿನಂದಂತಿ ಮೂಢಾ: ಜರಾಮೃತ್ಕುಂ ತೇ ಪುನರೇವಾಪಿ ಯಂತಿ ॥ 
54. 'ವೇದವಾದರತಾಃ ಪಾರ್ಥ ನಾನ್ಕದಸ್ತೀತಿ ವಾದಿನಃ ]-ಭ. ಗೀ. (ಮುಂ. ಉ.) 


ಪೀಠಿಕೆ ೬೩ 


ವೇದವಾಜ್ಮಯ ನಮಗೆ ಕಠಿಣವಾಗಿ ತೋರುವುದಕ್ಕೆ ಕಾರಣಗಳಿಲ್ಲದಿಲ್ಲ. ಅದರ ಭಾಷೆ 
ಅತ್ಯಂತ ಪ್ರಾಚೀನವಾದುದು. ಅದಕ್ಕೂ ನಮಗೂ ಅನೇಕ ಸಹಸ್ರಮಾನಗಳ ಅಂತರವೇ 
ಉಂಟಾಗಿದೆ. ಹೀಗೆಂದ ಮಾತ್ರಕ್ಕೇ ಅವುಗಳ ಅಧ್ಯಯನದಿಂದ ಆಗುವ ಪ್ರಯೋಜನವನ್ನೂ 
ಮತ್ತು ಸಾರ್ಥಕ್ಕವನ್ನೂ ಅಲ್ಲಗಳೆಯಲಾಗುವುದಿಲ್ಲ. ಅವುಗಳಲ್ಲಿ ಅನಿರ್ವಚನೀಯವಾದ 
ಶಕ್ತಿ ಇದೆ. ಆ ಶಕ್ತಿ ನಮ್ಮಲ್ಲಿ ಸತ್ಟೋನ್ಮೇಷವನ್ನು ಅಭೂತಪೂರ್ವವಾಗಿ ಮಾಡಬಲ್ಲದು. 
ವೇದಗಳ ಅಧ್ಯಯನದಿಂದ ನಮ್ಮಲ್ಲಿ ಆಗುವ ಮಹತ್ಪರಿಣಾಮಗಳಿಂದ ನಾವು ವಂಚಿತರಾಗ 
ಬಾರದು. ಅದೃಷ್ಟವಾದ ಪ್ರಯೋಜನದ ಈ ದೃಷ್ಟಿಯಿಂದ ಇದರ ಮಹತ್ವ ಅಪಾರ ವಾದುದು. 

ವೇದಗಳ ಅಧ್ಯಯನ ಅನೇಕ ದೃಷ್ಟಿಗಳಿಂದ ಲಾಭಪ್ರದವಾದುದು. ಅನುಪಮವೂ 
ನವಂನವವೂ ಆದ ಭಾವನೆಗಳಿಂದಲೂ ಉಪಮಾನಗಳಿಂದಲೂ ಕೂಡಿರುವ ಸೂಕ್ತಗಳು 
ಉತ್ತೆಮಕಾವ್ಯಗಳಾಗಿವೆ. ಗಿರಿನಿರ್ಧುರಗಳ ಸ್ವಚ್ಛಜಲಪ್ರವಾಹದಂತೆ ವೇದಯಷಿಗಳ ಕಲ್ಪನೆ 
ಪಲ್ಲವಿಸಿದೆ. ಕಾವ್ಮಾನಂದದ ಲಾಭ ಇವುಗಳ ಅಧ್ಯಯನದಿಂದ ಆಗುತ್ತದೆ. ಹೀಗೆ ಕಾವೃದೃಷ್ಟಿ 
ಯಿಂದ ವೇದಗಳ ಅಧ್ಯಯನ ಅತ್ಯಂತ ಪ್ರಯೋಜನಕಾರಿಯಾದುದು. ಐತಿಹಾಸಿಕದೃಷ್ಟಿ 
ಯಿಂದಲೂ ವೇದಗಳ ಅಧ್ಯಯನ ಅನಿವಾರ್ಯ. ಪ್ರಾಚೀನರಾದ ಆರ್ಯರ ನಾಗರಿಕತೆ, 
ಸಂಸ್ಕೃತಿ ಮನೋಭಾವಗಳು, ನಂಬಿಕೆಗಳು ಹಾಗೂ ಆದರ್ಶಗಳ ಪರಿಚಯ ನಮಗೆ 
ಮತ್ತೆಲ್ಲಿಯೂ ಆಗುವುದಿಲ್ಲ. ಇಂದೂ ಭಾರತೀಯರ ಮೇಲೆ ಇದರ ಪ್ರಭಾವ ಇದ್ದೇ ಇದೆ. 
ಮೂಲಭೂತವಾದ ಈ ಮನೋಭಾವದ ಅರಿವಿಗೆ ವೇದಗಳ ಅಧ್ಯಯನ ಅತ್ಯಂತ ಆವಶ್ಯಕ. 
ಭಾರತದ ಇತಿಹಾಸವನ್ನಾಗಲೀ, ವಿಶ್ವದ ಇತಿಹಾಸವನ್ನಾಗಲೀ ಅರಿಯಲು ಮೊತ್ತಮೊದಲಾಗಿ 
ವೇದಗಳ ಅಧ್ಯಯನವನ್ನು ಮಾಡಬೇಕು. ತುಲನಾತ್ಮಕ ಭಾಷಾಶಾಸ್ತ್ರದ ಅಧ್ಯಯನಕ್ಕೆ ವೇದಗಳ 
ಅಧ್ಯಯನ ಅನಿವಾರ್ಯ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಆದ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ 
ವೇದಗಳ ಅಧ್ಯಯನ ಆದ್ಯಕರ್ತವ್ಯವಾಗುತ್ತದೆ. ಶುಷ್ಕತರ್ಕ ಮತ್ತು ಸಂಶಯಗಳ ಸುಳಿಯಲ್ಲಿ 
ಸಿಕ್ಕಿಹೆೇಗಿ ಜೀವನದ ಗೊತ್ತುಗುರಿಗಳನ್ನು ಗುರುತಿಸಿಕೊಳ್ಳಲು ಅಸಮರ್ಥರಾಗಿ, ವ್ಯರ್ಥವಾಗಿ 
ತೊಳಲಿ ಐಹಿಕವನ್ನೂ ಕಳೆದುಕೊಂಡು ಪಾರಲೌಕಿಕವನ್ನೂ ನೆನೆಯದ ನಮಗೆ ವೇದಗಳ 
ಅಧ್ಯಯನದಿಂದ ಬಹಳ ಉಪಕಾರವಾಗುತ್ತದೆ. ಜೀವನದ ಆದರ್ಶವನ್ನು ನಮಗೆ 
ರೂಪಿಸಿಕೊಡುವುದಿದು. ಅನೇಕ ಜನ್ಮಗಳ ಪುಣ್ಮಫಲದಂತಿರುವ ಐಹಿಕವನ್ನು ತೆಗಳದೆ ಅದನ್ನು 
ನಮಗೂ ನಮ್ಮ ಸುತ್ತಮುತ್ತಲಿನವರಿಗೂ ಒಪ್ಪುವಂತೆ ಹಸನಾಗಿಸಿ, ಹದಗೊಳಿಸಿ, ಇದರ 
ಅಡಿಮಣೆಯ ಮೇಲೆ ಆತ್ಮಸಾಕ್ಷಾತ್ಕಾರವನ್ನು ಸಾಧಿಸಿ ಕೊಳ್ಳುವ ಮಾರ್ಗವನ್ನು ಇದರ 
ಅಧ್ಯಯನದಿಂದ ನಾವು ಅರಿಯಬಹುದು. ಭಾರತೀಯರ ಆದ್ಯಾತ್ಮಿಕ ದೃಷ್ಟಿಯ ಮೂಲ ಈ 
ವೇದಗಳಲ್ಲಿದೆ. ಇದರ ಅಧ್ಯಯನವಾಗದೆ ಆ ದೃಷ್ಟಿಯ ಪರಿಚಯ ನಮಗಾಗದು. 

ಇಂದು ವಿಶ್ವದ ಎಲ್ಲ ವಿಶ್ವವಿದ್ಮಾನಿಲಯಗಳೂ ವೇದಗಳ ಅಧ್ಯಯನಕ್ಕೆ ಪ್ರಾಶಸ್ತೃವನ್ನು 
ಕೊಟ್ಟಿವೆ. ಇತರರು ವೇದಾಧ್ಯಯನದ ವಿಚಾರದಲ್ಲಿಯೂ, ವೇದಸಂಶೋಧನೆಯಲ್ಲಿಯೂ 
ಹೆಚ್ಚಾದ ಆಸಕ್ತಿಯನ್ನು ತೋರುತ್ತಿರುವಾಗ ಆ ಪರಂಪರೆಯಲ್ಲಿಯೇ ಬಂದ ನಾವು 
ಉದಾಸೀನತೆಯನ್ನು ತೋರುವುದು ಯಾವ ಲಕ್ಷಣ? ನಮ್ಮ ಸಂಪ್ರದಾಯಗಳನ್ನೂ ಐತಿಹ್ಯ 
ಗಳನ್ನೂ ಅರಿಯಲು ನಮಗಿಂತಲೂ ಅರ್ಹರಾದವರು ಯಾರೂ ಇಲ್ಲ. ಪುಣ್ಮಪುರುಷರಾದ 
ನಾವು ಪ್ರಾಚೀನ ಯಷಿಗಳ ದರ್ಶನಭಾಗ್ಯವನ್ನು ಈ ವೇದಗಳಲ್ಲಿಯಾದರೂ ನಾವು ಪಡೆದು 
ಧನ್ಯರಾಗಬೇಕು. ನಮ್ಮ ಪ್ರಾಚೀನ ಸಂಪ್ರದಾಯಗಳ ಗೂಡಾರ್ಥವನ್ನು ಸಮಂಜಸವಾಗಿ 


೬೪ ವೈದಿಕ ಸಾಹಿತ್ಯ ಚರಿತ್ರ 


ತಿಳಿದು ಆಧುನಿಕ ವಿಮರ್ಶನಪದ್ಧತಿಯನ್ನೂ ಅಳವಡಿಸಿಕೊಂಡರೆ ಈ ಪವಿತ್ರಗ್ರಂಥಗಳಿಗ 
ನಿಖರವೂ, ನಿರ್ದುಷ್ಟವೂ, ಸರ್ವಸಮ್ಮತವೂ ಆದ ಅರ್ಥವೃತ್ತಿಯನ್ನು ನಾವು ಯೋಜಿಸಲು 
ಸಮರ್ಥರಾಗಬಹುದು. ಹೀಗೆ ಅನೇಕ ದೃಷ್ಟಿಗಳಿಂದ ವೇದಗಳ ಅಧ್ಯಯನ ನಮಗೆ ಬಹಳ 
ಹೆಚ್ಚಿನ ಪ್ರಯೋಜನವನ್ನುಂಟುಮಾಡುವುದಾಗಿದೆ. 


ಒಂದನೆಯ ಪ್ರಕರಣ 
ಸಂಹಿತೆಗಳು 


ಯಗ್ವೇದ ಸಂಹಿತೆ 

ಬೇರೆಬೇರೆ ಯಷಿಗಳಿಂದ ಬೇರೆಬೇರೆ ಕಾಲದಲ್ಲಿ ದೃಷ್ಟವಾದ ಅನೇಕಾನೇಕ ಸೂಕ್ತಗಳ 
ಸಮೂಹವೇ ಯಗ್ವೇದಸಂಹಿತೆಯಾಗಿದೆ. ಏಕಕರ್ತೃಕವಾದ ಕೃತಿಯಂತೆ ಇದು ಇಲ್ಲ. 
ಆದ್ದರಿಂದಲೇ ಕಾಲ ಮತ್ತು ದೇಶಗಳ ಐಕ್ಕವನ್ನಿಲ್ಲಿ ನಾವು ಕಾಣುವುದಕ್ಕಾಗುವುದಿಲ್ಲ. ಇಲ್ಲಿ 
ರುವ ಸಹಸ್ರಾರು ಸೂಕ್ತಗಳು ಯಪಷಿಗಳಿಂದ ದೃಷ್ಟವಾಗಿ ವಾಗ್ಮವಹಾರದಲ್ಲಿ ಪ್ರಚಾರ 
ದಲ್ಲಿದ್ದವು. ಅನೇಕ ಕಾಲದ ನಂತರ ಆ ಸೂಕ್ತಗಳನ್ನೆಲ್ಲಾ ಒಂದುಗೂಡಿಸಿದಾಗ ಸಂಹಿತೆಯು 
ರೂಪುಗೊಂಡಿತು. ಹೀಗೆ ಇವು ಬೇರೆಬೇರೆ ಕಾಲಕ್ಕೆ ಸೇರಿರುವ ಕಾರಣದಿಂದಲೇ ಇವುಗಳ 
ಭಾಷೆ, ಶಬ್ದಸಂಪತ್ತು, ಶೈಲಿ, ವ್ಯಾಕರಣ, ಭಾವನೆಗಳಲ್ಲಿ ವ್ಯತ್ಯಾಸಗಳಿವೆ. ಯಾಗಾದಿಗಳಿಗೇ 
ಮೀಸಲಾದ ಇತರ ವೇದಗಳಂತೆ ಅಲ್ಲದೆ ಇದು ವಿಷಯವೈವಿಧ್ಯದ ಕಾರಣ ಬಹುಮುಖವಾದ 
ಪ್ರಾಧಾನ್ಯವನ್ನು ಹೊಂದಿದೆ. 


ವಿಭಜನೆಯ ಕ್ರಮ 

ಯಗ್ವೇದ ಸಂಹಿತೆ 21 ಶಾಖೆಗಳಲ್ಲಿದ್ದಿತೆಂದು ಪತಂಜಲಿಗಳು ಹೇಳುತ್ತಾರೆ. 
ಇವುಗಳೆಲ್ಲವೂ ಈಗ ಉಪಲಬ್ಧವಾಗಿಲ್ಲ. ಇವುಗಳಲ್ಲಿ ಶಾಕಲ, ಬಾಷ್ಕಲ, ಆಶ್ವಲಾಯನ, 
ಶಾಂಖಾಯನ ಮತ್ತು ಮಾಂಡೂಕೇಯ ಶಾಖೆಗಳು ಪ್ರಸಿದ್ಧವಾಗಿವೆ. ಈ ಸಂಹಿತೆಯನ್ನು 
ಎರಡು ಬಗೆಯಾಗಿ ವಿಭಾಗ ಮಾಡುವ ಕ್ರಮ ಬಹಳ ಹಿಂದಿನಿಂದಲೂ ರೂಢಿಯಲ್ಲಿದೆ. 
ಇದನ್ನು ಅಷ್ಟಕ, ಅಧ್ಯಾಯ ಮತ್ತು ವರ್ಗಗಳನ್ನಾಗಿ ವಿಭಜಿಸುವುದು ಒಂದು ಕ್ರಮ. ಇಡೀ 
ಸಂಹಿತೆಯನ್ನು ಎಂಟು ಅಷ್ಟಕಗಳನ್ನಾಗಿಯೂ, ಒಂದೊಂದು ಅಷ್ಟಕವನ್ನೂ ಎಂಟೆಂಟು 
ಅಧ್ಯಾಯಗಳನ್ನಾಗಿಯೂ, ಒಂದೊಂದು ಅಧ್ಯಾಯವನ್ನೂ ಅನೇಕಾನೇಕ ವರ್ಗಗಳನ್ನಾಗಿಯೂ 
ವಿಭಾಗ ಮಾಡಿದ್ದಾರೆ. ವರ್ಗವೊಂದೊಂದರಲ್ಲಿಯೂ ಹಲವಾರು ಮಂತ್ರಗಳಿವೆ. ಸುಮಾರು 
ಐದು ಮಂತ್ರಗಳು ಒಂದೊಂದು ವರ್ಗದಲ್ಲಿಯೂ ಇರುವುವು. ಕೆಲವು ವೇಳೆ ಐದಕ್ಕೆ. 


1. 'ಏಕ ವಿಂಶತಿದಾ ಬಾಹ್ಟಚ್ಛೈಂ' ಮಹಾಭಾಷ್ಮ-ಪಸ್ಪಶಾಹ್ನೀಕ ; ಆದರೆ ಮಹಾಭಾರತದ 
ಶಾಂಶಿಪರ್ವದ ನಾರಾಯಣೇಯ ಆಖ್ಮಾನದಲ್ಲಿ 'ಏಕ ವಿಂಶತಿ ಸಾಹಸ್ರಂ ಯಗ್ವೇದಂ ಮಾಂ ಪ್ರಚಕ್ಷತೇ" 
ಎಂದಿದೆ. 


೬೬ ವೈದಿಕ ಸಾಹಿತ್ಯ ಚರಿತ್ರ 


ಮೀರಿಯಾಗಲೀ ಅಥವಾ ಕಡಿಮೆಯಾಗಲೀ ಇರುವುದೂ ಉಂಟು.? ಈ ಬಗೆಯ ವಿಭಾಗವನ್ನು 
ಕೆಳಗೆ ಗುರುತಿಸಿದೆ. 


ಈ ಬಗೆಯ ವಿಭಾಗದಿಂದ ಒಂದು ಅನುಕೂಲವುಂಟು. ಯಕ್ಸಂಹಿತೆಯ ಈ 64 ಅಧ್ಯಾಯಗಳು 
ಸ್ವಲ್ಪ ಹೆಚ್ಚು ಕಡಮೆ ಸಮನಾಗಿವೆಯಾದಕಾರಣ ಅಧ್ಯಯನಾದಿಗಳಿಗೆ ಅನುಕೂಲವಾಗಿವೆ. 
ವೈದಿಕರಲ್ಲಿ ಇಂದೂ ಹೆಚ್ಚಾಗಿ ಈ ಕ್ರಮ ಪ್ರಚಾರದಲ್ಲಿದೆ. 

ಬಹಳ ಹಿಂದಿನಿಂದಲೂ ಯಕ್ಸಂಹಿತೆಯನ್ನು ಮತ್ತೊಂದು ರೀತಿಯಲ್ಲಿಯೂ ವಿಭಜಿಸಿ 
ಕೊಂಡಿದ್ದಾರೆ. ಇಡೀ ಸಂಹಿತೆಯನ್ನು ಹತ್ತು ಮಂಡಲಗಳನ್ನಾಗಿಯೂ, ಮಂಡಲಗಳನ್ನು 
ಅನುವಾಕಗಳನ್ನಾಗಿಯೂ ಅನುವಾಕಗಳನ್ನು ಸೂಕ್ತಗಳನ್ನಾಗಿಯೂ ಸೂಕ್ತಗಳನ್ನು ಮಂತ್ರ 
ಗಳನ್ನಾಗಿಯೂ ವಿಭಜಿಸಲಾಗಿದೆ. ಈ ಬಗೆಯ ಮಂಡಲ-ಅನುವಾಕ-ಸೂಕ್ತಗಳ ವಿಭಾಗವೇ 
ಹೆಚ್ಚು ಶಾಸ್ತ್ರೀಯವಾದ ಕ್ರಮವಾಗಿದೆ. ಈ ಬಗೆಯ ವಿಭಜನಾಕ್ರಮವನ್ನು ಮುಂದೆ ತೋರಿಸಿದೆ. 


2. 1207 ವರ್ಗಗಳು 5  ಮಂತ್ರಗಳುಳ್ಳವು 
346 6 ೫ 
119 8 6 
59 | 8 
1 1 ನ 


6 
ವ್ರ 
ಎ. WN 


ಸಂಹಿತೆಗಳು ೬೭ 


ಈ ವಿಭಾಗಕ್ರಮವೇ ಪ್ರಾಯಃ ಎಲ್ಲ ಸಂಶೋಧಕರಿಂದಲೂ ಅನುಸರಿಸಲ್ಪಡುತ್ತಿದೆ. 


ಸಂಹಿತೆಯ ಸಂಕಲನ 
ಖಗ್ವೇದ ಸಂಹಿತೆಯ ಸಂಕಲನ ಯಾರಿಂದ ಯಾವಾಗ ಆಯಿತೆಂಬುದು ಚರ್ಚಾಸ್ಪದವಾದ 
ವಿಚಾರವಾಗಿದೆ. ಪರಾಶರಪುತ್ರರಾದ ಕೃಷ್ಣದೈಪಾಯನರು ವೇದಗಳನ್ನು ವಿಭಾಗಮಾಡಿ ಬೇರೆ 
ಬೇರೆ ಸಂಹಿತೆಗಳನ್ನಾಗಿ, ಬ್ರಾಹ್ಮಣಗಳನ್ನಾಗಿ, ಆರಣ್ಯಕೋಪನಿಷತ್ತುಗಳನ್ನಾಗಿ ವಿಭಜಿಸಿದ 
ರೆಂದು ಸಂಪ್ರದಾಯಕ್ಕನುಗುಣವಾದ ಪ್ರಸಿದ್ಧಿ ಇದೆ. 'ವೇದಾನ್‌ ವಿಮ್ಕಾಸ ಯಾಸ್ಮಾತ್ಸಃ 
ವೇದವ್ಯಾಸ ಇತೀರಿತಃ' ಎಂಬ ಮಹಾಭಾರತದ ನುಡಿ ಅವರಿಗೆ ವೇದವ್ಕಾಸರೆಂಬ ಹೆಸರು 
ಬರಲು ಕಾರಣವನ್ನು ಹೀಗೆ ಸೂಚಿಸುತ್ತದೆ. ಈ ಕೃಷ್ಣದ್ಹೈಪಾಯನವ್ಕಾಸರೂ, ವೇದಾಂತ 
ಸೂತ್ರಕಾರರಾದ ಬಾದರಾಯಣವ್ಕಾಸರೂ, ಒಬ್ಬರೇ ಅಥವಾ ಬಿನ್ನಬಿನ್ನ ವ್ಯಕ್ತಿಗಳೇ ಎಂಬ 
ವಿಚಾರದಲ್ಲಿ ವಿದ್ವಾಂಸರಲ್ಲಿ ಒಮ್ಮತವಿಲ್ಲ. ಇವರಿಬ್ಬರೂ ಒಬ್ಬರೇ ಎಂಬುವುದು ಪ್ರಾಚೀನರ 
ಮತ.3 ವೇದಸೂಕ್ತಗಳನ್ನೆಲ್ಲಾ ಕ್ರೋಢೀಕರಿಸಿ, ವಿಭಾಗಮಾಡಿ ಸಂಹಿತೆಗಳನ್ನಾಗಿ 
3. ಸಹೋವಾಚ ವ್ಯಾಸ: ಪಾರಾಶರ್ಯ: ಇಶಿಶ್ರುತಿಪ್ರಸಿದ್ದೇ ತಸ್ಮೈವ ಬಾದರಾಯಣಸಂಜ್ಞತ್ವಂ 
ಎವಕ್ಷಿತಂ. ಯಥೋಕ್ತಂ ಮಹರ್ಷಿಣ್ಯವ-- 
'ದ್ವೀಪೇ ಬದರಿಕಾಮಿಶ್ರೇ ಬಾದರಾಯಣಮಚ್ಕುತಮ್‌ | 
ಪರಾಶರಾತೃತ್ಕವತೀ ಪುತ್ರಂ ಲೇಭೇ ಪರಂತಪಂ ॥ ಇತಿ ; ಯದ್ಮಪಿ 
'ಯಷ್ಕಂತರೇಪಿ ಬಾದರಾಯಣಶಬ್ದಪ್ರಯೋಗ: ತಥಾಪಿ ಸೂತ್ರಕೃದ್ಧಿಷಯೇ ಬಾದರಾಯಣಶಬ್ದಃ 
ಪಾರಾಶರ್ಯಗೋಚರ ಏವ, ತಥಾ ಚ ಸ್ಕಾಂದೇ ವೃಕ್ತಮುಕ್ತಂ ("-ಶ್ರುತ ಪ್ರಕಾಶಿಕಾ. 


೬೮ ವೈದಿಕ ಸಾಹಿತ್ಯ ಚರಿತ್ರೆ 


" ರೂಪುಗೊಳಿಸಿದವರು ಕೃಷ್ಣದ್ವೈಪಾಯನ ವ್ಯಾಸರು ಎಂದು ಹೇಳುವುದರಲ್ಲಿ ಯಾವ ಬಾಧಕವೂ 
ಇಲ್ಲ. ಚತುರ್ವೇದ ಸಂಹಿತೆಗಳನ್ನೂ ಏಕಕಾಲದಲ್ಲಿ ಕೂಡಿಸಿದರೇ ಅಥವಾ ಬೇರೆಬೇರೆ 
ಕಾಲಗಳಲ್ಲಿ ಕೂಡಿಸಿದರೇ ಎಂಬುದೂ ಜಟಿಲವಾದ ಪ್ರಶ್ನೆಯೇ ಆಗಿದೆ. 
ಬ್ರಾಹ್ಮಣಗ್ರಂಥಗಳನ್ನೂ ಆರಣ್ಯ ಕೋಪನಿಷತ್ತುಗಳನ್ನೂ ಸಂಹಿತೆಗಳೊಡನೆಯೇ 
ಪೃಥಕ್ಕರಿಸಲಾಯಿತೇ ಅಥವಾ ಇವು ಮುಂದಿನ ಕಾಲದಲ್ಲಿ ಕೂಡಿಸಲಾದವೇ ಎಂಬುದು 
ಇನ್ನೊಂದು ಸಮಸ್ಯೆಯಾಗಿದೆ. ಬ್ರಾಹ್ಮಣಗ್ರಂಥಗಳು ಸಂಹಿತೆಗಳನ್ನು ಪವಿತ್ರವೆಂದೂ, 
ದೃಷ್ಟವಾದವೆಂದೂ ಹೇಳುವ ಕಾರಣ ಇವು ಸಂಹಿತೆಗಳಿಗಿಂತ ಉತ್ತರಕಾಲೀನವಾಗಿರಲೇಬೇಕು. 
ಅರ್ಥಾತ್‌ ಬ್ರಾಹ್ಮಣಗ್ರಂಥಗಳಿಗಿಂತ ಬಹಳ ಹಿಂದೆಯೇ ಸಂಹಿತೆಗಳ ಸಂಕಲನವಾಗಿರಬೇಕೆಂದು 
ಒಪ್ಪಬೇಕಾಗುತ್ತದೆ. ಬ್ರಾಹ್ಮಣ ಗ್ರಂಥಗಳಲ್ಲಿ ನಾಲ್ಕು ವೇದಗಳ ಸಂಹಿತೆಗಳನ್ನೂ 
ಉಲ್ಲೇಖಿಸಿದೆ. ಆದುದರಿಂದ ಇವು ಸಂಹಿತೆಗಳ ಜೊತೆಗೇ ಕೂಡಿಸಲ್ಪಟ್ಟವೆಂದು 
ಹೇಳುವುದಕ್ಕಾಗುವುದಿಲ್ಲ. ಬ್ರಾಹ್ಮಣಗ್ರಂಥಗಳು ಸಂಹಿತೆಗಳ ಸಂಕಲನವಾದಮೇಲೆ ಅನೇಕ 
ಕಾಲದ ನಂತರ ರೂಪುಗೊಂಡಿರಬೇಕು. ಒಂದೊಂದು ವೇದ ದಲ್ಲಿಯೂ ಉದ್ಭವಿಸಿರುವ 
ಅನೇಕಾನೇಕ ಶಾಖೆಗಳನ್ನು ಗಮನಿಸಿದರೆ ಈ ಸಂಹಿತೆಗಳೆಲ್ಲಾ ಆಯಾ ರೂಪಗಳನ್ನು ಎಷ್ಟು 
ಸಹಸ್ರವರ್ಷಗಳ ಹಿಂದೆಯೇ ಪಡೆದಿರಬಹುದೆಂಬ ಅಂಶ ಗೊತ್ತಾಗುತ್ತದೆ. ಯಕ್ಸಂಹಿತೆಯ 
ಕಾಲಕ್ಕೂ ಹಿಂದೆಯೇ ಆರ್ಯರು ಯಾಗಾದಿಗಳನ್ನು ಆಚರಿಸುತ್ತಿದ್ದರೆಂದೂ ಅದಕ್ಕನುಗುಣವಾಗಿ 
ಮಂತ್ರಗಳನ್ನು ಬಳಸುತ್ತಿದ್ದರೆಂದೂ ವಿದ್ವಾಂಸರು ಹೇಳುತ್ತಾರೆ. ಹೋತೃ, ಅಧ್ವರ್ಯು, 
ಉದ್ಗಾತೃ ಮುಂತಾದವರು ಬಳಸುತ್ತಿದ್ದ ಮಂತ್ರಗಳು ಆಯಾ ಪರಂಪರೆಯಿಂದ ಹಾಗೆಯೇ 
ಮುಖಸ್ಥವಾಗಿಯೇ ಬೆಳೆದುಬಂದು ಅನೇಕ ಕಾಲದ ನಂತರ ಆಯಾ ಸಂಹಿತೆಗಳಾಗಿ 
ರೂಪುಗೊಂಡವು. ವಿಷ್ಣು ಪುರಾಣದಲ್ಲಿ ವ್ಯಾಸರು ನಾಲ್ಕು ವೇದಗಳನ್ನು ಪೈಲ, ವೈಶಂಪಾಯನ, 
ಜೈಮಿನಿ ಸುಮಂತುಗಳೆಂಬ ನಾಲ್ವರು ಶಿಷ್ಕರುಗಳಿಗೆ ಉಪದೇಶಿಸಿದರೆಂದು ಹೇಳಿದೆ." ಹೀಗೆ 
ನಮ್ಮ ಪ್ರಾಚೀನರ ಅಭಿಪ್ರಾಯದಲ್ಲಿ ವೇದಸಂಹಿತೆ ಗಳನ್ನು ಕೂಡಿಸಿದವರು 
ಕೃಷ್ಣದ್ಹೈಪಾಯನವ್ಯಾಸರು. ಇವರಿಗೇ ಬಾದರಾಯಣವ್ಯಾಸರೆಂಬ ಹೆಸರಿದ್ದಿತು. ಆದರೆ ಆಧುನಿಕ 
ವಿಮರ್ಶಕರಲ್ಲಿ ಈ ಬಗೆಗೆ ಒಮ್ಮತವಿಲ್ಲ. ವೇದವ್ಕಾಸರು ಸಂಹಿತೆಗಳನ್ನು 
ಕೂಡಿಸಿದರೆಂಬುದನ್ನೂ ಅನೇಕರು ಒಪ್ಪುವುದಿಲ್ಲ. ವೇದವ್ಕಾಸರು ಸಂಹಿತೆಗಳನ್ನು 
ಕೂಡಿಸಿದರೆಂದು ಕೆಲವರು ಅಂಗೀಕರಿಸಿದರೂ ಇವರೂ ವೇದಾಂತ ಸೂತ್ರಕಾರರಾದ 
ಬಾದಾರಾಯಣವ್ಯಾಸರೂ ಬೇರೆಬೇರೆಯವರಂದು ಅಭಿಪ್ರಾಯಪಡುತ್ತಾರೆ. ಯಗಜುಸ್ಸಾಮ 
ವೇದಗಳನ್ನು ಕೃಷ್ಣದ್ಹೈಪಾಯನರು ಕೂಡಿಸಿದರೆಂದೂ ಅಥರ್ವವೇದ ಸಂಹಿತೆ ಮುಂದಿನ 
ಕಾಲದಲ್ಲಿ ಮತ್ತೆ ಯಾರಿಂದಲೋ ಸಂಗ್ರಹ ಮಾಡಲ್ಪಟ್ಟಿತೆಂದೂ ಶ್ರೀ ಸಿ. ವಿ. ವೈದ್ಮರು 
ಅಭಿಪ್ರಾಯಪಡುತ್ತಾರೆ." ವೇದವ್ಯಾಸರು ಭಾರತ ಯುದ್ಧದ ಕಾಲದವರು. ಈ ಮಹಾಭಾರತ 
ಯುದ್ಧ ಕ್ರಿ. ಪೂ. 3102 ರಲ್ಲಿ ನಡೆಯಿತು. ಶತಪಥ ಬ್ರಾಹ್ಮಣದಲ್ಲಿ ಜುಗ್ಬೇದದ ವರ್ಣನೆ 
ಇರುವುದರಿಂದಲೂ, ಸಹದೇವಪುತ್ರ ಸೋಮಕ ಮತ್ತು ದೇವಾಪಿಗಳ ವರ್ಣನೆ ಯಗ್ವೇದ 
ದಲ್ಲಿರುವುದರಿಂದಲೂ ಶತಪಥಬ್ರಾಹ್ಮಣ ಕ್ರಿ. ಪೂ. 3000ಕ್ಕೂ ಹಿಂದಿನದೆಂದು 

4.ವ.ಪು346,9 


5. History of Vedic Literature- C. V. Vaidya, ೧. 46 
6. ibid, ೧. 52 


ಸಂಹಿತೆಗಳು ಕ 


ಶ್ರೀ ಎಸ್‌. ಬಿ. ದೀಕ್ಷಿತ್‌ರವರು ಸಿದ್ಧಾಂತಿಸಿರುವುದರಿಂದಲೂ ಭಾರತ ಯುದ್ಧದ 
ಸಮಕಾಲೀನರಧಾದ ಕೃಷ್ಣದ್ವೈಪಾಯನವ್ಯಾಸರು ಸಂಹಿತೆಗಳನ್ನು ಕೂಡಿಸಿದರೆಂದೂ, ಈ ಕಾಲ 
ಸುಮಾರು ಕ್ರಿ. ಪೂ. 3100 ಇರಬೇಕೆಂದೂ” ಶ್ರೀ ಸಿ. ವಿ. ವೈದ್ಯರು ಅಭಿಪ್ರಾಯಪಡುತ್ತಾರೆ. 
ಪಾಶ್ಚಾತ್ಯರ ಮತ 

ಪಾಶ್ಚಾತ್ಮ ವಿಮರ್ಶಕರು ಖುಗ್ಬೇದ ಸಂಹಿತೆಯನ್ನು ಅನೇಕ ಘಟ್ಟಗಳಲ್ಲಿ ಕೂಡಿಸಲಾಗಿದೆ 
ಯೆಂದು ಹೇಳುತ್ತಾರೆ. ಬೇರೆಬೇರೆ ಕಾಲಗಳಲ್ಲಿ ಬೇರೆಬೇರೆ ಭಾಗಗಳು ಕೂಡಿಸಲ್ಪಟ್ಟು ಒಟ್ಟು 
ಸಂಹಿತೆಯು ಇಂದಿನ ರೂಪವನ್ನು ಹೊಂದಿತೆಂಬುದು ಇವರ ಅಭಿಪ್ರಾಯ. ಎರಡನೆಯ 
ಮಂಡಲದಿಂದ ಏಳನೆಯ ಮಂಡಲ ಪೂರ್ತಿಯಾಗಿ ಮೊಟ್ಟಮೊದಲು ಸಂಗ್ರಹಿಸಲ್ಪಟ್ಟಿತೆಂದೂ 
ಈ ಮಂಡಲಗಳು ಅಶಿ ಪ್ರಾಚೀನವಾದವೆಂದೂ ಇವರ ಮತ. ಇದಾದನಂತರ ಎಂಟ: ಮತ್ತು 
ಒಂಭತ್ತನೆಯ ಮಂಡಲಗಳನ್ನು ಕೂಡಿಸಿದರೆಂದೂ, ತದನಂತರ ಒಂದನೆಯ ಮಂಡಲವನ್ನು 
ಸಂಗ್ರಹಿಸಿ ಕಟ್ಟಕಡೆಗೆ ಹತ್ತನೆಯ ಮಂಡಲವನ್ನು ಕೂಡಿಸಿ ಸೇರಿಸಿದರೆಂಬುದೂ ಇವರ 
ಅಬಿಪ್ರಾಯ. ಈ ವಿಧವಾದ ನಿರ್ಣಯವನ್ನು ಮುಟ್ಟಲು ಆಯಾ ಮಂಡಲಗಳ ವೈಶಿಷ್ಟ್ಯ, 
ವಿಷಯ, ಭಾಷೆ, ಪದಪ್ರಯೋಗ ಮೊದಲಾದವುಗಳು ಆಧಾರವಾಗಿವೆ. ಎರಡನೆಯ 
ಮಂಡಲದಿಂದ ಏಳನೆಯ ಮಂಡಲ ಪೂರ್ತಿಯಾಗಿ ವಂಶೀಯ ಮಂಡಲಗಳೆಂದು ಪ್ರಸಿದ್ಧ 
ವಾಗಿವೆ. ಈ ಒಂದೊಂದು ಮಂಡಲವೂ ಒಬ್ಬೊಬ್ಬ ಖುಷಿಗೆ ಸೇರಿದೆ. ಇದರ ಭಾಷೆ ಉಳಿದ 
ಭಾಗಗಳ ಭಾಷೆಗಿಂತ ಪ್ರಾಚೀನತರವಾಗಿ ವಿವಿಧಪ್ರಯೋಗಗಳನ್ನು ಹೊಂದಿದೆ. ಎಂಟನೆಯ 
ಮಂಡಲ ಭಿನ್ನಭಿನ್ನ ಜುಷಿಗಳಿಂದ ದೃಷ್ಟವಾದ ಸೂಕ್ತಗಳನ್ನು ಹೆಚ್ಚಾಗಿ ಹೊಂದಿದೆ. ಈ 
ಮಂಡಲ ಉಳಿದ ವಂಶೀಯ ಮಂಡಲಗಳಿಗಿಂತ ಭಿನ್ನವಾಗಿ ಬೇರೆ ಕಾಲದಲ್ಲಿ ಸೇರಿಸಲ್ಪಟ್ಟಿರ 
ಬೇಕು. ಒಂಭತ್ತನೆಯ ಮಂಡಲದ ಸೂಕ್ತಗಳೆಲ್ಲ ಸೋಮಪವಮಾನದೇವತಾಕವಾದವು. 
ಆದ್ದರಿಂದ ಉಳಿದ ಮಂಡಲಗಳೆಲ್ಲದರಿಂದ ಸೋಮದೇವತಾಕವುದ ಸೂಕ್ತಗಳನ್ನು ಪೃಥಕ್ಕರಿಸಿ 
ಇಲ್ಲಿ ಸಂಗ್ರಹಿಸಿರಬೇಕೆಂಬ ಊಹೆಗೆ ಅವಕಾಶವಿದೆ. ಆ ಕಾರಣದಿಂದ ಈ ಮಂಡಲವು 
ಪಶ್ಚಾತ್ಕಾಲ ಸಂಯೋಜಿತವಾದುದೆಂದು ಹೇಳಲಾಗಿದೆ. 

ಇದೇ ರೀತಿಯಲ್ಲಿ ಪರೀಕ್ಷಿಸಿದರೆ ಮೊದಲ ಮಂಡಲವನ್ನು ಒಂಬತ್ತನೆಯ ಮಂಡಲದ 
ಸಂಗ್ರಹವಾದಮೇಲೆ ಕೂಡಿಸಿರುವುದು ಗೊತ್ತಾಗುತ್ತದೆ. ಹತ್ತನೆಯ ಮಂಡಲದಲ್ಲಿ ಬರುವ 
ವಿಚಾರಗಳು ಉಳಿದ ವಿಚಾರಗಳಿಗಿಂತ ಬಿನ್ನವಾಗಿ ವಿಲಕ್ಷಣವಾಗಿವೆ. ಇದರ ಭಾಷೆಯೂ 
ಬೇರೆಬೇರೆಯಾಗಿ ಅರ್ವಾಚೀನವಾಗಿದೆ. ಇದು ಇತರ ಮಂಡಲಗಳ ನಂತರ ಕೊನೆಯಲ್ಲಿ 
ಸಂಯೋಜಿಸಲ್ಪಟ್ಟಿರಬೇಕು. ಹೀಗೆ ಪಾಶ್ನಾತ್ಮ ವಿಮರ್ಶಕರ ವಿಚಾರ ವಿವೇಚನೆ ಮುಂದುವರಿ 
ದಿದೆ. ಈ ವಿಧವಾದ ಊಹೆಗೆ ಖಗ್ವೇದದ ಅಂತರಂಗಪ್ರಮಾಣವೇ ಆಧಾರವಾಗಿದೆ. ಪ್ರಾಯಃ 
ಎಲ್ಲ ಆಧುನಿಕ ವಿಮರ್ಶಕರೂ ಈ ರೀತಿಯಾಗಿ ಯಗ್ವೇದಸಂಹಿತೆ ಹಲವಾರು ಹಂತಗಳಲ್ಲಿ 
ಭಿನ್ನಭಿನ್ನ ಕಾಲಗಳಲ್ಲಿ ಸಂಯೋಜಿಸಲ್ಪಟ್ಟಿತೆಂಬ ನಿರ್ಧಾರಕ್ಕೆ ಬಂದಿದ್ದಾರೆ. 


7. 016೧.46, 47 

8. ಶ್ರೀ ಸಿ. ವಿ ವೈದ್ಯರು ಈ ವಾದವನ್ನು ಖಂಡಿಸಿ ಯಗ್ರೇದಸಂಡಿತೆ ಸಮಗ್ರವಾಗಿ ಒಮ್ಮೆಯೇ 
ಸಂಯೋಜಿಸಲ್ಪಟ್ಟಿತೆಂಬ ಅಭಿಪ್ರಾಯವನ್ನು ಸಮರ್ಥಿಸಿದ್ದಾರೆ. 

History of Sanskrit Literature-C. V. Vaidya, ೧. 47 


i ವೈದಿಕ ಸಾಹಿತ್ಯ ಚರಿತ್ರೆ 
ಸಂಹಿತಾರೂಪ ವೈಯ್ಯಾಕರಣರ ಕೈವಾಡವಲ್ಲ 


ಕೆಲವು ಪಾಶ್ಚಾತ್ಮ ವಿದ್ವಾಂಸರು ಯಕ್ಸಂಹಿತೆ ಈಗಿರುವ ರೂಪಕ್ಕಿಂತಲೂ ಬೇರೆಯಾದ 
ಮೂಲರೂಪದಲ್ಲಿದ್ದಿತೆಂದೂ ಸಂಹಿತಾಕಾರರು ವ್ಯಾಕರಣ ನಿಯಮಕ್ಕನುಸಾರವಾಗಿ 
ಸಂಹಿತೆಯನ್ನು ಕೂಡಿಸಿದರೆಂದೂ ಅಭಿಪ್ರಾಯಪಡುತ್ತಾರೆ.* ವೈಯ್ಕಾಕರಣರ ಪರಿಶ್ರಮದ 
ಫಲವೇ ಸಂಹಿತಾಪಾಠವೆಂದು ಇವರ ಅಭಿಪ್ರಾಯ. ಈ ವಿದ್ವಾಂಸರು 'ಸಂಹಿತೆ' ಎಂಬ ಪದದ 
ಅರ್ಥಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಈ ವಿಧವಾದ ಊಹೆ ಮಾಡಿದ್ದಾರೆಂದು ತೋರುತ್ತದೆ. 
ಅಂತೂ ಈ ವಾದ ಸಾಧುವಾದುದಲ್ಲವೆಂದು ಹೇಳಬೇಕಾಗಿದೆ. ವೇದಖಷಪಿಗಳಿಗೆ 
ಸಂಧಿನಿಯಮಗಳು ಗೊತ್ತಿಲ್ಲವೆಂದು ಹೇಳುವುದಕ್ಕಾಗದು, 'ಹಿ ಅಗ್ನೇ' ಎಂದು ಯಷಿ 
ಹೇಳಿದುದನ್ನೇ ಸಂಹಿತಾಕಾರರು 'ಹೃಗ್ನೇ' ಎಂದು ಜೋಡಿಸಿದರೆಂದು ಹೇಳುವುದು 
ಯುಕ್ತವಾಗದು. ಏಕೆಂದರೆ ಛಂದಸ್ಸಿಗೆ ಹೊಂದಿಕೊಳ್ಳುವ ಕಡೆ ಯಷಿಗಳು ಅನೇಕ ಮಂತ್ರಗಳಲ್ಲಿ 
ಸಂಧಿಕಾರ್ಯಗಳನ್ನು ಮಾಡಿಯೇ ಇದ್ದಾರೆ. 'ಪುರುಷ ಏವೇದಂ ಸರ್ವಂ] 'ಪಶೂನ್‌ ತಾಂಶ್ಚಕ್ರೇ', 
'ಚಕ್ಷೋಸ್ಸೂರ್ಯೋ ಅಜಾಯತ' ಮೊದಲಾದ ಸಂದರ್ಭಗಳಲ್ಲಿ ಈ ಅಂಶವನ್ನು ಕಾಣಬಹುದು. 
ಆದ್ದರಿಂದ ಸಂಹಿತಾಪುಠ ಯಪಿಗಳು ಹೇಳಿದಂತೆ ಇದೆಯೇ ವಿನಾ ವೈಯ್ಯಾಕರಣರ ಕೈವಾಡವಲ್ಲ. 
ಹೀಗಿಲ್ಲದಿದ್ದರೆ ಅನೇಕ ಕಡೆ ಈಗಲೂ ಸಂಧಿಕಾರ್ಯವನ್ನೇಕೆ ನೆರವೇರಿಸಲಿಲ್ಲವೆಂಬ ಪ್ರಶ್ನೆಗೆ 
ಉತ್ತರ ದೊರೆಯದು. 'ಯಷೀಂಸ್ತಪಸ್ತತೋ' ಎನ್ನುವ ಬದಲು 'ಯಷೀನ್‌ ತಪಸ್ಪತೋ' 
ಎಂದೇ ಏಕೆ ಪಾಠವನ್ನು ಉಳಿಸಿಕೊಂಡಿದ್ದಾರೆ ? ಕೆಲವು ಕಡೆ ಸಂಧಿಕಾರ್ಯ ನಡೆಸಿ ಮತ್ತೆ 
ಕೆಲವು ಕಡೆ ಬಿಟ್ಟರೆಂದು ಹೇಳುವುದೂ ಸಾಧ್ಯವಿಲ್ಲ. 'ಹೃಗ್ನೇ' ಎಂಬಲ್ಲಿ ಛಂದಸ್ಸಿನ 
ಮಾತ್ರೆಯೊಂದು ಕಡಮೆಯಾಗುವುದರಿಂದ ಉಚ್ಚರಿಸುವಾಗ 'ಹಿಯಗ್ನೇ' ಎಂದು ಹೇಳುತ್ತಿದ್ದರು. 
ಕಾತ್ಕಾಯನರು ಸರ್ವಾನುಕ್ರಮಣಿಯಲ್ಲಿ 'ಪಾದಪೂರಣಾರ್ಥಂ ತು ಕ್ಪೈಪ್ರಸಂಯೋಗ್ಯೆಕಾಕ್ಟರೀ 
ಭಾವಂ ವ್ಯೂಹೇತ್‌', ಎಂದು ಈ ಅಂಶವನ್ನು ವಿವೇಚಿಸಿದ್ದಾರೆ. ಸುಕರವಾಗಿ 
ಉಚ್ಚರಿಸುವುದಕ್ಕಾಗಿ ಸಂಧಿ ವೈಕಲ್ಪಿಕವಾಗಿದ್ದಿತೆಂದು ಇದರಿಂದ ಗೊತ್ತಾಗುತ್ತದೆ. ಆದಕಾರಣ 
ಯಕ್‌ಸಂಹಿತೆ ಇಂದು ಇರುವಂತೆಯೇ ಮೊದಲು ಇದ್ದಿತಂದೂ ವೈಯ್ಯಾಕರಣರ ಕೈವಾಡದ 
ಪರಿಣಾಮ ಸಂಹಿತೆಯ ರೂಪವಾಗಿಲ್ಲವೆಂದೂ ಹೇಳಬಹುದು. 


ಸಂಹಿತೆಯ ಸಂಯೋಜನಾ ಕ್ರಮ 


ಜಗ್ಬೇದ ಸಂಹಿತೆಯ ಹತ್ತು ಮಂಡಲಗಳನ್ನು ಬೃಹದ್ದೇವತೆಯಲ್ಲಿ ಮೂರು ಬಗೆಯಾಗಿ 
ವಿಂಗಡಿಸಿದ್ದಾರೆ. 
ಪ್ರಥಮೇ ಮಂಡಲೇ ಜ್ಞೇಯಾ: ಯಷಯಸ್ತು ಶತರ್ಚನಃ | 
ಕುದ್ರಸೂಕ್ತಮಹಾಸೂಕ್ತಾ ಅನ್ನೇ ಮಧ್ಮೇಷು ಮಧ್ಯಮುಃ ॥ (ಬೃ. 3-116) 
ಇದನ್ನೇ ಆಶ್ವಲಾಯನ ಗೃಹ್ಮಸೂತ್ರದಲ್ಲಿ 'ಅಥ ಯಷಯ; ಶತರ್ಚಿನೋ ಮಧ್ಯಮಾಗೃತ್ಸ 
ಮದೋ ವಿಶ್ವಾಮಿತ್ರೋ ವಾಮದೇವೋತತ್ರಿರ್ಭರದ್ವಾಜಾ ವಸಿಷ್ಠಃ ಪ್ರಗಾಥಾಃ ಪಾವಮಾನ್ಮಾಃ 
ಕ್ಷುದ್ರಸೂಕ್ತಾ ಮಹಾಸೂಕ್ತಾ ಇತಿ” (3-4) ಎಂದು ನಿರೂಪಿಸಿದ್ದಾರೆ. 
ಈ ಹತ್ತುಮಂಡಲಗಳಲ್ಲಿ ಎರಡನೆಯ ಮಂಡಲದಿಂದ ಏಳನೆಯ ಮಂಡಲ 


9. History of Sanskrit Literature, Macdonell, ೧. 47 


ಸಂಹಿತೆಗಳು ೭೧ 


ಪೂರ್ತಿಯಾಗಿ ವಂಶೀಯ ಮಂಡಲಗಳು. ಒಂದೇ ವಂಶದ ಯಪಿಗಳಿಂದ ದೃಷ್ಟವಾದ 
ಮಂತ್ರಗಳು ಈ ಮಂಡಲಗಳಲ್ಲಿ ಸಂಯೋಜಿಸಲ್ಪಟ್ಟಿವೆ. ಈ ಮಂಡಲಗಳ ಯಪಿಗಳು 


ಹೀಗಿದ್ದಾರೆ : 
ಎರಡನೆಯ ಮಂಡಲ ಗೃತ್ಸಮದ ಯಷಿಯ ವಂಶದವರದು 
ಮೂರನೆಯ " ವಿಶ್ವಾಮಿತ್ರ p 
ನಾಲ್ಕನೆಯ " ವಾಮದೇವ i 
ಐದನೆಯ ನ ಅತ್ರಿ i 
ಆರನೆಯ " ಭರದ್ವಾಜ " 
ಏಳನೆಯ ” ವಸಿಷ್ಠ 


ಈ ಆರು ಯಷಿಗಳಿಗೂ ಮಧ್ಯಮಾ: ಎಂಬ ಅಭಿಧಾನವಿದೆ. ಆಯಾ ಮಂಡಲವನ್ನು ಯಷಿಯ 
ಹೆಸರಿನಿಂದಲೇ ವಿಶ್ವಾಮಿತ್ರಮಂಡಲ, ವಸಿಷ್ಠಮಂಡಲ, ಅತ್ರಿಮಂಡಲ ಎಂಬುದಾಗಿ 
ಕರೆಯುವುದುಂಟು. ಈ ಮಂಡಲಗಳಿಗೆ ಅನುವಂಶೀಯ ಮಂಡಲಗಳಿಂದು ಹೆಸರು. ಬ್ರಾಹ್ಮಣ 
ಗ್ರಂಥಗಳೂ ಅನುಕ್ರಮಣಿಕೆಗಳೂ ಇವುಗಳ ವೈಶಿಷ್ಟ್ಯವನ್ನು ಅಂಗೀಕರಿಸಿವೆ. ಈ ಮಂಡಲಗಳಲ್ಲಿ 
ಪ್ರಾಯಃ ಮೊದಲು ಅಗ್ನಿಸೂಕ್ತಗಳೂ ಅನಂತರ ಇಂದ್ರಸೂಕ್ತಗಳೂ ಇವೆ. 

ಮೊದಲನೆಯ ಮಂಡಲದ ಯಪಿಗಳನ್ನು 'ಶತರ್ಚಿನಃ' ಎಂದು ಕರೆದಿರುವುದಕ್ಕೆ ಪ್ರಾಯಃ 
ಈ ಮಂಡಲದ ಮೊದಲನೆಯ ಖುಷಿ 'ಮಧುಚ್ಛಂದಸ್ಸಿ'ಗೆ 102 ಖಕ್ಕುಗಳಿರುವುದೂ 
ಮಧುಚ್ಛಂದಸ್ಸಿನ ಸಹಯೋಗ ಇತರರಿಗೆ ಇರುವುದೂ ಕಾರಣವಿರಬೇಕೆಂದು ಷಡ್ಲುರುಶಿಷ್ಕರು 
ಹೇಳುತ್ತಾರೆ. ವಂಶೀಯಮಂಡಲಗಳಲ್ಲಿರುವ ಕ್ರಮ ಪ್ರಥಮ ಮಂಡಲದಲ್ಲಿಲ್ಲ, ಈ 
ಮಂಡಲದಲ್ಲಿನ ಸೂಕ್ತಗಳು 14 ಗುಂಪುಗಳಲ್ಲಿವೆ. ಒಂದೊಂದು ಗುಂಪೂ ಒಬ್ಬೊಬ್ಬರು 
ಜುಷಿಗಳಿಗೆ ಸೇರಿದೆ. ದೇವತೆಗಳಿಗನುಸಾರವಾಗಿಯೂ ಈ ಮಂಡಲದಲ್ಲಿ ಸೂಕ್ತಗಳನ್ನು 
ಜೋಡಿಸಲಾಗಿದೆ. ಇವುಗಳಲ್ಲಿ 11 ಸೂಕ್ತಗಳಿರುವ ಮೊದಲನೆಯ ಗಣ ವೈಶ್ವಾಮಿತ್ರ 
ಮಧುಚೃಂದಸ್ಸಿಗೆ ಸೇರಿದೆ. ಇದರಲ್ಲಿ ಮೊದಲ ಸೂಕ್ತ ಅಗ್ನಿಗೂ ಎರಡನೆಯ ಸೂಕ್ತ 
ವಾಯುವಿಗೂ ಮೂರನೆಯದು ಅಶ್ಟಿನ್‌ ಮತ್ತು ಇಂದ್ರನಿಗೂ ಉಳಿದವು ಇಂದ್ರನಿಗೂ 
ಸಂಬಂಧಿಸಿವೆ. 

ಎಂಟನೆಯ ಮಂಡಲದ ಯಪಿಗನನ್ನು 'ಪ್ರಗಾಥ'ರೆಂದು ಆಶ್ಚಲಾಯನರು ಕರೆದಿರುವುದಕ್ಕೆ 
ಈ ಮಂಡಲದ ಪ್ರಥಮಸೂಕ್ತ ಪ್ರಗಾಥನಿಗೆ ಸೇರಿರುವುದೇ ಕಾರಣವಾಗಿರಬೇಕು. ಈ ಮಂಡಲದ 
103 ಸೂಕ್ತಗಳಲ್ಲಿ ವಲಖಿಲ್ಯಸೂಕ್ತಗಳೂ ಸೇರಿ 61 ಸೂಕ್ತಗಳು ಕಾಣ್ವರಿಂದಲೇ ದೃಷ್ಟವಾದವು 
ಮೊದಲ ಸೂಕ್ತದ ಪ್ರಗಾಥನೂ ಕಾಣ್ವನೇ ಇರಬೇಕೆಂದು ತಿಳಿಯುತ್ತದೆ. ಬಹುಸಂಖ್ಯೆಯ 
ಸೂಕ್ತಗಳು ಕಾಣ್ವವಂಶದವರಾದ ಕಾರಣ ಈ ಮಂಡಲವನ್ನು ಕಾಣ್ವವಂಶೀಯ ಮಂಡಲವೆಂದೂ 
ಕರೆಯಬಹುದು. ಈ ಮಂಡಲದ ಉಳಿದ ಸೂಕ್ತಗಳಲ್ಲಿ ಅಂಗಿರಸ್‌ ವಂಶದವರು ಹೆಚ್ಚು 
ಸೂಕ್ತಗಳನ್ನು ಹೊಂದಿದ್ದಾರೆ. 

ಒಂಭತ್ತನೇ ಮಂಡಲದ ಖುಷಿಗಳನ್ನು 'ಪಾವಮಾನ್ಯಾ?' ಎಂದಿದ್ದಾರೆ. ಇತರ 
ಮಂಡಲಗಳಲ್ಲಿ ಅನೇಕಾನೇಕ ದೇವತೆಗಳ ಸ್ತುತಿ ಇದ್ದರೆ ಈ ಮಂಡಲದ ಸೂಕ್ತಗಳೆಲ್ಲಕ್ಕೂ 
ಸೋಮಪವಮಾನನೇ ದೇವತೆ. ವಂಶೀಯಮಂಡಲಗಳ ಯಷಿಗಳನೇಕರು ಈ ಮಂಡಲದ 
ಸೂಕ್ತಕಾರರಾಗಿದ್ದಾರೆ. ವಂಶೀಯ ಮಂಡಲಗಳಲ್ಲಿ ಸೋಮದೇವತಾಕವಾದ ಸೂಕ್ತಗಳಿಲ್ಲ 


೭೨ ವೈದಿಕ ಸಾಹಿತ್ಯ ಚರಿತ್ರೆ 


ದಿರುವುದರಿಂದಲೂ, ಉಳಿದ ಮಂಡಲಗಳಲ್ಲಿ ಮೂರೇ ಮೂರು ಸೋಮಸೂಕ್ತಗಳಿರು 
ವುದರಿಂದಲೂ ಎಲ್ಲಾ ಸೋಮಪವಮಾನ ಸೂಕ್ತಗಳನ್ನು ಪ್ರತ್ಕೇಕವಾಗಿ ಆರಿಸಿ ಈ 
ಮಂಡಲದಲ್ಲಿ ಒಟ್ಟಿಗೆ ಸೇರಿಸಲಾಗಿದೆಯೆಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಈ 
ಮಂಡಲದಲ್ಲಿ ಸೂಕ್ತಗಳನ್ನು ಸಂಯೋಜಿಸಿರುವುದರಲ್ಲಿಯೂ ನಿರ್ದಿಷ್ಟವಾದ ಕ್ರಮವಿದೆ. 
ಛಂದಸ್ಸಿಗನುಗುಣವಾಗಿ ಈ ಸಂಯೋಜನೆ ಆಗಿದೆ. ಈ ಮಂಡಲದಲ್ಲಿ 1 ರಿಂದ 67 ಸೂಕ್ತಗಳು 
ಗಾಯತ್ರೀ ಛಂದಸ್ಸಿನಲ್ಲಿಯೂ, 68 ರಿಂದ 86 ಸೂಕ್ತಗಳು ಜಗತೀ ಛಂದಸ್ಸಿನಲ್ಲಿಯೂ, 
87 ರಿಂದ 97 ಸೂಕ್ತಗಳು ತ್ರಿಷ್ಟುಪ್‌ ಛಂದಸ್ಸಿನಲ್ಲಿಯೂ, 98 ರಿಂದ 144 ಸೂಕ್ತಗಳು 
ಅನೇಕ ಛಂದಸ್ಸುಗಳಲ್ಲಿಯೂ ಇವೆ. 

ಹತ್ತನೆಯ ಮಂಡಲದ ಯಪಿಗಳನ್ನು 'ಕ್ಷುದ್ರಸೂಕ್ತಾ; ಮಹಾಸೂಕ್ತಾಃ' ಎಂದು ಕರೆದಿದ್ದಾರೆ. 
ಈ ಮಂಡಲದಲ್ಲಿ ಸಂಕೀರ್ಣವಾದ ವಿಚಾರವನ್ನು ವಿವೇಚಿಸುವ ಅನೇಕಾನೇಕ ಸೂಕ್ತಗಳಿವೆ. 
ಈ ಮಂಡಲದ ಆದಿಯಿಂದ ಹಿಡಿದು ಪ್ರಖ್ಯಾತವಾದ ನಾಸದೀಯಸೂಕ್ತ ಪೂರ್ಶಿಯಾಗಿ 
ಮಹಾಸೂಕ್ತಗಳೆಂದೂ ಉಳಿದ ಸೂಕ್ತಗಳು ಎಂದರೆ 130 ರಿಂದ 191 ಸೂಕ್ತಗಳು 
ಕ್ಷುದ್ರಸೂಕ್ತಗಳೆಂದೂ ಷಡ್ಲುರು ಶಿಷ್ಕರು ಹೇಳುತ್ತಾರೆ. ಯಗ್ಬೇದ ಯಪಷಿಗಳ ವಿಚಾರಧಾರೆಯ 
ಪರಮೌನ್ನತ್ಯವನ್ನು ಸೂಚಿಸುವ ನಾಸದೀಯ ಸೂಕ್ತವೂ ಅದಕ್ಕೂ ಹಿಂದೆ ಇರುವ ಅನೇಕಾನೇಕ 
ದೊಡ್ಡಸೂಕ್ತಗಳೂ ಮಹಾಸೂಕ್ತಗಳೆಂದು ಕರೆಯಲ್ಪಟ್ಟಿರುವುದು ಯುಕ್ತವೇ ಸರಿ. 

ಭಕ್ಸಂಹಿತೆಯ ಈ ದಶಮಮಂಡಲ ಅರ್ವಾಚೀನವಾದುದೆಂದು ಮೆಕ್ನಾನಲ್ಲರ 
ಅಭಿಪ್ರಾಯ. ಮೊದಲ ಒಂಭತ್ತು ಮಂಡಲಗಳ ನಿಷ್ಪಶ್ತಿಯಾದ ನಂತರ ದಶಮಮಂಡಲದ 
ಸೂಕ್ತಗಳು ಸಂಯೋಜಿತವಾದವೆಂದು ಇವರ ವಾದ. ಇದಕ್ಕೆ ಅವರು ಹೇಳುವ ಕಾರಣಗಳು 

- ಕೆಳಗೆ ಕಂಡಂತೆ ಇವೆ : 

(ಅ) ಈ ಮಂಡಲದ ಸೂಕ್ತಕಾರರು ಉಳಿದ ಮಂಡಲಗಳನ್ನು ಪರಿಶೀಲಿಸಿ ಪರಿಚಯ 
ಪಡೆದವರಂತೆ ತೋರುತ್ತಾರೆ. ಏಕೆಂದರೆ 20ನೇ ಸೂಕ್ತದಿಂದ ಆರಂಭಿಸಿ 26 ಸೂಕ್ತದವರೆಗಿನ 
ಆರು ಸೂಕ್ತಗಳ ಭಾಗ 'ಅಗ್ನಿಮೀಳೇ' ಎಂದು ಪ್ರಥಮ ಮಂಡಲದ ಪ್ರಥಮ ಮಂತ್ರದಿಂದಲೇ 
ಆರಂಭವಾಗಿದೆ. 

(ಆ) ಸೋಮಮಂಡಲವಾದ ಮೇಲೆ ಸಂಘಟಿತವಾದ ಈ ಮಂಡಲದ ಸೂಕ್ತ 
ಸಂಖ್ಯೆಯನ್ನು ಪ್ರಥಮ ಮಂಡಲದ ಸಂಖ್ಯೆಯಷ್ಟೇ ಇಟ್ಟಿರುವುದೂ ಈ ಮಂಡಲ ಪರಿಶಿಷ್ಟ 
ಸೂಕ್ತಗಳ ಸಂಗ್ರಹವೆಂಬುದನ್ನು ಸೂಚಿಸುತ್ತದೆ. 

(ಇ) ದಶಮ ಮಂಡಲದ ವಿಷಯ ಮತ್ತು ಸ್ವರೂಪವನ್ನು ನಿಪುಣವಾಗಿ ಪರೀಕ್ಷಿಸಿದಲ್ಲಿ 
ಇದರ ಅರ್ವಾಚೀನತೆ ಕಂಡುಬರುತ್ತದೆ. ಅರ್ವಾಚೀನರಾದ ಮಂತ್ರಕಾರರ ಕಲ್ಪನಾಕೋಲಾಹಲ 
ದಲ್ಲಿ ಉಷಸ್‌ ಮೊದಲಾದ ಪ್ರಾಚೀನ ದೇವತೆಗಳು ಮಾಯವಾಗಿಬಿಟ್ಟಿದ್ದಾರೆ. ಕೆಲವು 
ದೇವತೆಗಳು ತಮ್ಮ ಮೊದಲಿನ ಸ್ಥಾನವನ್ನು ಕಳೆದುಕೊಂಡುಬಿಟ್ಟಿದ್ದಾರೆ. ಪ್ರಧಾನತಮರಾದ 
ಇಂದ್ರಾಗ್ನಿಗಳೇ ಮೊದಲಾದವರಿಗೆ ಮಾತ್ರ ಅವರ ಸ್ಥಾನಗಳು ಉಳಿದಿವೆ. ವಿಶ್ವೇದೇವತೆಗಳು 
ಉತ್ಕೃಷ್ಟವಾದ ಪದವಿಯನ್ನು ಪಡೆದಿದ್ದಾರೆ. ಕೇವಲ ಗುಣಾತ್ಮಕರಾದ ಭಕ್ತಿಕ್ರೋಧಾದಿಗಳೂ, 
ದೇವತೆಗಳಾಗಿ ಕಲ್ಪಿತರಾಗಿದ್ದಾರೆ. ಇಲ್ಲಿ ವರ್ಣಿಸುವ ತತ್ತ್ವವಿದೈೆ, ಜಗತ್ಸೃಷ್ಟಿ, ವಿವಾಹ, 
ಪ್ರೇತಸಂಸ್ಕಾರ, ಸಂಮೋಹನ, ಆಕರ್ಷಣ ಮೊದಲಾದ ವಿಷಯಗಳು ಈ ಮಂಡಲ ವಿಲಕ್ಷಣವೂ 
ಅರ್ವಾಚೀನವೂ ಆಗಿದೆಯೆಂಬುದನ್ನು ಸಮರ್ಥಿಸುತ್ತವೆ. 


ಸಂಹಿತೆಗಳು ಇ 


(ಈ) ಭಾಷುಸ್ಟರೂಪ ವಿಚಾರದಲ್ಲಿಯೂ ಇದರ ಅರ್ವಾಚೀನತೆ ಕಂಡುಬರುತ್ತದೆ. 
ಇಲ್ಲಿಯ ಭಾಷಾಸರಣಿ ಹಿಂದಿನ ಮಂಡಲಗಳಿಗಿಂತ ಬೇರೆಯಾಗಿ ವಿಕಾಸೋನ್ಮು ವಾಗಿದೆ. 
ಎರಡು ಸ್ವರಗಳು ಪರವಾದಾಗ ಸಂಧಿಯಾಗದಿರುವುದು ಪ್ರಕ್ಷೀಣಪ್ರಾಯವಾಗುತ್ತಾ ಬಂದಿದೆ. 
ಸರ್ವತ್ರ ಸ್ವರಸಂಧಿಗಳು ನಡೆಸಲ್ಪಟ್ಟಿವೆ. ರರಯೋರಭೇದವು ಇಲ್ಲಿ ಆರಂಭವಾಗಿದೆ. 'ಆಸಸ್‌' 
ಎಂಬ ಪ್ರಥಮಾ ಬಹುವಚನ ಪ್ರತ್ಯಯ ಈ ಮಂಡಲದಲ್ಲಿ ಎಲ್ಲಿಯೂ ಬಳಸಿಲ್ಲ. 

(ಉ) ಹೀಗೆಯೇ ಶಬ್ದಕೋಶದಲ್ಲಿಯೂ ಭೇದವಿದೆ. ಪ್ರಾಕ್ತನವಾದ ಅನೇಕ ಶಬ್ದಗಳು 
ಲುಪ್ಪವಾಗಿವೆ. ನೂತನ ಶಬ್ದಗಳು ಕಾಣಿಸುತ್ತಿವೆ. 'ಸೀಮ್‌' ನಿಪಾತ ಇತರ ಮಂಡಲಗಳಲ್ಲಿ 
50 ಬಾರಿ ಬಂದಿದ್ದರೆ ಇಲ್ಲಿ ಒಮ್ಮೆ ಮಾತ್ರ ಬಂದಿದೆ. ಲೌಕಿಕ ಸಂಸ್ಕೃತದಲ್ಲಿ ಪ್ರಸಿದ್ದವಾಗಿರುವ 
ಅನೇಕಾನೇಕ ಶಬ್ದಗಳು-ಲಭ್‌, ಕಾಲ, ಏವಂ, ಲಕ್ಷ್ಮೀ ಮೊದಲಾದವು ಈ ಮಂಡಲದಲ್ಲಿಯೇ 
ಉಪಲಬ್ಧವಾಗಿವೆ. 

ದಶಮಮಂಡಲ ಪಶ್ಚಾತ್ಕಾಲ ಸಂಯೋಜಿತವೆಂಬ ಈ ವಾದವನ್ನು ಸಿ. ವಿ. ವೈದ್ಯರು 
ನಿರಾಕರಣಮಾಡಿ ಎಲ್ಲ ಮಂಡಲಗಳೂ ಏಕಕಾಲದಲ್ಲಿ ಸಂಯೋಜಿತವಾದವೆಂದು 
ನಿರೂಪಿಸಿರುತ್ತಾರೆ. 0 

ವಂಶೀಯ ಮಂಡಲಗಳಲ್ಲಿಯೂ ಇತರರಿಂದ ದೃಷ್ಟವಾದ ಒಂದೊಂದು ಸೂಕ್ತ 
ಕಂಡುಬರುತ್ತದೆಯಾದ ಕಾರಣ ಇವುಗಳಲ್ಲಿ ಇತರ ಯಷಿಗಳ ಸೂಕ್ತವಿರಬಾರದೆಂಬ ನಿಯಮ 
ವಿರಲಿಲ್ಲವೆಂದು ತಿಳಿಯಬಹುದು. ವಂಶೀಯಮಂಡಲಗಳ ಖುಪಿಗಳು ಕಂಡ ಸೂಕ್ತಗಳು 
ಬೇರೆ ಮಂಡಲಗಳಲ್ಲಿಯೂ ಇರಬಹುದು. ಏಳನೆಯ ಮಂಡಲದಲ್ಲಿ ವಸಿಷ್ಠರ ಸೂಕ್ತಗಳಿವೆ 
ಎಂದಮಾತ್ರಕ್ಕೆ ಮತ್ತೆಲ್ಲಿಯೂ ಅವು ಇರಬಾರದೆಂಬ ನಿಯಮವಿಲ್ಲ. ಮೊದಲನೆಯ ಮಂಡಲ 
ದಲ್ಲಿ ಶಕ್ತಿಪುತ್ರರಾದ ಪರಾಶರರ ಹತ್ತು ಸೂಕ್ತಗಳಿರುವುದು ಇದಕ್ಕೆ ನಿದರ್ಶನ. ಇವೆಲ್ಲವನ್ನೂ 
ಗಮನಿಸಿದರೆ ಸಂಹಿತೆಯನ್ನು ಸಂಯೋಜಿಸಿದವರು ಮೊದಲು ಸುಲಭವಾದ ಸೂಕ್ತಗಳೊಡನೆ 
ಆರಂಭಿಸಿ ತಮ್ಮ ಸಂಯೋಜನೆಯನ್ನು ಪೂರ್ಣಮಾಡಿದ್ದಾರೆಂದು ಹೇಳಬಹುದು. 


ಯಪಿ-ದೇವತೆ-ಛಂದಸ್ಸು 


ಪ್ರತಿಯೊಂದು ಸೂಕ್ತಕ್ಕೂ ಸಂಬಂಧಿಸಿದ ಯಷಿ, ದೇವತೆ ಮತ್ತು ಛಂದಸ್ಸುಗಳನ್ನು 
ತಿಳಿದುಕೊಂಡೇ ಸೂಕ್ತವನ್ನು ಪ್ರಯೋಗಿಸಬೇಕೆಂಬ ವಿಧಿಯಿದೆ. ಇದಕ್ಕೆ ತಪ್ಪಿದರೆ ಬಹಳ 
ಪ್ರತ್ಯವಾಯುವುಂಟೆಂದು ಹೇಳಿದ್ದಾರೆ. 
ಅವಿದಿತ್ವಾ ಯಷಿಂ ಛಂದ: ದೈವತಂ ಯೋಗಮೇವ ಚ | 
ಯೋ$ಧ್ಯಾಪಯೇಜ್ಜಪೇದ್ವಾಪಿ ಪಾಪೀಯಾನ್‌ ಜಾಯತೇ ತು ಸಃ | 
ಎಂದು ಈ ಅಂಶವನ್ನು ವಿಧಿಸಿದ್ದಾರೆ. ಸೂಕ್ತವನ್ನು ಯಾರು ಹೇಳಿದ್ದಾರೆಯೋ ಅವರೇ ಆ 
ಸೂಕ್ತದ ಯುಪಿ. ವಸಿಷ್ಠರು ಹೇಳಿದುದಾದರೆ ವಸಿಷ್ಠರೇ ಖಷಿ; ಮಧುಚ್ಛಂದಸ್ಸಿನ ವಾಕ್ಕವಾದರೆ 
ಅವರೇ ಯುಪಿ, ಹೀಗೆ ಖಷಿ ಯಾರೆಂಬುದನ್ನು ತಿಳಿಯಬೇಕು. ಕೆಲವು ಸೂಕ್ತಗಳಲ್ಲಿ 
ಸಂವಾದವಿದೆ. ಒಂದೇ ಸೂಕ್ತ ಇಬ್ಬರ ಸಂವಾದವಾಗಿರುವುದೂ ಉಂಟು. ಇಂಥ ಕಡೆ 
ಯಷಿನಿರ್ಣಯವನ್ನು ಹೇಗೆ ಮಾಡುವುದು ? ಉದಾಹರಣೆಗೆ ಉರ್ವಶೀ ಪುರೂರವಸ್ಸಿನ 
ಸಂವಾದಸೂಕ್ತದಲ್ಲಿ ಮೊದಲ ಮಂತ್ರವು ಪುರೂರವನದು ; ಎರಡನೆಯದು ಉರ್ವಶಿಯ 


10. History of Vedic Literature, P. 47 


೭೪ ವೈದಿಕ ಸಾಹಿತ್ಯ ಚರಿತ್ರೆ 


ಉತ್ತರ. ಇಲ್ಲಿ ಮೊದಲ ಮಂತ್ರಕ್ಕೆ ಪುರೂರವನೇ ಖುಷಿ. ಎರಡನೆಯದಕ್ಕೆ ಉರ್ವಶಿಯೇ 
ಖಷಿ, ಹೀಗೆ ಯಪಿನಿರ್ಣಯವೆಂದು ಬೃಹದ್ದೇವತೆಯಲ್ಲಿ ತಿಳಿಸಿದ್ದಾರೆ.'' 
ಸಂವಾದೇಷ್ಟಾಹ ವಾಕ್ಕಂ ಯಃ ಸ ತು ತಸ್ಮಿನ್‌ ಭವೇತ್‌ ಯಪಿ: | 
ಯಸ್ತೇನೋಚ್ಕೇತ ವಾಕ್ಕ್ಟೇನ ದೇವತಾ ತತ್ರ ಸಾ ಭವೇತ್‌ ಬೃ. 2. 88) 
ಯಾರನ್ನು ಸಂಬೋಧಿಸಿ ಸೂಕ್ತವನ್ನು ಹೇಳಿದೆಯೋ ಅವರೇ ಆ ಸೂಕ್ತಕ್ಕೆ ದೇವತೆ. ಹೀಗೆ 
ಅಗ್ನಿ, ಇಂದ್ರ, ವರುಣ, ಯಮ ಮೊದಲಾದ ದೇವತೆಗಳನ್ನು ಉದ್ದೇಶಿಸಿ ಬಂದಿರುವ 
ಸೂಕ್ತಗಳಲ್ಲಿ ಆಯಾಯಾ ದೇವತೆಗಳೆಂದು ತಿಳಿಯಬೇಕು. ಕೆಲವು ಮಂತ್ರಗಳಿಗೆ ದೇವತೆಗಳನ್ನು 
ಸ್ಪಷ್ಟವಾಗಿ ತಿಳಿಯುವುದಕ್ಕಾಗುವುದಿಲ್ಲ. ಆಗ ಅಂಥ ಮಂತ್ರಗಳು ಯಾವ ಯಾವ 
' ಯಜ್ಞಕ್ರಿಯೆಗಳಲ್ಲಿ ವಿನಿಯೋಗಿಸಲ್ಪಟ್ಟಿವೆ ಎಂಬುದನ್ನು ತಿಳಿದು ಆಯಾ ದೇವತೆಗಳಿಗೆ 
ಸಂಬಂಧಿಸಿದುವೆಂದು ತಿಳಿಯಬೇಕು. ಮತ್ತೆ ಕೆಲವು ಮಂತ್ರಗಳು ಉತ್ಸನ್ನಪ್ರಯೋಗವುಳ್ಳವು 
ಗಳಾಗಿರುವುದುಂಟು. ಅಂಥ ಮಂತ್ರಗಳು ಯಾವ ಪ್ರಕರಣದಲ್ಲಿವೆಯೆಂಬುದಕ್ಕನುಗುಣವಾಗಿ 
ಅವುಗಳ ದೇವತಾನಿರ್ಣಯ ಮಾಡಬೇಕು. ಮಂತ್ರದೇವತಾನಿರ್ಣಯವಂತೂ ಖಂಡಿತ 
ವಾಗಿಯೂ ಆಗಲೇಬೇಕೆಂಬುದು ವಿಧಿ, ಈ ಅಂಶವನ್ನು ಯಾಸ್ಕರು ತಮ್ಮ ನಿರುಕ್ತದ 
ದೈವತಕಾಂಡದ ಪೀಠಿಕೆಯಲ್ಲಿ ವಿಸ್ತಾರವಾಗಿ ಚರ್ಚಿಸಿದ್ದಾರೆ.'? ಯಷಿದೇವತೆಗಳೆನ್ನು 
ತಿಳಿದಂತೆಯೇ ಆಯಾ ಮಂತ್ರಗಳ ಛಂದಸ್ಸನ್ನೂ ತಿಳಿಯಬೇಕು. ವೇದಗಳ ಛಂದಸ್ಸು ಅಕ್ಬರ 
ಸಂಖ್ಯೆಗನುಗುಣವಾಗಿದೆ. ಇವುಗಳಲ್ಲಿ ಗಾಯತ್ರಿ, ಉಷ್ಣಿ, ಅನುಷ್ಟುಪ್‌, ಬೃಹಶೀ, ಪಂಕ್ತಿ 
ತ್ರಿಷ್ಟುಪ್‌, ಜಗತೀ, ಅತಿಜಗತೀ, ಶಕ್ಟರೀ, ಅತಿಶಕ್ಟರೀ, ಅಷ್ಟೀ, ಅತೃಷ್ಟೀ, ಧೃತಿ ಮತ್ತು 
ಅತಿಧೃತಿಗಳೆಂಬ ಹದಿನಾಲ್ಕು ಛಂದಸ್ಸುಗಳು ಬಹಳ ಮುಖ್ಯವಾದವು. ಪ್ರತಿಯೊಂದು ಸೂಕ್ತದ 
ಖಷಿ, ದೇವತೆ ಮತ್ತು ಛಂದಸ್ಸನ್ನು ಭಾಷ್ಕಕಾರರಾದ ಸಾಯಣರು ನಿರ್ದಿಷ್ಟವಾಗಿ ತಿಳಿಸಿದ್ದಾರೆ. 
ಈ ಅಂಶಗಳನ್ನು ಕಾತ್ಕಾಯನರು ತಮ್ಮ ಅನುಕ್ರಮಣಿಯಲ್ಲಿ 'ಯಸ್ಕವಾಕ್ಕಂ ಸ ಯಷಿಃ | 
ಯಾ ತೇನೋಚ್ಕತೇ ಸಾ ದೇವತಾ[ಯದಕ್ಷರಪರಿಮಾಣಂ ತಚ್ಛಂದ: | ಅರ್ಥೇಪ್ಸವಃ ಯಷಯಃ 
ದೇವತಾಃ ಛಂದೋಭಿಃ ಉಪಾಧಾವನ್‌ /' ಎಂದು ಹೇಳಿದ್ದಾರೆ. 


ವಾಲಖಲ್ಯಸೂಕ್ತಗಳು 

ಜಕ್ಸಂಹಿತೆಯ ಎಂಟನೆಯ ಮಂಡಲದ 103 ಸೂಕ್ತಗಳಲ್ಲಿ ಹನ್ನೊಂದು ಸೂಕ್ತಗಳು 
ಖಿಲಸೂಕ್ತಗಳೆಂದು ಗಣಿಸಲ್ಪಟ್ಟಿವೆ. ಇವುಗಳಿಗೆ ವಾಲಖಿಲ್ಕ'! ಸೂಕ್ತಗಳೆಂದು ಹೆಸರು. 
ಎಂಟನೆಯ ಮಂಡಲದ 49ನೇ ಸೂಕ್ತದಿಂದ 59 ಸೂಕ್ತಗಳು ಪೂರ್ತಾ ವಾಲಖಿಲ್ಕ 
ಸೂಕ್ತಗಳಾಗಿವೆ. ಕಾತ್ಕಾಯನರ ಸರ್ವಾನುಕ್ರಮಣಿಯಲ್ಲಿ ಇವುಗಳ ಉಲ್ಲೇಖ ಮಾತ್ರ ಇದೆ. 
ಪ್ರಾಚೀನರು ಈ ವಾಲಖಿಲ್ಕ ಸೂಕ್ತಗಳನ್ನು ಮಂಡಲ ಅಥವಾ ಅನುವಾಕಗಳ ವಿಭಜನೆಯಲ್ಲಿ 


11. ಸಾಯಣರು 'ಅತೀಂದ್ರಿಯಸ್ಕ ವೇದಸ್ಮ ಪರಮೇಶ್ವರಾನುಗ್ರಹೇಣ ಪ್ರಥಮತೋ ದರ್ಶನಾತ್‌ 
ಯಪಿತ್ರಂ' ಎಂದು ಹೇಳಿದ್ದಾರೆ. 

12. ನಿರುಕ್ತ 74 

13. ವಾಲಖಿಲ್ಯವೆನ್ನುವುದಕ್ಕೆ ತೈತ್ತಿರೀಯ ಆರಣ್ಮಕದಲ್ಲಿ (1-23) ಹೀಗೆ ವಿವರಣ ಇದೆ: 
'ಸತಪೋತಪ್ಮತ।| ಸತಪಸ್ತಪ್ಪ್ವಾ ಶರೀರಮಧೂನತ | ತಸ್ಮ ಯನ್ಮಾಂಸಮಾಸೀತ್ರತೋರುಣಾಃ ಕೇತವೋ 
ವಾತರಶನಾ ಯಪಯು ಉದತಿಷ್ಠನ್‌ | ಯೇ ನಖಾಸ್ತೇ ವೈಮಾನಸಾಃ | ಯೇ ವಾಲಾಸ್ತೇ ವಾಲಖಿಲ್ಯಾ: |' 


ಸಂಹಿತೆಗಳು ೭೫ 


ಸೇರಿಸಿಲ್ಲ. ಸಾಯಣಾಚಾರ್ಯರೂ ಸಹ ಈ ಸೂಕ್ತಗಳಿಗೆ ಭಾಷ್ಯವನ್ನು ರಚಿಸಿಲ್ಲ. ಈ ಸೂಕ್ತಗಳು 
ಮಂಡಲ ಅಡಿ'ವಾ ಅಷ್ಟಕಗಳ ವಿಭ್‌ಜನೆಗೊಳಪಡದ ಕಾರಣ 
ಪಶ್ಚಾತ್ಕಾಲಸಂಯೋಜಿತವಾಗಿರಬೇಕೆಂದು ಹೇಳಲಾಗಿದೆ. 


ಆಪ್ರೀಸೂಕ್ತಗಳು 

ಸಾಮವೇದ ಮತ್ತು ಯಜುರ್ವೇದದ ಸೂಕ್ತಗಳಂತೆ ಯಗ್ವೇದದಲ್ಲಿಯೂ ಕೇವಲ 
ಯಾಗಾದಿಗಳಿಗೇ ಉದ್ದಿಷ್ಟವಾದ ಕೆಲವು ಸೂಕ್ತಗಳಿವೆ. ಇವು ಆಪ್ರೀಸೂಕ್ತಗಳೆಂದು 
ಪ್ರಸಿದ್ಧವಾಗಿವೆ. '* ಹತ್ತು ಮಂಡಲಗಳಿಂದ ಇಂಥ ಹತ್ತು ಸೂಕ್ತಗಳು ದೊರಕುತ್ತವೆ. ಇವುಗಳು 
ಯಾವುವಂದರೆ: 


ಮೇಧಾತಿಧಿ (ಕಣ್ವವಂಶ) 
ದೀರ್ಪತಮಸ್‌ 
ಅಗಸ್ತೃರು 
ಗೃತ್ಸಮದರು 
ವಿಶ್ವಾಮಿತ್ರ-ಗಾಧಿನ್‌ಕುಮಾರ 
ವಸುಶ್ರುತರು 
ವಸಿಷ್ಠರು 
ಅಸಿತ ಅಥವಾ ದೇವಲರು 
ಸುಮಿತ್ರರು 
ರಾಮ-ಜಮದಗ್ನಿವಂಶ 
ಈ ಹತ್ತು ಸೂಕ್ತಗಳಲ್ಲಿ ಮೊದಲನೆಯದು ಹನ್ನೆರಡು ಮಂತ್ರಗಳನ್ನೂ ಎರಡನೆಯದು 
ಹದಿಮೂರು ಮಂತ್ರಗಳನ್ನೂ ಹೊಂದಿದೆ. ಉಳಿದ ಸೂಕ್ತಗಳಲ್ಲಿ ಹನ್ನೊಂದು ಮಂತ್ರಗಳಿವೆ. 
ಈ ಆಪ್ರೀಸೂಕ್ತಗಳಲ್ಲಿ ಎರಡನೆಯ ಮಂತ್ರದೇವತೆ ಮಾತ್ರ ವೈಕಲ್ಪಿಕವಾಗಿ ಉಳಿದ ಮಂತ್ರಗಳ 
ದೇವತೆಗಳು ಎಲ್ಲ ಸೂಕ್ತಗಳಿಗೂ ಸಮಾನವಾಗಿದ್ದಾರೆ. ಈ ಸೂಕ್ತಗಳಲ್ಲಿ ಮೊದಲನೆಯ 
ಮಂತ್ರದಲ್ಲಿ ಅಗ್ನಿಯನ್ನೂ, ಎರಡನೆಯದರಲ್ಲಿ ತನೂನಪಾತ್‌ ಅಥವಾ ನಾರಾಶಂಸನನ್ನೂ, 
ಮೂರನೆಯದರಲ್ಲಿ ಇಳಾವನ್ನೂ, ನಾಲ್ಕನೆಯದರಲ್ಲಿ ಬರ್ಹಿಯನ್ನೂ, ಐದನೆಯದರಲ್ಲಿ 
ದೇವೀದ್ವಾರಃ ಅನ್ನೂ, ಆರನೆಯದರಲ್ಲಿ ಉಷಸಾನಕ್ತೌ ಅನ್ನೂ ಏಳನೆಯದರಲ್ಲಿ ದೇವ್ಕೌ 
ಹೋತಾರಾವನ್ನೂ, ಎಂಟನೆಯದರಲ್ಲಿ ಸರಸ್ವಶೀ, ಇಳಾ ಮತ್ತು ಭಾರತೀಗಳನ್ನೂ, 
ಒಂಭತ್ತರಲ್ಲಿ ತೃಷ್ಟವನ್ನೂ, ಹತ್ತನೆಯದರಲ್ಲಿ ವನಸ್ಪತಿಯನ್ನೂ, ಹನ್ನೊಂದರಲ್ಲಿ ಸ್ವಾಹಾಕೃತಿ 


14. ನಿರುಕ್ತದ ದೈವತಕಾಂಡದಲ್ಲಿ 'ಅಥಾತ ಆಪ್ರಿಯಃ' ಎಂದು ಮೊದಲಾಗಿ ಇವುಗಳ ವಿಚಾರವನ್ನು 
ಯಾಸ್ಕರು ನಿರೂಪಿಸಿದ್ದಾರೆ-ನಿರುಕ್ತ 84ರಿಂದ 8-21. 'ಆಪ್ರಿಯ: ಕಸ್ಮಾದ ಪ್ಲೋತೇ: ಪ್ರೀಣಾತೇಃ ವಾ| 
ಅಪ್ರೀಭಿರಾಪ್ರೀಣಾತೀತಿ ಚ ಬ್ರಾಹ್ಮಣಂ | ಇನಿರುಕ್ತ 8-4-2. 


ಕಿ ವೈದಿಕ ಸಾಹಿತ್ಯ ಚರಿತ್ರೆ 


ಯನ್ನೂ ಸ್ತುತಿಸಿದ್ದಾರೆ.'* ಬೃಹದ್ದೇವತೆಯಲ್ಲಿ ಈ ಅಂಶವನ್ನು ಕೆಳಗೆ ಕಂಡಂತೆ ಹೇಳಿದೆ: 

ಸೂಕ್ತೇಇಸ್ಮಿನ್‌ ಪ್ರತ್ವೃಚಂ ಯಾಸ್ತು ದೇವತಾಃ ಪರಿಕೀರ್ತಿತಾಃ | 

ತಾ ಏವ ಸರ್ವಾಸ್ಯಾಪ್ರೀಷು ದ್ವಿಶೀಯಾ ತು ವಿಕಲ್ಪತೇ ॥ 

ಪ್ರೇಷೈೆಃ ಸಹಾಪ್ರೀಸೂಕ್ತಾನಿ ತಾನ್ಮೇಕಾದಶ ಸಂತಿ ಚ । 

ಯಜೂಂಪಿ ಪ್ರೈಷಸೂಕ್ತಂ ವಾ ದಶೈತಾನೀತರಾಣಿ ತು ॥ (ಬೃ. ಹ. 2-151, 152) 

ಮೇಲೆ ಹೇಳಿದಂತೆ ಯಗ್ವೇದದ ಹತ್ತು ಆಪ್ರೀಸೂಕ್ತಗಳೊಡನೆ ಯಜುರ್ವೇದದ 

ವಾಜಸನೇಯೀ ಸಂಹಿತೆಯ ಪ್ರೈಷಸೂಕ್ತವೂ' ಸೇರಿ ಒಟ್ಟು ಆಪ್ರೀಸೂಕ್ತಗಳು ಹನ್ನೊಂದು 
ಎಂದು ಎಣಿಸಲಾಗಿದೆ.'? 

ಈ ಆಪ್ರೀಸೂಕ್ತಗಳು ಯಜ್ಞದ ಉದ್ದೇಶಕ್ಕಾಗಿಯೇ ಆಗಿದ್ದ ಕಾರಣ ಸಂಹಿತೆಯನ್ನು 
ಸಂಯೋಜಿಸಿದಾಗ ಇವುಗಳನ್ನು ಈ ಕ್ರಮದಲ್ಲಿಯೇ ಜೋಡಿಸಿರಬೇಕು. ಈ ಆಪ್ರೀಸೂಕ್ತ 
ಗಳನ್ನು ಹೋತೃ ಹೇಳಬೇಕಾಗಿತ್ತು.ಯಾಗದಲ್ಲಿ ವಿನಿಯುಕ್ತವಾದ ಇತರ ಸೂಕ್ತಗಳನ್ನೂ 
ಹಾಗೆಯೇ ಹೇಳಬೇಕಾಗಿತ್ತು. ಆದರೆ ಪ್ರಶಿವಂಶದವರೂ ತಮ್ಮದೇ ಆದ ಆಪ್ರೀ ಸೂಕ್ತಗಳನ್ನು 
ಹೊಂದಿರಲು ಬಯಸುತ್ತಿದ್ದರಾದ ಕಾರಣ ಈ ಆಪ್ರೀಸೂಕ್ತಗಳ 
ವಿಚಾರದಲ್ಲಿ ಮಾತ್ರ ಸ್ವಾತಂತ್ರ್ಯ ಕೊಡಲಾಗಿದ್ದಿತು. 'ತತ್ರ ಭಗವತಾ ಶೌನಕೇನ ಯಥರ್ಷಿಪಕ್ಷ 
ಆಪ್ರೀವಿವೇಕಾರ್ಥಮೇವ ಶ್ಲೋಕ ಉಕ್ತಃ'- 

ಕಣ್ರೋಂಗಿರೋಗಸ್ವ್ಮಃ ಶುನಕೋ ವಿಶ್ವಾಮಿತ್ರೋತ್ರಿರೇವ ಚ 1 

ವಸಿಷ್ಯಃ ಕಶ್ಕಪೋ ಬದ್ರ್ಯಶ್ರೋ ಜಮದಗ್ನಿರಥೋತ್ತಮಃ ॥ ಇತಿ 
ಒಂದೊಂದು ಅಪ್ರೀಸೂಕ್ತವೂ ಒಂದೊಂದು ಯಷಿವಂಶಕ್ಕೆ ಸೇರಿದವರ ಉಪಯೋಗಕ್ಕೆಂದು 
ನಿರ್ದಿಷ್ಟವಾಗಿದ್ದಿತು. ಆದರೂ ಈ ಆಪ್ರೀಸೂಕ್ತಗಳನ್ನು ಎಲ್ಲರೂ ವಿಕಲ್ಪೇನ 
ಉಪಯೋಗಿಸಬಹುದೆಂಬುದು ಗಾಣಗಿರಿಗಳ ಮತವಾಗಿತ್ತು. 

"ಸರ್ವೇ ಸಮಾನಗೋತ್ರಾಸ್ಕರಿತಿ ಗಾಣಗಿರಿಃ | ಕಥಂ 

ಹ್ಯಾಪ್ರೀಸೂಕ್ತೇನ ಭವೇಯುಃ । ಹೇಶಾಕಲಾಃ | ಕೇ ತೇ 

ಸರ್ವೇಷಾಂ ಶಾಕಲತ್ವಂ ಆಪ್ರೀದ್ವಾರೇಣ ॥“ 

ಹೀಗೆ ಈ ಆಪ್ರೀಸೂಕ್ತಗಳು ಪ್ರೀತಿವರ್ಧಕಗಳಾಗಿ ಯಪಿವಂಶಗಳವರಲ್ಲಿ ಪರಸ್ಪರ 
ಸಂತೋಷ ಮತ್ತು ಸ್ನೇಹವನ್ನು ಬೆಳೆಸುವ ಉದ್ದೇಶವನ್ನು ಹೊಂದಿದ್ದವು. ಸಂಹಿತೆಯ 
ಸಂಯೋಜನೆಯ ಕಾಲಕ್ಕೂ ಬಹಳ ಹಿಂದೆಯೇ ಭಾರತದ ಅನೇಕ ಯಷಿ ವಂಶಗಳವರಲ್ಲಿ 
ಪರಸ್ಪರ ಸಂಪರ್ಕವಿದ್ದಿತೆಂಬುದನ್ನು ಈ ಆಪ್ರೀಸೂಕ್ತಗಳು ದೃಢಪಡಿಸುತ್ತಿವೆ. 


15. ಈ ಕ್ರಮ ಹ. ಸಂ. 2-3ರಲ್ಲಿ ಕಾಣಬಹುದು. ಆದರೆ 1-13, 1-142 ಈ ಎರಡು 
ಸೂಕ್ತಗಳನ್ನು ಬಿಟ್ಟರೆ ಉಳಿದೆಲ್ಲ ಸೂಕ್ತಗಳಲ್ಲಿಯೂ ಹತ್ತನೆಯ ಮಂತ್ರದಲ್ಲಿ ವನಸ್ಪತಿಯನ್ನೂ 
ಹನ್ನೊಂದನೆಯ ಮಂತ್ರದಲ್ಲಿ ಸ್ಪಾಹಾಕೃತಿಯನ್ನೂ ಸ್ತುತಿಸಿದ್ದಾರೆ. 

16. ವಾಜಸನೇಯೀ ಸಂಹಿತೆ-21-29-40 

17. 'ಇತೀಮಾನ್ಮೇಕಾದಶಾಪ್ರೀಸೂಕ್ತಾನಿ | ತೇಪಾಂ ವಾಸಿಷ್ಠಮಾತ್ರೇಯಂ ಬಾಧ್ರ್ಯಶೃಂ 
ಗಾರ್ತ್ವಮದಮಿತಿ ನಾರಾಶಂಸವಂತಿ। ಮೈೃಧಾತಿಥಂ ದೈರ್ಫತಮಸಂ ಪ್ರೈಓಕ ಮಿತ್ಕುಭಯವಂತಿ । 
ಆತೋಶನ್ಮಾನಿ ತನೂನಪಾತ್ತ್ಯಂತಿ ತನೂನಪಾತ್ತ್ವಂತಿ /--(ನಿರುಕ್ತ 8-22-12). 


ಸಂಹಿತೆಗಳು ೭೭ 


ಪದಪಾಠವಿಲ್ಲದ ಮಂತ್ರಗಳು 

ಜಗ್ವೇದ ಸಂಹಿತೆಗೆ ಪದಗಳನ್ನು ಬಿಡಿಸಿ ಪದಪಾಠವನ್ನು ಶಾಕಲ್ಕರು ರಚಿಸಿದ್ದಾರೆ. 
ಐತರೇಯ ಆರಣ್ಕಕದಲ್ಲಿ ಶಾಕಲ್ಕರ ಪದಪಾಠದ ಉಲ್ಲೇಖವಿರುವ ಕಾರಣ ಪದಪಾಠ ಐತರೇಯ 
ಆರಣ್ಮಕಕ್ಕಿಂತ ಪ್ರಾಚೀನವಾದುದೆಂದು ತಿಳಿಯಬಹುದು. ಮಹಾಭಾರತದಲ್ಲಿ ಬಾಭ್ರವ್ಯ 
ಗೋತ್ರದ ಗಾಲವನು ಕ್ರಮಪಾಠವನ್ನು ರಚಿಸಿದನೆಂದು ಹೇಳಿದೆ. ಸಂಧಿನಿಯಮಗಳಿ 
ಗನುಗುಣವಾಗಿ ಸೇರಿರುವ ಪಾಠ ಸಂಹಿತೆಯಾದರೆ ಒಂದೊಂದು ಪದವನ್ನೂ ಬಿಡಿಸಿ ಬಿಡಿಸಿ 
ಹೇಳುವುದು ಪದಪಾಠ. ಈ ಪದಪಾಠದಲ್ಲಿ ಯಕ್ಸಂಹಿತೆಯ ಆರು ಮಂತ್ರಗಳಿಗೆ ಪದವಿಭಾಗ 
ಮಾಡಿಲ್ಲ. ಇವು ಈ ಕೆಳಗೆ ತೋರಿಸಿರುವ ಮಂತ್ರಗಳಾಗಿವೆ: 

ಯ. ಸಂ. 7-59-12, 10-20-1, 10-121-10, 

10-190-10, 10-190-2, 10-190-3. 

ಈ ಕಾರಣದಿಂದ ಈ ಮಂತ್ರಗಳನ್ನು ಪದಪಾಠಕಾರರು ಖಿಲವೆಂದು ಗಣಿಸಿರಬೇಕೆಂದು 

ಊಹಿಸಬಹುದು. ಇವು ಪಶ್ಚಾತ್ಕಾಲಸೆಂಯೋಜಿತವೆಂದು ಆಧುನಿಕ ವಿದ್ವಾಂಸರ ಮತ. 


ಪ್ರಾಚೀನ ಮತ್ತು ನವೀನ ಸೂಕ್ತಗಳು 

ಯಗ್ವೇದಸಂಹಿತೆಯ ಮಂತ್ರಗಳು ಬೇರೆಬೇರೆ ಕಾಲದಲ್ಲಿ ಬೇರೆಬೇರೆ ಜಷಿಗಳಿಂದ 
ದೃಷ್ಟವಾದವೆಂದು ಮೇಲೆ ಸೂಚಿಸಲಾಯಿತು. ಈ ಸೂಕ್ತಗಳು ಕಾಲತಃ ಅನೇಕ ಶತಮಾನಗಳಿಗೆ 
ಸಂಬಂಧಿಸಿವೆಯೆಂದೂ ಕೆಲವು ಸೂಕ್ತಗಳಲ್ಲಿ ಒಂದಕ್ಕೂ ಮತ್ತೊಂದಕ್ಕೂ ಅನೇಕ ಶತಮಾನಗಳ 
ಅಂತರವಿದ್ದಿರಬೇಕೆಂದೂ ಗೊತ್ತಾಗುತ್ತದೆ. ಬುಗ್ಗೇದದಲ್ಲಿಯೇ ಅನೇಕ ಕಡೆ ಇಂದಿನ ಮತ್ತು 
ಹಿಂದಿನ ಸೂಕ್ತಗಳೆಂದು ಸ್ಪಷ್ಟವಾಗಿಯೇ ಹೇಳಿದೆ. ಈ ಸಹಸ್ರಾರು ಸೂಕ್ತಗಳಲ್ಲಿ 
ಪ್ರಾಚೀನತಮವಾದವು ಯಾವುವು ? ಅರ್ವಾಚೀನವಾದವು ಯಾವುವು ? ಇದನ್ನರಿಯಲು 
ಕುತೂಪಲವುಂಟಾಗುವುದು ಸಹಜ. ಇದನ್ನು ನಿರ್ಧರಿಸಲು ವಿದ್ವಾಂಸರು ಬೇರೆಬೇರೆ ರೀತಿಯಲ್ಲಿ 
ಪ್ರಯತ್ನಿಸಿದ್ದಾರೆ. ಹೆಚ್ಚಾಗಿ ಅಂತರಂಗಪ್ರಮಾಣದ ಆಧಾರದಿಂದಲೇ ಸೂಕ್ತಗಳ ಪ್ರಾಚೀನತೆ 
ಅಥವಾ ನವೀನತೆಯನ್ನು ನಿಶ್ಚಯಪಡಿಸಲು ಪ್ರಯತ್ನಿಸಲಾಗಿದೆ. ಸೂಕ್ತಗಳ ಪ್ರಾಚೀನತೆಯನ್ನು 
ವಿಮರ್ಶಿಸುವ ಸಂದರ್ಭದಲ್ಲಿ ವ್ಯಾಕರಣ ಮತ್ತು ಭಾಷೆಯನ್ನು ಆಧಾರವಾಗಿ ಇಟ್ಟುಕೊಳ್ಳ 
ಲಾಗಿದೆ. ಕೆಲವು ಪ್ರಯೋಗಗಳು ಕೆಲವು ಕಡೆ ಅತಿಶಯವಾಗಿಯೂ ಮತ್ತೆ ಕೆಲವೆಡೆಗಳಲ್ಲಿ 
ವಿರಳವಾಗಿಯೂ ಕಂಡುಬರುತ್ತವೆ. ವಿಮರ್ಶಕರು ಈ ಅಂಶಗಳನ್ನೆಲ್ಲಾ ಕೂಲಂಕಷವಾಗಿ 
ವಿವೇಚಿಸಿದ್ದಾರೆ. ವೇದಭಾಷೆಯ ಕೆಲವು ವೈಲಕ್ಷಣ್ಯಗಳು ಕೆಳಗೆ ಕಂಡಂತಿವೆ : 

(ಅ) ಯಜ್ಞಾ (1-168-1), ಹಿಮಾ (10-37-10). ಉಕ್ಕು -ಉಕ್ಕಿಃ (4-33-10) ಎಂಬಲ್ಲಿ 
ಅಕಾರಾಂತವಾದ ನಾಮಪದಗಳು ಆಕಾರಾಂತವಾಗಿ ತೃತೀಯಾವಿಭಕ್ತಿಯ ರೂಪವಾಗುತ್ತವೆ. 

(ಆ) ತೃತೀಯಾವಿಭಕ್ತಿ ಏಕವಚನರೂಪದಲ್ಲಿ ಈಕಾರಾಂತವಾಗಿ ಕೊನೆಯಾಗುತ್ತವೆ ಕೆಲವು 
ಪದಗಳು. ಇದಕ್ಕೆ ಅಚಿತ್ರೀ, ಅಪ್ರಭೂತೀ, ಊತೀ, ಪ್ರಭೂತೀ, ಶಮೀ, ಹಸ್ತಚ್ಮುತೀ 

18. ಕ್ರಮಪಾರ ಕ್ರಿ. ಪೂ. 300ಕ್ಕಿಂತ ಓಂದೆಯೇ ಇದ್ದಿತೆಂದೂ, ಪದಪಾಠಕರಾದ ಶಾಕಲ್ಕರು 
ಐತರೇಯ ಆರಣ್ಯಕಕ್ಕಿಂತ ಹಿಂದೆಯೇ ಎಂದರೆ ಕಿ. ಪೂ. 600ರ ಸುಮಾರಿನವರೆಂದೂ ಕೀತರ ಅಭಿಪ್ರಾಯ. 
ಸಿ. ವಿ. ವೈದ್ಯರ ಅಭಿಪ್ರಾಯದಂತೆ ಇವರ ಕಾಲ ಸುಮಾರು ಕ್ರಿ. ಪೂ. 2000 ವರ್ಷಗಳು. 

19. ಮ. ಭು. 13ನೇ ಪರ್ವ-341 ಅಧ್ಯಾಯ 

20. ಜು. ಸಂ, 7-18-1; 7-22-9; 7-29-4; 1-1-2; 2-11-6; 2-18-3; 7-76-4; 2-244. 


೭೮ ವೈದಿಕ ಸಾಹಿತ್ಯ ಚರಿತ್ರೆ 


ಮುಂತಾದವು ಉದಾಹರಣೆಗಳು. 

(ಇ) ನಪುಂಸಕಲಿಂಗದ ಬಹುವಚನ ಊಕಾರಾಂತವಾಗಿರುತ್ತದೆ. ಉದಾಹರಣೆಗೆ ಉರೂ, 
ತ್ರಿಧಾತೂ, ವಸೂ, ವೀಳೂ, ಸುಹಂತೂ ಮೊದಲಾದವು ಇವೆ. 

(ಈ) ಆಕಾರಾಂತ ಧಾತುಗಳಿಂದ ಧಿಯಂಧೇ, ಶುಚಿಪೇ, ಕೃಷ್ಟಿಪು, ಜಾಸ್ಪತ್ಕಾ ಮೊದಲಾದ 
ರೂಪಗಳು ನಿಷ್ಪನ್ನವಾಗುತ್ತವೆ. 

(ಉ)'ವಂತ್‌', "ಮಂತ್‌' ಮೂದಲಾದವುಗಳಲ್ಲಿ ಕೊನೆಯಾಗುವ ಶಬ್ದಗಳ 
ಸಂಬೋಧನಪ್ರಥಮಾವಿಭಕ್ತಿಯ ರೂಪ "ವಃ", 'ಮಃ' ಎಂದು ಕೊನೆಯಾಗುವುದು. 

(ಊ) 'ತುಭ್ಕ', 'ಮಹ್ಮ', 'ಅಸ್ಮಭ್ಯ' ಎಂಬ ಪದಗಳು ಛಂದಸ್ಸಿಗನುಗುಣವಾಗಿ 
ಸಂಧಿಕಾರ್ಯಗಳನ್ನು ಹೊಂದಿರುವುವು. ಇವುಗಳನ್ನು ಆಯಾ ರೂಪಗಳಿಗೆ ನಾವು 
ಪರಿವರ್ಶಿಸಿಕೊಳ್ಳಬೇಕು. 7-29-1, 7-32-21, 7-90-2, 7-74-5, 7-81-6 
ಮುಂತಾದವುಗಳಲ್ಲಿ ಇದನ್ನು ಕಾಣಬಹುದು. 

(ಯ) ತಕ್ಸತ್‌, ದುದ್ರವತ್‌, ಪ್ರಧಿಷ್ಠ, ಭರತ್‌, ಭುವತ್‌ ಮೊದಲಾದ ವೃದ್ಧಿಯಾಗದ 
ಭೂತಕಾಲರೂಪಗಳಿರುವುವು. 

(ಯೂ) ಚಿಕಿತಃ, ಜುಜೋಷ, ತತನಃ, ದೀದಯಃ, ದಧರ್ಷತ್‌, ಮಾಮಹಃ ಮುಮುಚಃ 
ಮೊದಲಾದ ವಿಧ್ಯರ್ಧರೂಪಗಳಿರುವುವು. 

(ಎ) ಖದ್ವಾಂಸ್‌, ದಾಶ್ಟಾಂಸ್‌, ಮೀಳ್ವವಾಂಸ್‌, ಸಾಹ್ಟಾಂಸ್‌ ಮೊದಲಾದ ಕೃದಂತ 
ರೂಪಗಳು ಹೇರಳವಾಗಿವೆ. 

(ಏ) ಕರ್ತಮ್‌, ಕರ್ತನ, ಕರ್ತ, ಗಂತಂ, ಧಾತ, ಧಾತನ ಮೊದಲಾದ ಮಧ್ಯಮ ಪುರುಷ 
ದ್ವಿವಚನ ಮತ್ತು ಬಹುವಚನದ ಲುಂಗ್‌ ರೂಪಗಳಿರುವುವು. 

(ಐ) ಕರ್ಷಿ, ಜೇಷಿ, ದರ್ಶಿ, ಕ್ಸಿ, ನೇಷ್ಕಿಭಕ್ಷಿ, ವಕ್ಸಿ ಯಕ್ಷಿ ಮೊದಲಾದ ವಿಧಿಲಿಂಗ್‌ 
ರೂಪಗಳಿವೆ. 

(ಒ) ಆಚಸಾನ, ಯಂಜಸಾನ, ಮಂದಸಾನ, ಸಹಸಾನ ಮೊದಲಾದ ಕೃದಂತ ರೂಪಗಳಿವೆ. 

(ಓ) 'ತಯೇ' ಎಂದು ಕೊನೆಯಾಗುವ-ವೀತಯೇ, ಹವೃದಾತಯೇ, ಹವ್ಮಪೀತಯೇ, 
ಹವೃಸಾತೆಯೇ, ಇಷ್ಟಯೇ ಮೊದಲಾದ ರೂಪಗಳಿವೆ. 

(ಔ) ಸ್ಕ, ತ್ಕ ಎಂಬ ಸರ್ವನಾಮಗಳ ಪ್ರಯೋಗವಿರುವುದು. 

(ಅಂ) "ವನೇ, "ಸೇ" ಮತ್ತು 'ಅಸೇ'ಗಳಲ್ಲಿ ಕೊನೆಯಾಗುವ ದಾವನೇ, ಅರ್ಚಸೇ, ಯಚಸ್ತೊ 
ಖಂಜಸೇ ಮೊದಲಾದ ರೂಪಗಳೂ ಇವೆ. 

ಖಗ್ರೇದದ ಪ್ರಾಚೀನತಮವಾದ ಸೂಕ್ತಗಳ ವೈಶಿಷ್ಟ್ಯ ಕೆಳಗೆ ಸೂಚಿಸಿರುವ ಪದ 
ಪ್ರಯೋಗಗಳೆಂದು ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ: 

(೧) ಅಕ್ತು ಅತ್ಮ (ವೇಗವಾದ), ಅಭಿಪ್ಪಿ (ಸಹಾಯ) ಅವಸ್‌, ಅವಸ್ಕು (ರಕ್ಷಣೆ ಬೇಡಿ) 

ಜೀಷಿನ್‌ (ಯಜು), ಕ್ಷಿತಿ (ವಾಸ), ಚನಃ (ಸಂತೋಷ) ಚನಸ್ಕ, ಚನಿಷ್ಟ, ಚರ್ಷ 
(ಮಾನವರು) ಮುಂತಾದ ಪದಗಳು. 

(೨) ಅಶ್ವಚಂದ್ರ, ಪುರುಚಂದ್ರ ಮೊದಲಾದ ಚಂದ್ರಾಂತವಾದ ಶಬ್ದಗಳು. 

(೩) 'ತುಜ್‌' ಎಂಬ ಕ್ರಿಯಾಪದ ಮತ್ತು ವಿಶೇಷಣದ ಪ್ರಯೋಗ. 

(೪) ಜಯಿಸು ಎಂಬ ಅರ್ಥದಲ್ಲಿ ಬರುವ 'ವೃತ್ರತುರ್‌', 'ಸುಪ್ರತುರ್‌' ಮೊದಲಾದ 


ಸಂಹಿತೆಗಳು ೭೯ 


'ತುರ್‌' ಅಂತವಾದ ಸಮಸ್ತ ಪದಗಳು. | 

(೫) 'ತುವಿ' ಎಂಬುವುದರಿಂದ ಮೊದಲಾಗುವ ತುವಿಜಾತ, ತುವಿದೇಷ್ಟ ಮೊದಲಾದ 
ಸಮಾಸ ಪದಗಳು. 

(೬) ಅತಿಶಯಿಸು ಎಂಬ ಅರ್ಥದ 'ದಂಸ್‌' ಎಂಬುದರಿಂದ ಸಾಧಿತವಾದ 'ದಯನ, 
'ದಂಸ', 'ದಂಸಿಷ್ಯ' 'ಪುರುದಂಸಸ್‌', 'ಸುದಂಸಸ್‌' 'ದಸ್ಮ', 'ದಮ್ರ'-ಮೊದಲಾದ ರೂಪಗಳು. 

(೭) ಧ್ಯಾನ ಎಂಬ ಅರ್ಥದಲ್ಲಿ 'ಮನ್ಮನ್‌', ಕವಿ ಎಂಬ ಅರ್ಥದಲ್ಲಿ 'ವಿಪ್ರ', ಯಶಸ್ಸು 
ಎಂಬ ಅರ್ಥದಲ್ಲಿ 'ಶ್ರಮ',ವರ ಎಂಬ ಅರ್ಥದಲ್ಲಿ "ವಾಜ' ಮೊದಲಾದ ಶಬ್ದಗಳ ಪ್ರಯೋಗಗಳು. 

ರೋಗಗಳಿಗೆ ಸಂಬಂಧಪಟ್ಟ ಹೆಸರುಗಳು, ಮಂತ್ರ, ತಂತ್ರಾದಿಗಳ ಹೆಸರುಗಳು, ಯಜ್ಞಕ್ಕೆ 
ಸಂಬಂಧಿಸಿದ ಪಾರಿಭಾಷಿಕ ಶಬ್ದಗಳು, ತತ್ತ್ವಶಾಸ್ತ್ರಕ್ಕೆ ಸಂಬಂಧಿಸಿದ ಶಬ್ದಗಳು ಇವು ಬರುವ 
ಭಾಗಗಳು ಉಳಿದ ಭಾಗಗಳಿಗಿಂತ ಈಚಿನ ಕಾಲದವು. 'ಯಕ್ಸಂಹಿತೆಯ ಪ್ರಾಚೀನತರವಾದ 
ಭಾಗಗಳಲ್ಲಿ ಬರುವ ಸಂಧಿನಿಯಮಗಳೂ ವಿಶಿಷ್ಟವಾಗಿವೆ. ಪದಾಂತ್ಕವಾದ ಅ, ಆ ಕಾರಗಳು 
ಪರವಾದ ಸ್ವರದೊಡನೆಯಾಗಲೀ, ವೃದ್ಧಕ್ಷರದೊಡನೆಯಾಗಲೀ ನಿಯಮೇನ ಸಂಧಿಕಾರ್ಯ 
ಹೊಂದುತ್ತವೆ. ಪದಾಂತ್ಕವಾದ ಇ, ಈ, ಉ, ಊ ಕಾರಗಳು ಸವರ್ಣಸ್ವರಗಳೊಡನೆ ಸಂಧಿ 
ಕಾರ್ಯ ಹೊಂದುತ್ತವೆ, ಅಸವರ್ಣ ಸ್ವರಗಳು ಪರವಾದಾಗ ಛೇದದೊಡನೆ ಹೇಳಲ್ಪಡುತ್ತವೆ. 
'ಅಸ್‌', 'ಏ', 'ಓ" ಕಾರಾಂತವಾದ ಪದಗಳು ಸ್ವರಪರವಾದಾಗ ಅಂತ್ಯವರ್ಣದ ಲೋಪವನ್ನು 
ಹೊಂದುತ್ತವೆ. ಆದ್ದರಿಂದ ಇವೆಲ್ಲಾ ಒಂದೇ ರೀತಿ 'ಅ'ಕಾರಾಂತವಾದ ಹಾಗೆ ಛೇದದೊಡನೆ 
ಹೇಳಲ್ಪಡುತ್ತವೆ. 'ಐ' ಮತ್ತು 'ಔ'ನಲ್ಲಿ ಕೊನೆಯಾಗುವ ಪದಗಳು ಸ್ವರ ಪರವಾದಾಗ 
'ಅ'ಕಾರದಲ್ಲಿ ನಿಲ್ಲುತ್ತವೆ. ಆದರೆ ಏಕಾರಾಂತವಾದ ನಾಮಪದಗಳೂ, ಕ್ರಿಯಾಪದಗಳೂ 
ಹಾಗೆಯೇ ಉಳಿಯುವುವು. 

ಕಾವ್ಯ ಸಂಸ್ಕೃತದಲ್ಲಿ ಪೂರ್ವರೂಪ ಸಂಧಿ ಆಗುತ್ತದೆ. ಆದರೆ ಯಗ್ವೇದದ ಪ್ರಾಚೀನತಮ 
ಭಾಗಗಳಲ್ಲಿ ಇದು ವಿರಳವಾಗಿದೆ. ಇದು ಭೂಯಿಷ್ಯವಾಗಿರುವ ಭಾಗಗಳು 
ಅರ್ವಾಚೀನವಾದವುಗಳೆಂದು ತಿಳಿಯಬೇಕು. ಹೀಗೆ ವ್ಯಾಕರಣ ಮತ್ತು ಭಾಷೆಯ ಆಧಾರದಿಂದ 
ಯಗ್ವೇದ ಸೂಕ್ತಗಳಲ್ಲಿ ಪ್ರಾಚೀನವಾದವನ್ನು ಗುರುತಿಸಬಹುದು. 

ಹೀಗೆಯೇ ಛಂದಸ್ಸಿನ ಆಧಾರದಿಂದಲೂ ಹಳೆಯ ಸೂಕ್ತಗಳು ಮತ್ತು ಹೊಸ ಸೂಕ್ತಗಳು 
ಎಂಬುವುದನ್ನು ನಿರ್ಣಯಿಸಬಹುದು. ಒಂದೊಂದು ಪಾದದಲ್ಲಿಯೂ ಎಂಟು, ಹನ್ನೊಂದು 
ಅಥವಾ ಹನ್ನೆರಡು ಅಕ್ಬರಗಳನ್ನು ಹೊಂದಿರುವ ಉಪ್ಲಿಹ್‌, ಕಕುಭ್‌, ಬೃಹತ ಸತೋಬೃಹತೀ, 
ಅತೃಷ್ಟೀ ಮೊದಲಾದ ಛಂದಸ್ಸುಗಳಲ್ಲಿರುವ ಮಂತ್ರಗಳು ಪ್ರಾಚೀನತರವಾದವೆಂದು 
ಹೇಳಲಾಗಿದೆ. ಈ ಛಂದಸ್ಸುಗಳನ್ನು ಮುಂದಿನ ಕಾಲದಲ್ಲಿ ವಿರಳ ಎರಳವಾಗಿ ಬಳಸಲಾಗಿದೆ. 

ಖಗ್ಬೇದ ಸೂಕ್ತಗಳು ಅಥರ್ವವೇದದಲ್ಲಿ ಅನೇಕವಾಗಿ ಬಂದಿವೆ. ಹೀಗೆ ಯಾವಯಾವ 
ಸೂಕ್ತಗಳು ಪೂರ್ಣವಾಗಿಯಾಗಲೀ ಭಾಗಗಳಲ್ಲಾಗಲೀ ಅಥರ್ವವೇದದಲ್ಲಿ ಬಂದಿವೆಯೋ 
ಅಂಥ ಸೂಕ್ತಗಳು ಇತರ ಸೂಕ್ತಗಳಿಗಿಂತ ಈಚಿನವು ಎಂದು ಊಹಿಸಲಾಗಿದೆ. 

ಕೊನೆಯದಾಗಿ ವಿಷಯಕ್ಕನುಸಾರವಾಗಿಯೂ ಈ ಬಗೆಯ ವಿವೇಚನೆ ಮಾಡಬಹುದು. 
ಸತ್ಯಧರ್ಮಾಣರಾದ ದೇವತೆಗಳನ್ನು ಕುರಿತ ಹಾರ್ದವಾದ ಪ್ರಾರ್ಥನೆಗಳ ಸಮೂಹ 
ಪ್ರಾಚೀನತಮವಾದವು. ಉಷಃಕಾಲಕ್ಕಿಂತ ಮುಂಚೆಯೇ ಅಗ್ನಿಚರ್ಯ ಮಾಡಿ ದೇವತಾಸ್ತುತಿ 
ಯನ್ನು ಮಾಡುವುದು, ಸೋಮಪಾನಕ್ಕೆ ಅಗ್ನೀಂದ್ರಾದಿ ದೇವತೆಗಳನ್ನಾವಾಹಿಸುವುದು ಮುಂತಾದ 


೮೦ ವೈದಿಕ ಸಾಹಿತ್ಯ ಚರಿತ್ರ 


ವಿಷಯಗಳನ್ನು ಹೊಂದಿರುವ ಸೂಕ್ತಗಳು ಅತ್ಯಂತ ಪ್ರಾಚೀನತಮವಾದವು. ವಿಶ್ವೇದೇವತೆಗಳ 
ಸೂಕ್ತ ಸ್ವಲ್ಪ ಈಚಿನದು. ಯಾಗದಲ್ಲಿನ ಪುರೋಹಿತರುಗಳು, ಅವರ ಕರ್ತವ್ಯಗಳು 
ಮೊದಲಾದವನ್ನು ಸೂಚಿಸುವ ಸೂಕ್ತಗಳು ಈಚಿನವು. ದಾನಸ್ತುತಿಗಳು, ತತ್ತ್ವವಿಚಾರವಾದ 
ಸೂಕ್ತಗಳು, ಪ್ರಹೇಳಿಕೆಗಳು, ಆಭಿಚಾರಕ ಸೂಕ್ತಗಳು ಮೊದಲಾದವು ಅರ್ವಾಚೀನವಾದ 
ಭಾವನೆಗಳನ್ನು ಸೂಚಿಸುವ ಕಾರಣ ಈಚಿನವೆಂದು ತಿಳಿಯಬಹುದು. 

ಯಗೇದದ ಅತ್ಯಂತ ಪ್ರಾಚೀನವಾದ ಸೂಕ್ತಗಳಲ್ಲಿ ಅನೇಕಾನೇಕ ಉಪಾಖ್ಯಾನಗಳ 
ಉಲ್ಲೇಖವಿದೆ. ಮುಂದಿನ ಭಾಗಗಳಲ್ಲಿ ಇವು ನಾಟಕೀಯವಾಗಿ ಬೆಳೆದಿವೆ. ಇದಕ್ಕೆ ಪುರೂರವಸ್‌ 
ಊರ್ವಶೀ ಸಂವಾದ (10-95), ಅಗಸ್ನಲೋಪಾಮುದ್ರಾ ಸಂವಾದ (1-179), ಯಮ- 
ಯಮಿ ಸಂವಾದ (10-10) ಮೊದಲಾದುವನ್ನು ಉದಾಹರಿಸಬಹುದು. ಇಂಥ ವಿಶಿಷ್ಟ 
ವಿಚಾರಗಳನ್ನೊಳಗೊಂಡಿರುವ ಸೂಕ್ತಗಳು ಅರ್ವಾಚೀನವಾದವು. ಈ ರೀತಿಯಲ್ಲಿ ಭಾಷೆ, 
ವ್ಯಾಕರಣ, ಛಂದಸ್ಸು, ಪ್ರತಿಪಾದ್ಮವಿಷಯ ಇವುಗಳಿಗನುಸಾರವಾಗಿ ಸೂಕ್ತಗಳಲ್ಲಿ 
ಪ್ರಾಚೀನವಾದವು ಮತ್ತು ನವೀನವಾದವುಗಳನ್ನು ಬೇರ್ಪಡಿಸಬಹುದು. ಒಂದೊಂದು 
ಸೂಕ್ತವನ್ನೂ ಈ ರೀತಿ ನಿಪುಣವಾಗಿ ಪರೀಕ್ಷಿಸಿ ಅದರ ಕಾಲ ವಿಚಾರವನ್ನು ಊಹಿಸಬಹುದು. 

ದಶಮಮಂಡಲ ಪಶ್ಚಾತ್ಕಾಲಸಂಯೋಜಿತವಾದುದೆಂದು ಆಧುನಿಕ ವಿಮರ್ಶಕರ ಮತ. 
ಪೂರ್ವಮಂಡಲಗಳಲ್ಲಿರುವ ಸೂಕ್ತಗಳ ಅವಾಂತರಕಾಲವನ್ನು ನಿರ್ಣಯ ಮಾಡಲು 
ಸಾಧ್ಯವಾಗುವ ಉಪಕರಣಗಳಿಲ್ಲವೆಂದು ಅವರೂ ಅಭಿಪ್ರಾಯಪಡುತ್ತಾರೆ. ಸಮಗ್ರವಾದ 
ಖಯಗ್ತೇದಸೂಕ್ತಗಳ ಉತ್ಪತ್ತಿಗೆ ಅನೇಕ ಸಹಸ್ರವರ್ಷಗಳು ಹಿಡಿದವೆಂದು ಇವರು 
ಅಭಿಪ್ರಾಯಪಡುತ್ತಾರೆ. ಭಾರತೀಯರೂ, ಇರಾನಿಯನ್ನರೂ ಬೇರೆಬೇರೆಯಾಗುವುದಕ್ಕೂ 
ಮುಂಚೆಯೇ ಇದೇ ರೀತಿಯ ಅನೇಕ ಮಂತ್ರಗಳು ಅವರಲ್ಲಿ ರೂಢಿಯಲ್ಲಿದ್ದಿರಬೇಕೆಂದು 
ಅವರ ಅಭಿಪ್ರಾಯ. ಹಿಂದಿನ ಕಲ್ಪಗಳ ಮಂತ್ರಗಳನ್ನು ಉದಾಹರಿಸಿ ವೃವಹರಿಸುವುದೂ, 
ಪೂರ್ವಪುರುಷರ ನಾಮ ನಿರ್ದೇಶ ಮಾಡುವುದೂ ಈ ಅಂಶವನ್ನು ಸಮರ್ಥಿಸುತ್ತವೆ. ಹತ್ತನೆಯ 
ಮಂಡಲವನ್ನು ಬಿಟ್ಟರೆ ಉಳಿದ ಮಂಡಲದಲ್ಲಿರುವ ಭಾಷಾಪ್ರಯೋಗಗಳು ಪ್ರಾಯಃ ಒಂದೇ 
ರೀತಿಯಾಗಿವೆ. ಶೈಲಿ, ಕಲ್ಪನಾಸರಣಿ ಮತ್ತು ಕವಿತಾಸಾಮರ್ಥ್ಯಗಳಲ್ಲಿ ಸೂಕ್ತಕ್ಕೂ ಸೂಕ್ತಕ್ಕೂ 
ಭೇದವನ್ನು ನಾವು ಕಂಡರೂ ಭಾಷೆಯ ರೀತಿಯಲ್ಲಿ ಈ ಬಗೆಯ ಭೇದ ತೋರುವುದಿಲ್ಲ. 
ಸೂಕ್ತ ಘಟನೆ, ಛಂದೋಬಂಧ, ವಿಷಯ ವರ್ಣನೆಯ ರೀತಿ ಇವುಗಳಿಂದ ಕೂಡಿದ ಭಾಷೆಯ 
ಸ್ವರೂಪವನ್ನು ಸೂಕ್ಷ್ಮ ದೃಷ್ಟಿಯಿಂದ ವೀಕ್ಷಿಸಿದರೆ ಕಾಲಭೇದಪ್ರಕಾಶಕವಾದ ಹಲಕೆಲವು 
ಚಿಹ್ನೆಗಳು ಕಂಡುಬರಬಹುದೆಂದು ಇವರು ಅಭಿಪ್ರಾಯಪಡುತ್ತಾರೆ. 

ಜಗ್ರೇದದಿಂದ ಉದ್ಭೃತವಾದ ಸೂಕ್ತಗಳಿಂದಲೂ, ಮಂತ್ರಗಳಿಂದಲೂ, ಮಂತ್ರಪಾದ 
ಗಳಿಂದಲೂ ಇತರ ವೇದಗಳು ಮಿಶ್ರಿತವಾಗಿವೆ. ಇತರ ವೇದಗಳಿಂದ ಯಗ್ವೇದ ವಿಮರ್ಶೆಗೆ 
ಬಹಳ ಸಹಾಯಕವಾಗಿದೆ. ಪರಂಪರೆಯಿಂದ ಬಂದ ಯಗ್ರೇದ ಪಾಠ ಈ ಇತರ 
ವೇದಗಳಿಂದಲೂ, ನಿರುಕ್ತ, ಪ್ರಾತಿಶಾಖ್ಯ ಮೊದಲಾದವುಗಳಿಂದಲೂ ಸರಿಯಾಗಿ 
ಉಪಸ್ತಾಪಿತವಾಗುವುದು. ಇತರ ವೇದಗಳೊಡನೆ ಹೋಲಿಸಿದಾಗ ಪಾಠಭೇದಗಳು ಬಹಳ 
ವಿರಳವಾಗಿ ತೋರಿದರೂ ಇತರ ಮೂರು ವೇದಗಳ ಉತ್ಪತ್ತಿ ಕಾಲದಲ್ಲಿಯೂ ಖಗ್ವೇದ 
ಹೀಗೆಯೇ ಇದ್ದಿತೇ ವಿನಾ ಪಾಠಾಂತರಗಳನ್ನು ಹೊಂದಿರಲಿಲ್ಲವೆಂದು ಗೊತ್ತಾಗುತ್ತದೆ. ಇದರಿಂದ 
ವೇದಸಾಹಿತ್ಯದ ಶಿಖರದಂತಿರುವ ಯಗ್ವೇದವನ್ನು ಮೊದಲಿನಿಂದಲೂ ಬಹಳ ಎಚ್ಚರಿಕೆಯಿಂದ 


ಸಂಹಿತೆಗಳು ೮೧ 


ರಕ್ಷಿಸಿಕೊಂಡು ಬಂದರೆಂಬುದು ಸ್ಪಷ್ಟವಾಗುತ್ತದೆ. ಇತರ ವೇದಗಳ ದ್ರಷ್ಟಾರರೂ ಸಹ 
ಪರಂಪರಾಧಿಗತವಾದ ಯಗ್ವೇದವನ್ನು ಬಹಳ ಆದರದಿಂದ ಪಾಲಿಸಿಕೊಂಡು ಬಂದರು. 


ಯಗ್ವೇದ ಸಂಹಿತೆಯಲ್ಲಿ ಪ್ರತಿಪಾದಿಸಿರುವ ವಿಷಯ ಕ 

ಖಗ್ಗೇದಸಂಹಿತೆ ಧಾರ್ಮಿಕವಾದ ಸೂಕ್ತಗಳಿಂದ ಹೆಚ್ಚಾಗಿ ಸಂಘಟಿತವಾಗಿದೆ. 
ಸಂಪ್ರದಾಯಕ್ಕನುಸಾರವಾಗಿ ಇಲ್ಲಿರುವುದೆಲ್ಲಾ ಧಾರ್ಮಿಕವೂ, ಪವಿತ್ರವೂ, ಪರಮಪ್ರಮಾಣವೂ 
ಆದುದಾಗಿದೆ. ಆಧುನಿಕ ವಿಮರ್ಶಕರ ಅಭಿಪ್ರಾಯದಂತೆ, ಅತ್ಯುನ್ನತಸ್ಥಿತಿಯಲ್ಲಿದ್ದ ಆರ್ಯರ 
ನಾಗರಿಕತೆಯನ್ನು ಇದು ಪ್ರತಿಬಿಂಬಿಸುವುದು. ಇವರ ದೃಷ್ಟಿಯಲ್ಲಿ ಬುಗ್ಬೇದಸೂಕ್ತಗಳು 
ಧಾರ್ಮಿಕ ಮತ್ತು ಲೌಕಿಕ ಎಂದು ಎರಡು ಬಗೆಯಾಗಿವೆ. 

ಜುಗ್ಬೇದದಲ್ಲಿ ಆಗ್ನೀಂದ್ರಾದಿ ದೇವತೆಗಳನ್ನು ಕುರಿತ ಅನೇಕಾನೇಕ ಸೂಕ್ತಗಳೇ ಪ್ರಧಾನ 
ವಾದ ಭಾಗವಾಗಿವೆ. ದೇವತೆಗಳ ಅಪಾರವಾದ ಮಹಿಮೆಯನ್ನೂ, ಮಹತ್ತರವಾದ ಕರ್ಮ 
ಗಳನ್ನೂ ಸ್ತುತಿಸಿ, ಅವರು ಮಾನವರಿಗೆ ಹಿತವನ್ನೇ ಮಾಡುವರೆಂದು ಇಲ್ಲಿ ವರ್ಣಿಸಿದೆ. 
ಇಂಥ ದೇವತೆಗಳಿಂದ ಪಶುಪುತ್ರರನ್ನೂ ಆಯುರಾರೋಗ್ಯ ಶ್ಚರ್ಯಾದಿಗಳನ್ನೂ ಬೇಡಿದ್ದಾರೆ. 
ಸ್ತುಕಿಗಳ ಘಟನಾರೀತಿಯೂ ಸರಳವಾಗಿ, ಸುಂದರವಾಗಿ, ಸಮಾಸದೂರವಾಗಿ ಸುಂದರವಾದ 
ಆಶಯಗಳನ್ನೊಳಗೊಂಡು ರಂಜಿಸುತ್ತಿದೆ. ಸಹೃದಯಹೃದಯಾಹ್ಲಾದಿಯಾದ ಕವಿತಾವಿಲಾಸವೂ 
ಅನೇಕ ಸೂಕ್ತಗಳ ಚಾರುತೆಯನ್ನು ಅಧಿಕಗೊಳಿಸಿದೆ. ದೇವತಾಸ್ತುಶಿಯಲ್ಲಿ ಅವರು ತೋರಿರುವ 
ಮಹತ್ತರವಾದ ಶ್ರದ್ಧೆ ಅವುಗಳನ್ನು ಪವಿತ್ರಗೊಳಿಸಿದೆ. ವೈದಿಕ ಸೂಕ್ತಗಳಲ್ಲಿ ಒಂದು ಬಗೆಯಾದ 
ವರ್ಣನೆಯ ವಿಸ್ತಾರವಿದೆಯೆಂದು ಕೆಲವರ ಮತ.2! ಇದು ದೋಷವೆಂದು ಹೇಳಲಾಗದು. 
ಏಕೆಂದರೆ ಒಂದೇ ಅಂಶವನ್ನು ನಲವತ್ತು ಐವತ್ತು ಸೂಕ್ತಗಳಲ್ಲಿ ವಿವಿಧವಾದ ವಚನಭಂಗಿಗಳಿಂದ 
ವರ್ಣಿಸುವ ಅಸಾಮಾನ್ಯ ರೀತಿ ಆಶ್ಚರ್ಯಕರವಾದುದಾಗಿದೆ. 

ಹಗ್ವೇದದಲ್ಲಿ ಧಾರ್ಮಿಕ ವಿಚಾರ ಪ್ರಧಾನವಾಗಿದೆಯೆಂಬುದು ಸ್ಪಷ್ಟವೇ ಆಗಿದೆ. 
ಹುಗ್ಗೇದದಲ್ಲಿ ಕೆಲವು ತತ್ತೃಪ್ರತಿಪಾದಕವಾದ ಸೂಕ್ತಗಳೂ ಇವೆ. ಈ ವಿಶ್ವದ ಸೃಷ್ಟಿಗೆ 
ಕಾರಣವವುದು, ನಾವು ಯಾರು, ಎಲ್ಲಿಂದ ಬಂದೆವು ಮೊದಲಾದ ವಿಚಾರಗಳನ್ನು ಇವು 
ಪ್ರತಿಪಾದಿಸುತ್ತವೆ. ಉಪನಿಷತ್ತುಗಳು ಆತ್ಮವಿಚಾರವನ್ನು ಪ್ರತಿಪಾದಿಸುವ ರೀತಿಯಲ್ಲಿ ಇವು 
ವಿವರಿಸದಿದ್ದರೂ, ಉಪನಿಷದ್ದರ್ಶನದ ಅಂಕುರಗಳು ಯಗ್ವೇದದಲ್ಲಿ ಹರಡಿಕೊಂಡಿರುವುದನ್ನು 
ಕಾಣಬಹುದು. ಒಂದನೇ ಮಂಡಲದ 164ನೇ ಸೂಕ್ತ ವಿಶ್ವರಹಸ್ಮವಿಚಾರವನ್ನು ಒಗಟಿನ 
ರೂಪದಲ್ಲಿ ವಿವೇಚಿಸುತ್ತದೆ. ಹಾಗೆಯೇ ಹತ್ತನೆಯ ಮಂಡಲದ 121ನೇ ಸೂಕ್ತ, 90ನೇ 
ಸೂಕ್ತ, 82ನೇ ಸೂಕ್ತ, 125ನೇ ಸೂಕ್ತ ಹಾಗೂ 129ನೇ ನಾಸದೀಯಸೂಕ್ತ ಇವುಗಳು 
ಅತ್ಯುನ್ನತವಾದ ತತ್ತ್ವ ವಿಚಾರವನ್ನು ಪ್ರತಿಪಾದಿಸುತ್ತವೆ. 

ಲೌಕಿಕ ವಿಚಾರವನ್ನು ಪ್ರತಿಪಾದಿಸುವ ಸೂಕ್ತಗಳನ್ನು ಬೇರ್ಪಡಿಸಿ ಹೇಳುವುದು 
ಸುಲಭವಾದುದಲ್ಲ. ಆದರೂ ನಿರ್ದಿಷ್ಟವಾಗಿ ದೇವತೆಗಳನ್ನು ಉದ್ದೇಶಿಸದ ಸೂಕ್ತಗಳನ್ನು 
ಲೌಕಿಕ ವಿಷಯ ಪ್ರತಿಪಾದಕವಾದ ಸೂಕ್ತಗಳೆಂದು ಭಾವಿಸಬಹುದು. ಸೋಮ ಮತ್ತು 
ಸೂರ್ಯೆಯರ ವಿವಾಹವನ್ನು ವರ್ಣಿಸುವ ವಿವಾಹಸೂಕ್ತ (10-85), ಆರ್ಯರ ಸಾಮಾಜಿಕ 
ಪದ್ಧತಿಯನ್ನು ತಿಳಿಸುವ ಔರ್ದ್ವದೈಹಿಕಸೂಕ್ತ (10-18), ಅಂದಿನ ರಾಜಕುಲಗಳ 


21. History of Sanskrit (119121019.-- A. A. Macdonell. 


೮೨ ವೈದಿಕ ಸಾಹಿತ್ಯ ಚರಿತ್ರೆ 


ಜಯಾಪಜಯಗಳನ್ನು ವರ್ಣಿಸುತ್ತಾ ಚರಿತ್ರೆಯ ಅಂಶಗಳನ್ನು ಹೊರಗೆಡಹುವ ಐತಿಹಾಸಿಕ 
ಸೂಕ್ತಗಳು (7-18, 7-33, 7-83), ಪರಮೋದಾರಿಗಳಾದ ದಾನಿಗಳನ್ನು ಮುಕ್ತಕಂಠದಿಂದ 
ಸ್ತುತಿಸುವ ದಾನಸ್ತುತಿಗಳೂ (5-42-22 ರಿಂದ 25), ಮಂಡೂಕ ಸೂಕ್ತ (7-103), ಆಭಿಚಾರ 
ಸೂಕ್ತಗಳು (10-145), ಸಂವಾದ ಸೂಕ್ತಗಳು (10-10), (10-95), ಅಕ್ಷಸೂಕ್ತವೂ (10- 
34), ಅನೇಕ ಬ್ರಹ್ಮೋದ್ಯಗಳೂ ಲೌಕಿಕ ವಿಷಯಪರವಾದವಂದು ವಿಮರ್ಶಕರು 
ಅಭಿಪ್ರಾಯಪಡುತ್ತಾರೆ. 


ಖಗ್ವೇದ ದೇವತೆಗಳು 


ಜಗ್ಬೇದದಲ್ಲಿ ಅಗ್ನೀಂದ್ರಾದಿ ದೇವತೆಗಳನ್ನು ಕುರಿತ ಸ್ತೋತ್ರಗುಚ್ಛಗಳಿವೆ. 'ಯುವಾಂ 
ದೇವಾಸ್ತ್ರಯ ಏಕಾದಶಾಸಃ' (8-57-2) ಎಂದು ಹೇಳಿರುವಂತೆ ಈ ದೇವತೆಗಳು 
ಮೂವತ್ತಮೂರು ಮಂದಿಗಳು. ಈ ದೇವತೆಗಳನ್ನೇ ಅಲ್ಲದೆ ಅನೇಕ ಪ್ರಾಕೃತಪದಾರ್ಥಗಳನ್ನೂ 
ದೇವತೆಗಳೆಂದು ರೂಪಣ ಮಾಡಿ ಸ್ತುತಿಸಿದ್ದಾರೆ. ಬೃಹದ್ದೇವತೆಯಲ್ಲಿ ಈ ಅಂಶವನ್ನು ಕೆಳಗೆ 
ಕಂಡಂತೆ ಸೂಚಿಸಿದೆ : 
*ಸತ್ವಾನೃಮೂರ್ತಾನೃಪಿ ಚ ದೇವತಾವನ್ಮಹರ್ಷಯ:ಃ | 
ತುಷ್ಟುವೂ ಯಷಯ: ಶಕ್ತ್ಯಾ ತಾಸು ತಾಸು ಸ್ತುತಿಪ್ಟಿಹ | 
ಯೈಸ್ಸೃಗ್ನಿರಿಂದ್ರಸ್ಸೋಮಶ್ಚ ವಾಯುಸ್ಸೂರ್ಯೊ ಬೃಹಸ್ಪತಿಃ | 
ಚಂದ್ರೋ*ಥ ವಿಷ್ಣುಃ ಪರ್ಜನ್ಯಃ: ಪೂಷಾ ಚಾಪಿ ಯಭವೋಶಿ್ಟಿನೌ ॥ 
ರೋದಸೀ ಮರುತೋ ದೇವಃ ಪೃಥಿವ್ಯಾಪಃ ಪ್ರಜಾಪತಿಃ | 
ದೇವೌ ಚ ಮಿತ್ರಾವರುಣೌ ಪೃಥಕ್‌ ಸಹ ಚ ತಾವುಭೌ ॥ 
ವಿಶ್ವೇ ಚ ದೇವಾಃ ಸವಿತಾ ತ್ವಷ್ಟಾ ವೈರೂಪಕೃನ್ಮತಃ | 
ಅಶ್ವ್ಟೋಂಇನ್ನಂ ಭುಶ್ಟಿಜೋ ವಜ್ರೋ ಗ್ರಾವಾಣೋ ರಥಸಂಯುತಾಃ ॥ 
ಸ್ತುತಾಃ ಪೃಥಕ್‌ ಪೃಥಕ್‌ ಸ್ವೈಃ ಸ್ಟೈಃ ಸೂಕ್ಕೆಃ ಬುಗ್ಗಿಶ್ಚ ನಾಮಭಿಃ |" (ಬೃ. 1-81ರಿಂದ 85) 
ಯಾಸ್ಕಾಚಾರ್ಯರು ತಮ್ಮ ನಿರುಕ್ತದಲ್ಲಿ ಮಂತ್ರದೇವತಾ ನಿರ್ಣಯವನ್ನು ಮಾಡುವ 
ಬಗೆಯನ್ನು ತಿಳಿಸಿದ್ದಾರೆ. ಯಾವ ದೇವತೆಯನ್ನು ಸ್ತುತಿಸಿ ತಾನು ಅಪೇಕ್ಲಿತಾರ್ಥ ಪಡೆಯಲು 
ಖಷಿ ಬಯಸುವನೋ ಆ ದೇವತೆಯೇ ಆ ಮಂತ್ರಕ್ಕೆ ದೇವತೆ. "ಯತ್ಕಾಮ ಖುಷಿ ಯಸ್ಕಾಂ 
ದೇವತಾಯಾಂ ಆರ್ಥಪತ್ಕಮಿಚ್ಛನ್‌ ಸ್ತುಶಿಂ ಪ್ರಯುಂಕ್ತೇ ತದ್ದೈವತಃ ಸ ಮಂತ್ರೋ ಭವತಿ" 
(ನಿ. 7-1-4) ಎಂದು ಯಾಸ್ಕರು ನಿರೂಪಿಸಿದ್ದಾರೆ. ಅಶ್ವ, ಅಕ್ಷ, ರಥ ಮೊದಲಾದವುಗಳ 
ಸ್ತುಶಿಗಳಲ್ಲಿ ಅವುಗಳಿಗೆ ದೇವತಾತ್ತ್ವ ಉಪಪನ್ನವಾಗುವುದೆಂದೇ ಯಾಸ್ಕರ ಮತ. ಒಬ್ಬನೆ 
ಆದ ಆತ್ಮನಿಗೆ ಇವೆಲ್ಲ ಸಂಬಂಧಿಸುವುದರಿಂದ ಇವುಗಳೆಲ್ಲದರ ಸ್ತುತಿ ಆ ಆತ್ಮನನ್ನೇ 
ಸ್ತುಶಿಸುವುದೆಂದು ಅವರ ಅಭಿಪ್ರಾಯ. 'ಮಹಾಭಾಗ್ಯಾತ್‌ ದೇವತಾಯಾಃ ಏಕ ಆತ್ಮಾ ಬಹುಧಾ 
ಸ್ತೂಯತೇ (ನಿ. 7-4-8) ಎಂದು ಈ ಅಂಶವನ್ನು ಅವರು ಹೇಳಿದ್ದಾರೆ. 
ಮಂತ್ರಕಾರರು ಭೂಮಿ, ಅಂತರಿಕ್ಷ, ದ್ಕೌ: ಎಂದು ಈ ಪ್ರಪಂಚವನ್ನು ಮೂರು ಬಗೆಯಾಗಿ 
ವಿಭಾಗಿಸಿರುವುದು ಕಂಡುಬರುತ್ತದೆ. ಭೂಮಿಗೆ ಅಗ್ನಿಯೂ, ಅಂತರಿಕ್ಷ ಸ್ನಾನಕ್ಕೆ ವಾಯುವೃಷ್ಟಿ 
ವಿದ್ಯುತ್ತುಗಳೂ, ದ್ಕುಲೋಕಕ್ಕೆ ಸೂರ್ಯನೂ ಸಂಬಂಧಿಸಿದ್ದಾರೆ. ದ್ಳುಲೋಕದಲ್ಲಿನ ಕೆಲವರು 
ದೇವತೆಗಳು ಸ್ವಚ್ಛಂದವಾಗಿ ಮೂರು ಲೋಕಗಳಲ್ಲಿಯೂ.ಸೆಂಚರಿಸಿ ಕರ್ಮಯುತರಾಗಿದ್ದರೆಂದು 
ವರ್ಣಿಸಲಾಗಿದೆ. ಅಂತರಿಕ್ಷವನ್ನು ಸಮುದ್ರವೆಂದು ನಿರ್ದೇಶಮಾಡಿ, ಅಲ್ಲಿ ಚಲಿಸುವ 
ಮೋಡಗಳನ್ನು ಅದ್ರಿಗಳೆಂದೂ, ಶಿಲೆಗಳೆಂದೂ ರೂಪಣಮಾಡಿದ್ದಾರೆ. ಯಾಜ್ಞಿಕ ದೃಷ್ಟಿಯಿಂದ 


ಸಂಹಿತೆಗಳು ೮೩ 


ಪ್ರಧಾನವಾಗಿ ಪೃಥಿವಿಗೆ ಸಂಬಂಧಿಸಿರುವ ಆಗ್ನಿಯು ವಿದ್ಯುದ್ರೂಪದಿಂದ ಅಂತರಿಕ್ಷದಲ್ಲಿಯೂ 
ದಿವ್ಕಾಗ್ನಿರೂಪದಿಂದ ದ್ಕುಲೋಕದ ಸೂರೃನಾಗಿಯೂ ಶೋಭಿಸುವನೆಂದು ಸ್ತುತಿಸಿದ್ದಾರ- 
(4-1-11). ಈ ನಿರೂಪಣೆಗನುಗುಣವಾಗಿ ಯಾಸ್ಕರು 'ಶಿಸ್ರ ಏವ ದೇವತಾ ಇತಿ ನೈರುಕ್ತಾ" 
'ಅಗ್ನಿಃ ಪೃಥಿವೀಸ್ಥಾನೋ ವಾಯುರ್ವೇಂದ್ರೋ ವಾಂತರಿಕ್ಚಸ್ಥಾನಃ ಸೂರ್ಯೊದ್ಕುಸ್ಥಾನ' 
(ನಿ. 7-5-1, 2) ಎಂದು ವಿವರಿಸಿದ್ದಾರೆ. ಈ ದೇವತಾತ್ರಿತಯಕ್ಕೆ ಇರುವ ಐಶ್ಚರ್ಯಯೋಗದ 
ದೆಸೆಯಿಂದ ಅನೇಕಾನೇಕ ಹೆಸರುಗಳಿವೆ. ಈ ಅಂಶವನ್ನು ಬೃಹದ್ದೇವತೆಯಲ್ಲಿಯೂ ಹೀಗೆ 
ಹೇಳಿದೆ : 
*ಅಗ್ನಿರಸ್ಮಿನ್ನಥೇಂದ್ರಸ್ತು ಮಧ್ಯತೋ ವಾಯುರೇವ ಚ | 
ಸೂರ್ಯೋ ದಿವೀಶಿ ಎಚ್ಡೇಯಾಃ ತಿಸ್ರ ಏವೇಹ ದೇವತಾ: ॥ 
ಏತಾಸಾಮೇವ ಮಾಹಾತ್ಮ್ಮಾತ್‌ ಸಾಮಾನೃತ್ಯಂ ವಿಧೀಯತೇ | 
ತತ್ತತ್‌ಸ್ಕಾನ ವಿಭಾಗೇನ ತತ್ರ ತತ್ರೇಹ ದೃಶ್ಶತೇ | (ಬೃ. 1-69, 70) 
ಒಬ್ಬನೇ ಮನುಷ್ಯನಿಗೆ ಅವನ ಕೆಲಸಗಳಿಗನುಗುಣವಾಗಿ ಬೇರೆಬೇರೆ ಹೆಸರು 
ಉಪಪನ್ನವಾಗುವಂತೆ ಒಂದೇ ದೇವತೆಯ ಆಯಾ ಕರ್ಮಗಳಿಗನುಸಾರವಾಗಿ ಬೇರೆಬೇರೆ 
ಹೆಸರುಗಳು ಸಂಭವಿಸುವುವೆಂದು ಯಾಸ್ಕರ ಮತ, ಯಗ್ವೇದದಲ್ಲಿ ಸ್ತುತಿಸಿರುವ ದೇವತೆಗಳ 
ಸ್ವರೂಪವನ್ನು ವಿವರಿಸುತ್ತಾ ದೇವತೆಗಳು ಮೂವರೇ ಎಂಬ ನಿರ್ಣಯಕ್ಕೆ ನಿರುಕ್ತಕಾರರು 
ಬಂದಿದ್ದಾರೆ. ಈ ಕ್ರಮಕ್ಕನುಸಾರವಾಗಿ ಆಯಾಸ್ತಾನವನ್ನನುಸರಿಸಿ ದೇವತೆಗಳನ್ನು ಕೆಳಗೆ 
ತೋರಿಸಿರುವಂತೆ ವಿಭಾಗ ಮಾಡಲಾಗಿದೆ. 
(ಅ) ಪೃಥ್ವೀಸ್ಥಾನ ದೇವತೆಗಳು :- ಅಗ್ನಿ, ಪೃಥ್ವೀ, ಸೋಮ, ನದೀ, ಬೃಹಸ್ಪತಿ. 
(ಆ) ಅಂತರಿಕ್ಷಸ್ಣಾನ ದೇವತೆಗಳು:- ಇಂದ್ರ, ವಾಯು, ಅಪಾಂನಪಾತ್‌, ರುದ್ರ, 
ಮರುತ್‌, ವಾತ, ಪರ್ಜನ್ಮ, ಆಪಃ, 
(ಇ) ದ್ದುಸ್ತಾ ನ ದೇವತೆಗಳು:- ದ್ಯೌಃ, ವರುಣ, ಮಿತ್ರ, ಸೂರ್ಯ, ಸವಿತೃ, ಪೂಷನ್‌, 
ಅಶ್ವಿನ್‌, ಉಷಸ್‌, ರಾತ್ರಿ, ಆದಿತ್ಯಾ; ವಿಷ್ಣು. 
ಖುಗ್ರೇದದಲ್ಲಿ ಉಪವರ್ಣಿತವಾಗಿರುವ ಅಗ್ನೀಂದ್ರಾದಿ ದೇವತೆಗಳು ಪ್ರಕೃತಿಯ ಬೇರೆ 
ಬೇರೆ ಮುಖಗಳೆಂದೂ ಅವುಗಳಿಗೆ ಚೇತನಧರ್ಮವನ್ನು ಆರೋಪಣೆ ಮಾಡಿ 
` ವರ್ಣಿಸಲಾಗಿದೆಯೆಂದೂ ಕೆಲವರು ಆಧುನಿಕ ವಿಮರ್ಶಕರು ವಿವೇಚಿಸಿದ್ದಾರೆ. ಹೀಗಾಗಿ ಅನೇಕ 
ದೇವತೆಗಳಿಗೆ ಸಮಾನಧರ್ಮಗಳನ್ನು ಹೇಳಿದ್ದಾರೆಂದೂ, ಸ್ವರೂಪತಃ ಮತ್ತು ಸ್ವಭಾವತಃ 
ಭಿನ್ನಭಿನ್ನವಾದ ರೂಪಗಳಿಂದ ಅವರನ್ನು ವರ್ಣಿಸಿಲ್ಲವೆಂದೂ, ಇವರ ಅಭಿಪ್ರಾಯ.2* 
ಒಂದೊಂದು ದೇವತೆಗೂ ಬೇರೆಬೇರೆ ಧರ್ಮಗಳನ್ನು ವಿಶಿಷ್ಟವಾದ ರೀತಿಯಲ್ಲಿ ಹೇಳಿಲ್ಲ 
ಎಂಬುದು ಇವರ ಭಾವ. ಉಷಸ್‌, ಸೂರ್ಯ, ಅಗ್ನಿ ಮೊದಲಾದ ದೇವತೆಗಳು ಮೂವರೂ 
ಪ್ರಕಾಶಮಾನರಾದ ತಮೋನಿವಾರಕರೆಂದೂ ಪ್ರಾತಃಕಾಲದಲ್ಲಿ ಬರುವರೆಂದೂ ವರ್ಣಿಸಿರು 
ವುದನ್ನು ಇದಕ್ಕೆ ಉದಾಹರಿಸಲಾಗಿದೆ. ಪ್ರಕೃತಿಯ ಒಂದು ಅಂಶವನ್ನೇ ಪ್ರತಿಬಿಂಬಿಸುವ 
ದೇವತೆಯೊಂದರ ಅನೇಕಾನೇಕ ಗುಣಗಳನ್ನು ಅನೇಕ ದೇವತೆಗಳ ರೂಪದಲ್ಲಿ ಸ್ತುತಿಸಲಾಗಿದೆ. ಈ 
ಸೂಕ್ತಗಳಲ್ಲಿ ದೇವತೆಗಳನ್ನು ವರ್ಣಿಸುವಾಗ ಒಬ್ಬೊಬ್ಬ ದೇವತೆಯೂ ಸರ್ವೋತ್ಸಷ್ಟ ವೆಂದೂ, 
ಸರ್ವತಂತ್ರಸ್ಪತಂತ್ರವೆಂದೂ ಸ್ತುತಿಸಿರುವುದನ್ನು ಕಾಣಬಹುದು. ದ್ಯಾವಾಪ್ಯಥಿವಿಗಳನ್ನು ಸೃಜಿಸಿ 
ಶಾಹಾ 7-5-3. 
23. ಜು. ಸಂ. 10-158-1 ನೋಡಿ. 
24. Macdonell, Vedic Mythology, P. 15. 


ಪಟ ವೈದಿಕ ಸಾಹಿತ್ಯ ಚರಿತ್ರೆ 


ದೆರಿಸಿರುವರೆಂದು ಇಂದ್ರ, ಅಗ್ನಿ, ವರುಣ ಮೊದಲಾದ ಅನೇಕಾನೇಕ ದೇವತೆಗಳನ್ನು 
ಸ್ತುತಿಸಿದ್ದಾರೆ. ಆಧರ್ವವೇದದಲ್ಲಿ ಮಂತ್ರಿತವಾದ ದರ್ಭಮುಷ್ಟಿಯಿಂದ ದ್ಯಾವಾಪೃಥಿವಿಗಳು 
ನಿಂತಿದ್ದಾರೆಂದೂ ಹೇಳಿದೆ. ಸ್ಥಾವರಜಂಗಮಗಳಿಗೆಲ್ಲಾ ಪ್ರಭುಗಳೆಂದು ಸೂರ್ಯ, ಸವಿತೃ, 
ಇಂದ್ರ, ಪೂಷನ್‌, ಪರ್ಜನ್ಮ ಮೊದಲಾದ ಅನೇಕ ದೇವತೆಗಳನ್ನು ಹೇಳಿದ್ದಾರೆ. ಹೀಗೆ 
ಜುಗ್ವೇದ ದೇವತೆಗಳಿಗೆ ಸಮಾನವಾದ ಧರ್ಮಗಳೇ ಇರುವುವೆಂದೂ ಅವರಲ್ಲಿ ವೈಶಿಷ್ಟ್ಯ 
ಅಥವಾ ಸ್ಪಾಷ್ಟೃವಿಲ್ಲವೆಂದೂ ನಿರೂಪಿಸಲಾಗಿದೆ. 

ಯಗ್ವೇದ ದೇವತೆಗಳಲ್ಲಿ ಕೆಲವರು ಪ್ರಾಕೃತ ಪದಾರ್ಥಗಳನ್ನು ಪ್ರತಿಬಿಂಬಿಸುವರೆಂದು 
ಹೇಳಿದರೂ ಮತ್ತೆ ಕೆಲವರು ಪ್ರಕೃತಿಯ ಸಂಬಂಧದಿಂದ ದೂರವಾಗಿಬಿಟ್ಟಿದ್ದಾರೆ. ಅಂಥ 
ದೇವತೆಗಳು ಮೊದಲು ಪ್ರಕೃತಿಯ ಯಾವ ಅಂಶವನ್ನು ಪ್ರತಿನಿಧಿಸುತ್ತಿದ್ದರೆಂದು ಹೇಳುವುದು 
ಬಹಳ ಕಷ್ಟ. ಅಶ್ವಿನೀದೇವತೆಗಳು ಇಂಥವರು. ಇವರು ಯಾರು ಎಂಬ ವಿಚಾರದಲ್ಲಿ 
ಐಕಕಂಠ್ಯವಿಲ್ಲದಿರುವುದು ಯಾಸ್ಕರ ನಿರುಕ್ತದಿಂದ ಕಂಡುಬರುತ್ತದೆ. ಪೂಷನ್‌ ದೇವತೆಯ 
ಸ್ವರೂಪವನ್ನು ಸರಿಯಾಗಿ ವಿವರಿಸುವುದಕ್ಕಾಗುವುದಿಲ್ಲ. ಈ ವಿಧವಾದ ಸಂದಿಗೃತೆಗೆ ಕಾರಣ 
ಸಂಹಿತೆಗಳಿಗೂ ಬ್ರಾಹ್ಮಣ ಗ್ರಂಥಗಳಿಗೂ ಇರುವ ಮಹತ್ತರವಾದ ಕಾಲದ ಅಂತರ. ಯಾಸ್ಕರು 
ದೇವತೆಗಳನ್ನು ಕುರಿತ ಭಿನ್ನಾಭಿಪ್ರಾಯಗಳನ್ನು ಸೂಚಿಸಿದ್ದಾರೆ. ವೃತ್ರವಧದ ನಿರೂಪಣೆ ಇಂಥ 
ಒಂದು ಮುಖ್ಯವಾದ ವಿವಾದಾಸ್ಪದವಾದ ವಿಚಾರ. ಮೇಘೋದರಾಂತರ್ಗತವಾದ ಜಲವೂ 
ವೈದ್ಭುತ ಜ್ಯೋತಿಯೂ ಇಂದ್ರಾಖ್ಕವಾದ ವಾಯುವಿನಿಂದ ವೇಷ್ಟಿತವಾಗಿ ಜಲವರ್ಷವಾಗು 
ವುದೆಂದೂ, ಉದಕತೇಜಸ್ಸುಗಳು ಇತರೇತರ ಪ್ರತಿದ್ವಂದ್ಧಿಗಳಾದುದರಿಂದ ಯುದ್ಧವರ್ಣನೆ 
ಮಾಡಿದೆಯೆಂದೂ ಯಾಸ್ಕರು ವೃತ್ರವಧದ ಅರ್ಥವನ್ನು ವಿವರಿಸುತ್ತಾ ಪ್ರಕೃತಿಸಂಬಂಧವಾದ 
ಅರ್ಥವನ್ನು ಹೇಳುತ್ತಾರೆ'-ಅಪಾಂ ಚ ಜ್ಕೋತಿಷಶ್ಚ ಮಿಶ್ರೀಭಾವಕರ್ಮಣಃ ವರ್ಷಕರ್ಮ 
ಜಾಯತೇ | ತತ್ರೋಪಮಾರ್ಥೇನ ಯುದ್ಧವರ್ಣಾ ಭವಂತಿ [27 ಎಂದು. ನೈರುಕ್ತರು 
ವೃತ್ರವಧವನ್ನು ವರ್ಷಕರ್ಮವೆಂದರೆ ಐತಿಹಾಸಿಕರು ತೃಷ್ಟೃಪುತ್ರನಾದ ವೃತ್ರಾಸುರನ ವಧೆಯೆಂದು 
ವರ್ಣಿಸುವರು. ಆಧುನಿಕರಾದರೋ ಅನೇಕ ಬಗೆಯಾದ ಪ್ರಾಕೃತಿಕವಾದ ಅರ್ಥವನ್ನೇ 
ಹೇಳುವರು. ಸೂರ್ಯ, ಸೋಮ, ಅಗ್ನಿ, ದ್ಯೌಃ, ಮರುತ್‌, ವಾಯು, ಆಪಃ, ಉಷಸ್‌, 
ಪೃಥ್ವೀ ಮೊದಲಾದ ದೇವತೆಗಳು ಪ್ರಕೃತಿಯ ನಾನಾ ರೂಪಗಳೆಂದು ಕಾಣಬಹುದು. ಹಾಗೆಯೇ 
ಇಂದ್ರ, ವರುಣ, ವಿಷ್ಣು, ಪೂಷನ್‌, ಅಶ್ವಿನ್‌, ರುದ್ರ, ಪರ್ಜನ್ಮ ಮೊದಲಾದವರೂ ಪ್ರಕೃತಿಗೇ 
ಸಂಬಂಧಿಸಿದ್ದಾರೆಂದು ತಿಳಿಯಬಹುದು. ಈ ದೇವತೆಗಳಲ್ಲಿ ಕೆಲವರು ಪ್ರಕೃತಿ ಸಂಬಂಧವನ್ನು 
ಹೊಂದಿರುವುದು ಸ್ಪಷ್ಟವಾಗಿದೆ. ಮತ್ತೆ ಕೆಲವರು ಪ್ರಕೃತಿಯ ಯಾವ ಅಂಶವನ್ನು 
ಪ್ರತಿನಿಧಿಸುವರೆಂಬುದು ಅಸ್ಪಷ್ಟವಾಗಿದೆ. ೫ 
ತೆ ವೇದ-19-32. 

26. ನಿರುಕ್ತ-12-1. 

27. ನಿರುಕ್ತ 2-16-22. 

28. ನಿರುಕ್ತ -ಎನ್‌. ಎಸ್‌. ಅನಂತರಂಗಾಚಾರ್ಯ, ಪುಟ 38. 

29. On the whole, the classificalion of the vedic deities least open to 
objection is that founded on the naturat bases which they represent. For, though 
in some cases there may be a doubt as to wha! the physical substrate really is, 
and a risk is therefore involved ol describing a particular deity in the wrong 
place, this melhod offers the advanlage of bringing together deities of cognate 


character thus facilitating comparision. (Vedic Mytholagy-Macdonell, 
pp.18—21) 


ಸಂಹಿತೆಗಳು ೮೫ 


ಜುಗ್ವೇದದಲ್ಲಿ ಅನೇಕ ಗುಣಗಳನ್ನು ದೇವತೆಗಳಂತೆ ಸ್ತುತಿಸಿದ್ದಾರೆ. ಧಾತೃ, ತ್ವಷ್ಟ, 
ವಿಶ್ವಕರ್ಮನ್‌, ಪ್ರಜಾಪತಿ, ಮನ್ಶು, ಶ್ರದ್ಧೆ, ಅದಿತಿ, ದಿಶಿ ಮೊದಲಾದವರನ್ನು ವರ್ಣಿಸುವ 
ಸೂಕ್ತಗಳಲ್ಲಿ ಈ ಅಂಶವನ್ನು ಕಾಣಬಹುದು. ಧಾತೃ ಎಂಬ ಶಬ್ದ ಸೃಷ್ಟಿ ಮಾಡುವವನು 
ಎಂಬ ಧರ್ಮವನ್ನಲಂಬಿಸಿ ಬಂದಿದೆ. ಇಂದ್ರನ ಕೋಪ ಮನ್ಶುವಾಗಿ ಮನ್ಮುಸೂಕ್ತದಲ್ಲಿ 
ವರ್ಣಿಸಲ್ಪಟ್ಟಿದೆ. ಶ್ರದ್ಧೆಯಿಂದ ಸರ್ವಸುಖವೂ ಪ್ರಾಪ್ತವಾಗುವುದೆಂದು ಹೇಳುವ ಶ್ರದ್ಧಾಸೂಕ್ತ 
ಗುಣರೂಪಣ ಮಾಡುತ್ತದೆ. ಅರಂತಿ ಅಥವಾ ಪಾರಿಶುದ್ಧ್ಯವೂ ಹೀಗೆಯೇ ಸ್ತುತಿಸಲ್ಪಟ್ಟಿದೆ. 
ಸೂನೃತ, ಅಸುನೀತಿ ಮತ್ತು ನಿರ್ಯತಿ ಇವೂ ಹೀಗೆಯೇ ದೇವತೆಯ ರೀತಿ ಸ್ತುಶಿಸಲ್ಪಟ್ಟಿವೆ. 3 

ಅನೇಕ ಸ್ತ್ರೀದೇವತೆಗಳ ಸ್ತುಶಿಯೂ ಯಕ್ಸಂಹಿತೆಯಲ್ಲಿದೆ. ಇವರು ಇತರ ದೇವತೆಗಳಷ್ಟು 
ಪ್ರಧಾನರಾಗಿಲ್ಲ. ಉಷಸ್ಸು ಮಾತ್ರ ಎಲ್ಲ ಸ್ತ್ರೀದೇವತೆಗಳಿಗಿಂತ ಪ್ರಧಾನಳಾಗಿದ್ದಾಳೆ. ಸರಸ್ಪತಿ 
ಪೃಥ್ವೀ, ರಾಶ್ರೀ, ವಾಕ್‌, ಸಮೃದ್ಧಿಯನ್ನನುಗ್ರಹಿಸುವ ಪುರಂಧಿ ಮತ್ತು ದಿಷಣಾ, ಇಳಾ, 
ರಾಕಾ, ಸಿನೀವಾಲೀ, ಪೃಶ್ನಿ (ಮರುತ್ತುಗಳ ತಾಯಿ) ಮೊದಲಾದ ಸ್ತ್ರೀದೇವತೆಗಳ ಸ್ತುತಿಗಳು 
ಇಲ್ಲಿವೆ. ದೇವತಾಪಶ್ನಿಗಳ ಹೆಸರನ್ನೂ ಅಲ್ಲಲ್ಲಿ ಉಲ್ಲೇಖಿಸಿ ಸ್ತುತಿಸಲಾಗಿದೆ. ಇಂದ್ರಾಣೀ, 
ವರುಣಾನೀ, ಅಗ್ನಾಯೀ, ದೇವಾನಾಂಪಶ್ನೀ ಮೊದಲಾದವು ಇಂಥವು. 

ದೇವತಾ ದ್ವಂದ್ವಗಳನ್ನು ಅಥವಾ ದ್ವಿತ್ತಗಳನ್ನು ಒಟ್ಟಿಗೆ ಸ್ತುತಿಸಿರುವುದು ಯಗ್ವೇದದ 
ವೈಶಿಷ್ಟ್ಯ. ದೇವತೆಗಳಿಬ್ಬರ ಹೆಸರನ್ನು ಒಟ್ಟಿಗೆ ಸೇರಿಸಿ ಅವರಿಬ್ಬರನ್ನೂ ಒಟ್ಟಿಗೆ ಇಂಥ 
ಸೂಕ್ತಗಳಲ್ಲಿ ಸ್ತುತಿಸಲಾಗಿದೆ. ಇಂಥ ಸೂಕ್ತಗಳು ಸುಮೌರು ಅರವತ್ತು ಇವೆ. ಮಿತ್ರಾವರುಣೌ, 
ಇಂದ್ರಾಗ್ನೀ, ಇಂದ್ರಾವರುಣೌ, ಇಂದ್ರಾವಾಯೂ, ದ್ಯಾವಾಪೃಥಿವೀ, ಇಂದ್ರಾಸೋಮಾ, 
ಇಂದ್ರಾಬೃಹಸ್ಪತೀ, ಇಂದ್ರಾವಿಷ್ಣೂ, ಇಂದ್ರಾಪೂಷಾಣೌ, ಸೋಮಾಪೂಷಾಣೌ, 
ಸೋಮಾರುದ್ರೌ, ಅಗ್ನೀಸೋಮೌ, ಆಗ್ನಾವಿಷ್ಣೌ, ಇಂದ್ರಾನಾಸತ್ಕೌ, ಇಂದ್ರಾಪರ್ವತಾ, 
ಅಗ್ನೀಪರ್ಜನ್ಕೌ, ಪರ್ಜನ್ಮಾವಾತೌ, ಉಷಸಾನಕ್ತೌ, ಸೂರ್ಯಾಮಾಸಾ, ಸೂರ್ಯಾಚಂದ್ರ 
ಮಸೌ ಎಂಬವು ಇಂಥ ಪ್ರಸಿದ್ಧವಾದ ದೇವತಾ ದ್ವಂದ್ವಗಳು. 

ದೇವತಾ ದ್ವಂದ್ವಗಳನ್ನು ಹೇಗೆಯೋ ಹಾಗೆಯೇ ದೇವತಾ ಸಮೂಹಗಳನ್ನೂ ಒಟ್ಟಿಗೆ 
ಸ್ತುತಿಸಿರುವ ಸೂಕ್ತಗಳೂ ಯಕ್ಸಂಹಿತೆಯಲ್ಲಿವೆ. ಇಂಥ ದೇವತಾಸ್ತೋಮಗಳಲ್ಲಿ 
ಪ್ರಧಾನವಾದುದು ಮರುದ್ಗಣ. ಈ ಮರುತ್ತುಗಳ ಸಂಖ್ಯೆ 21 ರಿಂದ 180ರವರೆಗೆ ಹೇಳಿದ್ದಾರೆ. 
ಇಂದ್ರನ ಸಾಹಸಗಳಲ್ಲಿ ಇವರು ನೆರವಾಗುವವರು. ಈ ಮರುದ್ದಣವನ್ನು 'ರುದ್ರಾಃ' ಎಂದು 
ಹೇಳಿ ಪ್ರಾಸಂಗಿಕವಾಗಿ ಅವರ ತಂದೆಯಾದ ರುದ್ರನೊಡನೆಯೂ ಸೇರಿಸಿ ಹೇಳಿದ್ದಾರೆ.3! 
ಮರುದ್ಲಣಗಳಿಗಿಂತ ಆದಿತ್ಯಗಣ ಸಂಖ್ಯೆಯಲ್ಲಿ ಸಣ್ಣದು. ಏಳು ಅಥವ ಎಂಟು ದೇವತೆಗಳಿರುವ 
ಗಣ ಇದು. 

'ಶೃಣೋತು ಮಿತ್ರೋ ಆರ್ಯಮಾ ಭರ್ಗೋ 
ನಸ್ತುವಿಜಾತೋ ವರುಣೋ ದಕ್ಷೋ ಅಂಶಃ | (2-27-1) 

ಎಂದು ಈ ದೇವತೆಗಳನ್ನು ಉಲ್ಲೇಖಿಸಿದೆ. ಅಂಗಿರಸಃ, ವಸವ, ಯಭವಃ ಮೊದಲಾದವರು 
ಇನ್ನು ಕೆಲವು ದೇವತಾಗಣಗಳು. ಆದಿತ್ಯಗಣ, ರುದ್ರಗಣ, ವಸುಗಣಗಳನ್ನು ಒಟ್ಟಿಗೆ ಅನೇಕ 
5. ಸಂ. ಮನ್ಮುಸೂಕ್ತ 10-83, 84; ಶ್ರದ್ದಾ 10-351 ; ಸೂನೃತ 1-40-3, 10-141-2; 
ಅಸುನೀತಿ 10-59-5; 6. 

31. ಖು. ಸಂ. 7-104. 


6 ವೈದಿಕ ಸಾಹಿತ್ಯ ಚರಿತ್ರೆ 


ಕಡೆ ಉಲ್ಲೇಖಿಸಿದ್ದಾರೆ. ಬ್ರಾಹ್ಮಣ ಗ್ರಂಥಗಳು ಪ್ರಥ್ಧಿಯ ವಸುಗಳು, ಅಂತರಿಕ್ಷದ ರುದ್ರರು 
ಮತ್ತು ದ್ಕುಲೋಕದ ಅದಿತ್ಯರೆಂದು ದೇವತೆಗಳನ್ನು ಮೂರು ಗುಂಪುಗಳಲ್ಲಿ ಹೇಳುತ್ತವೆ. ಖ 
ಆದರೆ ಛಾಂದೋಗ್ಕೋಪನಿಷತ್ತಿನಲ್ಲಿ ದೇವತೆಗಳನ್ನು ವಸುಗಳು, ರುದ್ರರು, ಆದಿತ್ಮರು, 
ಮರುತ್ತುಗಳು ಮತ್ತು ಸಾಧ್ಯರೆಂದು ಐದು ಗುಂಪುಗಳನ್ನಾಗಿ ವಿಂಗಡಿಸಿದೆ. ಅಂಗಿರಸರ ಗಣ 
ಬೃಹಸ್ಪತಿಯೊಡನೆ ಸಂಬಂಧಿಸಿದೆ. ಯಭುಗಳು ಮೂವರು. ಇವರಲ್ಲಿ ಕನಿಷ್ಠನನ್ನು ಇಂದ್ರನೊಡನೆ 
ಸೇರಿಸಿ ಹೇಳಿದೆ. ಕೊನೆಯದಾಗಿ ಸರ್ವದೇವತೆಗಳನ್ನೊಳಗೊಂಡ ವಿಶ್ವೇದೇವಾಃ ಎಂಬ 
ದೇವತಾಗಣ ಬಹಳ ಮುಖ್ಯವಾಗಿ ಯಾಗಾದಿಗಳಲ್ಲಿ ಪ್ರಧಾನವಾದ ಸ್ಥಾನವನ್ನು ಹೊಂದಿತು. 
ಈ ಗಣವನ್ನು ಸುಮಾರು ನಲವತ್ತು ಸೂಕ್ತಗಳಲ್ಲಿ ಸ್ತೋತ್ರ ಮಾಡಿದೆ. ವಿಶ್ಚೇದೇವತೆಗಳ 
ಸ್ತುತಿಯಿಂದ ಯಾವ ದೇವತೆಯನ್ನೂ ಬಿಡದೆ ಸ್ತುತಿಸಿದಂತಾಗುತ್ತದೆ. 


ದೇವತೆಗಳ ಜನ್ಮವಿಚಾರ 

ಖಯಗ್ವೇದ ದೃಷ್ಟಿಯಿಂದ ದೇವತೆಗಳಿಗೆ ಜನ್ಮವುಂಟು. ಕೆಲವು ದೇವತೆಗಳು 
ದ್ಯಾವಾಪೃಥಿವೀಗಳಿಂದಲೂ, ಮತ್ತೆ ಕೆಲವರು ಇತರ ದೇವತೆಗಳಿಂದಲೂ ಹುಟ್ಟುವರೆಂದು 
ವರ್ಣಿಸಲಾಗಿದೆ. ಇದರಿಂದ ಪಾಶ್ಚಾತ್ಮ ವಿಮರ್ಶಕರು ದೇವತೆಗಳು ಭಿನ್ನಭಿನ್ನ ವಂಶಾಶ್ರಿತ 
ರೆಂದೂ, ಮೊದಲು ಅವರೂ ಅಮರರಾಗಿರಲಿಲ್ಲವೆಂದೂ, ಅವರಿಗೆ ಅಮರತ್ವ ಅಗ್ನಿ, ಸಾವಿತ್ರೀ 
ಮೊದಲಾದ ದೇವತೆಗಳಿಂದಲೂ ಸೋಮಪಾನದಿಂದಲೂ ಪ್ರಾಪ್ತವಾಯಿತೆಂದೂ, 
ಅಗ್ನೀಂದ್ರಾದಿ ದೇವತೆಗಳು ಮಾತ್ರ ನಿರ್ಜರರೆಂದು ಹೇಳಲ್ಪಟ್ಟಿರುವರೆಂದೂ ಅಭಿಪ್ರಾಯ 
ಪಡುತ್ತಾರೆ. ನಿರ್ಜರತ್ವ ನಿತ್ಯವೇ ಅನಿತ್ಯವೇ ಎಂಬುದು ಖುಗ್ರೇದದಲ್ಲಿ ಸ್ಪಷ್ಟವಾಗಿಲ್ಲವೆಂದೂ, 
ಲೌಕಿಕ ಸಂಸ್ಕೃತ ಗ್ರಂಥಗಳಲ್ಲಿ ಪ್ರಳಯ ಕಾಲದವರೆಗೆ ದೇವತೆಗಳಿರುವರೆಂದು ಹೇಳಿರುವ 
ಕಾರಣ ನಿರ್ಜರತ್ವ ನಿತ್ಯವಿಕಲಾರದೆಂದೂ ಇವರು ಊಹಿಸುತ್ತಾರೆ. ಈ ಅಂಶವನ್ನು ನಿರುಕ್ತದಲ್ಲಿ 
ಯಾಸ್ಕರು ಚರ್ಚಿಸಿದ್ದಾರೆ. ಮನುಷ್ಯಧರ್ಮ ದೇವತಾಧರ್ಮ ಕ್ಕಿಂತ ಬೇರೆಯಾದುದು. ದೇವತೆಗಳಿಗೆ 
ಮಹಾಭಾಗ್ಕದ ಯೋಗವಿದೆ. ಅವರು ಪರಸ್ಪರ ಜನ್ಮಕೊಡಬಲ್ಲರು. 'ಇತರೇತರ ಜನ್ಮಾನೋ 
ಭವಂತಿ ಇತರೇತರ ಪ್ರಕೃತಯಃ ' (ನಿ. 7-4-12), ಮನುಷ್ಯರಲ್ಲಿ ತಂದೆ ಮಗನಿಗೆ ಜನ್ಮ 
ಕೊಡಬಲ್ಲ. ಆದರೆ ಮಗ ಹೇಗಾದರೂ ತಂದೆಗೆ ಜನ್ಮ ಕೊಡಲಾರ. ದೇವತೆಗಳ ವಿಚಾರ 
ಹೀಗಲ್ಲ. "ಏಷ ಪ್ರಾತಃ ಪ್ರಸುವತಿ' ಇತಿಹ ವಿಜ್ಞಾಯತೇ, ಎಂದು ಹೇಳಿದಂತೆ ಅಗ್ನಿಯಿಂದ 
ಸೂರ್ಯ ಹುಟ್ಟಿದ. ಸೂರ್ಯನಿಗೆ ಅಗ್ನಿ ಪ್ರಕೃತಿ. ಆದರೆ ಸಂಜೆ ಸೂರ್ಯನಿಂದ ಅಗ್ನಿ 
ಹುಟ್ಟಿದನೆಂದು ಹೇಳಿದೆ. ಆದುದರಿಂದ ಸೂರ್ಯ ಅಗ್ನಿಗೆ ಪ್ರಕೃತಿ. ಹೀಗೆಯೇ ಅದಿತಿಯಿಂದ 
ದಕ್ಷನೂ, ದಕ್ಷನಿಂದ ಅದಿಶಿಯೂ ಹುಟ್ಟಿದರೆಂದು ಹೇಳಿದೆ. ದೇವತೆಗಳ ಆನಂತ್ಕದಿಂದಲೂ 
ಸಾಮರ್ಥ್ಯದಿಂದಲೂ ಇಂಥ ಅಚಿಂತ್ಯವಾದ ಜನ್ಮಗಳು ಸಂಭವಿಸುವುವು. ಹಾಗಾದರೆ 
ಈಶ್ವರರೂ, ಆಚಂತ್ಮಶಕ್ತಿ ಸ್ವರೂಪರೂ ಆದ ದೇವತೆಗಳೇಕೆ ಜನಿಸಬೇಕು ಎಂಬ ಪ್ರಶ್ನೆ 
ಏಳುತ್ತದೆ. ಇದಕ್ಕೆ ಯಾಸ್ಕರು 'ಕರ್ಮಜನ್ಮಾನಃ' ಎಂದು ಉತ್ತರಿಸುತ್ತಾರೆ. ದೇವತೆಗಳಿಗೆ 
3 ಮ. ಸಂ. 231-1 ; 10-66-12, 

33. ಶತಪಥ ಬ್ರಾಹ್ಮಣ 1-34-12 ; 4-3-5-1. 

34. ಛಾಂ. ಉ. 3,6-10 


35. 'ಯದೇಷಾಂ ಇಚ್ಛತಾಂ ಸಂಕಲ್ಪಾನುವಿಧಾಯಿಕರ್ಮಾನುರೂಪಂ ಯಹಾಕಾಲಮಾತ್ಮನಃ 
ಕಾರ್ಯಕಾರಣಮುತ್ಸದ್ಧತೇತದೇತೇಪಾಂ ಜನ್ಮ" (ದುರ್ಗಬಾಷ್ಠ ನಿ. 7-5-14) 


ಸಂಹಿತೆಗಳು ಶ್ರ 


ಐಶ್ಚರ್ಯಯೋಗವಿದ್ದಾಗ್ಸೂ ಈಶಿತವ್ಮರಿಲ್ಲದಿದ್ದರೆ ಪ್ರಖ್ಯಾತಿಯನ್ನು ಪಡೆಯರು. ದಾನಿಯ 
ದಾತೃತ್ವ ಪ್ರಕಾಶಕ್ಕೆ ಬರಬೇಕಾದರೆ ದಾನ ತೆಗೆದುಕೊಳ್ಳುವವರು ಇದ್ದೇ ಇರಬೇಕು. ಹಾಗೆಯೇ 
ಈ ದೇವತೆಗಳೂ ಸಹ ಲೋಕದ ಕರ್ಮಪಲಸಿದ್ದಿಗಾಗಿ ಅಗ್ನಿವಾಯುಸೂರ್ಯರಾಗಿ 
ಜನಿಸುತ್ತಾರೆ. ಇವರು ಜನಿಸದಿದ್ದರೆ ಕರ್ಮಫಲ ಸಿದ್ಧಿಯಾಗದು. ಅದರಿಂದ ದೇವತೆಗಳು 
ಹೀಗೆ ಜನ್ಮ ತಾಳುತ್ತಾರೆ. ಲೋಕವನ್ನು ಅನುಗ್ರಹಿಸಲಿಚ್ಛಿಸುವ ದೇವತೆಗಳು ಮತ್ತೆಮತ್ತೆ 
ಏಕೆ ಹುಟ್ಟುತ್ತಾರೆನ್ನುವುದಕ್ಕೆ 'ಆತ್ಮ ಜನ್ಮಾನಃ' (ನಿ. 7-5-14) ಎಂದು ಯಾಸ್ಕರು ಹೇಳುತ್ತಾರೆ. 
ಇಲ್ಲಿ ಸ್ತುತಿಸುವುದು ಒಬ್ಬನೇ ಆತ್ಮನನ್ನು ಎಂದೂ ಇತರ ದೇವತೆಗಳು ಅವನ 
ಅಂಗಪ್ರತ್ಯಂಗಗಳೆಂದೂ ಹೇಳಿರುವಂತೆ ಎಲ್ಲ ದೇವತೆಗಳೂ ಆ ಆತ್ಮನಿಂದ ಹುಟ್ಟುತ್ತಾರೆ. 
ಸ್ಥಿತಿ ಕಾಲದಲ್ಲಿ ಅವನು ಸರ್ವಮೂರ್ತಿ. ಪ್ರಳಯ ಕಾಲದಲ್ಲಿ ಉಪರತ ಸರ್ವಮೂರ್ತಿಯಾಗಿ 
ಸಚ್ಛಬ್ದಾಭಿಧೇಯನಾಗುವನು. ಎಲ್ಲರೂ ಅವನಿಂದಲೇ ಹುಟ್ಟುತ್ತಾರೆ. ಆದರೆ 
ಅನೀಶ್ಚರರಾದವರು ಸ್ಟೇಚ್ಛೆಯಿಂದ ಜನಿಸಲಾರರು. ಆದರೆ ಐಶ್ವರ್ಯಯೋಗವುಳ್ಳ ದೇವತೆಗಳು 
ಆ ಸರ್ವಾತ್ಮನನ್ನು ಸಾಕ್ಷಾತ್ಮರಿಸಿಕೊಳ್ಳುತ್ತಾ, ನೋಡುತ್ತಾ ಯೋಗಶಕ್ತಿಯಿಂದ 
ಸೃಸಂಕಲ್ಪದಿಂದಲೇ ಜನ್ಮತಾಳುತ್ತಾರೆ. ದೇವತೆಗಳು ಜನ್ಮ ತಾಳುವರೆಂದರೇನು ? ಇವರ 
ಸಂಕಲ್ಪಕ್ಕೆ ಅನುಗುಣವಾಗಿ ಆಯಾಕಾಲದಲ್ಲಿ ಅವರವರ ಕಾರ್ಯಗಳು ಕಾರಣಗಳು 
ತಲೆದೋರುವುದೇ ಇವರ ಜನ್ಮವೆಂದು ಹೇಳಬಹುದು. ಈ ರೀತಿಯಲ್ಲಿ ಯಾಸ್ಕಾಚಾರ್ಯರ 
ದೃಷ್ಟಿಯಲ್ಲಿ ದೇವತೆಗಳಿಗೆ ಇತರೇತರ ಜನ್ಮತ್ವ ಅವರ ಮಹಾಭಾಗ್ಯದ ಕುರುಹಾಗಿ ಅವರ 
ಸರ್ವಶಕ್ತಿತ್ವವನ್ನು ಪ್ರಕಟಪಡಿಸುತ್ತದೆ. 


ದೇವತೆಗಳ ಆಕಾರ ವಿಚಾರ 

ದೇವತೆಗಳಿಗೆ ರೂಪವಿದೆಯೇ ಇಲ್ಲವೇ ಎಂಬ ಪ್ರಶ್ನೆಯನ್ನು ಯಾಸ್ಕರು ನಿರುಕ್ತದಲ್ಲಿ 
ಚರ್ಚಿಸಿದ್ದಾರೆ. ೫ ಪುರುಷವಿಧವಾದ ಆಕಾರವುಂಟೆಂದು ಕೆಲವರು ಹೇಳಿದರೆ ಪುರುಷವಿಧವಾದ 
ಆಕಾರವಿಲ್ಲವೆಂದು ಮತ್ತೆ ಕೆಲವರು ಹೇಳುವರು. ಇವೆರಡು ಪಕ್ಷಗಳನ್ನೂ ಅನುವಾದ ಮಾಡಿ 
ಯಾಸ್ಕರು ದೇವತೆಗಳು ಉಭಯವಿಧರಾಗಿದ್ದಾರೆಂದು ನಿರ್ಣಯಿಸುತ್ತಾರೆ. ಪೃಥಿವೀ, ಜಲ, 
ವಾಯು ಮೊದಲಾದ ರೂಪದಲ್ಲಿ ಪುರುಷಾಕಾರ ರಹಿತರಾಗಿಯೂ ಆಯಾ ಅಭಿಮಾನಿದೇವತೆಗಳ 
ರೂಪದಲ್ಲಿ ಪುರುಷವಿಧವಾದ ರೂಪವನ್ನು ಹೊಂದಿಯೂ ಇರುವರೆಂದೂ ಇವರ ಮತ.'ಏಷ 
ಚೆ ಆಖ್ಯಾನ ಸಮಯಃ್‌' ಎಂದು ಆಖ್ಕಾನಗಳನ್ನು ಉದಹರಿಸಿ ಈ ಅಭಿಪ್ರಾಯವನ್ನು 
ಇವರು ಸಮರ್ಥಿಸಿದ್ದಾರೆ. ಪೃಥ್ವೀ ಸ್ತ್ರೀರೂಪದಿಂದ ಹೋಗಿ ಭಗವಂತನಲ್ಲಿ ಮೊರೆಯಿಟ್ಟುದೂ, 
ಅಗ್ನಿ ವಿಪ್ರವೇಷದಿಂದ ಖಾಂಡವವನವನ್ನು ದಹಿಸಲಿಚ್ಛಿಸಿದುದೂ ಇಲ್ಲಿ ವಿವರಣೆಯನ್ನು 
ನೀಡುತ್ತವೆ. 

ಮನುಷ್ಕೋಚಿತವಾದ ಶಿರಸ್ಸು, ಮುಖ, ಕಣ್ಣು, ಬ ಜಗಳು, ಪಾಣಿಪಾದಗಳು, ಬಾಹು, 
ಮುಷ್ಟಿ ಮೊದಲಾದ ಅವಯವಗಳಿಂದ ದೇವತೆಗಳು ಸಂಯುಕ್ತರಾಗಿದ್ದಾರೆಂದು 
ವರ್ಣಿಸಿರುವುದರಿಂದಲೇ ದೇವತೆಗಳು ಪುರುಷವಿಧವಾದ ಆಕಾರವನ್ನು ಹೊಂದಿದ್ದಾರೆಂದು 
ತಿಳಿಯುವುದು, ಇವರ ಶರೀರ ಛಾಯಾರೂಪವಾಗಿ ಅದೃಶೃವಾದುದೆಂದು ವರ್ಣಿಸಿದ್ದಾರೆ. 
ದೇವತೆಗಳ ಈ ಪುರುಷಾಕಾರ ವರ್ಣನೆ ಅವರು ಕರ್ಮಕೌಶಲಸಮರ್ಥವೆಂದು ತಿಳಿಸಲು 

36. ನಿರುಕ್ತ (7-6). 

37. ನಿರುಕ್ತ (7-7-9) 


ಕ ವೈದಿಕ ಸಾಹಿತ್ಯ ಚರಿತ್ರೆ 


ಆರೋಪಿಸಲ್ಪಟ್ಟಿದೆಯೆಂದು ಕೆಲವು ವಿಮರ್ಶಕರ ಮತ. ಹೀಗೆ ಅಗ್ನಿಯ ನಾಲಗೆ ಎಂಬುದು 
ಜ್ವಾಲೆ. ಸೂರ್ಯನ ಹಸ್ತಗಳು ಕಿರಣಗಳು. ಅವನ ಚಕ್ಷುವೆಂಬುವುದು ಮಂಡಲವೇ. ಹೀಗೆ 
ಪ್ರಾಕೃತವಾದ ಪದಾರ್ಥಗಳ ಧರ್ಮವನ್ನೇ ಮುಂದಿಟ್ಟುಕೊಂಡು ದೇವತೆಗಳನ್ನು 
ವರ್ಣಿಸಿರುವುದರಿಂದ ಮಂತ್ರಕಾರರ ಹೃದಯದಲ್ಲಿ ದೇವತೆಗಳಿಗೆ ಪುರುಷವಿಧತ್ವದ ಕಲ್ಪನೆ 
ಇರಲಿಲ್ಲವೆಂದು ಪಾಶ್ಚಾತ್ಮ ವಿಮರ್ಶಕರು ಹೇಳುತ್ತಾರೆ.೫ 

ಕೆಲವು ದೇವತೆಗಳು ಯೋಧರಂತೆ ಕವಚಧಾರಿಗಳಾಗಿ ಶಿರಸ್ತಾಣಾದಿಗಳನ್ನು ಧರಿಸಿ 
ಕುಂತಕುಠಾರ ಧನುರ್ಬಾಣಾದಿಗಳನ್ನು ಕೈಗಳಲ್ಲಿ ಹೊಂದಿರುವರು. ತೇಜೋಮಯವಾದ 
ವಿಮಾನಗಳಲ್ಲಿ ಇವರು ಅಂತರಿಕಮಾರ್ಗದಲ್ಲಿ ಸಂಚೆರಿಸುವರು. ಇವರ ರಥಗಳನ್ನು ಅಶ್ವಗಳು, 
ಹರಿಣಗಳು ಅಥವಾ ಆಡುಗಳು ಎಳೆಯುವುವು. ತಮ್ಮತಮ್ಮ ವಿಮಾನಗಳಲ್ಲಿ ಇವರು ಯಾಗ 
ಭೂಮಿಗೆ ಬಂದು ತಮ್ಮತಮ್ಮ ಹವಿರ್ಭಾಗಗಳನ್ನು ಸ್ವೀಕರಿಸುವರು. ದೇವತೆಗಳೆಲ್ಲರೂ 
ಮಹೋಪಕಾರಿಗಳು. ಆರೋಗ್ಯ, ಅಭ್ಯುದಯ ಮೊದಲಾದವುಗಳನ್ನು ಇವರು ಕರುಣಿಸುವರು. 
ವೃತ್ರನೇ ಮೊದಲಾದ ರಾಕ್ಸಸರಿಂದಾಗುವ ಅತಿವೃಷ್ಟಿ, ಅನಾವೃಷ್ಟಿ, ರೋಗಗಳು 
ಮೊದಲಾದುವನ್ನು ಇವರು ನಿವಾರಣ ಮಾಡಿ ಸಲಹುತ್ತಾರೆ. 


ದೇವತೆಗಳ ಸ್ಪರೂಪ-ನಾನಾತ್ವ-ಬಕತ್ವಗಳೆ ಸಾಮರಸೃ 

ಜುಗ್ಗೇದದಲ್ಲಿ ಅನೇಕ ದೇವತೆಗಳನ್ನು ಸ್ತುತಿಸಿರುವುದನ್ನು ಕಾಣುತ್ತೇವೆ. ಆದ್ದರಿಂದ 
ಜಗ್ಬೇದದಲ್ಲಿ ದೇವತಾನಾನಾತ್ವ ಪ್ರತಿಪಾದಿತವಾಗಿದೆಯೆಂದು ಕಾಣುತ್ತದೆ. ಆದರೆ ಅದೇ 
ಬುಗ್ರೇದದ ಇನ್ನು ಕೆಲವು ಭಾಗಗಳು ಈ ಅನೇಕ ದೇವತೆಗಳ ಅಡಿಮಣೆಯ ಮೇಲೆ ದೇವತ್ಯೆಕೃ 
ವನ್ನೂ ಪ್ರತಿಪಾದಿಸುತ್ತವೆ. ಆದ್ದರಿಂದ ಇಲ್ಲಿ ಏಕಾದೇವತಾತತ್ವವೇ ಇರುವಂತಿದೆ. ಉಭಯ 
ವಿಧವಾದ ಪ್ರಶಿಪಾದನೆಯೂ ಇಲ್ಲಿರುವುದರಿಂದ ಯಗ್ಬೇದಧರ್ಮ ದೇವತಾನಾನಾತೃವನ್ನು 
ಪುರಸ್ಕರಿಸುವುದೋ ಅಥವಾ ಏಕದೇವತಾತ್ವವನ್ನು ಅನುಸಂಧಾನ ಮಾಡುವುದೋ ಎಂಬ 
ಸಂದೇಹ ಉದಿಸುತ್ತದೆ. 

ಗ್ರೀಸ್‌ ಮೊದಲಾದ ದೇಶಗಳಲ್ಲಿ ದೇವತಾನಾನಾತ್ವ ಪ್ರಚಾರದಲ್ಲಿದ್ದಿತು. ಹಾಗೆಯೇ 
ಕ್ರೈಸ್ತಮತ ಏಕದೇವತಾತತ್ವವನ್ನು ಸಾರುವುದು. ಆದರೆ ಇವೆರಡೂ ಅಸಾಧಾರಣವಾದ ಕೆಲವು 
ಧರ್ಮಗಳನ್ನು ಹೊಂದಿವೆ. ಏಕದೇವತಾತತ್ವ ದೇವರು ಒಬ್ಬನೇ ಎಂದೂ ಆತನು ಜಗಶ್ಚಿತನೂ, 
ಕುಲಪತಿಯೂ ಆಗಿ ಸ್ವರ್ಗವೆಂಬ ದಿವೃಸ್ಥಾನದಲ್ಲಿಯೇ ಇರುತ್ತಾ ಅಸಂಖ್ಯರಾದ ದೇವತೆ 
ಗಳಿಂದಲೂ ದೇವದೂತರಿಂದಲೂ ಓಲೈಸಲ್ಪಟ್ಟು ಜಗಚ್ಛಾಸಕನಾಗಿ ಎಲ್ಲರ ಭಕ್ತಿನಿಷ್ಠೆಯನ್ನು 
ನಿರೀಕ್ಷಿಸುವನೆಂದೂ ಸಾರುತ್ತದೆ. ಇವನು ತನ್ನ ಪ್ರಜೆಗಳಲ್ಲಿ ಉತ್ತಮರನ್ನು ತನ್ನ ಸ್ಥಾನಕ್ಕೆ 
ಕರೆದುಕೊಳ್ಳುವನು. ಪಾಪಿಗಳನ್ನು ನರಕಕ್ಕೆ ದೂಡುವನು. ಇವನಿಗೆ ನಿತ್ಯವೈರಿಯೊಬ್ಬನುಂಟು. 
ಅವನು ಸೈತಾನನೆನಿಸುವನು. ಈ ಸೈತಾನನು ಲೋಕದ ಜನರಿಗೆ ಪ್ರರೋಜನೆಯನ್ನೊಡ್ಡಿ 
ಭಗವದ್ವಿರೋಧಿಗಳಾಗಿ ವರ್ತಿಸುವಂತೆ ಯಶ್ನಿಸುವನು. ಭೂಮಿಯಲ್ಲಿನ ಜನ ತಮ್ಮ ಪ್ರಭುವೂ 
ತಂದೆಯೂ ಆದ ದೇವರ ಇಷ್ಟವನ್ನು ತಿಳಿದು ಅವನ ಇಷ್ಟಕ್ಕನುಗುಣವಾಗಿ ನಡೆದರೆ 
ಧಾರ್ಮಿಕರಾಗುವರು. ಸೈತಾನನ ಪ್ರಲೋಭನೆಗೊಳಗಾದರೆ ಪಾಪಿಗಳಾಗುವರು. ಆದ್ದರಿಂದ 


38. History of Sanskrit Literature, !ಗೆ೩೦೮೦೧೨!! (Chap. IV). 
39. ibid, Chap. IV. 


ಸಂಹಿತೆಗಳು ರ್ಳ 


ಭಗವತ್ಸಂಕಲ್ಪಕ್ಕನುಸಾರವಾಗಿ ಪ್ರವೃತ್ತಿಯನ್ನು ರೂಪಿಸಿಕೊಂಡು ನಡೆಯುವುದು 
ಧರ್ಮವಾಗುವುದು. ಇದು ಏಕದೇವತಾತತ್ವದ ತಿರುಳು. 

ಖಗ್ವೇದದಲ್ಲಿ ಮೇಲೆ ವಿವರಿಸಿದ ತತ್ವದ ಅನೇಕ ಅಂಶಗಳು ಇವೆ. ಆದರೂ ಆ 
ತತ್ವಕ್ಕಿಂತಲೂ ಇದು ಬೇರೆಯಾಗಿರುವುದೆಂದು ಕಾಣುತ್ತದೆ. ವೇದಗಳಿಗನುಗುಣವಾಗಿ ದೇವರು 
ಸ್ವರ್ಗವೆಂಬ ಒಂದೇ ಕಡೆ ಕುಳಿತು ಶಾಸನ ನಡೆಸುವವನಲ್ಲ. ಅವನು ಜಗತ್ತನ್ನೆಲ್ಲಾ 
ವ್ಯಾಪಿಸಿದ್ದಾನೆ. ದೇವರಿಗೆ ನಿತ್ಯವೈರಿಯೂ ಇಲ್ಲಿಲ್ಲ. ಏಕದೇವತೆಗೆ ಪ್ರತಿಯಾಗಿ ಜುಗ್ಬೇದ 
ಬುಷಿಗಳು ಅನೇಕ ದೇವತೆಗಳಲ್ಲಿ ಸರಿಸಮವಾದ ಭಕ್ತಿಯನ್ನು ತೋರಿಸಿದ್ದಾರೆ. 

ಇದರಿಂದಲೇ ಖಗ್ಬೇದದಲ್ಲಿ ಅನೇಕ ದೇವತಾತತ್ವ ಇದೆಯೆಂದು ಹೇಳಲಾಗುವುದಿಲ್ಲ. 
ಏಕೆಂದರೆ ಅನೇಕ ದೇವತಾತತ್ವ ನಿರ್ದಿಷ್ಟಲಕ್ಷಣಗಳುಳ್ಳ ವಿಲಕ್ಷಣ ಸ್ತಭಾವಯುತರಾದ ಭಿನ್ನ 
ಭಿನ್ನರಾದ ಅನೇಕ ದೇವತೆಗಳಲ್ಲಿ ನಂಬಿಕೆ ಇಟ್ಟಿದೆ. ಬೇರೆಬೇರೆ ಶಕ್ತಿ ಗುಣ ಮೊದಲಾದವು 
ಗಳನ್ನು ಹೊಂದಿರುವ ಅನೇಕ ದೇವತೆಗಳನ್ನಿವರು ಒಪ್ಪುವುದರಿಂದ ತಮ್ಮ ಅಪೇಕ್ಷೆಗಳಿಗನು 
ಗುಣವಾಗಿ ತಮಗೆ ಬೇಕಾದ ದೇವತೆಗಳನ್ನು ಭಜಿಸುತ್ತಾರೆ. ಒಬ್ಬ ದೇವತೆಯಿಂದ ತಮ್ಮ 
ಅಪೇಕ್ಷೆ ಕೈಗೂಡದಿದ್ದರೆ ಇನ್ನೂ ಸಮರ್ಥನಾದ ಮತ್ತೊಬ್ಬ ದೇವತೆಯನ್ನೇ ಇವರು 
ಆಶ್ರಯಿಸಬಹುದು. ಇಲ್ಲಿ ಮುಖ್ಯವಾದ ಅಂಶವೆಂದರೆ ದೇವತೆಗಳಲ್ಲಿರುವ ತರತಮ 
ಭಾವ. 

ವೇದಧರ್ಮ ಅನೇಕ ದೇವತೆಗಳನ್ನು ಪೂಜಿಸಿದರೂ ಅವರಲ್ಲಿ ಅಸಮತೆಯನ್ನು ಒಪ್ಪದು. 
ಆದ್ದರಿಂದಲೂ ಈ ಧರ್ಮ ಅನೇಕ ದೇವತಾತತ್ವಕ್ಕನುಗುಣವಾಗಿಲ್ಲ. ಯಗ್ವೇದ ಧರ್ಮದ 
ವೈಶಿಷ್ಟ್ಯಗಳನ್ನು ಹೀಗೆ ಹೇಳಬಹುದು. 

೧. ಏಕದೇವತಾತತೃದಂತೆ ಯಗ್ವೇದ ದೇವರನ್ನು ಕೇವಲ ತಂದೆಯೆಂದು ಮಾತ್ರ ಹೇಳದು. 
ದೇವರು ಯಗ್ವೇದ ಧರ್ಮಕ್ಕನುಗುಣವಾಗಿ ನೋಡಿದರೆ ಸರ್ವವಿಧ ಬಂಧುವಾಗಿದ್ದಾನೆ. 

"ಅಗ್ನಿಂ ಮನ್ಯೇ ಪಿತರಮಗ್ನಿ ಮಾಪಿಂ 
ಅಗ್ನಿಂ ಭ್ರಾತರಂ ಸದಮಿತ್ಸ ಖಾಯಂ |". (10-7-3) 
"ತ್ವಂ ಓ ನಃ ಪಿತಾವಸೋ 
ತ್ವಂ ಮಾತಾ ಶತಕ್ರತೋ ಬಭೂವಿಪ | 
ಅಧಾ ತೇ ಸುಮ್ನಮೀಮಪೇ |” (6-98-11) 
“ಸಬಾ ಪಿತಾ ಪಿತೃತಮಃ ಪಿತೃಣಾಂ 
ಕರ್ತೀಮು ಲೋಕಂ ಉಶತೇ ವಯೋಧಾಃ ॥" (6-17-17) 
ಹೀಗೆ ದೇವರು ಮಾನವರ ಸರ್ವವಿಧಬಂಧುವಾಗಿದ್ದಾನೆಂದು ಖುಗ್ಬೇದ ಸಾರುತ್ತದೆ. 

೨. ಯಗ್ವೇದ ಅನೇಕ ದೇವತೆಗಳನ್ನು ಸ್ತುತಿಸಿದರೂ ಆ ದೇವತೆಗಳು ಅಸಮರಾಗಿಲ್ಲ. 
ಎಲ್ಲ ದೇವತೆಗಳೂ ಪರಿಪೂರ್ಣಸ್ಟರೂಪವಾಗಿ ಸಕಲಕಲ್ಮಾಣಗುಣಯುತರಾಗಿ ದೋಷರಹಿತ 
ರಾಗಿದ್ದಾರೆ. ಗುಣಗಳ ನಿಧಿಯಾಗಿರುವ ದೇವತೆಗಳು ದೋಪಪ್ರತಿಭಟರಾಗಿದ್ದಾರೆಂಬುದು 
ಮುಖ್ಯವಾಗಿ ಗಮನಿಸಬೇಕಾದ ಅಂಶ. ಹೀಗೆ ದೇವತೆಗಳು ಎಲ್ಲರೂ ಚುತಾವಾನರೂ, ಸತ್ಯ 
ಸ್ವರೂಪರೂ, ಪರಿಪೂರ್ಣರೂ, ಕಲ್ಮಾಣೈಕತಾನರೂ, ಹೇಯಪ್ರತ್ಮನೀಕರೂ ಆಗಿದ್ದಾರೆ. ಹೀಗೆ 
ಈ ದೇವತೆಗಳೆಲ್ಲರೂ ಸಮರಾಗಿದ್ದಾರೆ. 


40, ಗೀತೆಯಲ್ಲಿ ಬರುವ 'ತ್ವಮೇವ ಮಾತಾಚ ಪಿತಾ ತ್ವಮೇವ' ಇದರಿಂದ ಬಂದಿದೆ. 


೯೦ ವೈದಿಕ ಸಾಹಿತ್ಯ ಚರಿತ್ರ 


'ಯುವಾಂ ದೇವಾಃ ತ್ರಯ ಏಕಾದಶಾಸಃ 

ಸತ್ಯಾಃ ಸತ್ಯಸ್ಯ ದದೃಶೇ ಪುರಸ್ತಾತ್‌'॥ (8-57-2) 

'ಅಜ್ಯೇಷ್ಮಾಸೋ ಅಕನಿಷ್ಠಾಸ ಏತೇ' (5-60-5) 
ಮೇಲಿನ ಕಾರಣಗಳಿಂದ ಯಗ್ವೇದದಲ್ಲಿ ದೇವತಾನಾನಾತ್ವವಾಗಲ್ಲೀಿ ಏಕದೇವತಾ ತತ್ವವಾಗಲೀ 
ಪ್ರತಿಪಾದಿತವಾಗಿಲ್ಲವೆಂಬುದು ಸ್ಪಷ್ಟವಾಗಿ ತೋರುವುದರಿಂದಲೇ ಮ್ಯಾಕ್ಸ್‌ಮುಲ್ಲರ್‌ 
ಮಹಾಶಯ ಇಲ್ಲಿ ಪ್ರತಿಪಾದಿತವಾಗಿರುವುದು 11670-119197, ಎಂದು ಹೊಸಪದವೊಂದನ್ನು 
ಸೃಷ್ಟಿಮಾಡಿ, ವಿವರಿಸಿದನು. 

ಬಗ್ಬೇದದಲ್ಲಿರುವ ದೇವತಾಸ್ತರೂಪವನ್ನು ವಿಮರ್ಶಿಸುತ್ತಾ ಪಾಶ್ಚಾತ್ಮವಿದ್ಭಾಂಸರು 
ಅನೇಕ ದೇವತಾ ತತ್ವದಿಂದ ಆರಂಭವಾಗಿ ಈ ಧರ್ಮ ಏಕದೇವತಾತತ್ವದಲ್ಲಿ ನಿಂತಿತೆಂಬ 
ಅಭಿಪ್ರಾಯಕ್ಕೆ ಬಂದಿದ್ದಾರೆ. ದೇವತೆಗಳೊಬ್ಬೊಬ್ಬರಿಗೂ ವೈಶಿಷ್ಟ್ಯವನ್ನು ವಿವರಿಸಿಲ್ಲವೆಂದೂ, 
ಸಮಾನಧರ್ಮಗಳಿಂದ ದೇವತೆಗಳನ್ನು ವರ್ಣಿಸಲಾಗಿದೆಯೆಂದೂ ಇವರ ಭಾವ. ಅನೇಕ 
ದೇವತೆಗಳಲ್ಲಿದ್ದ ನಂಬಿಕೆ ಕಾಲಕಳೆದಂತೆ ಬದಲಾಗಿ ಒಂದೇ ದೇವತೆಯಲ್ಲಿ ಪರಿನಿಷ್ಠವಾದ 
ಕ್ರಮವೂ ವಿಚಿತ್ರವಾಗಿದೆಯೆಂದು ಇವರು ಹೇಳುತ್ತಾರೆ. ಇರುವ ದೇವತಾವ್ಯೂಹದಲ್ಲಿ 
ಪ್ರಬಲನಾದ ದೇವತೆ ಪ್ರಾಧಾನ್ಯ ಪಡೆಯಬೇಕಾಗಿತ್ತು. ಹಾಗೆ ಆಗಿದ್ದರೆ ವರುಣನಿಗೆ ಪ್ರಾಧಾನ್ಮ 
ಬರಬೇಕಾಗಿದ್ದಿತು. ಆದರೆ ಹಾಗೆ ಆಗದೆ ಹೊಸಹೊಸ ದೇವತೆಗಳ ಕಲ್ಪನೆ ತೋರಿರುವ 
ಕಾರಣ ಈ ಬಗೆಯ ಸಮನ್ವಯ ಸಮರ್ಪಕವಾಗಿ ಆಗಲಿಲ್ಲವೆಂದು ಆದುನಿಕ ವಿಮರ್ಶಕರ 
ಭಾವ,*' ಕಾಲಕಳೆದಂತೆ ಈ ದೇವತೆಗಳು ಹಿನ್ನೆಲೆಗೆ ಬಂದು ಹೊಸಹೊಸ ದೇವತೆಗಳು 
ಇವರ ಸ್ಥಾನವನ್ನಾಕ್ರಮಿಸಿದರೆಂದು ಇವರ ಊಹೆ. ಹೀಗಾಗಿ ವಿಶ್ವೇದೇವಾಃ, ವಿಶ್ವಕರ್ಮ, 
ಪ್ರಜಾಪತಿ, ಹಿರಣ್ಯಗರ್ಭ ಮೊದಲಾದ ದೇವತೆಗಳು ಪ್ರಾಧಾನ್ಯ ಪಡೆದರೆಂದು ಹೇಳಲಾಗಿದೆ. 
ಆದಕಾರಣ ಆದುನಿಕ ವಿಮರ್ಶಕರ ಅಭಿಪ್ರಾಯದಂತೆ ಖುಗ್ಬೇದ ನಾನಾ ದೇವತೆಗಳ 
ಪೂಜೆಯಿಂದ ಆರಂಭವಾಯಿತೆಂದೂ ಕಾಲಕಳೆದಂತೆ ಏಕದೇವತಾನಿಷ್ಕೆಯಲ್ಲಿ ಪರಿಣಮಿಸಿತೆಂದೂ 
ತಿಳಿಯುತ್ತೇವೆ. 
ಇಲ್ಲಿ ವರ್ಣಿಸಿರುವ ಅನೇಕ ದೇವತೆಗಳ ಸಮನ್ವಯವನ್ನು ಯಗ್ವೇದದೃಪ್ಪಿಯಿಂದ ನಾವು 

ಗಮನಿಸಿದರೆ ಇವೆಲ್ಲಾ ದೇವತೆಗಳೂ ಒಬ್ಬನೇ ಆತ್ಮನ ನಾನಾ ರೂಪಗಳೆಂದು ತಿಳಿಯುತ್ತೇವೆ. 
ಈ ಕೆಳಗಿನ ಮಂತ್ರಗಳನ್ನು ಗಮನಿಸಿ : 

"ಇಂದ್ರಂ ಮಿತ್ರಂ ವರುಣಮಗ್ನಿಮಾಹು 

ರಥೋ ದಿವ್ಯ: ಸಸುಪರ್ಣೋ ಗರುತ್ಮಾನ್‌ | 

ಏಕಂ ಸದ್ವಿಪ್ರಾ ಬಹುಧಾ ವದಂತಿ 

ಅಗ್ನಿಂ ಯಮಂ ಮಾತರಿಶ್ವಾನಮಾಹು: ॥" (1-164-46) 

*ಏಕ ಏವಾಗ್ನಿರ್ಬಹುದಾ ಸಮಿದ್ದ: 

ಏಕಸ್ಸೂರ್ಯೋ ವಿಶ್ವಮನುಪ್ರಭೂತಃ | 
ಏಕೈವೋಷಾಃ ಸರ್ವಮಿದಂ ವಿಭಾ 
ತ್ಕೇಕಂ ವಾ ಇದಂ ವಿಬಭೂವ ಸರ್ವಂ ॥" ೧-58-2) 


41. ‘Some may say thal monotheism in the ordinary sense of the term 
proved abortive in the vedic period’. Outlines ೦! Indian Philosophy. Pro{. M. 
Hirtyanna, page 39 


ಸಂಹಿತೆಗಳು ಳ್‌ 


*ಸುಪರ್ಣಂ ವಿಪ್ರಾಃ ಕವಯೋ ವಚೋಬಭಿ: 
ಏಕಂ ಸಂತಂ ಬಹುಧಾ ಕಲ್ಪಯಂತಿ |" (10-114-5) 
"ತ್ರಮಗ್ನೇ ಅದಿತಿರ್ದೇವ ದಾಶುಷೇ 
ತ್ವಂ ಹೋತ್ರಾ ಭಾರತೀ ವರ್ಧಸೇ ಗಿರಾ! 
ತ್ವಮಿಳಾ ಶತಹಿಮಾಸಿ ದಕ್ಷಸೇ 
ತ್ವಂ ವೃತ್ರಹಾ ವಸುಪತೇ ಸರಸ್ವತೀ" (2-1-11) 
"ಇಂದ್ರ ಇತ್ಸೋಮಶಾ ಏಕ ಇಂದ್ರಃ ಸುತಪಾಃ ವಿಶ್ವಾಯು"" (8-2-4) 
*ಯ ಏಕೋ ಅಸ್ತಿ ದಂಸನಾ 
ಮಹಾನ್‌ ಉಗ್ರೋ ಅಭಿವ್ರತ್ತಃ |" (8-1-27) 
"ಅಯಮೇಕ ಇತ್ತಾ ಪುರೂರೂ ಚಪ್ಪೇ ವಿವಿಶ್ಚಶೀಃ | 
ತಸ್ಮಪ್ರತಾನ್ಶನು ವಶ್ಚರಾಮಸಿ ||" (8-25-16) 
*ವಿಶ್ವಸ್ಥೈಕ ಈಶಿಷೇ ಸಾಸ್ಕುಕ್ತ:" | (2-13-6) 
ಇವು ಮತ್ತು ಇನ್ನೂ ಅನೇಕ ಮಂತ್ರಗಳೂ ದೇವರು ಒಬ್ಬನೆಂದು ಸಾರುವುವು. ಇವುಗಳಲ್ಲಿ 
ಮೊದಲನೆಯ ಮಂತ್ರದಲ್ಲಿ (1-164-46) ಅನೇಕಾನೇಕ ದೇವತೆಗಳು ಸತ್ಯಸ್ವರೂಪವಾಗಿರುವುದು 
ತಥ್ಮವಾದರೂ ಅವರೆಲ್ಲರನ್ನೂ ಸಚ್ಛಬ್ದಾಭಿಧೇಯವಾದ ಬ್ರಹ್ಮ ನೊಡನೆ ಸಮನ್ವಯಗೊಳಿಸಿ 
ಏಕತ್ವವನ್ನು ಸ್ಥಾಪಿಸಿರುವುದು ಅದ್ಭುತವಾಗಿದೆ. ಮುಂದಿನ ಉಪನಿಷತ್ತುಗಳಲ್ಲಿಯೂ 'ಸದೇವ 
ಸೋಮೈೇದಮಗ್ರ ಆಸೀತ್‌' ಎಂದು ಈ ಸಚ್ಛಬ್ದಾಭಿಧೇಯವಾದ ಬ್ರಹ್ಮೈಕತ್ವವನ್ನೇ 
ಸಮರ್ಥಿಸಿದ್ದಾರೆ. ಈ 'ಸತ್‌' ಆದ ಪರಬ್ರಹ್ಮ ಇಂದ್ರ, ಅಗ್ನಿ, ವರುಣ, ಮಿತ್ರ ಮೊದಲಾದ 
ರೂಪದಲ್ಲಿ ಸ್ತುತಿಸಲ್ಪಟ್ಟಿದ್ದಾನೆ. ಹೀಗೆ ನಾನಾತ್ವ ಮತ್ತು ಏಕತ್ವಗಳಿಗೆ ವಿಶಿಷ್ಟವಾದ ರೀತಿಯಲ್ಲಿ 
ಸಮನೃಯವನ್ನುಣಲ್ಲಿ ಕಾಣುತ್ತೇವೆ.“ ಯಾಸ್ಕಾಚಾರ್ಯರು ನಿರುಕ್ತದಲ್ಲಿ ದೇವತೆಗಳ 
ಸಮನೃಯಮಾಡುತ್ತಾ'ಏಕ ಆತ್ಮಾ ಬಹುಧಾ ಸ್ತ್ರೂಯತೇ*' ಎಂದು ಹೇಳಿ ನಾನಾ ದೇವತೆಗಳು 
ಈ ಒಬ್ಬನೇ ಆದ ಆತ್ಮನ ಅಂಗಪ್ರತ್ಕಂಗಗಳು ಎಂದು-"ಏಕಸ್ಕ ಆತ್ಮನಃ ಅನೇ ದೇವಾಃ 
ಪ್ರತ್ಕಂಗಾನಿ ಭವಂತಿ" ಎಂಬಲ್ಲಿ ಸಾಧಿಸಿದ್ದಾರೆ. ಅಗ್ನೀಂದ್ರ ಸೂರ್ಯಾದಿದೇವತೆಗಳು ಒಬ್ಬನೇ 
ಆದ 'ಆತ್ಮನ' ಅಂಗಪ್ರತ್ಕಂಗಗಳು. ಹೀಗೆ ನಾನಾತ್ತ ಮತ್ತು ಏಕತ್ವಗಳ ಸಮನ್ವಯ ಆಗಿದೆ. 
ಶ್ರೀಮತ್ಸಾಯಣಾಚಾರ್ಯರು ಯಗ್ವೇದಭಾಷ್ಯ ಭೂಮಿಕೆಯಲ್ಲಿ ಎಲ್ಲ ದೇವತೆಗಳ ಸ್ತುತಿಯೂ 
ಒಬ್ಬನೇ ಆದ ಪರಮೇಶ್ವರನಿಗೆ ಅನ್ವಯಿಸುವುದೆಂಬ ಅಂಶವನ್ನು 'ತಸ್ಮಾತ್‌ ಸರ್ವೈರಪಿ 
ಪರಮೇಶ್ವರ ಏವ ಹೂಯತೇ' ಎಂದು ಹೇಳಿದ್ದಾರೆ. 
ಯಗ್ವೇದದೇವತೆಗಳ ವಿಚಾರ ವಿವೇಚಿಸುವಾಗ ಪ್ರಾಚೀನರಾದ ಉಪನಿಷತ್ಪತಿಪಾದ್ಮರಾದ 
ಯಪಿಗಳ ಅಭಿಪ್ರಾಯವನ್ನೂ ಗಮನಿಸುವುದು ಆವಶ್ಯಕ. ಕಾತ್ಮಾಯನರು ಪೃಥ್ವೀಸ್ಮಾನದಲ್ಲಿ 
ಅಗ್ನಿಯೆಂದೂ, ಅಂತರಿಕ್ಷಸ್ಥಾನದಲ್ಲಿ ವಾಯುವೆಂದೂ, ದ್ಯುಸ್ಥಾನದಲ್ಲಿ ಸೂರ್ಯನೆಂದೂ 
ದೇವತಾತ್ರಿತಯವನ್ನೇ ಹೇಳುತ್ತಾರೆ. ಭೂ; ಭುವಃ ಸ್ವಃ ಎಂಬ ಮೂರು ವ್ಯಾಹೃತಿಗಳು ಇದಕ್ಕೆ 
ಅನ್ವಯಿಸುತ್ತವೆ. ಈ ದೇವತಾತ್ರಿತಯದ ಒಟ್ಟು ರೂಪವೇ ಪ್ರಜಾಪತಿದೇವತೆ ಎಂದು 
ಹೇಳುತ್ತಾರೆ. ಇತರ ದೇವತೆಗಳು ಈ ದೇವತೆಗಳ ಬೇರೆಬೇರೆ ರೂಪಮಾತ್ರ. ಓಂಕಾರವು 


42. 'ಏಕತ್ವೇ ಸತಿ ನಾನಾತ್ರಂ ನಾನಾತ್ರೇ ಸತಿ ಚೈಕತಾ' ಎಂಬ ಅಂಶ ಇಲ್ಲಿ ಸಮರ್ಥಿತವಾಗಿದೆ. 
43. ನಿರುಕ್ತ (7-4-6) 
44. ನಿರುಕ್ತ (7-4-9) 


೯೨ ವೈದಿಕ ಸಾಹಿತ್ಯ ಚರಿತ್ರೆ 


ಎಲ್ಲ ದೇವತೆಗಳನ್ನೂ ಸಮಷ್ಟಿಯಾಗಿ ಹೇಳುತ್ತದೆ. ಸರ್ವಚೇತನಾಚೇತನ ವಸ್ತುಗಳಿಗೆ 
ಆತ್ಮನಾಗಿರುವ ಈ ಏಕೈಕರೂಪಿಯಾದ ದೇವತೆಯನ್ನು ತಿಳಿಯಬೇಕೆಂಬುದು ಅವರ 
ಆಶಯ. 

ತರ್ಪಣಪ್ರಕರಣದಲ್ಲಿ ಆಶ್ಚಲಾಯನರು ದೇವತೆಗಳ ವಿವರಣೆಯನ್ನು ಹೀಗೆ ಕೊಡುತ್ತಾರೆ- 
"ದೇವತಾಃ ತರ್ಪಯತಿ। ಪ್ರಜಾಪತಿಬ್ರಹ್ಮಾ ವೇದಾ ದೇವಾಸ್ಸರ್ವಾಣಿ ಛಂದಾಂಸಿ ಓಂಕಾರೋ 
ವಷಟ್ಕಾರೋ ವ್ಯಾಹೃತಯಃ ಸಾವಿಶ್ರೀ ಯಜ್ಞಾ ದ್ಯಾವಾ ಪೃಥಿವೀ ಅಂತರಿಕ್ಸಂ ಅಹೋರಾತ್ರಾಣಿ 
ಸಾಂಖ್ಯಾಃ ಸಿದ್ಧಾಃ ಸಮುದ್ರಾ ನದ್ಕೋ ಗಿರಯಃ ಕ್ಷೇತ್ರೌಷಧಿವನಸ್ಪತಯಃ ಗಂಧರ್ವಾಪ್ಸರಸೆಃ 
ನಾಗಾ ವಯಾಂಸಿ ಗಾವಃ ಸಾಧ್ಯಾ: ಯಕ್ಷಾಂಸಿ ಭೂತಾನ್ಮೇವಮಂತಾನಿ." 

ಬೃಹದಾರಣ್ಕಕೋಪನಿಷತ್ತಿನಲ್ಲಿ (3-9) ವಿದಗ್ಧಶಾಕಲ್ಮ ಮತ್ತು ಯಾಜ್ಯವಲ್ಫರ ಸಂವಾದ 
ಪ್ರಕರಣದಲ್ಲಿ ದೇವತೆಗಳ ವಿಚಾರ ಬರುತ್ತದೆ. ಯಾಜ್ಞವಲ್ಕರು ಪ್ರಥಮತಃ 'ತ್ರಯಶ್ಚ 
ತ್ರೀಚಶತಾತ್ರಯಶ್ಚ ಶ್ರೀಚಸಹಸ್ರಾ' (ಯಗ್ವೇದ 3-9-9ರಲ್ಲಿ ಇದೇ ಸಂಖ್ಯೆಯನ್ನೇ ಹೇಳಿದೆ) 
ಎಂದು ಹೇಳಿ ನಂತರ 'ತ್ರಯಸ್ತಿಂಶತ್‌' ಎಂದೂ, (ಅಷ್ಟೌವಸವಃ ಏಕಾದಶರುದ್ರಾಃ 
ದ್ವಾದಶಾದಿತ್ಕಾ ಏಕಸ್ವಿಂಶದಿಂದುಶ್ಚೈವ ಪ್ರಜಾಪತಿಶ್ಚತ್ರಯಸ್ವಿಂಶತ್‌) 'ಷಟ್‌' ಎಂದೂ 
(ಆಗ್ನಿಶ್ಚಪೃಥಿವೀಚ ವಾಯುಶ್ಚಾಂತರಿಕ್ಸಂಚ ಆದಿತ್ಯಶ್ನದ್ಮೌಶ್ನ), 'ತ್ರಯಃ' ಎಂದೂ (ತ್ರಯೋ 
ಲೋಕಾಃ ಏಷು ಹೀಮೆ ಸರ್ವೇದೇವಾಃ), ಅನಂತರ 'ದ್ರೌ' ಎಂದೂ (ಅನ್ನಂ ಚೈವ ಪ್ರಾಣಂಚ), 
ಅನಂತರ “ಅಧ್ಯರ್ಧಃ!' ಎಂದೂ (ಯದಸ್ಮಿನ್ನಿದಂ ಸರ್ವ ಅಧ್ಯಾರ್ಧ್ನೊೋತ್ತೇನಾಧ್ಯರ್ಧಃ) ಕೊನೆಗೆ 
'ಏಕಃ' ಎಂದು (ಪ್ರಾಣ ಇತಿ ಸಬ್ರಹ್ಮತ್ಮದಿತ್ಕಾಚಕ್ಬತೇ) ಉಪಸಂಹಾರಮಾಡಿ ಸರ್ವಲೋಕ 
ಗಳನ್ನೂ ವ್ಯಾಪಿಸಿ ಧರಿಸಿರುವ ದೇವತೆ ಒಬ್ಬನೇ ಎಂದೂ ವಿವರಿಸಿದ್ದಾರೆ. ಯಗ್ವೇದದೇವತಾ 
ಸ್ವರೂಪವನ್ನು ಯಥಾವತ್ತಾಗಿ ಅರಿತ ಈ ಯಪಿಗಳ ವಾಣಿ ಯಗ್ವೇದದಲ್ಲಿ ಪ್ರತಿಪಾದಿತವಾಗಿ 
ರುವ ದೈವತೈಕ್ಕವನ್ನೇ ಬಹಳ ನಿಖರವಾಗಿ ಸಮರ್ಥಿಸುತ್ತದೆ. ಯಾಸ್ಕರೂ ಉಪನಿಷತ್ಕಾರರ 
ಹೆಜ್ಜೆಯಲ್ಲಿಯೇ ಮುಂದೆ ನಡೆದು 'ಏಕ ಏವ ಆತ್ಮಾ ಬಹುಧಾ ಸ್ತೂಯತೇ' ಎಂದು ನಿರ್ಣಯಿಸಿ 
ರುವುದು ಗಮನಾರ್ಹವಾಗಿದೆ. 

ಬ್ರಹ್ಮ ಸೂತ್ರಗಳಲ್ಲಿ ಮೊದಲನೆಯದಾದ ಸಮನ್ವಯಾಧ್ಯಾಯದಲ್ಲಿ ಇಂಥ ಸಮನ್ವಯ 
ವನ್ನು ಕಾಣಬಹುದು. ಸತ್‌, ಬ್ರಹ್ಮ, ಆಕಾಶ, ಪ್ರಾಣ ಮೊದಲಾದ ಅನೇಕಾನೇಕ ಶಬ್ದ 
ಗಳು ಸಮಾನ ಪ್ರಕರಣದಲ್ಲಿ ಪಠಿತವಾಗಿರುವುದರಿಂದ ಪರಬ್ರಹ್ಮಪರವಾದುವೆಂದು 
ಸಾಧಿಸಲಾಗಿದೆ. ಹೀಗೆಯೇ ಇಂದ್ರ, ಅಗ್ನಿ, ಮಿತ್ರ, ವರುಣ ಮೊದಲಾದವರೆಲ್ಲರ ಸ್ತುತಿಯೂ 
ಒಬ್ಬನೇ ಆದ ಪರಮಾತ್ಮನಿಗೆ ಅನ್ವಯಿಸುವುದರಿಂದ ಏಕತ್ರವೇ ಏಕತಾನವಾಗಿ 
ಪ್ರತಿಪಾದಿತವಾಗಿದಯೆಂದು ಹೇಳಿದ್ದಾರೆ. ನಮ್ಮ ಸಂಪ್ರದಾಯ ಹೀಗೆ ಜುಗ್ವೇದದಲ್ಲಿ 
ಸ್ತುತಿಸಲ್ಪಟ್ಟಿರುವ ಅನೇಕ ದೇವತೆಗಳ ದ್ವಾರಾ ಒಬ್ಬನೇ ಆದ ಮಹಾಭಾಗ್ಯಯುತನಾದ 
ಪರಮಾತ್ಮನು ಸ್ತುತಿಸಲ್ಪಟ್ಟಿದ್ದಾನೆಂಬುದನ್ನು ಸಾಧಿಸುತ್ತದೆ. 


45. "ನಿಸ್ಸಾಧಾರಣ್ಮನಾರಾಯಣಪದವಿಷಯೇ ನಿಶ್ಚಯಂ ಯಾಂತ್ಮಬಾಧೇ, ಸದ್ಬೃಹ್ಮಾದ್ಕಾಸ್ಪಮಾನ 
ಪ್ರಕರಣಪಠಿತಾಶ್ಶಂಕಿತಾನ್ಕಾರ್ಥ ಶಬ್ದಾಃ |" ತತ್ರಮುಕ್ತಾಕಲಾಪ ; ನಾಯಕ ಸರ-5 

46. ದೇವತೆಗಳು ಪರಸ್ಪರ ಎಲಕ್ಷಣವಾದ ಸೃಭಾವಯುತರಾಗಿಯೂ ಇದ್ದಾರೆ ಪರಮಾತ್ಮ 
ಮಚಕರಾಗಿಯೂ ಇದ್ದಾರೆ ಎಂಬ ಅಂಶದ ಸಮನ್ವಯ ಆಗಬೇಕಾಗಿದೆ. ಯಗ್ವೇದದಲ್ಲಿ ಎಲ್ಲ ದೇವತೆಗಳೂ 
ಪರಮಾತ್ಮವಾಚಕರೇ ಎಂದು ಮಾತ್ರ ಹೇಳಬಹುದು, 


ಸಂಹಿತೆಗಳು ೯೩ 


ಜುಗ್ರೇದ ದೇವತಾಸ್ತರೂಪವನ್ನೂ, ದೇವತಾ ವಿಭಾಗವನ್ನೂ, ನಾನಾತ್ರ-ಏಕತ್ವಗಳ 
ಸಾಮರಸ್ಯವನ್ನೂ ಇದುವರೆಗೆ ನಿರೂಪಿಸಲಾಯಿತು. ಇನ್ನು ಆಯಾ ಸ್ಥಾನಗಳಲ್ಲಿ ಉಪವರ್ಣಿ 
ತವಾಗಿರುವ ದೇವತಾಸ್ಟರೂಪವನ್ನು ವಿವರಿಸಲಾಗುವುದು. ಪೃಥ್ವೀಸ್ಮಾನ ದೇವತೆಗಳ 
ವಿಚಾರವನ್ನು ಮೊದಲು ತಿಳಿಯೋಣ. ` 


ಅಗ್ನಿ--ಪೃಥ್ವೀಸ್ಥಾನ ದೇವತೆಗಳು 
ಪೃಥ್ವೀಸ್ಥಾನ ದೇವತೆಗಳಲ್ಲಿ ಅಗ್ನಿ ಪ್ರಧಾನ. ದೇವತಾತ್ರಿತಯದಲ್ಲಿ ಅಗ್ನಿ ಪ್ರಧಾನನಾದವನು, 
ಸುಮಾರು 200 ಸೂಕ್ತಗಳು ಅಗ್ನಿದೇವತಾಕವಾಗಿದೆ. ಈ ದೇವತೆಯನ್ನೇ ಸ್ತುತಿಸುವ 
ಸೂಕ್ತಗಳಲ್ಲಿ ಅಲ್ಲದೆ ಇತರ ದೇವತೆಗಳೊಡನೆಯೂ ಇವನು ಸ್ತುತಿಸಲ್ಪಟ್ಟಿದ್ದಾನೆ. ಅಗ್ನಿಯ 
ವಿಶ್ವರೂಪವನ್ನು ಸಾಕ್ಷಾತ್ಕರಿಸಿಕೊಂಡ ಯಪಿ ಈ ದೇವತೆಯನ್ನು ಅನುಪಮವಾಗಿ ಸ್ತುತಿಸಿದ್ದಾನೆ. 
ವಿಶ್ವವೆಲ್ಲವೂ ಅಗ್ನಿಯಿಂದ ಧೃತವಾಗಿ ರಕ್ಷಿತವಾಗಿದೆ. ಉದಕ, ದಾರು, ಪ್ರಾಣಿ, ಪಕ್ಷಿ, ಜನ 
ಮೊದಲಾದ ಸ್ಥಾವರ ಜಂಗಮಾತ್ಮಕವಾದ ಸಕಲ ಪದಾರ್ಥಗಳಲ್ಲಿಯೂ ಅಗ್ನಿ 
ಅಂತರ್ಯಾಮಿಯಾಗಿದ್ದಾನೆ. ಅದ್ರಿಯಲ್ಲಿ ಅವನಿದ್ದಾನೆ, ದಾರುವಿನಲ್ಲಿ ಅವನಿದ್ದಾನೆ, ಜನ 
ಶರೀರಧಾರಣೆಯನ್ನು ಮಾಡಲು ಸಾಧ್ಯವಾಗಿರುವುದು ಅವನಿಂದಲೇ. 'ಅಹಂ ವೈಶ್ವಾನರೋ 
ಭೂತ್ವಾ ಪಚಾಮ್ಯನ್ನಂ ಚತುರ್ವಿಧಂ' ಎಂದು ಗೀತೆಯಲ್ಲಿ ಸಾರಿದಂತೆ ಜಠರಾಗ್ನಿಯಾಗಿ 
ಅವನು ಸರ್ವತ್ರ ಇದ್ದಾನೆ. ಅಗ್ನಿಯ ಪ್ರಭಾವದಿಂದಲೇ`ಜಗತ್ತು ಇದೆ ಎಂಬುದು ಅಕ್ಷರಶಃ 
ಸತ್ಯ. ಅಗ್ನಿಯ ಈ ಸರ್ವಾಂತರ್ಯಾಮಿತ್ವವನ್ನು ಕೆಳಗಿನ ಮಂತ್ರ ಅದ್ಭುತವಾಗಿ ಸಾರುತ್ತದೆ. 
ಗರ್ಭೋ ಯೋ ಅಪಾಂ ಗರ್ಭೊೋ ವನಾನಾಂ 
ಗರ್ಭಶ್ಚ ಸ್ತಾತಾಂ ಗರ್ಭಶರ್ದಥಾಮ್‌। 
ಅದ್ರೌಚಿದಸ್ಮಾ ಅಂತರ್ದುರೋಣೇ 
ವಿಶಾಂ ನ ವಿಶ್ಟೋ ಅಮೃತಃ ಸ್ಟಾಧೀಃ ॥ (1-70-4) 

“ಅಗ್ನಿಯು ಜಲದಲ್ಲಿದ್ದಾನೆ ಅಪಾಂನಪಾತ್‌ ಸಂಜ್ಯಕನಾಗಿ; ಅರಣ್ಮದ ವೃಕ್ಷಗಳೊಳೆಗೆ 
ಇದ್ದಾನೆ (ದಾವಾಗ್ನಿರೂಪದಿಂದ), ಸ್ಥಾವರಗಳಾದ ಕಾಷ್ಠಾದಿಗಳೊಳಗೆ ಇದ್ದಾನೆ ; 
ಸಂಚಾರಶೀಲರಾದ ಪ್ರಾಣಿ, ಜನ ಮೊದಲಾದವರೊಳಗೆ ಇದ್ದಾನೆ ಜಾಠರಾಗ್ನಿರೂಪದಿಂದ ; 
ಅದ್ರಿಯೊಳಗೆ ಇರುವ ಈ ಅಗ್ನಿಗೆ ಹವಿಃಪ್ರದಾನಮಾಡುವರು. ಇವನು ಅಮರ. ಶೋಭನಕರ್ಮ 
ಯುಕ್ತ. ಸಜ್ಜನನಾದ ರಾಜನು ಪ್ರಚೆಗಳ ರಕ್ಷಕನಾಗಿರುವಂತೆ ಇವನು ನಮಗೆ ರಕ್ಷಕ." ಇಲ್ಲಿ 
ಅಗ್ನಿದೇವನು ಸರ್ವತ್ರ ಇದ್ದಾನೆಂಬುದನ್ನು ಯಷಿ ಸಾಕ್ಷಾತ್ಮರಿಸಿಕೊಂಡಿದ್ದಾರೆ. ಅಗ್ನಿದೇವನ 
ಪ್ರಭೆ ದ್ಕುಲೋಕದಲ್ಲಿಯೂ, ಭೂಮಿಯಲ್ಲಿಯೂ, ಅಂತರಿಕ್ಷದಲ್ಲಿಯೂ, ಸಮುದ್ರದಲ್ಲಿಯೂ, 
ವೃಕ್ಷಗಳಲ್ಲಿಯೂ ಪ್ರಕಾಶಿಸುತ್ತದೆ. (3-22-2) ; ಅಗ್ನಿಮಥನ ಮಾಡುವಾಗ ಅರಣಿಗಳಿಂದ 
ಅಗ್ನಿ ಉತ್ಪನ್ನನಾಗುತ್ತಾನೆ. ಶಿಲೆಯಿಂದ ಅಗ್ನಿ ಉತ್ಪನ್ನನಾಗುತ್ತಾನೆ. (ಅಶ್ಮನಃ) 'ಯೋ 
ಆತ್ಮನೋರಂತರಗ್ನಿಂ ಜಜಾನ' (2-2-3) ಎಂದು ಈ ಅಂಶವನ್ನು ಹೇಳಿದ್ದಾರೆ. ಅಗ್ನಿಯು 
ಮನುಷ್ಯರ ಹೃದಯದಲ್ಲಿದ್ದಾನೆಂದೂ ಹೇಳಿದ್ದಾರೆ. ಹೀಗೆ ವಿಶ್ವದ ಅಸ್ತಿತ್ವವೇ ಅಗ್ನಿಯಿಂದ 
ಎಂಬುದು ಅಗ್ನಿಯ ಮಾಹಾತ್ಮ್ಕವನ್ನೂ ಪ್ರಭಾವವನ್ನೂ ತಿಳಿಸುವುದು. 

ಅಗ್ನಿ ತ್ರಿಸ್ಥಾನಗಳಲ್ಲಿಯೂ ಶೋಭಿಸುತ್ತಾನೆ. ಭಾರತದೇಶದಲ್ಲಿ ತ್ರಿಮೂರ್ತಿಗಳನ್ನು 
ಹೇಳುವುದುಂಟು. ಈ ತ್ರಿಮೂರ್ತಿಗಳ ರೂಪವೂ ಅಗ್ನಿದೇವನದೇ ಆಗಿರಬೇಕು. ಅಗ್ನಿಗೆ 
ಕೆಳಗಿನ ಮಂತ್ರದಲ್ಲಿ ಮೂರು ಜನ್ಮ ಸ್ತಾನಗಳನ್ನು ಹೇಳಿದೆ. 


೯4 ವೈದಿಕ ಸಾಹಿತ್ಯ ಚರಿತ್ರೆ 
*ಶ್ರೀಣಿ ಜಾನಾ ಪರಿಭೂಷಂತ್ಮಸ್ಮ 
ಸಮುದ್ರ ಏಕಂ ದಿವ್ಮೇಕಮಪ್ಪು 1" (1-95-3) 

'ಈ ಅಗ್ನಿದೇವನನ್ನು ಮೂರು ಜನನಗಳು ಅಲಂಕರಿಸುತ್ತವೆ. (ಮೂರು ಜನ್ಮಗಳು 
ಸಂಭವಿಸುತ್ತವೆ) ಒಂದು ಜನ್ಮ ಸಮುದ್ರದಲ್ಲಿ ಬಡಬಾನಲರೂಪವಾಗಿ, ದ್ಕುಲೋಕದಲ್ಲಿ 
ಅದಿತ್ಕಾತ್ಮನಾಗಿ ಒಂದು, ಅಂತರಿಕ್ಷದಲ್ಲಿ ವೈದ್ಯುತಾಗ್ನಿರೂಪನಾಗಿ ಮತ್ತೊಂದು. 

ಈ ಮಂತ್ರದಲ್ಲಿ ಅಗ್ನಿ ಮೂರು ರೂಪದಲ್ಲಿ ಮೂರು ಸ್ಥಾನಗಳಲ್ಲಿಯೂ ವ್ಯಾಪಕನಾಗಿ 
ಇದ್ದಾನೆಂದು ಹೇಳಿದೆ. 

ಯಾಜಕಾಗ್ನಿಯಾಗಿ ವೇದಿಯ ಮೇಲೆಯೂ ಇವನೇ ಜ್ವಲಿಸುವನು. ಇವನು ಅನೇಕ 
ಕಡೆ ವಿವಿಧವಾಗಿ ಜನಿಸುವನೆಂದು ಹೇಳಿರುವುದೆಲ್ಲ ಯುಕ್ತವಾಗಿಯೇ ಇದೆ. ಇವನ ಅನೇಕ 
ಜನ್ಮಸ್ಥಾನಗಳನ್ನು ಇವು ವರ್ಣಿಸುತ್ತವೆ. ಪೃಥಿವಿಯಲ್ಲಿ ಇವನು ಅರಣಿಗಳೆರಡರಿಂದ 
ಉತ್ಪನ್ನನಾಗುವನು. 'ಅರಣ್ಕೋರ್ನಿಹಿತೋ ಜಾತವೇದಾ'. 'ಸರ್ವವಿಷಯಜ್ಞಾನವಾನ್‌ ಆದ 
ಈ ಅಗ್ನಿ ಎರಡು ಅರಣಿಗಳಲ್ಲಿ ಗೂಢವಾಗಿಡಲ್ಪಟ್ಟಿದ್ದಾನೆ.' (3-29-2) ಎಂದು ಈ ಅಂಶ 
ಹೇಳಿದೆ. ಈ ಅರಣಿಗಳನ್ನು ಇವನ ತಾಯಿಯರೆಂದಿದ್ದಾರೆ-'ಅಯೋ ಮಾತ್ರೋರುಶೇನ್ಕೋ 
ಜನಿಷ್ಟ' (37-3-9) ಎಂದು ಶುಷ್ಕವಾದ ದಾರುಗಳಿಂದ ಈ ದೇವ ಜನಿಸಿದನೆಂದಿದ್ದಾರೆ- 
'ಶುಷ್ಕುದ್ಯದ್ದೇವ ಜೀವೋ ಜನಿಷ್ಠಾ'' (1-68-2) ಎಂದು ವರ್ಣಿಸಿ. ಹತ್ತು ಮಂದಿ ಯುವತಿಯರು 
ಇವನನ್ನು ಅರಣಿಗಳಿಂದ ಉತ್ಪನ್ನಗೊಳಿಸಿದರೆಂದು ಹೇಳಿರುವುದು ಹತ್ತು ಬೆರಳುಗಳ ಹಿಡಿತಕ್ಕೆ 
ಅನ್ವಯಿಸುತ್ತದೆ. 'ದಶೇಮಂ ತೃಷ್ಟುರ್ಜನಯಂತ ಗರ್ಭಂ ಅತಂದ್ರಾಸೋ ಯುವತಯೋ 
ವಿಭೃತ್ರಮ್‌" (1-95-2) ; ಹೀಗೆ ಅರಣಿಗಳಿಂದ ಉತ್ಪನ್ನವಾದ ಇವನು ಶಕ್ತಿಯ ಪುತ್ರ 
ಅಥವಾ ಊರ್ಜೊೋನಪಾತ್‌, ಸಹಸಸ್ಫೂನು ; ಅರಣಿಗಳಲ್ಲಿ ಅಡಗಿರುವ ಶಕ್ತಿ 
ಆವಿರ್ಭವಿಸುವುದರಿಂದ ಇವನು ಶಕ್ತಿ ಪ್ರತ್ರ. ಪ್ರತಿದಿನ ಉತ್ಪನ್ನನಾಗುವನು ಇವನು ಪ್ರತಿಯೊಂದು 
ಮನೆಯಲ್ಲಿಯೂ. ಹೀಗಾಗಿ ಇವನು ಜ್ಕೇಷ್ಠನೂ ಹೌದು, ಯವಿಷ್ಠನೂ ಹೌದು. ಹಿಂದಿನ 
ದಿನವೂ ಹುಟ್ಟಿದುದರಿಂದ ಜ್ಯೇಷ್ಟ. ಮುಂದಿನ ದಿನ ಹುಟ್ಟುವವನಾದುದರಿಂದ ಯವಿಷ್ಯ. 
(ಉಷ ಉಷೋ ಹಿವಸೋ ಅಗ್ರಮೇಷಿ) ಹೀಗೆ ಇವನು ಪುರಾತನ ಮತ್ತು ನೂತನ. 
ಆದುದರಿಂದಲೇ ಇವನು ಅಮರ ಮತ್ತು ನಿತ್ಯಯುವಾ. ಅಗ್ನಿಯು ಮೊಟ್ಟಮೊದಲಿನ ಯಜ್ಞ 
ನಡೆಸಿದುದರಿಂದ (3-15-4) ಅವನಿಗಿಂತ ಹಿರಿಯ ಯಾಜಕರಿಲ್ಲ (5-3-5). ಪ್ರತಿದಿನವೂ 
ತಮಸ್ಸಿನಿಂದ ಇವನು ತೂರಿ ಬರುತ್ತಾನೆ ಜ್ಯೋತಿಯೊಡ್ಡನೆ. 'ತಮಸೋ ಜ್ಯೋತಿಷಾಗಾತ್‌.' 
ಇವನು ಘೃತಪೃಷ್ಠ, ತಪುರ್ಮೂರ್ಧಾ, ವಿಶ್ವತಿ, ಶುಚಿದನ್‌, ಗೃಹಪತಿ, ಶುಭ್ರಜ್ವಾಲಾಯುತ 
(ಶುಕ್ರಶೋಚಿ)ನಾದವನು. 

ಅಗ್ನಿ ತ್ರಿಸ್ಥಾನಗಳಲ್ಲಿರುವನೆಂದು ಹೇಳಿದ್ದಾರೆ. ಇವನನ್ನು ತ್ರಿಧಾ ದೇವತೆಗಳು ಮಾಡಿದರು. 
ಇವನ ಪ್ರಕಾಶ ಮೂರು ವಿಧವಾಗಿದೆ (3-26-7) ; ಇವನು ಮೂರು ಶಿರಸ್ಸು ಹೊಂದಿದ್ದಾನೆ 
(1-146-1) ; ಇವನ ಜಿಹ್ಪೆಗಳು ಮೂರು, ದೇಹಗಳು ಮೂರು, ಸ್ಥಾನಗಳು ಮೂರು (3- 
20-2); ತ್ರಿಷಧಸ್ತಾ (6-8-7) ಎಂಬ ವಿಶೇಷಣ ಮುಖ್ಯವಾಗಿ ಅಗ್ನಿಗೆ ಅನ್ವಯಿಸುತ್ತದ. 
ತ್ರಿಪಸ್ತ್ಯ ಎಂದು ಆಗ್ನಿಗೆ ವಿಶೇಷಣ ಕೊಡಲಾಗಿದೆ. (8-39-8).ಹೀಗೆ ಅಗ್ನಿ ತ್ರಿಮೂರ್ತಿಗಳ 
ರೂಪವನ್ನು ಹೊಂದಿರುವುದು ಕಂಡುಬರುತ್ತದೆ. 

ಅಗ್ನಿಯ ಮೂರನೆಯ ರೂಪಆತ್ಯುನ್ನತವಾದುದೆಂದು ವರ್ಣಿಸಿದ್ದಾರೆ ಕೆಳಗಿನ ಮಂತ್ರ ವನ್ನು ನೋಡಿ: 


ಸಂಹಿತೆಗಳು ೯೫ 
*ವಿಷ್ಣುರಿತ್ಕಾ ಪರಮಮಸ್ಕ ವಿದ್ವಾನ್‌ 
ಜಾತೋ ಬೃಹನ್ನಭಿ ಪಾತಿ ತೃತೀಯಂ !* (10-1-3) 

'ವ್ಯಾಪನಶೀಲನೂ, ಜ್ಞಾನಾದಿ ಗುಣಯುಕ್ತನೂ, ಮಹತ್ತಮನೂ ಆದ ಅಗ್ನಿದೇವನು 
ತನ್ನ ಮೂರನೆಯ ಸ್ಥಾನವನ್ನು ರಕ್ಷಿಸುತ್ತಾನೆ." ನಿರುಕ್ತದಲ್ಲಿ ಯಾಸ್ಕಾಚಾರ್ಯರು ಅಗ್ನಿಯ 
ಮೂರು ಸ್ಥಾನಗಳ ವಿಚಾರ ವಿವೇಚಿಸುತ್ತಾರೆ. 'ತಮೂ ಅಕೃಣ್ವನ್‌ ತ್ರೇಧಾ ಭುವೇಕಂ' 
ಎಂಬುದನ್ನು ವ್ಯಾಖ್ಯಾನ ಮಾಡುತ್ತಾ "ತಮಕುರ್ವನ್‌ ತ್ರೇಧಾಭಾವಾಯ ಪೃಥಿವ್ಕಾಮಂತರಿಕ್ಷೇ 
ದಿವೀತಿ ಶಾಕಪೂಣಿಃ" ಎಂದು ಶಾಕಪೂಣಿಗಳ ಅಭಿಪ್ರಾಯ ತಿಳಿಸಿ 'ಯದಸ್ಥ ದಿವಿ ತೃತೀಯಂ 
ತದಸಾವಾದಿತ್ಯ ಇತಿ ಬ್ರಾಹ್ಮಣಮ್‌' ಎಂದು ಬ್ರಾಹ್ಮಣವೊಂದರ ಆಧಾರವನ್ನು ಉದಹರಿಸಿ 
ಅದರಂತೆ ಅಗ್ನಿಯ ಮೂರನೆಯ ಸ್ಥಾನ ದ್ಕುಲೋಕದಲ್ಲಿದೆಯೆಂದೂ ಅದು ಆದಿತ್ಮನ 
ರೂಪವೆಂದೂ ಹೇಳುತ್ತಾರೆ. (ನಿ. 7-28). ಹೀಗೆ ಅಗ್ನಿತ್ರಿಸ್ಫುನಗಳಲ್ಲಿರುವುದರಿಂದ ತ್ರಿಸ್ತಾನಗಳ 
ರಕ್ಷಕನಾಗಿದ್ದಾನೆ. ದ್ಕುಲೋಕಕ್ಕೆ ಪ್ರಧಾನಭೂತನಾಗಿದ್ದಾನೆ. ಭೂಲೋಕದ ಸನ್ನಾಹಕನಾಗಿದ್ದಾನೆ. 
ದ್ಯಾವಾಪೃಥಿವಿಗಳಿಗೆ ಅಧಿಪತಿಯಾಗಿದ್ದಾನೆ. 

"ಮೂರ್ಧಾದಿವೋ ನಾಭಿರಗ್ನಿ: ಪೃಥಿವ್ಕಾ 
ಅಥಾ ಭವದರತೀ ರೋದಸ್ಕೋ: !" (1-59-2) 

ಅಗ್ನಿಯ ವಿದ್ಯುದ್ರೂಪವನ್ನು ಸ್ತುತಿಸಿದ್ದಾರೆ ಯಷಿಗಳು. ಧನುಸ್ಸಿನಿಂದ ವೇಗವಾಗಿ 
ಧಾವಿಸುವ ಬಾಣದಂತೆ ಬರುವನೆಂದು ವರ್ಣಿಸಿ-'ಧನೋರಧಿ ಪ್ರವತ ಆಸ ಖಣ್ವತಿ' ಎಂದು. 
ಇವನು ಪರಮವ್ಕೋಮದಲ್ಲಿ ಜನಿಸುವನೆಂಬುವ ಅಂಶವನ್ನು 'ಸಜಾಯಮಾನಃ ಪರಮೇ 
ವ್ಯೋಮನ್ಮಾವಿರಗ್ನಿರಭವನ್ಮಾ ತರಿಶ್ವನೇ' (1-143-2) ಎಂಬಲ್ಲಿ ಹೇಳಿದೆ. ಮಾತರಿಶ್ಚ 
ಅಗ್ನಿಯನ್ನು ಅಂತರಿಕ್ಷದಿಂದ ಕೆಳಕ್ಕೆ ತಂದನಂತೆ. ವಿದ್ಕುದ್ರೂಪದಲ್ಲಿ ಅಗ್ನಿಯನ್ನು ಕಂಡಾಗ 
ಹೀಗೆ ಹೇಳಿದ್ದಾರೆಂದು ಹೇಳಬಹುದು. ಅಂತರಿಕ್ಷದಿಂದ ಭೂಮಿಗೆ ಅಗ್ನಿಯ ಆಗಮನ 
ವಿದ್ಕುದ್ರೂಪದಲ್ಲಿ ಎಂದು ತಿಳಿಯಬಹುದು. 

ಇನ್ನೂ ಅನೇಕ ಮಂತ್ರಗಳಲ್ಲಿ ಅಗ್ನಿಯನ್ನು ಸೂರ್ಯನೊಡನೆ ತಾದಾತ್ಮ್ಮದಿಂದ 
ಹೇಳಿದ್ದಾರೆ. ಬೆಳಿಗ್ಗೆ ಸೂರ್ಯನಾಗಿ ಅಗ್ನಿ ಉದಯಿಸುವನೆಂದು-“ಮೂರ್ಧಾ ಭುವೋ ಭವತಿ 
ನಕ್ತುಮಗ್ನಿಃ ತತಃ ಸೂರ್ಕೋ ಜಾಯತೇ ಪ್ರಾತರುದ್ಮನ್‌” (10-88-6) ಎಂಬಲ್ಲಿ ಹೇಳಿದ್ದಾರೆ. 
ಅಗ್ನಿಯು ಸೂರ್ಕನ ಪ್ರಕಾಶದೊಡನೆ ಸೇರಿಕೊಳ್ಳುವನು ಎಂದು ಹೇಳಿರುವುದೂ (5-38-1) 
ಇದನ್ನೇ ಸೂಚಿಸುವುದು. ಅಗ್ನಿಯು ದ್ಕುಲೋಕದಲ್ಲಿ ಪ್ರಕಾಶಿಸುವನೆಂದು 

“ಊರ್ಜೊೋನಪಾತಮದ್ರರೇ ದೀದಿವಾಂಸಮುಪದ್ಕವಿ | 

ಅಗ್ನಿಮೀಳೇ ಕವಕ್ರತುಂ |!" (3-27-12) 
ಎಂಬಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗೆ ಅಗ್ನಿದೇವ ತ್ರಿಸ್ಥಾನಗಳಲ್ಲಿಯೂ ಇರುವವನಾಗಿ 
ಸರ್ವವ್ಮಾಪಕನಾಗಿದ್ದಾನೆಂದು ಹೇಳಿದೆ. 

ಇಂಥ ಅಗ್ನಿ ಶಕ್ತಿಯ ಪ್ರತೀಕ, ಇವನು ಅತ್ಯಂತ ಬಲಿಷ್ಠ. ಸರ್ವಭುವನಗಳಿಗೂ ಈಶ್ವರ. 
ಇಂದ್ರನನ್ನು ಸ್ತುತಿಸುವಂತೆ ಇವನನ್ನೂ ಜನರು ಸ್ತುತಿಸುವರು. 

“ಪ್ರ ಸಮ್ರಾಜೋ ಅಸುರಸ್ಕ ಪ್ರಶಸ್ತಿಂ 
ಪುಂಸಃ ಕೃಷ್ಟೀನಾಮನುಮಾದ್ಯಸ್ಥ ! 
ಇಂದ್ರಸ್ಕೇವ ಪ್ರ ತವಸಸೃತಾನಿ 
ವಂದೇ ದಾರುಂ ವಂದಮಾನೋ ವಿವಕ್ಕೆ ॥ 7-1) 


೯೬ ವೈದಿಕ ಸಾಹಿತ್ಯ ಚರಿತ್ರೆ 


'ಎಲೈ ಜಾತವೇದನಾದ ವೈಶ್ಟಾನರನೇ, ನಿನ್ನ ಮಹಾತ್ಮ್ಯವು ಮಹತ್ತಾದ ದ್ಕುಲೋಕಕ್ಕಿಂತಲೂ 
ಹೆಚ್ಚಾಗಿ ವರ್ಧಿಸಿದೆ. ನೀನು ಸರ್ವಮಾನವರ ರಾಜ' ಎಂದು ಇವನನ್ನು ಕೆಳಗಿನ ಮಂತ್ರದಲ್ಲಿ 
ಹೇಳಿ ಸ್ತುತಿಸಿದ್ದಾರೆ. 
*ದಿವಶ್ಚಿತ್ತೇ ಬೃಹತೋ ಜಾತವೇದೋ 
ವೈಶ್ವಾನರ ಪ್ರರಿರಿಚೇ ಮಹಿತ್ರಮ್‌ ! 
ರಾಜಾ ಕೃಷ್ಟೀನಾಮಸಿ ಮಾನುಪೀಣಾಂ 
ಯುದಾ ದೇವೇಭ್ಕೋ ವರಿವಶ್ಚಕರ್ಥ |" (1-59-5) 
ದ್ಯಾವಾ ಪೃಥಿವೀಗಳಿಗಿಂತಲೂ ಇವನು ಮಹತ್ರಮನಾಗಿದ್ದಾನೆ. 'ಆ ರೋದಸೀ ಅಪೃಣಾ 
ಜಾಯಮಾನ! (6-6-2) 
ಜನಿಸುತ್ತಲೇ ಇವನು ದ್ಯಾವಾಪೃಥಿ ವೀಗಳನ್ನೂ ಸರ್ವಭುವನಗಳನ್ನೂ, 
ಭೂತಜಾತಗಳನ್ನೂ ವ್ಯಾಪಿಸಿದನು. ಹಾಗೆಯೇ ಎಲ್ಲ ಭೂತಜಾತಗಳನ್ನೂ ಅಂತಃ ಪ್ರವೇಶಿಸಿ 
ಪರಿಗ್ರಹಿಸಿದನು. 
"ಜಾತ ಆಪೃಣೋ ಭುವನಾನಿ ರೋದಸೀ 
ಅಗ್ನೇ ತಾ ವಿಶ್ವಾ ಪರಿಭೂರಸಿತ್ಮನಾ !” (3-3-10) 
ಎಲ್ಲ ದೇವತೆಗಳನ್ನೂ ಹಿರಿಮೆಯಲ್ಲಿ ಇವನು ಮೀರಿಸಿದ್ದಾನೆ (1-68-2), ಎಲ್ಲ ದೇವತೆಗಳೂ 
ಇವನಿಗೆ ಹೆದರಿ ಇವನನ್ನು ಪೂಜಿಸುತ್ತಾರೆ. 
*ವಿಶ್ವೇದೇವಾ ಅನಮಸ್ಕನ್‌ ಭಿಯಾನಾಃ 
ತ್ರಾಮಗ್ನೇ ತಮಸಿ ತಸ್ಮಿವಾಂಸಂ !" (6-9-7) 
ಇವನನ್ನು ಮಿತ್ರ, ವರುಣ, ಮರುತ್ತುಗಳು ಮತ್ತು ಎಲ್ಲ ದೇವತೆಗಳೂ ಅರ್ಚಿಸುತ್ತಾರೆ. 
*ಮಿತ್ರಶ್ಚ ತುಭ್ಮಂ ವರುಣಃ ಸಹಸ್ಟೋ$- 
“ಗ್ನೇ ವಿಶ್ವೇಮರುತಃ ಸುಮ್ನಮರ್ಚನ್‌ ! 
ಯಚ್ಛೋಚಿಷಾ ಸಹಸಸ್ಪುತ್ರ ತಿಷ್ಮಾ 
ಅಭಿಕ್ಷಿತೀಃ ಪ್ರಥಯನ್‌ ಸೂರ್ಯೋನ್ಯನ್‌ ॥' (3-14-4) 
*ಸರ್ವಾಂತರ್ಯಾಮಿ(ಸೂರ್ಯ)ಯಾದ ಈ ಅಗ್ನಿದೇವ ಮನುಷ್ಯರನ್ನು ಅಭಿಲಕ್ಸಸಿ 
ಮಾರ್ಗಪ್ರದರ್ಶನಮಾಡಿ ಮುಂದೆ ಒಯ್ಯುವ ರಶ್ಮಿಗಳನ್ನು (ನ್ಹನ್‌) ಸರ್ವತಃ ವಿಸ್ತಾರಗೊಳಿಸಿ 
ದೀಪ್ತಿಯಿಂದ ಬೆಳಬೆಳಗುತ್ತಾನೆ. ಅದರಿಂದಲೇ, ಬಲವಾನ್‌ ಆದ ಅಗ್ನಿದೇವನೇ, ಮಿತ್ರ, 
ವರುಣ, ಎಲ್ಲ ಮರುದ್ದೇವತೆಗಳು-ಇವರೆಲ್ಲರೂ ನಿನ್ನನ್ನು ಅರ್ಚಿಸಿ ಪೂಜಿಸುತ್ತಾರೆ." 
ಇವನ ಮಹತ್ವದೆದುರು ಮಾನವರೂ ದೇವತೆಗಳೂ ಸಹ ತಲೆಬಾಗುತ್ತಾರೆ. ಇವನು 
ಸಹಸ್ರಜಿತ್‌, ದಸ್ಕುಧ್ವಂಸಮಾಡಿ ಕರ್ಮನಿಷ್ಠರಾದ ಆರ್ಯರ ತೇಜೋವೃದ್ಧಿಯನ್ನು 
ಮಾಡುವವನಿವನು (8-5-6) ; ಕರ್ಮಭ್ರಷ್ಟರಾದ ಅನಾರ್ಯರಾದ ಪಣಿಗಳನ್ನು ಇವನು 
ಧ್ವಂಸಮಾಡುವನು. (7-6-3). ಇವನನ್ನೂ ವೃತ್ರಧ್ವಂಸಕನೆಂದು ಕೆಲವು ಕಡೆ ಹೇಳಿದ್ದಾರೆ. 
ಸರ್ವದೇವತೆಗಳೂ ಇವನನ್ನು ಪೂಜಿಸುವರೆಂಬ ಭಾವ ಕೆಳಗಿನ ಮಂತ್ರದಲ್ಲಿಯೂ ಇದೆ. 


ತ್ರೀಣಿಶತಾ ಕ್ರೀಸಹಸ್ರಾಣ್ಮಗ್ನಿಂ 
ತ್ರಿಂಶಚ್ಚಿದೇವಾ ನವಚಾಸಪರ್ಯನ್‌ | 
ಔಕ್ಷನ್‌ ಫೃತೈರಸ್ತೃಣನ್‌ ಬರ್ಹಿರಸ್ಮಾ 
ಆದಿದ್ದೋತಾರಂ ನೃಸಾದಯಂತ ॥ (3-9-9) 


ಸಂಹಿತೆಗಳು ೯೭ 


ಸರ್ವಶಕ್ತನಾದ ಈ ಅಗ್ನಿದೇವ ಸರ್ವವನ್ನೂ ಸೃಜಿಸಿದ. ಇವನೇ ಸೃಷ್ಟಿಕರ್ತ. ಎಲ್ಲರನ್ನೂ 
ರಕ್ಷಿಸುವ ಈ ಅಗ್ನಿದೇವ ದ್ಯಾವಾಪೃಥಿವೀಗಳನ್ನು ಸೃಜಿಸಿದ 'ಜನಿತಾರೋದೋಸ್ಕೋ: (1- 
96-4). ಇವನ ಕಟ್ಟಳೆಯನ್ನು ದ್ಯಾಮಪೃಥಿವೀಗಳು ಪಾಲಿಸುವುವು (7-5-4). ಇವುಗಳೆರಡನ್ನೂ 
ಎರಡು ಚರ್ಮಗಳನ್ನು ಹಾಸುವಂತೆ ಇವನು ಹರಡಿದ-'ವಿ ಚರ್ಮಣೀವ ಧಿಷಣೇ 
ಅವರ್ತಯದ್ವೈಶ್ಟಾನರೋ ವಿಶ್ವಮದತ್ತವೃಷ್ಣಮ್‌' (6-8-3). 'ಎರಡು ಲೋಕಗಳೂ 
ಬೇರೆಬೇರೆಯಾಗಿ ನಿಲ್ಲುವಂತೆ ಮಾಡಿದವನಿವನು. ಅಂತರಿಕ್ಷವನ್ನು ಅಳೆದು ನಿಲ್ಲಿಸಿದವನಿವನು.' 

'ವ್ಯಂತರಿಕ್ಸಂ ಅಮಿಮೀತ ಸುಕ್ರತುಃ 

ವೈಶ್ವಾನರೋ ಮಹಿನಾ ನಾಕಮಸ್ಪೃಶತ್‌ !' (6-8-2) 

'ಲೋಕಗಳನ್ನು ಅಗ್ನಿ ನಿರ್ಮಿಸಿದ. ಎಲ್ಲರಿಗೂ ಹಿತತಮನಾದ ಅವನು ಸುಕರ್ಮ. 
ದ್ಯುಲೋಕಸಂಬಂಧಿಯಾದ ರೋಚಮಾನನಾದ ನಕ್ಷತ್ರಗಳನ್ನು ಇವನು ಸೃಜಿಸಿದ. ಎಲ್ಲ 
ಸೂತ ಜಾತಗಳನ್ನೂ ಇವನೇ ನಿರ್ಮಿಸಿದ. ಇವನು ಅದಬ್ಧ (ಅಹಿಂಸಿತ)ನಾಗಿ 
ಸರ್ವರಕ್ಷಕನಾಗಿದ್ದಾನೆ' ಎಂಬ ಭಾವ ಕೆಳಗಿನ ಮಂತ್ರದಲ್ಲಿದೆ- 


'ವಿಯೋ ರಜಾಂಸಿ ಅಮಿಮೀತ ಸುಕ್ರತುಃ 
ವೈಶ್ಚಾನರೋ ವಿದಿವೋ ರೋಚನಾ ಕವಿಃ! 
ಪರಿಯೋ ವಿಶ್ಚಾ ಭುವನಾನಿ ಪಪ್ರಥೇ 
ಅದಬ್ಕೋ ಗೋಪಾ ಅಮೃತಸ್ಕ ರಕ್ಷಿತಾ`॥ (6-7-7) 
ಜಾತಪ್ರಜ್ಞನಾದ ಈ ಮವಾನುಭಾವನಾದ ಅಗ್ನಿದೇವ ಹಾರಾಡುವ ಪಕ್ಷಿಗಳನ್ನೂ, 

ಹರಿದಾಡುವ ಸರೀಸೃಪಾದಿಗಳನ್ನೂ, ಸ್ಥಾವರಗಳಾದ ವೃಕ್ಷಾದಿಗಳನ್ನೂ ಮತ್ತು ಜಂಗಮ 
ರೂಪಿಗಳನ್ನೂ ಸೃಜಿಸಿದನು. ಈ ಭಾವ ಕೆಳಗಿನ ಮಂತ್ರದಲ್ಲಿದೆ : 

'ಸ ಪತತ್ರೀತ್ವರಂ ಸ್ಥಾ ಜಗದೃತ್‌ 

ಶ್ವಾತ್ರಂ ಅಗ್ನಿ ರಕೃಣೋಜ್ಹಾತವೇದಾ: | (10-88-4) 

ಹೀಗೆ ಸ್ಥಾವರ ಜಂಗಮಾತ್ಮಕವಾದ ಜಗತ್ತನ್ನು ಸೃಜಿಸಿದವನು ಈ ಅಗ್ನಿದೇವನೇ 

ಸರ್ವರನ್ನೂ ಸೃಜಿಸಿದ ಈ ಮಹಾನುಭಾವ ಸರ್ವರ ರಕ್ಷಕನೂ ಆಗಿದ್ದಾನೆ. ಇತರ ಎಲ್ಲ 
ದೇವತಗಳಿಗಿಂತಲೂ ಹೆಚ್ಚಾಗಿ ಅಗ್ನಿ ಮಾನವರಿಗೆ ಸಂಬಂಧಿಸಿದ್ದಾನೆ. ಇವನು ಮಾನವರ 
ಸಖಾ, ಬಂಧು. ಅಮರ್ತ್ಯನಾದ ಇವನು ಮರ್ತ್ಶರ ನಡುವೆ ಅಧಿವಾಸ ಮಾಡುವನು. 'ಗೃಹಪತಿ' 
ಎಂಬ ವಿಶೇಷಣ ಹೆಚ್ಚಾಗಿ ಕೊಡಲಾಗಿರುವುದು ಇವನಿಗೇ”'ತ್ವಮಗ್ನೇ ಗೃಹಪತಿಸ್ತೃಂಹೋತಾ 
ನೋ ಅಧ್ವರೇ' (7-16-5). ಇವನು ಪ್ರತಿಯೊಬ್ಬರ ಗೃಹದಲ್ಲಿಯೂ ವಾಸಿಸುವನು. ಆದರೆ 
ತನ್ನ ಸ್ಥಾನದಲ್ಲಿಯೂ ಇದ್ದುಕೊಂಡು ಎಲ್ಲರೊಡನೆಯೂ ಇರಬಲ್ಲವನು. ಯಜಮಾನರ 
ಗೃಹಗಳಲ್ಲಿಯೂ ಇರುತ್ತಾ ದ್ಕುಲೋಕದಲ್ಲಿಯೂ ಇದ್ದು ರಕ್ಷಣೆಯನ್ನೊದಗಿಸುವ 
ಮಹಾತ್ಮನಿವನು. 'ಅಪ್ರೋಷಿವಾನ್‌ ಗೃಹಪತಿರ್ಮಹಾನ್‌ ಆಸಿ' (8-60-19) 'ಪೂರ್ಣಸ್ಮ 
ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಠತೇ' ಎಂಬ ಉಕ್ತಿಯ ಮೂಲವಿಲ್ಲಿದೆ ಎಂದು 
ಕಾಣಬಹುದು. ಅನೂನ್ಯವಾಗಿ ಸರ್ವಸ್ಥಾನಗಳಲ್ಲಿಯೂ ಸರ್ವದಾ ಇರಬಲ್ಲ ಮಹಾತ್ಮನಿವನು. 
ಇವನು ಮಾನವರ ಅತಿಥಿ. ಇವನು ಪ್ರತಿಗೃಹದಲ್ಲಿಯೂ ಅತಿಥಿಯಾಗಿದ್ದಾನೆ (10-91-2). 
ದೀಪ್ರಜ್ವಾಲೆಯುಳ್ಳ ಸರ್ವಜ್ಞನಾದ ಈ ಲಗ್ನಿದೇವನನ್ನು ಗಾರ್ಹಪತ್ಕಾಗ್ನಿಯ ರೂಪದಲ್ಲಿ 
ಯಾಜಕರು ಅತಿಥಿಯನ್ನು ಪೂಜಿಸುವಂತೆ ಪೂಜಿಸುವರು (5-8-2). ಇವನು, ಮಾನವರ 


7 


೯೮ ವೈದಿಕ ಸಾಹಿತ್ಯ ಚರಿತ್ರ 


ಸಮೀಪ ಬಂಧು (6-15-1). ಇವನು ಕುಟುಂಬದಲ್ಲಿ ಎಂದಿನಿಂದಲೂ ನೆಲಸಿರುವುದರಿಂದ 
ಪುರಾತನವಾದ ಸಖ್ಯ ಇವನೊಡನೆ ಬೆಳೆದಿದೆ. ಪೂರ್ವೀಕರು ಪೂಜಿಸಿದಂಥ ಮಹಾತ್ಮನಿವನು. 
ಇವನು ಹವಿಸ್ಸನ್ನು ಸ್ವೀಕರಿಸುವುದಷ್ಟೇ ಅಲ್ಲದೆ ಇತರ ದೇವತೆಗಳಿಗೂ ಹವಿಸ್ಸನ್ನು 
ಒಯ್ಯುತ್ತಾನೆ. ಅಗ್ನಿಯು ಹವಿಸ್ಸನ್ನು ತಂದುಕೊಟ್ಟರೇ ಇತರ ದೇವತೆಗಳಿಗೂ ಪ್ರೀತಿ. 
ಇಲ್ಲದಿದ್ದರೆ ಅವರು ಸಂತೋಷಪಡರು-'ನ ಯತೇ ತ್ವದಮೃತಾ ಮಾದಯಂತಿ' (7-11-6). 
ಇವನು ದೇವತೆಗಳನ್ನು ಯಜ್ಜಮಂಟಪಕ್ಕೆ ಕರೆತರುವನು (3-14-2). ದೇವತೆಗಳು ಪೃಥ್ವಿಗೆ 
ಬಂದು ಹವಿರ್ಭಾಗಗಳನ್ನು ಸ್ವೀಕರಿಸಲು ಮಾರ್ಗದರ್ಶನ ಮಾಡುವವನಿವನು. ಆದ್ದರಿಂದ 
ಇವನು ಹವ್ಯವಾಹ. ಇವನು ದೇವತೆಗಳ ದೂತ. 
ಯಾಗ ಪ್ರಧಾನವಾದ ಕಾರಣದಿಂದಲೂ ಅಗ್ನಿದೇವ ಯಾಗಗಳ ನಿರ್ವಾಹಕನಾದುದ 
ರಿಂದಲೂ ಇವನು ಹುತ್ತಿಕ್‌, ಪುರೋಹಿತ, ಹೋತಾ. 
ಅಗ್ನಿಮೀಳೇ ಪುರೋಹಿತಂ 
ಯಜ್ಞಸ್ಯ ದೇವಂ ಯತ್ಚಿಜಂ | 
ಹೋತಾರಂ ರತ್ನಧಾತಮಂ ॥ (1-1-1) 
ಇವನು ದೇವತೆಗಳ ಮತ್ತು ಮಾನವರ ಪುರೋಹಿತ, ಕವಿ, ಅಧ್ವರ್ಯು, ಬ್ರಹ್ಮನ್‌, 
ಹೋತೃ, ಅಧ್ವರ್ಯು ಮೊದಲಾದ ಯತ್ಚಿಕ್ಕುಗಳೆಲ್ಲರ ಕೆಲಸವನ್ನೂ ಈ ದೇವನೇ ನಿರ್ವಹಿಸುವ 
ನಾದುದರಿಂದ ಇವನನ್ನು ಇವೆಲ್ಲ ಹೆಸರುಗಳಿಂದ ಕರೆದಿದ್ದಾರೆ. ತನ್ನ ದೈವಶಕ್ತಿಯಿಂದ 
ಯಜ್ಞವನ್ನು ನಿರ್ವಹಿಸಲು ಸಹಾಯ ಮಾಡುವವನಿವನು. ಅಗ್ನಿದೇವ ಪುರೋಹಿತನ ಹಾಗೆಯೇ 
ಬಷಿಯೂ ಹೌದು (9-66-20). 'ತೃಮಗ್ನೇ ಪ್ರಥಮೋ ಅಂಗಿರಾ ಯಖಿ' (1-31-1) 
ಮತ್ತು 'ಯಸಿ: ಶ್ರೇಷ್ಠ: ಸಮಿಧ್ಯಸೇ' (3-21-3) ಎಂದು ಇವನನ್ನು ಸ್ತುತಿಸಿದ್ದಾರೆ. ತನ್ನ ಪ್ರಜ್ಞೆಯ 
ಬಲದಿಂದಲೇ ಸರ್ವವನ್ನೂ ತಿಳಿಯಬಲ್ಲವನಿವನು-'ಕವಿಃ ಕಾವ್ಕೇನಾಸಿ ವಿಶ್ವವಿತ್‌ 
(10-91-3) ಕವಿಕ್ರುತುಃ, ವಿಶ್ವವೇದಃ ಎಂಬ ವಿಶೇಷಣಗಳು ಅವನ ಸರ್ವಜ್ಞತೃವನ್ನು 
ಸೂಚಿಸುತ್ತವೆ. 
ಅಗ್ನಿದೇವ ಅಸುರದ್ವಂಸಮಾಡಿ ಮಾನವರನ್ನು ಸಲಹುವನು. ಆದುದರಿಂದ ಇವನು 
'ರಕ್ಷೋಹನ್‌". ತನ್ನ ವಿಸ್ತೀರ್ಣವಾದ ತೇಜಸ್ಸಿನಿಂದ ಅತ್ಯರ್ಥವಾಗಿ ದೀಪ್ಯಮಾನನಾದ ಅಗ್ನಿದೇವ 
ಕರ್ಮಾನುಷ್ಕಾನಗಳಿಗೆ ವಿಘ್ನಮಾಡುವ ಶತ್ರುಗಳನ್ನೂ, ರಾಕ್ಷಸರನ್ನೂ ನಾಶಮಾಡುವನೆಂದು 
ಕೆಳಗಿನ ಮಂತ್ರದಲ್ಲಿ ಹೇಳಿದ- 
'ವಿಪಾಜಸಾ ಪೃಥುನಾ ಶೋಶುಚಾನೋ 
ಬಾಧಸ್ವ ದ್ವಿಷೋ ರಕ್ಷಸೋ ಅಮೀವಾಃ | (3-15-1) 
ಅದೇ ಭಾವ ಇನ್ನೂ ಅನೇಕ ಮಂತ್ರಗಳಲ್ಲಿ ಬಂದಿದೆ. 
"ಯೋ ಅಪಾಚೀನೇ ತಮಸಿ ಮದಂತೀಃ 
ಪ್ರಾಚೀಶ್ವಕಾರ ನೃತಮಃ ಶಚೀಭಿ: |' (3-6-4) 
'ನೇತೃತಮನಾದ ಅಗ್ನಿ ಪ್ರಕಾಶರಹಿತವಾದ ಅಂಧಕಾರದಲ್ಲಿದ್ದ ಪ್ರಜೆಗಳನ್ನು ಉಷೆಯ 
ಪ್ರಕಾಶದಿಂದ ಯಜುಗಾಮಿಗಳಾಗುವಂತೆ ಮಾಡಿದ.' ಹೀಗೆ ಅಗ್ನಿದೇವ ಅಂಧಕಾರ ನಾಶಕ 
ಮತ್ತು ಜ್ಕೋತಿಪ್ರದ. 
ಎಲ್ಲ ದೇವತೆಗಳೂ ಅಗ್ನಿಯ ರೂಪವೇ ಎಂದು ಖುಷಿ ಹೇಳಿದ್ದಾರೆ. ಅಗ್ನಿಯೇ ವರುಣ, 


ಸಂಹಿತೆಗಳು ೯೯ 


ಅಗ್ನಿಯೇ ಮಿತ್ರ ಎಂದು ಹೇಳಲಾಗಿದೆ (2-1-4). ಅವನು ಯಾಗಕ್ಕೆ ಬರುವಾಗ ವರುಣ 
ರೂಪಿಯೆಂದೂ (10-8-5) ಆರಣಿಗಳಿಂದ ಉತ್ಪನ್ನನಾದಾಗ ಮಿತ್ರನೆಂದೂ (5-3-1) 
ಹೇಳಿದ್ದಾರೆ. 
ಕೆಳಗಿನ ಮಂತ್ರಗಳಲ್ಲಿ ಅನೇಕ ದೇವತೆಗಳೊಡನೆ ಅಗ್ನಿಗೆ ತಾದಾತ್ಮ್ಯ ಹೇಳಿದ್ದಾರೆ- 
ತ್ರಮಗ್ನ ಇಂದ್ರೋ ವೃಷಭ: ಸತಾಮಸಿ 
ತ್ವಂ ವಿಷ್ಣುರುರುಗಾಯೋ ನಮಸ್ಕ: | 
ತ್ವಂ ಬ್ರಹ್ಮಾ ರಯಿವಿದ್ಧ್ರಹ್ಮಣಸ್ಪತೇ 
ತ್ವಂ ವಿಧರ್ತಃ ಸಚಸೇ ಪುರಂ ದ್ಯಾ || 
ತೃಮಗ್ಗೇ ರಾಜಾ ವರುಣೋ ಧೃತವ್ರತ: 
ತ್ವಂ ಮಿತ್ರೋ ಭವಸಿ ದಸ್ಮ ಈಡ್ಕ: 
ತೈಮರ್ಯಮಾ ಸತ್ಪತಿರ್ಯಸ್ಯ ಸಂಭುಜಂ 
ತ್ರಮಂಶೋ ವಿದಥೇ ದೇವಭಾಜಯು: ॥ 


ತ್ಪಮಗ್ನೇ ತ್ವಷ್ಟಾ ವಿಧತೇ ಸುವೀರ್ಯಂ 
ತವಗ್ರಾವೋ ಮಿತ್ರಮಹಃ ಸಜಾತ್ಮಮ್‌ | 
ತೃಮಾಶುಹೇಮಾ ರರಿಷೇಸ್ಟಶ್ವ್ಯರಿ 
ತ್ವಂ ನರಾಂ ಶರೋ ಅಸಿಪುರೂವಸು: || 
ತೃಮಗ್ನೇ ರುದ್ರೋ ಅಸುರೋ ಮಹೋದಿವಃ 
ತ್ವಂಶರ್ಧೋ ಮಾರುತಂ ಪೃಕ್ಷ ಈಶಿಷೇ | 
ತ್ವಂ ವಾತೈರರುಣೈರ್ಯಾಸಿ ಶಂಗಯಃ 
ತ್ವಂಪೂಷಾ ವಿಧತಃ ಪಾಸಿನುತ್ಮನಾ | 
ತ್ವಮಗ್ನೇ ದ್ರವಿಣೋದಾ ಅರಂಕೃತೇ 
ತ್ವಂ ದೇವಃ ಸವಿತಾ ರತ್ನಧಾ ಅಸಿ | 
ತ್ವಂ ಭಗೋ ನೃಪತೇ ವಸ್ತ ಈಶಿಷೇ 
ತ್ವಂ ಪಾಯುರ್ದಮೇ ಯಸ್ತೇವಿಧತ್‌ || (2-1-3 ರಿಂದ 7) 
ಈ ಮಂತ್ರಗಳಿಂದ 'ಅಗ್ನಿಸ್ಸರ್ವಾದೇವತಾಃ' ಎಂಬಂತೆ ಎಲ್ಲ ದೇವತೆಗಳೂ ಅಗ್ನಿಯ ರೂಪ 
ಎಂದು ತಿಳಿದುಬರುತ್ತದೆ. ಅನೇಕ ದಿವ್ಯರೂಪಗಳನ್ನು ಆಗ್ನಿ ಧರಿಸಿದ್ದಾನೆ (3-38-7). ಅವನಿಗ 
ಅನೇಕ ನಾಮಗಳುಂಟು (3-20-3). ಎಲ್ಲ ದೇವತೆಗಳನ್ನೂ ಅಗ್ನಿ ಸುತ್ತುವರಿದಿದ್ದಾನೆ, ನೇಮಿ 
ಅರೆಕಾಲುಗಳನ್ನು ಸುತ್ತುವರಿದಂತೆ- 
ಅಗ್ನೇ ನೇಮಿ ರರಾದ್‌ ಇವ 
ದೇವಾಂಸ್ಟ್ಪಂ ಪರಿಭೂರಸಿ | 
ಆ ರಾಧಶ್ಚಿತ್ರಮೃಂಜಸೇ || (5-13-6) 
ಈ ಲೋಕದಲ್ಲಿರುವ ಸಮಸ್ತವೂ ಅಗ್ನಿಯ ರೂಪವೇ- 
ಅಸಚ್ಚ ಸಚ್ಚ ಪರಮೇ ವ್ಯೋಮನ್‌ 
ದಕ್ಷಸ್ಕ ಜನ್ಮನ್ನದಿತೇರುಪಸ್ವೇ | 
ಅಗ್ನಿರ್ಹ ನಃ ಪ್ರಥಮಜಾ ಯತಸ್ಮ 
ಪೂರ್ವ ಆಯುನಿ ವೃಷಭಶ್ಚ ಧೇನುಃ ॥ (10-5-7) 


೧೦೦ ವೈದಿಕ ಸಾಹಿತ್ಯ ಚರಿತ್ರೆ 


ಇಂಥ ಮಹಾಮಹಿಮನಾದ ಲಗ್ನಿದೇವ ಭಕ್ತರಿಗೆ ಅನುಗ್ರಾಹಕನಾಗಿದ್ದಾನೆ. ನೂರಾರು ಕಬ್ಬಿಣದ 
ಕೋಟೆಗಳಿಂದಾಗುವ ರಕ್ಷಣೆಯನ್ನು ಇವನು ನೀಡುತ್ತಾನೆ ಭಕ್ತರಿಗೆ (7-3-7). ನಾವೆಯಿಂದ 
ಸಮುದ್ರತರಣಮಾಡಿಸುವಂತೆ ಇವನು ಭಕ್ತರನ್ನು ಕಷ್ಟಗಳಿಂದ ದಾಟಿಸುತ್ತಾನೆ-'ವಿಶ್ವಾನಿ ನೋ 
ದುರ್ಗಹಾ ಜಾತವೇದ ಸಿಂಧುಂ ನ ನಾವಾ ದುರಿತಾತಿಪರ್ಷಿ' (2-4-9). ಅಗ್ನಿಯನ್ನು 
ಸೇವಿಸುವವನನ್ನು ಸರ್ವದಾ ಎಲ್ಲ ದುಃಖಗಳಿಂದ ಇವನು ಪಾರುಮಾಡುತ್ತಾನೆ. 'ಯಾವ 
ಯಜಮಾನನು ಆಅಗ್ನಿಗಾಗಿ ಕ್ಷಿಪ್ರವಾಗಿ ಅನ್ನ, ಆಜ್ಯಾಹುತಿ, ಸಮಿತ್ತು-ಇವುಗಳನ್ನು ತಂದು 
ಅಗ್ನಿಯಲ್ಲಿ ಹೋಮಮಾಡಿ ಪೋಷಿಸುವನೋ ಅಂಥವನನ್ನು ಸಹಸ್ರನೇತ್ರಗಳಿಂದ ಅಗ್ನಿದೇವ 
ನೋಡುವನು. ಎಲೈ ಅಗ್ನಿಯೇ, ನೀನು ಸರ್ವತಃ ನಮಗೆ ಅನುಕೂಲನಾಗಿ ಇರುವೆ' ಎಂದು 
ಕೆಳಗಿನ ಮಂತ್ರದಲ್ಲಿ ಹೇಳಿದ್ದಾರೆ- 

ಯೋ ಆಸ್ಮಾ ಅನ್ನಂ ಜುಹ್ಟಾ ದದಾತ್ಕಾಜೈಃ 

ಘೃತೈರ್ಜುಹೋತಿ ಪುಷ್ಕತಿ | 
ತಸ್ಪೈ ಸಹಸ್ರ ಮಕ್ತಬಿರ್ವಿಚಕ್ಷೇಂಗ್ನೇ 
ವಿಶ್ವತಃ ಪ್ರತ್ಕಜ್‌ ಅಸಿತೃಮ್‌ ॥ (10-79-5) 

ಸಹಸ್ರ ನೇತ್ರಗಳಿಂದ ಅಗ್ನಿದೇವ ತನ್ನ ಸೇವೆ ಮಾಡುವವರನ್ನು ನೋಡಿ ಅವರಿಗೆ ಸಕಲವಾದ 
ರಕ್ಷಣೆಯನ್ನು ನೀಡುವನು. ಎಲ್ಲ ವಿಧವಾದ ಶ್ರೇಯಸ್ಸೂ ಅಗ್ನಿದೇವನಿಂದಲೇ ಬರುವುದು. 
ವೃಕ್ಷದಿಂದ ಶಾಖೋಪಶಾಖೆಗಳು ಹೊರಡುವಂತೆ, ಸರ್ವನಿಧಿಗೂ ಒಡೆಯನಾದ ಇವನು 
ಅಮಿತವಾದ ಸಂಪತ್ತಿಯನ್ನು ಕರುಣಿಸುವನು. ಭೂಮೃಂತರಿಕ್ಸಗಳೇ ಮೊದಲಾಗಿ 
ಸರ್ವಸ್ಥಾನಗಳಲ್ಲಿಯೂ ಇವನು ಸಂಪದಧಿದೈವನಾಗಿದ್ದಾನೆ. ತನ್ನ ಕರುಣಾಕಟಾಕ್ಷದಿಂದ 
ನಿರ್ಧನತ್ವವನ್ನು ವಾರಣ ಮಾಡಬಲ್ಲ ಮಹಾಮಹಿಮನಿವನು. ಇಂಥ ಪರಮ ಕರುಣಾಳುವೂ 
ಕೃತಜ್ಞನೂ ಆದವನಿವನು. ಆದುದರಿಂದಲೇ ಅಗ್ನಿಭಕ್ತನೂ ಸಹ ಅವರ ಸಂಶ್ಲೇಷ 
ಎಂದಾಗುವುದೆಂದು ಹಂಬಲಿಸುತ್ತಾನೆ. 

ಕದಾ ತ ಉಕ್ಕಾ ಸಧಮಾದ್ಯಾನಿ 

ಕದಾ ಭವಂತಿ ಸಖ್ಯ್ಕಾ ಗೃಹೇ ತೇ / (3-3-4) 
'ನಿನಗಾಗಿ ಉತ್ತರವೇದಿಯನ್ನು ಸಿದ್ಧಗೊಳಿಸಿದ್ದೇನೆ. ದಯಮಾಡಬೇಕು. ಪತಿಯನ್ನು ಕಾಮಿಸುವ 
ಶೋಭನ ವಸ್ತ್ರೋಪೇತಳಾದ ಪತ್ನಿ ಪಕ್ಕದಲ್ಲಿ ಪತಿಗೆ ಎಡೆ ಮಾಡುವಂತೆ ಉತ್ತರವೇದಿಯನ್ನು 
ಸಿದ್ಧಗೊಳಿಸಿದೆ' ಎಂದು ಭಕ್ತ ಬೇಡಿದ್ದಾನೆ ಕೆಳಗಿನ ಮಂತ್ರದಲ್ಲಿ. 

'ಅಯಂ ಯೋನಿಶ್ಚಕೃಮಾ ಯಂ ವಯಂತೇ 

ಜಾಯೇವ ಪತ್ಮ ಉಶಶೀ ಸುಮಸಾಃ | (3-3-2) 
ಈ ಭಕ್ತರನ್ನನುಗ್ರಹಿಸುವ ದೇವ ಮರುಭೂಮಿಯಲ್ಲಿ ಬಂದ ಊಟೆಯಂತೆ-'ಧನ್ಫನ್ನಿವ ಪ್ರಪಾ 
ಅಸಿ" (10-4-1). ಹಾಗೆ ಸಕಲಾಭೀಪ್ಪಗಳನ್ನೂ ಪೂರೈಸಿಕೊಡುವವನಿವನು. ಭಕ್ತರಲ್ಲಿ ಇವನ 
ವುತ್ಸಲ್ಕ ಅಪಾರ. ಅವರೆಡೆಗೆ ಇವನು ಬರುವನು ಬೆಚ್ಚಗಿರುವ ಕೊಟ್ಟಿಗೆಗೆ ಪಶುಗಳು ಬರುವ 
ರೀತಿ-'ಯಂ ತ್ವಾ ಜನಾಸೋ ಅಭಿಸಂಚರಂತಿ ಗಾವ ಉಷ್ಣಮಿವ ವ್ರಜಂ ಯವಿಷ್ಮ' (10-4-2). 
ಇಂಥ ಅಪಾರ ಮಹಿಮನಾದ ದೇವನನ್ನು ಪರಿಮಿತವಾದ ಶಕ್ತಿಯುಳ್ಳ ಮಾನವರು 
ಅರಿಯುವುದೆಂತು ಸಾಧ್ಯ ? 'ಮೂಢರಾದ ನಾವು ಜ್ಞಾನಿಯಾದ ನಿನ್ನನ್ನೂ, ನಿನ್ನ ಮಹತ್ವವನ್ನೂ 
ತಿಳಿಯಲಾರೆವು. ನಿನ್ನ ಮಹಿಮೆ ನಿನಗೇ ಗೊತ್ತು." 


ಸಂಹಿತೆಗಳು ೧೦೧ 


'ಮೂರಾ ಅಮೂರ ನ ವಯಂ ಚಿಕಿತ್ವಃ ಮಹಿತೃಮಗ್ನೇ ತೃಮಂಗದಿತ್ಸೇ' (10-4-4) 
ಎಂದು ಅದಕ್ಕೇ ಹೇಳಿದರು. 
ಅಗ್ನಿದೇವ ನಮಗೆ ಸರ್ವವಿಧವಾದ ಬಂಧು. 'ಅವನೇ ತಂದೆ ; ಅವನೇ ಬಂಧು ; 
ಅವನೇ ತಾಯಿ ; ಅವನೇ ಸೋದರ ; ಅವನೇ ಸಖಾ-'ಅಗ್ನಿಂ ಮನ್ಮೇಪಿತರ ಮಗ್ನಿಮಾಪಿಂ 
ಅಗ್ನಿಂ ಭ್ರಾತರಂ ಸದಮಿತ್‌ ಸಖಾಯಂ' (10-7-3). 
ಅಗ್ನಿಯಲ್ಲಿ ಖುಷಿ ಬೇಡುವುದಿದು-'ಹಿಂದಿನ ಮೈತ್ರಿಯನ್ನು ಮರೆಯಬೇಡ. ಮಂಜು 
ಪದಾರ್ಥವನ್ನು ಮುಚ್ಚುವಂತೆ, ಮುಪ್ಪೂ ನಮ್ಮನ್ನು ಮುಚ್ಚಿಬಿಡುವುದು, ಅದರಿಂದ ವಯಸ್ಸು 
ನಮ್ಮನ್ನು ಮುಪ್ಪುರಿಮಾಡುವ ಮೊದಲು ನಮಗಭಿಮುಖನಾಗಿ ಒಂದು ರಕ್ಷಿಸು' ಎಂದು- 
ಮಾನೋ ಅಗ್ನೇ ಸಖ್ಯಾ ಪಿತ್ರ್ಯಾಣಿ 
ಪ್ರಮರ್ಷಿಷ್ಠಾ ಅಭಿವಿದುಷ್ಯಮಃ ಸನ್‌ | 
ನಭೋ ನ ರೂಪಂ ಜರಿಮಾ ಮಿನಾತಿ 
ಪುರಾ ತಸ್ಮಾ ಅಭಿಶಸ್ತೇರಧೀಹಿ | (1-71-10) 
ನಿನ್ನನ್ನು ಧ್ಯಾನಿಸುವಂಥ ಒಳ್ಳೆಯ ಭಾವವನ್ನು ನಮ್ಮಲ್ಲಿ ಮೂಡಿಸು-'ಸಾ ತೇ ಸುಮತಿ 
ರ್ಭೂತೃಸ್ಮೇ' ಎಂದೂ ಕೇಳಿಕೊಂಡಿದ್ದಾರೆ ಈ ಭಕ್ತವರ್ಯರು. 
ವೇದಖಷಿಗಳು ಅಗ್ನಿಗೆ ಸಲ್ಲಿಸಿರುವ ಅಮರ ಪ್ರಾರ್ಥನೆಯಿದು-- 
ಅಗ್ನೇ ನಯ ಸುಪಥಾ ರಾಯೇ ಅಸ್ಮಾನ್‌ 
ವಿಶ್ಚಾನಿ ದೇವ ವಯುನಾನಿ ವಿದ್ವಾನ್‌ | 
ಯುಯೋಧ್ಯಸ್ಮಜ್ಞು ಹುರಾಣಮೇನೋ 
ಭೂಯಿಷ್ಕಾಂ ತೇ ನಮ ಉಕ್ತಿಂ ವಿಧೇಮ || 
'ಎಲೈ ಅಗ್ನಿದೇವನೇ ನಮ್ಮನ್ನು ಸಂಪದ್ಭುಕ್ತವಾದ ಸನ್ಮಾರ್ಗದಲ್ಲಿ ನಡೆಸು. ನೀನು ಸಕಲ 
ಜ್ಞಾನಗಳನ್ನೂ ಹೊಂದಿರುವ ಮಹಾನುಭಾವನಾಗಿದ್ದೀಯೆ. ನಮ್ಮ ವಿರೋಧಿಯಾದ 
ಪಾಪವನ್ನು ದ್ವಂಸಗೊಳಿಸು. ಮತ್ತೆಮತ್ತೆ ನಿನ್ನಲ್ಲಿ ನಾವು ನಮಿಸುತ್ತೇವೆ." ಯಾಸ್ಕಾಚಾರ್ಯರು 
ಅಗ್ನಿಶಬ್ದಕ್ಕೆ ನಿರ್ವಚನ ಹೇಳುವಾಗ 'ಅಗ್ರಣೀರ್ಭವತಿ' (ನಿ. 7-14-4) ಎಂಬುವುದರಿಂದ 
ಸರ್ವಾರ್ಥಗಳಲ್ಲಿಯೂ ಅಗ್ರನಯನಮಾಡುವವನಿವನೆಂದು ಹೇಳುತ್ತಾರೆ. 'ಅಗ್ರಂ ಯಜ್ಞೇಷು 
ಪ್ರಣೀಯತೇ" ಎಂಬುವುದರಿಂದ ಯಾಗದಲ್ಲಿ ಎಲ್ಲರಿಗಿಂತ ಮೊದಲಾಗಿ ಇವನನ್ನು 
ಪ್ರಸನ್ನನನ್ನಾಗಿ ಮಾಡಿಕೊಳ್ಳಲಾಗುವುದೆಂದು ಸೂಚಿಸುವರು. ಇವನು ಪ್ರಸನ್ನನಾಗದಿದ್ದರೆ 
ಮತ್ತೆ ಯಾವ ಕರ್ಮವನ್ನೂ ಮಾಡಲಾಗುವುದೇ ಇಲ್ಲವಾದುದರಿಂದ ಇವನನ್ನು ಬಿಟ್ಟು 
ಆತ್ಮಧಾರಣ ಅಸಾಧ್ಯವಾಗಿದೆಯೆಂಬುದು ಸಿದ್ಧವಾಗುತ್ತದೆ. 'ಅಂಗಂ ನಯತಿ ಸನ್ನಮಮಾನಃ' 
ಎಂದು ಹೇಳಿ ಸರ್ವವನ್ನೂ ತನ್ನಲ್ಲಿ ಸೇರಿಸಿಕೊಳ್ಳುವನೆಂದೂ ಹೇಳುತ್ತಾರೆ (ಆತ್ಮ ಸಾತ್‌ ಕರೋತಿ). 
ಹೀಗೆ ಸರ್ವರನ್ನೂ ಸೃಜಿಸಿ, ರಕ್ಷಿಸಿ ಸಲಹುತ್ತಿರುವ ಈ ದೇವ ಎಷ್ಟು ಶಕ್ತನೋ ಅಷ್ಟೇ 
ಕರುಣಾಳುವೆಂಬ ಅಂಶವನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. ಸರ್ವದಾರಕ, 
ಸರ್ವಪೋಷಕನಿವನು, ಇವನಿಂದಲೇ ನಾವೂ ಅಸ್ತಿತ್ವವನ್ನು ಪಡೆಯುವುದು. ವಿಶ್ವವೇ ಅಗ್ನಿಯ 
ರೂಪ. ಇವನಿಲ್ಲದ ಎಡೆಯಿಲ್ಲ. ಮರದೊಳಗೂ, ನೀರಿನೊಳಗೂ, ಕಲ್ಲಿನೊಳಗೂ, ಸಮಸ್ತೆ 
ಜೀವಿಗಳೊಳಗೂ ಇವನು ಗೂಢನಾಗಿ ಪ್ರಕಾಶಿಸುತ್ತಾನೆ. ಇಂಥ ಪರಮಾತ್ಮ ಸರ್ವದರಲ್ಲಿಯೂ 
ಇದ್ದು ಸರ್ವರಕ್ಷಕನಾಗಿದ್ದಾನೆ. ಉಪನಿಷತ್ತಾದರೂ ಈ ಸರ್ವವ್ಯಾಪ್ತಿಯನ್ನೂ, ಸರ್ವತ್ರ 
ಅನುಪ್ರವೇಶವನ್ನೂ ಬಹಳ ಸುಂದರವಾಗಿ ಸಾರಿತು-'ಅನೇನ ಜೀವೇನಾತ್ಮನಾ ಅನುಪ್ರವಿಶ್ಶ 


೧೦೨ ವೈದಿಕ ಸಾಹಿತ್ಯ ಚರಿತ್ರ 


ನಾಮರೂಪೇ ವ್ಯಾಕರವಾಣಿ' ಎಂದು. ಇಂಥ ಅನುಪಮವಾದ ಅಗ್ನಿದೇವನ ಸ್ತುತಿಯನ್ನು 
ಅನುಪಮವಾಗಿ ಬುಗ್ಬೇದದಲ್ಲಿ ಕಾಣುತ್ತೇವೆ. 


ಥ್ರೀ 

ಡಿ ಪ್ರಥ್ವೀ ದೇವತೆಯನ್ನು ಪ್ರತ್ಯೇಕವಾಗಿ ಸ್ತುಶಿಸಿರುವ ಸೂಕ್ತ ಯಗ್ವೇದದಲ್ಲಿ ಒಂದೇ 
ಒಂದು. ಈ ದೇವತೆಯನ್ನು ದ್ಯೌಃ ಎಂಬ ದೇವತೆಯೊಡನೆ ಸೇರಿಸಿ ಆರು ಸೂಕ್ತಗಳಲ್ಲಿ 
ಸ್ತುತಿಸಿದ್ದಾರೆ. ದ್ಯೌಃ ಮತ್ತು ಪೃಥಿವೀಗಳಿಬ್ಬರೂ ಒಬ್ಬರನ್ನೊಬ್ಬರು ಬಿಟ್ಟು ಇರಲಾರರು. ಈ 
ದೇವತಾದ್ವಂದ್ದ ಸಮವಾದ ಪ್ರಾಧಾನ್ಯವನ್ನು ಹೊಂದಿದೆ. 

ಸಕಲಭೂತಜಾತಗಳಿಗೂ ಆಧಾರವಾಗಿದೆ ಪೃಥ್ವಿ. ಇದರ ಮಹತ್ವದಿಂದಲೇ ಎಲ್ಲರೂ 
ಜೀವಿಸಿ ಬಾಳುತ್ತಿರುವುದು. ಜನಜಂಗುಳಿಗೆ ಅನ್ನಪಾನಾದಿಗಳನ್ನು ಕರುಣಿಸಿ ರಕ್ಷಿಸುವುದು 
ಪೃಥಿವೀ. ಇದರ ಮಹತ್ವವನ್ನು ಮನಗಂಡ ಖುಪಿಗಳು ಅದ್ಭುತವಾಗಿ ಈ ದೇವತೆಯನ್ನು 
ಸ್ತುತಿಸಿದ್ದಾರೆ. 'ಪೃಥು ದರ್ಶನಾತ್‌' ಎಂದು ಯಾಸ್ಕರು ಹೇಳಿದಂತೆ ಇದರ ವಿಸ್ತಾರವೂ, 
ಮಹತ್ವವೂ ಅಗಾಧವಾದ ಪ್ರಭಾವವನ್ನು ಬೀರಿವೆ. ಪರ್ವತ, ವನ, ಕಾನನ, ಫಲಪುಷ್ಪ, 
ಸಸ್ಮಸಮೃದ್ಧಿ, ನದ ನದಿಗಳಿಗೆ ಆಶ್ರಯ-ಇವೆಲ್ಲಾ ಪೃಥ್ವೀದೇವತೆಯ ಕರುಣೆಯಿಂದಲೇ 
ಆಗಿವೆ. 'ಸರ್ವಂಸಹಾ', 'ವಸುಂಧರಾ' ಎಂದು ಹೇಳಿದಂತೆ ನಮ್ಮ ಸಕಲಾಪರಾಧಗಳನ್ನೂ 
ಕ್ಷಮಿಸಿ ನಮ್ಮನ್ನೂ ರಕ್ಷಿಸುವುದು ಪೃಥ್ವೀ ದೇವತೆಯೇ. ಲೋಕದ ನಡೆನುಡಿ, ಜೀವನಗಳು 
ದ್ಯಾಮಪೃಥಿವೀಗಳ ಕರುಣೆಯಿಂದಲೇ ಸಾಗುವುದರಿಂದ ಇವರನ್ನು ಖುಷಿಗಳು 'ಪಿತರಾ', 
'ಮಾತರಾ', 'ಜನಿತ್ರೀ' ಎಂದು ಅಭಿಮಾನಪೂರ್ವಕವಾಗಿ ಕರೆದಿದ್ದಾರೆ. ಜೀವನು ಲೋಕದಲ್ಲಿ 
ಜನಿಸುವ ಬಗೆಯನ್ನು ಉಪನಿಷತ್ತುಗಳು ವಿವೇಚಿಸಿವೆ. ಜೀವರಾಶಿಯನ್ನು ದ್ಕುಲೋಕದಲ್ಲಿ 
ದೇವತೆಗಳು ಮೊದಲು ಮೋಡದ ರೂಪಿನಲ್ಲಿ ಬಿಡುವರಂತೆ. ಅನಂತರ ಪರ್ಜನ್ಯ ರೂಪದಲ್ಲಿ 
ಬಂದು ಪೃಥಿವಿಯನ್ನು ಸೇರಿ ಸಸ್ಕಾದಿಗಳ ರೂಪವನ್ನು ಹೊಂದಿ ಪುರುಷನನ್ನು ಸೇರಿದ ನಂತರ 
(ಯೋಪಿತ್‌) ಸ್ತ್ರೀ ಗರ್ಭವನ್ನು ಸೇರಿ ಜನಿಸುವರು ಜೀವಕೋಟಿಗಳು. ಇದಕ್ಕೆ ಪಂಚಾಗ್ನಿ 
ವಿದೈೆಯೆಂದು ಹೇಳುವರು. ಈ ವಿಧವಾದ ಜೀವಾವತರಣ ದ್ಕುಲೋಕದಿಂದ ಆರಂಭವಾಗಿ 
ಪೃಥಿವೀ ಲೋಕದಲ್ಲಿ ಆಗುವುದು. ಆದುದರಿಂದಲೇ ದ್ಯಾವಾಪೃಥಿವೀಗಳಿಗೆ ಪ್ರಾಧಾನ್ಯ, ಇವರದು 
ನಿತ್ಯ ಸಂಬಂಧ. 

ಇವರು ನಿತೃತರುಣರು. ಇವರಿಗೆ ಮುಪ್ಪಂಬುವುದಿಲ್ಲವೇ ಇಲ್ಲ, ಇವರ ಪ್ರಭಾವ 
ವಿಸ್ತಾರವಾದುದು. ಮಾನವರ ಸಕಲ ಪ್ರವೃತ್ತಿಗಳನ್ನೂ ಇವರು ಪ್ರೇರಿಸುವರು. 'ಅನ್ನಾದ್ಭವಂತಿ 
ಭೂತಾನಿ ಪರ್ಜನ್ಶಾದನ್ನ ಸಂಭಮ' (ಗೀತೆ 3.14) ಎಂದು ಹೇಳಿರುವಂತೆ ಜನರ ಆಹಾರವನ್ನು 
ಕರುಣಿಸುವವರು ಇವರಿಬ್ಬರೇ 'ದ್ಕೌಪ್ಪಿತು ಪೃಧಿವೀಮಾತಃ' (4-51-5) ಎಂದು ವರ್ಣಿಸಿರುವಂತೆ 
ಈ ಮಾತಾಪಿತೃಗಳು ಸರ್ವರನ್ನೂ ರಕ್ಷಿಸಿ ಸದ್ದರ್ಮದ ಅಭ್ಯುದಯವನ್ನು ಮಾಡಿಸುವರು. 
ಯಜ್ಞಯಾಗಗಳು ನಡೆಯುವಂತೆ ಉಪಕರಿಸುವವರೂ ಇವರೇ. ಯಜ್ಞದಿಂದ ಪರ್ಜನ್ಮ 
ವರ್ಷಿಸುವನು. ಅವನಾದರೂ ದ್ಕುಲೋಕದಿಂದ ಪೃಧಿವೀಲೋಕಕ್ಕೇ ವರ್ಷಿಸುವನು. ಹೀಗೆ 
ಈ ಉಭಯ ದೇವತೆಗಳೂ ಸರ್ವರಕ್ಷಕರಾಗಿದ್ದಾರೆ-'ಪಿತಾ ಮಾತಾ ಚ ಭುವನಾನಿ ರಕ್ಷತಃ' 
(1-160-2). 

ದೀಪ್ರಿಮಂತರೂ, ಸರ್ವಲೋಕಸೇವಿತರೂ, ಪರಮಕರುಣಾಳುಗಳೂ ಆದ ಇವರನ್ನುಳಿದು 
ಬಾಳಲೂ ಸಾಧ್ಯವಿಲ್ಲ ಜೀವಿಗಳಿಗೆ. ಇವರಿಬ್ಬರೂ ಕ್‌ ಪ್ರವಾದ ಅಂತರದಲ್ಲಿ ಹೀಗೆ 


ಸಂಹಿತೆಗಳು ೧೦೩ 


ನಿಂತಿರುವುದಾದರೂ ಎಂಥ ಆಶ್ಚರ್ಯ | ಹೀಗೆ ಇವರನ್ನು ಪೃಥಕ್ಕರಿಸಿ ನಿಲ್ಲಿಸಿದವನು 
ಸರ್ವಪ್ರೇರಕನೂ, ಧಾರಕನೂ ಆದ ವರುಣದೇವ. ಇವರನ್ನು ಇಂತು ನಿಲ್ಲಿಸಿದ ಆ 
ಮಹಾಮಹಿಮನನ್ನು ಕೊಂಡಾಡುತ್ತಾರೆ ಬುಷಿಗಳು- 
*ದ್ಯಾವಾಪೃಥಿವೀ ವರುಣಸ್ಕ ಧರ್ಮಣಾ 
ವಿಷ್ಕಭಿತೇ ಅಜರೇ ಭೂರಿರೇತಸಾ |" (6-70-1) 
ವರುಣಭಗವಂತನ ಸಂಕಲ್ಪದಿಂದ ಈ ದ್ಯಾವಾಪೃಥಿವೀಗಳು ಕ್ಲ್‌ಪ್ತವಾದ ಅಂತರದಲ್ಲಿ 
ನಿಲ್ಲಿಸಲ್ಪಟ್ಟಿದ್ದಾರೆ. ಇವರಿಬ್ಬರೂ ಬಹುದಾರಕರು. ದ್ಕುಲೋಕದಿಂದ ಅಖಂಡವಾದ 
ವೃಷ್ಟಿಧಾರೆಯಾಗುವುದು. (ಆಹುತ್ಯುದ್ಧೂತರಸಧಾರಾಃ ಪೃಥಿವ್ಯಾ?) ಪೃಥಿವೀ ಲೋಕದಿಂದ 
ರಸಧಾರೆಗಳು ಸ್ರವಿಸುವುವು. ಸಸ್ಕಸಮೃದ್ಧಿ ಹೇತುವಾದ ಉದಕ ಇವರಿಬ್ಬರ ಕರುಣೆಯಿಂದಲೇ 
ಲಭಿಸುವುದು. ಆದುದರಿಂದಲೇ ಇವರನ್ನು ಸಕಲಭೂತ ಜಾತಗಳ ಪ್ರಭುವೆಂದು ಕರೆದಿದ್ದಾರೆ. 
ಇವರಿಬ್ಬರೂ 'ಯತಾವರೀ' ಎಂದರೆ ಯತವನ್ನು ಪಾಲಿಸುವವರಾಗಿದ್ದಾರೆ. 
ಪ್ರಭಾಯುತನಾದ ಸೂರ್ಯನೂ ಖುತವನ್ನು ಪಾಲಿಸುತ್ತ ಇವರಿಬ್ಬರ ನಡುವೆ ಸಂಚರಿಸುವನು 
ಎಂಬ ಭಾವನೆ ಕೆಳಗಿನ ಮಂತ್ರದಲ್ಲಿದ-- 
'ಸುಜನ್ಮನೀ ಧಿಷಣೇ ಅಂತರೀಯತೇ 
ದೇವೋ ದೇವೀ ಧರ್ಮಣಾ ಸೂರ್ಯಃ ಶುಚಿಃ' | (1-160-1) 
ಇಂಥ ಸರ್ವೋಪಕಾರಕರಾದ ದೇವತೆಗಳಿಬ್ಬರನ್ನೂ ಧ್ಯಾನಿಸುವಾಗ ಇವರನ್ನು ಸೃಜಿಸಿದ ಆ 
ಪರಮಾತ್ಮನೆಷ್ಟು ದಯಾಮಯನೆಂದೂ, ಶಕ್ತನೆಂದೂ ಖುಷಿ ಆ ಪರಮಾತ್ಮನನ್ನು 
ಕೊಂಡಾಡುತ್ತಾರೆ. ಆ ಸರ್ವಕಾರಣನಾದ ಪರಮನ ಮಹಿಮೆ ಮತ್ತು ಕೃಪೆ ಚಿರಂತನವಾಗಿ 
ನಿಲ್ಲುವುದು ಯಷಿಯ ಭಕ್ತಿನಮ್ರವಾದ ಹೃದಯದಲ್ಲಿ. 
“ಅಯಂ ದೇವಾನಾಂ ಅಪಸಾಮಪಸ್ತಮೋ 
ಯೋ ಜಜಾನ ರೋದಸೀ ವಿಶೃ್ವಶಂಭುವಾ | 
ವಿ ಯೋ ಮಮೇ ರಜಸೀ ಸುಕ್ರತೂಯಯಾ 
ಅಜರೇಭಿಃ ಸ್ಕಂಭನೇಭಿಃ ಸಮಾನೃಟೇ |" (1-160-4) 
'ದೇವತೆಗಳಲ್ಲೆಲ್ಲಾ ಶ್ರೇಷ್ಠಕರ್ಮಯುಕ್ತನಾದ ದೇವನು ಸರ್ವಪ್ರಕಾರದಿಂದಲೂ ಭೂತಹಿತೈಷಿ 
ಗಳಾದ ಮಹಾನುಭಾವರಾದ ದ್ಯಾವಾಪೃಧಿವೀಗಳನ್ನು ಸೃಜಿಸಿದನು. ಅಷ್ಟೇ ಅಲ್ಲ. ಆ ಮಹಾನು 
ಭಾವ ಇವುಗಳನ್ನು ಭೂತಹಿತಾರ್ಥವಾಗಿ ಪರಿಚ್ಛಿನ್ನಗೊಳಿಸಿದನು. (ವಿಮಮೇ-ವಿಶೇಷೇಣ 
ಪರಿಚ್ಛಿನತ್ತಿ). ಪ್ರಾಣಿಗಳಿಗೆ ಸುಖವಾಗಲೆಂದು ಅಜರವಾದ ಸ್ತಂಭಗಳಿಂದ ಸರ್ವತಃ ದೃಢವಾಗಿ 
ಸ್ಥಾಪಿಸಿದ್ದಾನೆ. ಅಂಥ ಮಹಾತ್ಮ ಆ ಪರಮ." 
ಮಳೆಗರೆದು ಜನರ ಧಾರಕರಾದ ಈ ದೇವತಾದ್ವಂದ್ವದಿಂದ ಯಷಿಗಳು ಯಜ್ಞವೃದ್ದಿ 
ಯನ್ನೂ, ಧನವನ್ನೂ, ಅಮಿತವಾದ ಯಶಸ್ಸನ್ನೂ, ಅನ್ನವನ್ನೂ, ವೀರತ್ವವನ್ನೂ ಬೇಡುತ್ತಾರೆ. 
'ಮಧು ನೋ ದ್ಯಾವಪೃಥಿವೀ ಮಿಮಕ್ಷತಾಂ 
ಮಧುಶ್ಚುತಾ ಮಧುದುಘೇ ಮಧುವ್ರತೇ | 
ದಧಾನೇ ಯಜ್ಞಂ ದ್ರವಿಣಂ ಚ ದೇವತಾ 
ಮಹಿಶ್ರವೋ ವಾಜಮಸ್ಮೇ ಸುವೀರ್ಯಂ |" (6-70-5) 
ಪೃಥಿವೀ ದೇವತೆ ಎರಡು ರೂಪದಲ್ಲಿದ್ದಾಳೆಂದು ಯಾಸ್ಕಾದಿಗಳ ಮತ. ಕ್ಲಿತಿಜಲ ಮೊದಲಾದ 


೧೦೪ ವೈದಿಕ ಸಾಹಿತ್ಯ ಚರಿತ್ರೆ 


ಅಧಿಷ್ಕಾನದ್ರವೃಕ್ಕೆ ಪುರುಷಾಕಾರಸಂಪಶ್ರಿಲ್ಲದಿದ್ದರೂ ಆಯಾ ಅಭಿಮಾನಿ ದೇವತೆಗಳಿಗೆ 
ಪುರುಷಾಕಾರ ಸಂಪತ್ತುಂಟೆಂದು ಯಾಸ್ಕರು ನಿರ್ಣಯಿಸಿದ್ದಾರೆ. (ನಿರುಕ್ತ 7-7-8). 
ಸಾಯಣಾಚಾರ್ಯರೂ 

'ದ್ವಿರೂಪಾ ಪೃಥಿವೀ ಚೈಷಾ ಪ್ರತ್ಮಕ್ಷಾ ದೇವತಾಪಿ ಚೆ | 

ಮಧ್ಯಸ್ಥಾನಾ ದೇವತೋಕ್ತಾ ಸಾತ್ರ ಸಂಬೋಧ್ಯ ವರ್ಣ್ಮತೇ | 
ಎಂದು ಈ ಅಂಶವನ್ನೇ ವಿವರಿಸಿದ್ದಾರೆ. ಪ್ರತ್ಕಕ್ಷಗೋಚರವಾಗಿದ್ದಾಗ್ಗೂ ಅಪರಿಚ್ಛೇದ್ಕವಾದ 
ಈ ಪೃಥಿವಿಯ ಮಹತ್ವವನ್ನೂ ಧಾರಣಾ ಸಾಮರ್ಥ್ಯವನ್ನೂ, ನೆನೆದು ನೆನೆದು ಖುಷಿಗಳು 
ಭಕ್ತಿನಮ್ರರಾಗಿ ನಿರರ್ಗಳವಾಗಿ ಪೃಥಿವಿಯನ್ನು ಸ್ತುತಿಸಿದ್ದಾರೆ. ಕೇವಲ ನಾಲ್ಕಾರು ಮಾತುಗಳಲ್ಲಿ 
ಉಜ್ವಲವಾದ ಆ ಚಿತ್ರವನ್ನು ಮನಸ್ಸಿಗೆ ಕಾಣಿಸಿದ್ದಾರೆ. ಕೆಳಗಿನ ಮಂತ್ರವನ್ನು ನೋಡಿ- 

'ಬಳಿತ್ಮಾ ಪರ್ವತಾನಾಂ ಖಿದ್ರಂ ಬಿಭರ್ಷಿ ಪೃಥಿವಿ | 

ಪ್ರಯಾ ಭೂಮಿಂ ಪ್ರವತ್ವತಿ ಮಹ್ನಾ ಜಿನೋಷಿ ಮಹಿನಿ | (5-84-1) 
'ಪೃಥಿವೀ ದೇವತೆ ಪೃಥ್ರಿಯಲ್ಲಿಯೂ ಅಂತರಿಕ್ಷದಲ್ಲಿಯೂ ಪರ್ವತಗಳ ಮತ್ತು ಮೇಘಗಳ 
ಭಾರವನ್ನು ಲೀಲೆಯಿಂದ ಧರಿಸಿದ್ದಾಳೆ. ಅಂತರಿಕ್ಷದಲ್ಲಿ ಸಾರುವ ಮೇಘಗಳ ಘರ್ಷಣೆಯನ್ನು 
ಧರಿಸುವವಳೂ ಇವಳೇ. ಎಲೈ ಮಹಾಮಹಿಮಳೇ, ಪುಷ್ಕಲವಾದ ಪ್ರವಾಹಗಳಿಂದ ಕೂಡಿದ 
ನದನದಿಗಳನ್ನು ಹೊಂದಿರುವ ನೀನು ಪ್ರತ್ಮಕ್ಷವಾದ ಈ ಭೂಮಿಯನ್ನೂ ನಿನ್ನ ಮಹಾತ್ಮ 
ದಿಂದ ಸುಖಪಡಿಸುವೆ.' 

'ಸ್ತೋಮಾಸಸ್ತಾ, ವಿಚಾರಿಣಿ ಪ್ರತಿಷ್ಟೋಬಂತೃಕ್ರುಭಿ: ॥ 

ಪ್ರ ಯಾ ವಾಜಂ ನ ಹೇಷಂತಂ ಪೇರುಮಸ್ಕಸ್ಕರ್ಜುನಿ ॥ (5-84-2) 
ಎಲೈ ಶುಭ್ರವರ್ಣಿಯಾದ ಪೃಥ್ವೀದೇವತೆಯೇ, ವಿವಿಧವಾಗಿ ಚರಿಸುವವಳೇ, ಎಲ್ಲ ಸ್ತೋತ್ಯ 
ಗಳೂ ಪುಷ್ಕಲವಾದ ಸ್ತುತಿಗಳಿಂದ ನಿನ್ನನ್ನು ಕೊಂಡಾಡುತ್ತಾರೆ. ದರ್ಪದಿಂದ ಕೂಡಿ ಹೇಷಿಸುವ 
ದುಷ್ಟಾಶ್ಚವನ್ನು ಸತ್ವಶಾಲಿಗಳು ದಮನ ಮಾಡುವಂತೆ ನೀನೂ ಸಹ ಘರ್ಜಿಸುತ್ತಾ 
ಉದ್ಭೃತ್ತವಾಗಿ ವಿಜೃಂಭಿಸುವ ಮೇಘಗಳನ್ನು ದಮನಗೊಳಿಸುವಿ.' 

'ದೃಳ್ಹಾ ಚಿದ್ಕಾ ವನಸ್ಪತೀನ್‌ ಕೃಯಾ ದರ್ಧರ್ಷ್ಕೋಜಸಾ | 

ಯತ್ತೇ ಅಬ್ರಸ್ಮ ವಿದ್ಕುತೋ ದಿವೋ ವರ್ಷಂತಿ ವೃಷ್ಟಯಃ | (5-84-3) 
'ಎಲೈ ಪೃಥ್ಸ್ರೀದೇವತೆಯೇ, ನಿನಗೆ ಅಧಿಷ್ಮಾನವಾಗಿರುವ ಭೂಮಿಯಲ್ಲಿ ವೃಕ್ಷಗಳನ್ನು ನಿನ್ನ 
ಬಲದ ಸಹಾಯದಿಂದ ಧರಿಸಿದ್ದೀಯೆ. ನೀನು ಧರಿಸಿರುವ ಮೇಘಗಳು ವಿದ್ಕೋತಮಾನವಾಗಿ 
ಅಂತರಿಕ್ಷದಿಂದ ಸುವೃಷ್ಟಿಯನ್ನು ಸುರಿಸುವುವು.' 

ಈ ಮಂತ್ರಗಳಲ್ಲಿ ಪೃಥ್ವೀದೇವತೆ ಸಸ್ಮವರ್ಗದ ಪ್ರರೋಹಕ್ಕೂ ಪೋಷಣೆಗೂ ಹೇಗೆ 
ಕಾರಣವೋ ಹಾಗೆಯೇ ಉದಕಪ್ರದಾನಕ್ಕೂ ಕಾರಣಳೆಂದು ತಿಳಿಯುವುದು. ಪೃಥಿವಿಯಿಂದ 
ಜಲ ಆವಿಯ ರೂಪದಲ್ಲಿ ಹೋಗಿ ಮೇಘುವಾಗಿ ವರ್ಷಿಸಬೇಕಾಗಿರುವುದರಿಂದ 
ಉದಕಪ್ರದಾನಕ್ಕೂ ಪೃಥಿವಿ ಕಾರಣವೆಂದು ಹೇಳಿರಬಹುದು. ಅಥವಾ ಯಜ್ಞಯಾಗಾದಿಗಳಲ್ಲಿ 
ಅಗ್ನಿದೇವನಿಗೆ ಸಮರ್ಪಿಸಿದ ಆಹುತಿಗಳಿಂದ ಎದ್ದ ಧೂಮರಾಜಿ ಗಗನದಲ್ಲಿ ಮೇಘವಾಗಿ 
ವರ್ಷಿಸುವುದರಿಂದಲೂ ಪೃಥಿವೀದೇವತೆಗೆ ಮೇಘಗಳು ಸಂಬಂಧಿಸಿವೆಯೆಂದು ಹೇಳಿರಬಹುದು. 
ಸರ್ವಚೇತನಾಚೇತನರನ್ನೂ ಧರಿಸಿ ಪೋಷಿಸುವ ಪೃಥ್ವೀದೇವತೆಯನ್ನು ಯಗ್ವೇದಯಪಿ ಸ್ತುಶಿಸಿ 


ಸಂಹಿತೆಗಳು ೧೦೫ 


ಈ ದೇವತೆಯ ಗುಣಾನುಭವದಲ್ಲಿ ತಮ್ಮನ್ನೇ ಮರೆತಿದ್ದಾರೆ. 
ಸೋಮಪವಮಾನ 


ವೇದಗಳಲ್ಲಿ ಪ್ರತಿಪಾದಿತವಾಗಿರುವ ಯಾಗಗಳಲ್ಲೆಲ್ಲಾ ಸೋಮಯಾಗವೇ ಅತ್ಯಂತ 
ಪ್ರಧಾನವಾದ ಕಾರಣ ಸೋಮಪವಮಾನ ದೇವತೆ ಮುಖ್ಯವಾದ ದೇವತೆಯಾಗಿರುವುದು 
ಸಹಜವಾಗಿಯೇ ಇದೆ. ಯಗ್ವೇದ ದೇವತೆಗಳಲ್ಲಿ ಇಂದ್ರ, ಅಗ್ನಿಗಳಾದಮೇಲೆ ಬರುವ ದೇವತೆ 
ಸೋಮ. ಸಮಗ್ರವಾಗಿ ನವಮಮಂಡಲದ 114 ಸೂಕ್ತಗಳೂ ಈ ದೇವತೆಯನ್ನು ಸ್ತುತಿಸುವುವು. 
ಇತರ ಕಡೆ ನಾಲ್ಕೈದು ಸೂಕ್ತಗಳ ಕೆಲವು ಮಂತ್ರಗಳೂ ಈ ದೇವತೆಯನ್ನು ಸ್ತುತಿಸುವುವು. 
ಇಂದ್ರ, ಅಗ್ನಿ, ಪೂಷನ್‌, ರುದ್ರ ಮೊದಲಾದ ದೇವತೆಗಳೊಡನೆಯೂ ಈ ದೇವತೆಯನ್ನು 
ಸ್ತುತಿಸಲಾಗಿದೆ. ಇಂದು ಅಥವಾ ಸೋಮ ಎಂಬ ಅಭಿಧಾನವನ್ನು ಕೊಟ್ಟು ಈ ದೇವತೆಯನ್ನು 
ಯಾಗದಲ್ಲಿ ಹವಿರ್ಭಾಗಗಳನ್ನು ಸ್ವೀಕರಿಸಲು ಆಹ್ವಾನ ಮಾಡಲಾಗಿದೆ. ಸೋಮಾಭಿಷವ 
ಮಾಡುವಾಗ ಹೇಳುವ ಮಂತ್ರಗಳ ಸಂಗ್ರಹ ನವಮಮಂಡಲದ ತುಂಬಾ ಇದೆ. ಹೀಗೆ 
ಸೋಮಲತೆಯನ್ನು ಗ್ರಾವಾಣಗಳಿಂದ ಮರ್ದಿಸುವುದು, ದಶಾಪವಿತ್ರದಿಂದ ಶೋಧಿಸುವುದು, 
ಕುಂಡದಲ್ಲಿ ಪೂರಣಮಾಡುವುದು ಮತ್ತು ದೇವತೆಗಳಿಗೆ ಸಮರ್ಪಿಸುವುದು ಇವು ಇಲ್ಲಿ 
ವರ್ಣಿತವಾಗಿವೆ. ಸೋಮಲತೆ ಸೋಮಪವಮಾನ ದೇವತೆಯ ಅಧಿಷ್ಠಾನ. ಅಧಿಷ್ಠಾನವಾದ 
ಈ ಲತೆಯೊಡನೆ ತದಭಿಮಾನಿ ದೇವತೆಯನ್ನು ಸಹ ಅನುಷಮವಾಗಿ ಸ್ತುತಿಸಿದ್ದಾರೆ. 

ಅಭಿಷವಮಾಡುವ ಆ ಬಳ್ಳಿಗೆ ಅಂಶು ಎಂಬ ಹೆಸರುಂಟು. ಈ ಅಂಶುಗಳು ಪಶು 
ಕ್ಷೀರವನ್ನು ಕರೆಯುವಂತೆ ರಸವನ್ನೀಯುವುವು (8-9-19). ಸೋಮ ವೃಕ್ಷಕ್ಕೆ ಅಂದಸ್‌ ಎಂಬ 
ಹೆಸರು. ಇದರ ಜನ್ಮ ದ್ಕುಲೋಕದಲ್ಲಿ ಆಯಿತು-'ಉಚ್ಚಾ ತೇ ಜಾತಮಂಧಸೋ ದಿವಿ' 
(9-61-10). ಶೈೇನಪಕ್ಷಿ ಭೂಲೋಕಕ್ಕೆ ಇದನ್ನು ತಂದಿತು. 

'ಮಂದ್ರಸ್ಮ ರೂಪಂ ವಿವಿದುರ್ಮನೀಷಿಣ: 
ಶೈನೋ ಯದಂಧೋ ಅಭರತ್ಸರಾವತ: | 
ತಂ ಮರ್ಜಯಂತ ಸುವೃಧಂ ನದೀಷ್ಟಾಂ 
ಉಶಂತಮಂಶುಂ ಪರಿಯಂತಂ ಯಗ್ಗಿಯಂ | (9-68-6) 

"ಪ್ರಾಜ್ಞರಾದ ಯಾಜಕರು ಮದಕರವಾದ ಆ ಸೋಮದ ರೂಪವನ್ನು ಬಲ್ಲರು. ಈ 
ಸೋಮಲಕ್ಸಣವಾದ ಅನ್ನವನ್ನು (ಗಾಯತ್ರೀ ರೂಪದ) ಪಕ್ಷಿಯು ದೂರದ ದ್ಕುಲೋಕದಿಂದ 
ತಂದನು. ಇಂಥ ಸರ್ವವರ್ಧಕವಾದ ಅಂಶುವನ್ನು ಜಲದೊಡನೆ ಯತ್ತಿಕ್ಕುಗಳು ಶೋಧಿಸು 
ತ್ತಾರೆ. ದೇವತೆಗಳನ್ನು ಪ್ರೀತಿಸುವ ಸರ್ವತ್ರ ಪ್ರಭಾವ ಬೀರುವ ಖಕ್ಕುಗಳಿಂದ ಸ್ತುತ್ಸನಾದ 
ಸೋಮನನ್ನು ಹೀಗೆ ಅಭಿಷವಮಾಡುವರು." 

ಸೋಮರಸವನ್ನು ಹಿಂಡಿ ದಶಾಪವಿತ್ರದಿಂದ ಕಲಶಕ್ಕೆ ಶೋಧಿಸುವರು. ಇದನ್ನು ಶುದ್ಧ, 
ಶುಕ್ರ, ಶುಡೆ ಎಂದು ಕರೆದಿದ್ದಾರ-'ಅಭಿದ್ರೋಣಾನಿಬಬ್ರವಃ ಶುಕ್ರಾ ಯತೆಸ್ಮ ಧಾರಯಾ ' 
(9-33-2). ಈ ಸೋಮರಸವನ್ನು ಕ್ಷೀರದೊಡನೆ, ದಧಿಯೊಡನೆ ಮತ್ತು ಯವದೊಡನೆ 
ಬೆರೆಸುತ್ತಿದ್ದರು. ಇದನ್ನೆ "ಗವಾಸಿಆ, 'ದಧ್ಯಾಸೀಃ' ಮತ್ತು 'ಯವಾಸೀ!' ಎಂದು ಹೇಳಿದ್ದಾರೆ. 

ದಿನದಲ್ಲಿ ಮೂರು ಸಲ ಸೋಮಾಭಿಷವ ಮಾಡುತ್ತಿದ್ದರು. ಪ್ರಾತಃಕಾಲದ ಅಭಿಷವಕ್ಕೂ, 
ಮಧ್ಯಾಹ್ನದ ಅಭಿಷವಕ್ಕೂ ಇಂದ್ರನನ್ನು ಕರೆಯುತ್ತಾರೆ 


೧೦೬ ವೈದಿಕ ಸಾಹಿತ್ಯ ಚರಿತ್ರೆ 


'ಇಂದ್ರ ಪಿಬ ಪ್ರತಿಕಾಮಂ ಸುತಸ್ಕ 
ಪ್ರಾತಃ ಸಾವಸ್ತವ ಹಿ ಪೂರ್ವಪೀತಿಃ ॥ (10-112-1) 
'ಎಲೈ ಇಂದ್ರನೇ, ನಿನಗೆ ಕೊಡಬೇಕಾದ ಈ ಅಭಿಷುತವಾದ ಸೋಮವನ್ನು ಪಾನಮಾಡು. 
ಪ್ರಾತಃಸವನದಲ್ಲಿ ಅಭಿಷುತವಾದ ಸೋಮ ನಿನ್ನದೇ." 
'ಮಾಧ್ಯಂದಿನಸೆ ಸವನಸ್ಕ ವೃತ್ರಹನ್‌ 
ಅನೇದ್ಕ ಪಿಬಾ ಸೋಮಸ್ಯ ವಜ್ರಿವಃ |' (8-37-1) 
'ಎಲೈ ಅನಿಂದ್ಯನೇ, ವೃತ್ರನಾಶಕನೇ, ವಜ್ರಿಯೇ, ಮಾಧ್ಯಂದಿನ ಸವನಕ್ಕೆ ಸಂಬಂಧಿಸಿದ 
ಸೋಮಪಾನಮಾಡು.' 
ಸಂಜೆಯ ಅಭಿಷವದಲ್ಲಿ ಸೋಮಪಾನ ಮಾಡಲು ಯಭುಗಳನ್ನು ಆಹ್ವಾನಿಸುತ್ತಾರೆ- 
'ತೇ ನೂನಮಸ್ಮೇ ಯಭವೋ ವಸೂನಿ 
ತೃಶೀಯೇ ಅಸ್ಮಿನ್‌ ಸವನೇ ದಧಾತ |' (4-33-11) 
ಸೋಮರಸವನ್ನು ಜಲದೊಡನೆ ಬೆರೆಸುವ ಕಾರಣ ನಾನಾ ವಿಧವಾಗಿ ಇದನ್ನು 
ಸ್ತುತಿಸಿದ್ದಾರೆ. ನದಿಗಳು ಇವನ ಕಟ್ಟಳೆಯನ್ನು ನಡೆಸುವರು. ಇವನು ನದಿಗಳ ರಾಜ. ಜಲಗಳು 
ಇವನ ಸೋದರಿಯರು. ಇವನು ಮಳೆಯ ರಾಜ. ಪವಮಾನ ಬಿಂದುಗಳು ಮಳೆಯು 
ಪ್ರವಹಿಸುವಂತೆ ಹರಿಯುವುವು ಎಂದು ಹೇಳಿದೆ. ಸೋಮರಸವನ್ನು ಶೋಧಿಸಿದಾಗ ಕಲಶಗಳಿಗೆ 
ಆ ಬಿಂದುಗಳು ಪ್ರವಹಿಸುವುದನ್ನು ಮಳೆಗೆ ಹೋಲಿಸಿದ್ದಾರೆ. ಸೋಮರಸ ಸೂರ್ಯನಂತೆ 
ಪ್ರಕಾಶಿಸುತ್ತದೆ. ಸೂರ್ಯಕಿರಣಗಳೊಡನೆ ಇದೂ ಶೋಭಿಸುವುದು ಕಾಂತಿಯುತವಾಗಿ. 
ಸ ಪವಸ್ವ ಎಚರ್ಷಣ 
ಆ ಮಹೀ ರೋದಸೀ ಪೃಣ | 
ಉಷುಃ ಸೂರ್ಯೋ ನ ರಶ್ಮಿಭಿಃ ॥ (9-41-5) 
'ಎಲೈ ಸೋಮನೇ, ನೀನು ರಸವನ್ನು ಪ್ರವಹಿಸು. ಹಾಗೆಯೇ ಆ ರಸದಿಂದ ಮಹತ್ತರವಾದ 
ದ್ಯಾವಾ ಪೃಥಿವೀಗಳನ್ನು ತುಂಬಿಬಿಡು, ಸೂರ್ಯನ ರಶ್ಮಿಗಳಿಂದ ಹಗಲು ಪ್ರಕಾಶಿಸುವಂತೆ.' 
ಸೋಮಪವಮಾನ ಮರ್ತ್ಯರನ್ನು ಅಮರ್ತ್ಯರನ್ನಾಗಿ ಮಾಡುವನು ಮತ್ತು ಆನಂದಮಯ 
ವಾದ ಲೋಕಗಳಿಗೊಯ್ಯುವನು. ವ್ಯಾಧಿಪರಿಪೀಡಿತರಾದವರಿಗೆ ಇವನ ಭೇಷಜ ಅಮೃತಾಯ 
ಮಾನವಾದುದು. ಕುರುಡನಿಗೆ ನೋಟವನ್ನೂ, ಕುಂಟನಿಗೆ ನಡೆಯನ್ನೂ ಇವನು ಅನುಗ್ರಹಿಸಬಲ್ಲ 
(8-68-2). ನಾವಿಕ ನಾವೆಯನ್ನು ಪ್ರೇರಿಸುವಂತೆ ಇವನು ಗಾನ ಮಾಡಲು ಪ್ರೇರಣೆಕೊಡುವನು. 
ಸೋಮಪಾನ ಮಾಡಿದವರು ಅಮರರಾಗಿ, ಜ್ಯೋತಿರ್ಮಯರಾಗಿ ದೇವತೆಗಳನ್ನು ತಿಳಿಯುವರು. 
ಭಕ್ತರು ಇಂಥ ಮಹಿಮೆಯುಳ್ಳ ಸೋಮರಸವನ್ನು ತಮಗೆ ಉಪಾಸ್ಕಭೂತರಾದ ದೇವತೆಗಳಿಗೆ 
ಭಕ್ತಿಯಿಂದ ಅರ್ಪಿಸುವರು. 
ವನಸ್ಪತಿಗಳಲ್ಲಿ ಸರ್ವಶ್ರೇಷ್ಠನಾದ ಸೋಮ ಓಷಧಿಗಳ ರಾಜ. ಸೋಮ ಪ್ರಭಾವಶಾಲಿ 
ಯಾದ ವಾಕ್ಕನ್ನು ಪ್ರೇರಿಸುತ್ತಾನೆ. 'ಹನ್ವಾನೋ ವಾಚಮಿಷಿ-ರಾಮುಷರ್ಬುಧಮ್‌' (9-84- 
4), ಆದ್ದರಿಂದಲೇ ಇವನನ್ನು 'ವಾಚಸ್ಪತಿ' 'ವಾಚೋ ಆಗ್ರಿಯಾ' ಎಂದು ಕರೆದಿದ್ದಾರೆ. 
ಬುದ್ಧಿಯನ್ನು ಪ್ರಚೋದನೆಗೊಳಿಸುವವನು ಸೋಮ. 
ಅಯಂ ಮೇ ಪೀತ ಉದಿಯರ್ತಿ ವಾಚಂ 
ಅಯಂ ಮನೀಷುಮುಶಶೀಮಜೀಗಃ | 


ಸಂಹಿತೆಗಳು ಎಲ್ರ 


ಅಯಂ ಷಳುರ್ವೀರಮಿಮೀತ ಧೀರೋ 
ನ ಯಾಭ್ಯಃ ಭುವನಂ ಕಚ್ಚನಾರೇ || (6-47-3) 

'ಪಾನಮಾಡಿದ ಈ ಸೋಮ ನನ್ನ ವಾಕ್ಕನ್ನು ಸ್ಫೂರ್ತಿಯುತವಾಗುವಂತೆ ಉದ್ದಮನ 
ಗೊಳಿಸುವನು. ಇವನು ಕಾಂತಿಯುತವಾದ ಬುದ್ಧಿಯನ್ನು ಪ್ರಕಾಶಗೊಳಿಸುತ್ತಾನೆ. ಇವನೇ 
'ದ್ಯೌಶ್ಚಪೃಥಿವೀಚ ಅಹಶ್ಪ ರಾತ್ರಿಶ್ಚ ಆಪಶ್ಚ ಓಷಧಯಶ್ಚ' ಎಂದು ಹೇಳಿದ ಈ ದ್ಯುಪೃಧಿವ್ಯಾದಿ 
ಗಳನ್ನು ನಿರ್ಮಿಸಿದನು. ಈ ಲೋಕಗಳನ್ನು ಆಶ್ರಯಿಸದೆ ದೂರದಲ್ಲಿ ಯಾರೂ ಇರಲಾರರಪ್ಪೆ ?' 

ಆದ್ದರಿಂದಲೇ ಸೋಮಪಾನ ಮಾಡಿದವರು ಹೀಗೆ ಉದ್ಗಾರ ಹೊರಡಿಸುವರು- 

'ಅಪಾಮ ಸೋಮಮಮೃತಾ ಅಭೂಮ 
ಅಗನ್ಮ ಜ್ಯೋಶಿರವಿದಾಮ ದೇವಾನ್‌ / (8-48-3) 

'ನಾವು ಸೋಮಪಾನ ಮಾಡಿದೆವು. ಅಮರರಾದೆವು. ಜ್ಯೋತಿಃ ಪ್ರವೇಶ ಮಾಡಿದೆವು. 
ದೇವತೆಗಳನ್ನು ಸಾಕ್ಷಾತ್ಕರಿಸಿಕೊಂಡೆವು.' 

ಸೋಮ ಬುದ್ಧಿಗೆ ಅಧಿದೇವತೆ. ಇವನನ್ನು ತಂದೆ, ನೇತಾ, ಮಂತ್ರಪ್ರೇರಕ ಎಂದು 
ಬಗೆಬಗೆಯಾಗಿ ಸ್ತುತಿಸಿದ್ದಾರೆ- 

ಬ್ರಹ್ಮಾ ದೇವಾನಾಂ ಪದವೀಃ ಕವೀನಾಂ 
'ಯಷಿರ್ವಿಪ್ರಾಣಾಂ ಮಹಿಷೋ ಮೃಗಾಣಾಂ | 
ಶ್ಶೇನೋ ಗೃದ್ರಾಣಾಂ ಸ್ವಧಿಶಿರ್ವನಾನಾಂ 
ಸೋಮ; ಪವಿತ್ರಮತ್ಕೇಶಿ ರೇಭನ್‌ ॥ (11-96-6) 

'ಸೋಮ ದ್ಯೋತಮಾನರಾದ ದೇವತೆಗಳಲ್ಲಿ ರಾಜ. ಕ್ರಾಂತಪ್ರಜ್ಞರಾದ ಕವಿಗಳಲ್ಲಿ 
ಶ್ರೇಷ್ಠತಮ. ಮೇಧಾವಿಗಳಲ್ಲಿ ಬುಷಿಪ್ರಾಯ. ಮೃಗಗಳಲ್ಲೆಲ್ಲಾ ಬಲಿಷ್ಠವಾದ ಮಹಿಷ. 
ಪಕ್ಷಿಗಳಲ್ಲಿ ಶಂಸನೀಯವಾದ ಶ್ಶೇನ. ಹಿಂಸಕರಲ್ಲಿ ಸ್ವಧಿತಿ. ಇಂಥ ಪ್ರಭಾವಶಾಲಿಯಾದ 
ಸೋಮನು ಶಬ್ದಮಾಡುತ್ತಾ ದಶಾಪವಿತ್ರದಿಂದ ಹೊರಗೆ ಬರುವನು.' 

ಇವನ ಅನುಗ್ರಹದಿಂದ ಜನ ಯಷಿತ್ವ ಪಡೆದು ಮಾನ್ಕರಾಗುವರು. ಭಕ್ತರನ್ನು ಇವನು 
ಯಪಷಿಗಳಾಗುವಂತೆ ಅನುಗ್ರಹಿಸುವನು. ಇವನಿಗೆ ಯಷಿಯ ಮನಸ್ಸಿದ-'ಯಷಿಮನಾಃ ಯಃ 
'ಯಪಿಕೃತ್‌' (9-96-18). ದೇವತೆಗಳೆಲ್ಲರ ವಿಚಾರವನ್ನೂ ತಿಳಿದವನಿವನು. ಇವನು ಲೋಕದ 
ಜನರನ್ನೆಲ್ಲಾ ನಿಪುಣವಾಗಿ ಈಕ್ಸಿಸಬಲ್ಲ. ಅದರಿಂದಲೇ ಇವನು ಅನೇಕನೇತ್ರ. ಸಹಸ್ರನೇತ್ರ 
ನಿವನು-'ಇಂದುಂ ಸಹಸ್ರಚಕ್ಷಸಂ' (9-60-1). 

ಪಿತೃಗಳು ಕಾರ್ಯೋನ್ಮುಖರಾದುದು ಇವನಿಂದಲೇ. ಪಿತೃಗಳು ಸೋಮನಿಂದ 
ಕೂಡಿದ್ದಾರೆ. ಆದ್ದರಿಂದಲೇ ಅವರು 'ಸೋಮ್ಮ' ಶಬ್ದವಾಚ್ಯರಾಗಿದ್ದಾರೆ. ಇಂದ್ರ ವೃತ್ರನನ್ನು 
ವಧಿಸಲು ಶಕ್ತಿಪ್ರದಾನ ಮಾಡುತ್ತಾನೆ ಸೋಮ. ಸೋಮನಿಂದುಂಟಾದ ಮದದಿಂದಲೇ ಇಂದ್ರನು 
ಸರ್ವಶತ್ರುಗಳನ್ನೂ ವಧಿಸುವನು- 

ಅಸ್ಕೇದಿಂದ್ರೋ ಮದೇಷ್ಟಾ 
ಎಶ್ಚಾ ವೃತ್ರಾಣಿ ಜಘ್ನತೇ | (9-1-10) 

'ವೀರನಾದ ಇಂದ್ರ ಈ ಸೋಮದ ಮದದಿಂದಲೇ ಎಲ್ಲಾ ಶತ್ರುಗಳನ್ನೂ ಕೊಲ್ಲುತ್ತಾನೆ.' 

ಇಂದ್ರ ಉದಕಪ್ರದಾನ ಮಾಡಿದುದೂ, ಅಹಿಯನ್ನು ಕೊಂದುದೂ ಈ ಸೋಮನ 
ಸಹಾಯದಿಂದಲೇ. ಹೀಗೆ ಇಂದ್ರನಂತೆ ಸೋಮನೂ ವೃತ್ರಘ್ನನೇ. 


೧೦೮ ವೈದಿಕ ಸಾಹಿತ್ಯ ಚರಿತ್ರ 


'ಇಂದ್ರೋ ನ ಯೋ ಮಹಾಕರ್ಮಾಣಿ ಚಿಕ್ರಿ: 
ಹಂತಾ ವೃತ್ರಾಣಾಮಸಿ ಸೋಮ ಪೂರ್ಬಿತ್‌ |' 
'ಎಲೈ ಸೋಮನೇ, ಇಂದ್ರನಂತೆಯೇ ನೀನೂ ಸಹ ಮಹತ್ತರವಾದ ಕರ್ಮಗಳನ್ನು 
ಮಾಡುವಿ. ಪಟ್ಟಣಗಳನ್ನು ಬೇದಿಸುವವನೂ, ವೃತ್ರರನ್ನು ಕೊಲ್ಲುವವನೂ ನೀನೇ." 
ಇಂದ್ರ ಸೋಮಪಾನ ಮಾಡಿದಾಗ ಅಂತರಿಕ್ಟದಲ್ಲಿ ಸೂರ್ಯನ ಉದಯವಾಗುವಂತೆ 
ಸೋಮ ಮಾಡಿದ (9-86-22). ಸೋಮನೇ ಸೂರ್ಯನು ಉದಯಿಸುವಂತೆ ಮಾಡಿದನೆಂದು 
ಲಾಕ್ಷಣಿಕವಾಗಿ ಹೇಳಿದ್ದಾರೆ-'ವಿಷ ಸೂರ್ಯಮರೋ ಚಯತ್ಪವಮಾನೋ ವಿಚರ್ಷಣಿಃ | 
ವಿಶ್ವಾಧಾಮಾನಿ ವಿಶ್ವವಿತ್‌ ||" (9-28-5). 'ಸೂರ್ಯ ಪ್ರಕಾಶಮಾನನಾಗುವಂತೆ ಸೋಮ 
ಮಾಡಿದ. ಸರ್ವದ್ರಷ್ಟನೂ ಸರ್ವಜ್ಞನೂ ಆದ ಸೋಮ ಎಲ್ಲಾ ತೇಜಸ್ಥಾನಗಳನ್ನೂ ಹೀಗೆಯೇ 
ಪ್ರಕಾಶಗೊಳಿಸುವನು.' ಪೃಥಿವ್ಯಂತರಿಕ್ಸಗಳನ್ನೂ ಸೋಮನೇ ಧರಿಸಿದ್ದಾನೆ-'ಸೋಮೋ 
ದಾಧಾರೋರ್ವಂತರಿಕ್ಷಂ.' ದ್ಯುಲೋಕವನ್ನು ಮೇಲೆ ನಿಲ್ಲಿಸಿದವನೂ ಇವನೇ. ವೃಷ್ಟಿಜನಕನೂ 
ಇವನೇ. ಹೀಗೆ ಸೋಮಪವಮಾನ ಸರ್ವಶಕ್ತನಾಗಿದ್ದಾನೆ- 
'ಅಯಂ ವಿದಚ್ಛಿತ್ರದೃಶೀಕಂ ಅರ್ಣಃ 
ಶುಕ್ರಸದ್ಮನಾಂ ಉಷಸಾಂ ಅನೀಕೇ | 
ಅಯಂ ಮಹಾನ್‌ ಮಹತಾ ಸ್ಕಂಭನೇನೋ- 
ದ್ಯಾಮಸ್ರಬ್ನಾತ್‌ ವೃಷಭೋ ಮರುತ್ವಾನ್‌ || (6-45-7) 
"ಆಶ್ಚರ್ಯಮಯವಾದ ದರ್ಶನವುಳ್ಳ ಈ ಸೋಮ ಸರ್ವಪ್ರೇರಕನಾದ ಸೂರ್ಕನನ್ನೂ 
ಅಂತರಿಕ್ಷ ನಿರ್ಮಲವಾಗಿರುವ ಉಷಃಕಾಲ (ಸಮೀಪಿಸಿದಂತೆ)ದಲ್ಲಿ ಹೊರಹೊರಡಿಸುತ್ತಾನೆ. 
ಪ್ರವೃದ್ಧನೂ, ವೃಷ್ಟಿಜನಕನೂ ಆದ ಸೋಮ ಮರುತ್ತುಗಳೊಡನೆ ಕೂಡಿ ಮಧ್ಯವರ್ರಿಯಾಗಿರುವ 
ಮಹತ್ತರವಾದ ಅಂತರಿಕ್ಸವೆಂಬ ಸ್ತಂಭದಿಂದ ದ್ಕುಲೋಕವನ್ನು ಮೇಲೆ ನಿಲ್ಲಿಸಿದ್ದಾನೆ." 
ಸೋಮ ಪವಮಾನ ಲೋಕಗಳನ್ನು ಸೃಜಿಸುತ್ತಾ ಬಂದಂತೆ ಪೂಷನ್‌ ತನ್ನ 
ಕೃಪಾದೃಷ್ಟಿಯಿಂದ ಅವುಗಳನ್ನು ಪೋಷಿಸಲು ಅನುಗ್ರಹಿಸುತ್ತಾ ಬರುವನು- 
'ವಿಶ್ವಾನ್ಶನ್ಕೋ ಭುವನಾ ಜಜಾನ 
ವಿಶ್ವಮನ್ಕೋ ಅಭಿಚಕ್ಷಾಣ ಏತಿ" (2-40-5) 
ವೃತ್ರವಧ ಮಾಡಲು ಸೋಮ ಇಂದ್ರನಿಗೆ ಸಹಾಯಕನಾದ. ಇವನೂ ಯೋಧನೇ. 
ಇವನೂ ಶೋಭನಾಯುಧೋಪೇತನಾಗಿದ್ದಾನೆ”ಸ್ಟಾ ಯು ಧಃ' (9-96-1) ತನ್ನ ಎರಡು 
ಹಸ್ತಗಳಿಂದಲೂ ಶೂರನಂತೆ ಸೋಮದೇವ ಆಯುಧಗಳನ್ನು ಧರಿಸಿದ್ದಾನೆ-'ಶೂರೋ ನ 
ಧತ್ತ ಆಯುಧಾ ಗಭಸ್ತ್ಕೋಃ' (9-76-2), ಸಹಸ್ರ ಸಂಖ್ಯೆಯಲ್ಲಿ ಸೋಮ ಆಯುಧಗಳನ್ನು 
ಧರಿಸಿ ಸಂಗ್ರಾಮಾಭಿಮುಖನಾಗುವನು-'ರಾಜಾ ಪವಿತ್ರ ರಥೋ ವಾಜಂ ಆರುಷಃ ಸಹಸ್ರಬೃಷ್ಟಿಃ 
' (9-83-5). ಇಂದ್ರನ ರಥದಲ್ಲಿಯೇ ಇವನೂ ಸಹ ಹೊರಡುವನು. ಅವನೊಡನೆ-'ಇಂದ್ರೇಣ 
ಸೋಮ ಸರಥಂ ಪುನಾನಃ" (9-87-9). ಇವನು ದಿವ್ಯವಾದ ರಥದಲ್ಲಿಯೂ ಕುಳಿತು 
ಯಾಗಶಾಲೆಗೆ ಆಗಮಿಸುವನು. 
ಸೋಮ ಕೆಲವು ವೇಳೆ ಮರುತ್ತುಗಳಿಂದ ಸೇವಿಸಲ್ಪಡುವನು (6-47-5). ಈ ಮರುತ್ತುಗಳು 
ಸೋಮನನ್ನು ಓಲೈಸಿ ಸಂತೋಷಗೊಳಿಸುವರು. ವಾಯು ಸೋಮನ ರಕ್ಷಕ. 'ವಾಯುಃ 
ಸೋಮಸ್ಯ ರಕ್ತಿತಾ' (10-85-5). ಇತರ ಪದಾರ್ಥಗಳನ್ನು ಶೋಷಿಸುವ ವಾಯ್ಕುಸೋಮನನ್ನು 
ಶೋಷಿಸನು. ಸೋಮಪವಮಾನ ಹೀಗೆ ಮಹಾ ಪ್ರಭಾವಶಾಲಿಯಾಗಿದ್ದಾನೆ. 


ಸಂಹಿತೆಗಳು ಜಂತೆ 


ಯಾಗಗಳಲ್ಲಿ ದಂಪತಿಗಳು ಕೂಡಿ ಸೋಮಾಭಿಷವ ಮಾಡುತ್ತಿದ್ದರು. ಕೆಳಗಿನ ಮಂತ್ರ 
ನೋಡಿ- 
'ಯಾ ದಂಪತೀ ಸಮನಸಾ 
ಸುನುತ ಆಚ ಧಾವತಃ | 
ದೇವಾಸೋ ನಿತ್ಕಯಾಶಿರಾ | (8-31-5) 

'ಎಲೈ ದೇವತೆಗಳಿರಾ, ಸಮಾನ (ಮನ) ವಯಸ್ಕರಾದ ಯಾವ ದಂಪತಿಗಳು ಸೋಮಾ 
ಭಿಷವ ಮಾಡಿ, ದಶಾಪವಿತ್ರದಿಂದ ಶೋಧಿಸಿ, ನಿತ್ಯ ಸಂಬಂಧವುಳ್ಳ ಗೋಕ್ಲೀರದೊಡನೆ 
ಮಿಶ್ರಮಾಡಿ ಅದನ್ನು ಅರ್ಪಿಸುವರೋ ಅಂಥವರು ಅನ್ನಾದಿಗಳನ್ನು ಪಡೆಯಲಿ.' 

ಇಂಥ ಸೋಮಪವಮಾನದೇವತೆಯನ್ನು ಅದ್ಭುತವಾಗಿ ಸ್ತುತಿಸಿರುವ ವೇದ ಯಸಿ ಸಕಲ 
ಸುಖಗಳನ್ನು ಕೊಟ್ಟು ಅಮೃತತ್ವಕ್ಕೊಯ್ಯಬೇಕೆಂದು ಅವನನ್ನು ಪ್ರಾರ್ಥಿಸಿದ್ದಾರೆ. 

ಯತ್ರಾನಂದಾಶ್ಚ ಮೋದಾಶ್ಚ ಮುದ: ಪ್ರಮುದ ಆಸತೇ ! 

ಕಾಮಸ್ಕ ಯತ್ರಾಪ್ತಾಃ ಕಾಮಾ: ತತ್ರ ಮಾಮವಮೃತಂ ಕೃಧೀಂ- 

ದ್ರಾಯೇಂದೋ ಪರಿಸ್ರವ ॥ (9-113-7) 
ಎಂದು. 'ಯಾವ ಲೋಕದಲ್ಲಿ ಅಮಿತವಾದ ಆನಂದವೂ, ಮೋದವೂ, ಪ್ರಮೋದವೂ 
ಇರುವುದೋ, ಯಾವ ಲೋಕದಲ್ಲಿ ದೇವತೆಗಳು ಅವಾಪ್ತಸಮಸ್ತಕಾಮರಾಗಿದ್ದಾರೋ ಅಂಥ 
ಲೋಕದಲ್ಲಿ ನನ್ನನ್ನು ಅಮರನನ್ನಾಗಿ ಮಾಡು. ಆದ್ದರಿಂದ ಎಲೈ ಸೋಮಪವಮಾನನೇ, 
ಇಂದ್ರನಿಗಾಗಿ ಸಮೃದ್ಧಿಯಾಗಿ ಸ್ರವಿಸು.' 

ಯಗ್ರೇದದಲ್ಲಿ ಸೋಮದೇವತಾಕವಾದ ಸೂಕ್ತಗಳು ಸೋಮಲತೆಯನ್ನೂ, ಸೋಮರಸ 
ವನ್ನೂ, ತದಭಿಮಾನಿ ದೇವತೆಯನ್ನು ಸ್ತುತಿಸುತ್ತವೆ. ವೇದಗಳ ಕಾಲ ಕಳೆದನಂತರ ಸೋಮ 
ನೆಂದರೆ ಚಂದ್ರನೆಂಬ ಅಭಿಪ್ರಾಯ ಬೆಳೆದು ದೃಢವಾಯಿತು. ಛಾಂದೋಗ್ಯ ಉಪನಿಷತ್ತಿನಲ್ಲಿ 
'ಮಾಸೇಭ್ಯಃ ಪಿತೃಲೋಕಂ ಪಿತೃಲೋಕಾದಾಕಾಶಂ ಆಕಾಶಾಚ್ಚಂದ್ರಮಸಂ ಏಷಸೋಮೋ 
ರಾಜಾತದ್ದೇವಾನಾಮನ್ನಂ ತಂ ದೇವಾ ಭಕ್ಷ್ನಯಂತಿ' (5-10-4) ಎಂದು ಹೇಳಿ ಚಂದ್ರನೇ 
ಸೋಮರಾಜನೆಂದೂ ಇವನು ದೇವತೆಗಳ ಆಹಾರವೆಂದೂ ಹೇಳಿದೆ. ಇದರಿಂದಲೇ ಇವನು 
ಕ್ಷಯ ಹೊಂದುವನೆಂದೂ ಮತ್ತೆ ಸೂರ್ಯನಿಂದ ವೃದ್ಧಿಯಾಗುವನೆಂದೂ ಹೇಳುತ್ತಾರೆ. 
ಐತರೇಯ ಬ್ರಾಹ್ಮಣದಲ್ಲಿ (7-11) ಚಂದ್ರ ದೇವತೆಗಳ ಸೋಮ ಎಂದು ಹೇಳಿದೆ. ಶತಪಥ 
ಬ್ರಾಹ್ಮಣದಲ್ಲಿಯೂ (1-6-4-5) ದೇವತೆಗಳ ಆಹಾರವಾದ ಸೋಮ ಚಂದ್ರನೆಂದೇ 
ಹೇಳಲಾಗಿದೆ. ಕೌಷೀತಕಿ ಬ್ರಾಹ್ಮಣದಲ್ಲಿ (7-10) ಯಾಗದಲ್ಲಿ ಬಳಸುವ ಸೋಮಲತೆ 
ಅಥವಾ ಸೋಮರಸ ಇವುಗಳು ಚಂದ್ರನನ್ನು ಸೂಚಿಸುವುವು ಎಂದು ಹೇಳಿದೆ. ಅಥರ್ವಣವೇದ 
(7-81-3-4) ಸೋಮ ಚಂದ್ರರ ಐಕ್ಕವನ್ನೇ ಹೇಳುತ್ತದೆ. ಯಗ್ವೇದದ ಹತ್ತನೆಯ 
ಮಂಡಲದಲ್ಲಿರುವ ಸೋಮಸೂಕ್ತಗಳು ಚಂದ್ರದೇವನನ್ನು ಕುರಿತು ಆದವು ಎಂದೂ ಕೆಲ 
ವಿಮರ್ಶಕರು ಹೇಳುವರು. ಇವುಗಳಲ್ಲಿ ಪ್ರಖ್ಯಾತವಾದ ಸೂರ್ಯಾಸೂಕ್ತ(10-85)ದಲ್ಲಿ 
'ಅಥೋ ನಕ್ಷತ್ರಾಣಾಂ ಏಷಾಮುಪಸ್ಥೇ ಸೋಮ ಆಹಿತಃ' (10-85-2) ಎಂಬಲ್ಲಿ 
ಚಂದ್ರಪರವಾದ ಅರ್ಥವನ್ನೂ ಸಾಯಾಣಾಚಾರ್ಯರು ಹೇಳುವರು. ಇದೇ ಸೂಕ್ತದ ಐದನೆಯ 
ಮಂತ್ರದಲ್ಲಿಯೂ ಸಹ 'ಸಪ್ತಸೋಮಪಾಲರಿಂದ ರಕ್ಷಿತನಾದ ಸೋಮನನ್ನು ಪಾರ್ಥಿವರು 
ಭಕ್ಷಿಸುವುದಿಲ್ಲ'”'ನ ತೇ ಲಶ್ನಾತಿ ಪಾರ್ಥಿವಃ (5-85-4) ಎಂದು ಹೇಳಿದೆ. 'ನ ಹಿ ದುಃ 


೧೧೦ ವೈದಿಕ ಸಾಹಿತ್ಯ ಚರಿತ್ರ 


ಸ್ಮಶ್ಚಂದ್ರರೂಪ ಸೋಮೋತತ್ರತೈೈಃ ಗಾನಯೋಗ್ಯೋಭವತಿ' ಎಂದು ಸಾಯಣಾಚಾರ್ಯರ 
ಭಾಷ್ಯ 'ಚಂದ್ರಮಾ ವೈ ಸೋಮಾ ದೇವಾನಾಮನ್ನಂ ತಂ ಪೌರ್ಣಮಾಸ್ಕಾಮಭಿಷುಣ್ಬಂತಿ 
(ಶ. ಬ್ರಾ. 11-1-5-3) ಎಂಬುವಂತೆ ಇಲ್ಲಿ ಚಂದ್ರಪರವಾಗಿದೆಯೆಂಬುದು ತಾತ್ಪರ್ಕ. 

ಚಂದ್ರನೂ ಸೋಮವಾಚ್ಕನೆಂಬುವ ರಹಸ್ಕ ಬ್ರಾಹ್ಮಣಗಳಿಗೆ ಚೆನ್ನಾಗಿ ತಿಳಿದಿದ್ದಿತು. 
ಸೋಮದೇವತೆಯು ದಿವ್ಯಪ್ರಕಾಶಯುತನಾಗಿ ಕತ್ತಲೆಯನ್ನು ಕಳೆಯುವವನೆಂದೂ ಜಲದಲ್ಲಿ 
ವೃದ್ಧಿಯಾಗುವವನೆಂದೂ ಹೇಳಿದೆ. ಚುಗ್ಬೇದದಲ್ಲಿಯೇ (6-44-21) ಸೋಮನನ್ನು 'ಇಂದು' 
ಎಂದಿದ್ದಾರೆ. ಕಲಶದಲ್ಲಿರುವ ಸೋಮರಸವನ್ನು ಜಲದಲ್ಲಿನ ಚಂದ್ರನೆಂದು 'ಯೋ ಅಪ್ಪು 
ಚಂದ್ರಮಾ ಇವ ಸೋಮಶ್ಚಮೂಷು ದದೃಶೇ |' (8-82-8) ಎಂಬ ಮಂತ್ರದಲ್ಲಿ ಹೇಳಿದೆ. 
ಹೀಗೆ ಅನೇಕ ಕಡೆ ಸೋಮಲತೆ, ಸೋಮರಸಗಳ ಸ್ತುತಿ ಚಂದ್ರಪರವಾಗಿರುವುದು ಕಂಡುಬರುತ್ತದೆ. 

ಹಿಲ್‌ಬ್ರಾಂಡ್‌ ಎಂಬುವರು ನವಮಮಂಡಲ ಪೂರ್ಣವಾಗಿ ಚಂದ್ರನನ್ನೇ 
ಸ್ತುತಿಸುವುದೆನ್ನುವರು. ಸೋಮಲತೆಯ ಗಂಧವೂ ಇಲ್ಲಿಲ್ಲವೆಂದು ಇವರ ಆಶಯ. 
ಸೋಮನೆಂದರೆ ಸಮಗ್ರವಾದ ಬುಗ್ಬೇದದಲ್ಲಿ ಸೋಮಲತೆ, ಸೋಮರಸವೆಂದೂ ಹಾಗೆಯೇ 
ದೇವತಾಪರವಾದರೆ ಚಂದ್ರನೆಂದೂ ಅರ್ಥವಾಗುವುದೆಂದು ಇವರ ಭಾವ. ಇಷ್ಟೇ ಅಲ್ಲ. 
ವೇದಧರ್ಮಕ್ಕನುಸಾರವಾಗಿ ಚಂದ್ರನೇ ಲೋಕದ ಸೃಷ್ಟಿಕರ್ತನೂ ಧಾರಕನೂ ಆಗಿರುವನೆಂದೂ 
ಇಂದ್ರನೂ ಸಹ ಚಂದ್ರನಾದಮೇಲೆ ಬರುವನೆಂದೂ ಇವರು ಅಭಿಪ್ರಾಯಪಡುತ್ತಾರೆ. (Vedic 
Mythology, ೧. 113) 

ಸೋಮದೇವತೆಯನ್ನು ಇಂಡೋ ಇರಾನಿಯನ್‌ ಕಾಲದಿಂದಲೂ ಪೂಜಿಸುತ್ತಿದ್ದರೆಂದು 
ನಿರ್ಣಯಿಸಿದ್ದಾರೆ. ಯಗ್ವೇದದಲ್ಲಿ ಸೋಮವು ಪರ್ವತದಲ್ಲಿ ಬೆಳೆಯುವುದೆಂದೂ ಹೇಳಿದೆ. 
ಜೆಂಡಮ್ರಾದಲ್ಲಿ 'ಹಯೋಮ' ಎಂದು ಈ ದೇವತೆಯನ್ನು ಕರೆಯುತ್ತಿದ್ದರು. ಅವೆಸ್ತಾದಲ್ಲಿಯೂ 
ಇದರ ಪರ್ವತಪ್ರರೋಹತ್ವ ಉಕ್ತವಾಗಿದೆ. ಯಗ್ಬೇದದಲ್ಲಿ ಇದನ್ನು ವರುಣ ಪರ್ವತ 
ದಲ್ಲಿಟ್ಟನೆಂದು ಹೇಳಿದೆ. ಅವೆಸ್ತಾದಲ್ಲಿಯೂ ಇದನ್ನು 'ಹರೈತಿ' ಎಂಬ ಪರ್ವತದ ಮೇಲೆ 
ಕುಶಲನಾದ ದೇವತೆ ಇಟ್ಟನೆಂದು ಹೇಳಿದೆ. ಶ್ವೇನವೊಂದು ಇದನ್ನು ತಂದಿತೆಂದು 
ಹೇಳಿರುವಂತೆಯೇ ಅವೆಸ್ತಾದಲ್ಲಿಯೂ ಕೆಲವು ಪುಣ್ಮಶಾಲಿಗಳಾದ ಪಕ್ಷಿಗಳಿಂದ ಇದು 
ಹಂಚಲಾಯಿತೆಂದು ಹೇಳಿದೆ. ಎರಡರಲ್ಲಿಯೂ ಇದರ ಓಪಧಿರಾಜತ್ವ, ದೀರ್ಫಾಯುಪ್ರದತ್ಛ, 
ಅಮರ್ತ್ಯತಾಕಾರಿತೃ, ರೋಗ ಹಾರಿತ್ವ, ಜಲಪ್ರರೋಹತ್ವ ಮೊದಲಾದುವು ಹೇಳಲಾಗಿವೆ. 
ಎರಡರಲ್ಲಿಯೂ ಸೋಮರಸದ ಅಬಿಷವ, ಕ್ಷೀರಮಿಶ್ರಣ, ದಶಾಪವಿತ್ರಶೋಧನೆ, 
ದೇವಸಮರ್ಪಣೆಗಳೂ ಸಮಾನವಾಗಿವೆ. ಸೋಮ 'ವೃತ್ರಹನ್‌' ಆದರೆ, ಹಯೋಮ- 
'ವೀರತ್ರಘನ್‌". ಸೋಮದೇವ ಎರಡರಲ್ಲಿಯೂ ಸಮಾನವಾಗಿ ದುಷ್ಪದಮನ, ಶತ್ರುವಿಜಯ, 
ಅಮೃತಲೋಕ ಪ್ರದಾನ, ಸಂತಾನಪ್ರದಾನ, ಐಶ್ವರ್ಯಪ್ರದಾನಗಳನ್ನು ಮಾಡುತ್ತಾನೆ. 
ಸೋಮಾಭಿಷವ ಮಾಡಿದ ಪುರಾತನರ ಹೆಸರುಗಳೂ ಎರಡಕ್ಕೂ ಸಮಾನವಾಗಿದೆ-ಖಗ್ವೇದದ 
ವಿವಸ್ವತ್‌, ತ್ರಿತಆಪ್ಪರು ಅವೆಸ್ತಾದಲ್ಲಿ ವೀವನ್ಹವಂತ್‌-ಆಹ್ಸ್ಮ ಮತ್ತು ದ್ರಿತ ಆಗಿದ್ದಾರೆ. 
ಈ ರೀತಿಯಲ್ಲಿ ಈ ದೇವತೆಯ ಪೂಜನ ಬಹಳ ಪ್ರಾಚೀನವಾದುದೆಂದು ತಿಳಿಯ 
ಬಹುದು. 


ನದೀ ಸೂಕ್ತಗಳು 
ಅಬ್ದೇವತಾಕವಾದ ಸೂಕ್ತಗಳಲ್ಲದ ನದೀಸೂಕ್ತಗಳೂ ಪ್ರಧಾನವಾದ ಸ್ಥಾನವನ್ನು 


ಸಂಹಿತೆಗಳು ೧೧೧ 


ಹೊಂದಿವೆ ಯಗ್ವೇದದಲ್ಲಿ. ದಶಮಮಂಡಲದ ಎಪ್ಪತ್ತೈದನೆಯ ಸೂಕ್ತ ಸಮಗ್ರವಾಗಿ 
ನದೀಸೂಕ್ತವಾಗಿದೆ. ಈ ಸೂಕ್ತದ ಐದನೆಯ ಮಂತ್ರ ಮತ್ತು ಆರನೆಯ ಮಂತ್ರಗಳು 
ಸಿಂಧೂನದಿಯ ಉಪನದಿಗಳನ್ನೂ, ಇತರ ಅನೇಕ ನದಿಗಳನ್ನೂ ಕ್ರಮವಾಗಿ ಹೇಳುತ್ತವೆ. 
ಹಾಗೆಯೇ ತೃತೀಯ ಮಂಡಲದ ಮೂವತ್ತಮೂರನೆಯ ಸೂಕ್ತವೂ ವಿಪಾಟ್‌ ಮತ್ತು ಶುತದ್ರಿ 
ನದಿಗಳನ್ನು ಸ್ತುತಿಸುತ್ತದೆ. 
ಭಾರತೀಯರ ಜೀವನದಲ್ಲಿ ನದಿಗಳ ಪಾತ್ರ ಮುಖ್ಯವಾದದ್ದು. ಈ ನದಿಗಳ ಬಯಲಿನಲ್ಲಿ 
ನೆಲಸಿದ್ದ ಯಷಿಗಳು ನಾನಾ ವಿಧದಲ್ಲಿ ತಮಗೆ ಉಪಕಾರವಾಗಿದ್ದ ಆ ನದಿಗಳನ್ನು ಸ್ತುಶಿಸಿರುವುದು 
ಯುಕ್ತವೇ ಆಗಿದೆ. ನದಿಗಳ ಬಯಲಿನಲ್ಲಿ ಯಜ್ಞಯಾಗಾದಿಗಳನ್ನಾಚರಿಸುತ್ತಿದ್ದ ಯಷಿಗಳು 
ಜಲಸಮೃದ್ಧಿಯನ್ನೊದಗಿಸಿ ಸಹಾಯವೆಸಗಿದ ನದಿಗಳ ವಿಚಾರದಲ್ಲಿ ಬಹಳ ಗೌರವ ಬಾವನೆ 
ಹೊಂದಿದ್ದಾರೆ. ವಾಲ್ಮೀಕಿಗಳು ಸರಯೂ ನದಿಯನ್ನು ವರ್ಣಿಸುವಾಗ 'ಸರಯೂಂ 
ಯೂಪಮಾಲಿನೀಂ' ಎಂದಿದ್ದಾರೆ. ಕಾಳಿದಾಸನಾದರೂ ರಘುವಂಶ ಹದಿಮೂರನೆಯ ಸರ್ಗದಲ್ಲಿ 
ಸರಯೂನದಿಯನ್ನು ಹೇಳುವಾಗ 
*ಜಲಾನಿ ಯಾ ತೀರ ನಿಖಾತಯೂಪಾ 
ವಹತ್ಯಯೋಧ್ಯಾಮನುರಾಜಧಾನೀಂ 
ತುರಂಗಮೇಧಾವಭೃಥಾವತೀಯರ್ಣಃ 
ಇಕ್ಟಾ ಕುಭಿಃ ಪುಣೃತರೀಕೃತಾನಿ |" (ರಘು-13-61) 


ಎಂದು ಆ ಸರಯೂನದಿಯ ದಡದಲ್ಲಿ ನಡೆದ ಅನೇಕಾನೇಕ ಯಾಗಗಳ ಕುರುಹನ್ನು ತೋರುವ 
ಯೂಪಸ್ತಂಭಗಳ ಗುರುತನ್ನು ಹೇಳುತ್ತಾನೆ. ಭಾರತದ ಜನ ನದಿಯ ಪ್ರಯೋಜನವನ್ನು 
ಚನ್ನಾಗಿ ಹೊಂದುತ್ತಿದ್ದರು. ಸ್ನಾನಪಾನಾದಿಗಳು, ಆಹ್ನಿಕಗಳು, ಯಜ್ಞಯಾಗಾದಿಗಳು 
ಇವುಗಳನ್ನೆಲ್ಲಾ ಕ್ರಮವಾಗಿ ನಡೆಸಲು ಅವರು ನದೀತೀರಗಳಲ್ಲೇ ನೆಲಸುತ್ತಿದ್ದರು. ಆ ನದಿಗಳನ್ನು 
ದೈವಿಕಭಾವನೆಯಿಂದ ಗೌರವಿಸುತ್ತಿದ್ದರು. 'ಯತ್ರದೇಶೇ ನದೀ ನಾಸ್ತಿ ತಂ ದೇಶಂ ಪರಿವರ್ಜ 
ಯೇತ್‌' ಎಂದೂ ನಮ್ಮಲ್ಲಿ ನಾಣ್ಣುಡಿ ಬಂದಿತು. ಒಂದು ದೇಶದ ಪ್ರಾಕೃತಿಕ ಸಂಪತ್ತು 
ಅಲ್ಲಿನ ಜೀವನದಿಗಳು. ಇಂಥ ನದಿಗಳನ್ನು ಅನುಪಮವಾಗಿ ಯಗ್ವೇದ ಖುಷಿಗಳು ಕೊಂಡಾಡಿ 
ದ್ದಾರೆ. ಆದುದರಿಂದಲೇ 

*ಪ್ರಸುವ ಆಪೋಮಹಿಮಾನಮುತ್ತಮಂ 

ಕಾರುರ್ವೊಚಾತಿ ಸದನೇ ವಿವಸ್ವತಃ |" (10-75-1) 
'ಎಲೈ ನದಿಗಳೇ, ನಿಮ್ಮ ಉತ್ಪೃಷ್ಟತರವಾದ ಸ್ತೋತ್ರವನ್ನು ಸ್ತೋತಾ ಯಜಮಾನನ 
ಯಜ್ನಗೃಹದಲ್ಲಿ ಹೇಳುವನು' ಎಂದಿದ್ದಾರೆ. 

ನದಿಗಳಲ್ಲಿ ಸರಸ್ವತಿ, ಸರಯು ಮತ್ತು ಸಿಂಧು ನದಿಗಳು ಮಹಾನದಿಗಳೆಂದು ಹೇಳಿದ್ದಾರೆ 

ಕೆಳಗಿನ ಮಂತ್ರದಲ್ಲಿ- 

'ಸರಸ್ಪತೀ ಸರಯು! ಸಿಂಧುರೂರ್ಮಿಭಿಃ 

ಮಹೋಮಹೀರವಸಾ ಯಂತು ವಕ್ಚಣೀಃ | 


ದೇವೀರಾಪೋ ಮಾತರಃ ಸೂದಯಿತ್ನ್ಕೋ 
ಘೃತವತ್ಪಯೋ ಮಧುಮನ್ನೋ ಲರ್ಚತ || (10-64-9) 


'ಮಹತ್ತಿಗಿಂತಲೂ ಮಹತ್ತರವಾದ ಸರಸ್ವತೀ, ಸರಯೂ, ಸಿಂಧು ಮೊದಲಾದ ನದಿಗಳು 


೧೧೨ ವೈದಿಕ ಸಾಹಿತ್ಯ ಚರಿತ್ರೆ 


ತಮ್ಮ ಊರ್ಮಿಗಳಿಂದ ಕೂಡಿ ನಮ್ಮನ್ನು ರಕ್ಷಿಸಲು ನಮ್ಮ ಯಜ್ಞಕ್ಕೆ ಆಗಮಿಸಲಿ. 
ಪ್ರಕಾಶಯುತರೂ ಮಾತೃಭೂತರೂ, ಪ್ರೇರಕರೂ ಆದ ಆ ಮಹಾನದಿಗಳು ಫೃತಯುತವೂ, 
ಮಧುಯುತವೂ ಆದ ತಮ್ಮ ಜಲಗಳನ್ನು ನಮಗೆ ಕರುಣಿಸಲಿ. 

ಪ್ರಧಾನಭೂತರಾದ ಸಪ್ತನದಿಗಳನ್ನೂ ತದವಯವಭೂತರಾದ ಮೂರು ನದಿಗಳನ್ನೂ 
ಕೆಳಗಿನ ಮಂತ್ರದಲ್ಲಿ ಸ್ತುತಿಸಿದ್ದಾರೆ: 

'ಇಮಂ ಮೇ ಗಂಗೇ ಯಮುನೇ ಸರಸ್ವತಿ 
ಶುತುದ್ರಿ ಸ್ತೋಮಂ ಸಚತಾ ಪರುಷ್ಲ | 
ಅಸಿಕ್ನ್ಯಾ ಮರುದ್ಭಧೇ ವಿತಸ್ತಯಾ- 
ಆರ್ಜೀಕೀಯೇ ಶೃಣುಹ್ಕಾ ಸುಷೋಮಯಾ | (10-75-5) 
'ಎಲೈ ಗಂಗೇ, ಹೇ ಯಮುನೇ, ಹೇ ಸರಸ್ಪತಿ, ಹೇ ಶುತ್ರುದಿ, ಹೇ ಪರಪ್ಲಿ, ಹೇ ಅಸಿಕ್ನಿ 
ಯಿಂದೊಡಗೂಡಿದ ಮರುದ್ವಧೇ, ವಿತಸ್ತಾ ಮತ್ತು ಸುಷೋಮಾಗಳಿಂದ ಕೂಡಿದ 
ಆರ್ಜಿಕೀಯೇ, ನೀವು ಸಪ್ತನದಿಗಳೂ ನಮ್ಮ ಸ್ತೋತ್ರವನ್ನು ರಮಿಸಿ, ಸಾವಧಾನದಿಂದ 
ಲಾಲಿಸಿ' 

ಈ ನದಿಗಳಲ್ಲಿ ಸರಸ್ವತೀ ನದಿಯನ್ನು ಹೆಚ್ಚಾಗಿ ಕೊಂಡಾಡಿದ್ದಾರೆ. 'ಈ ನದಿಯ 
ಎರಡು ದಡದಲ್ಲಿಯೂ ಮನುಷ್ಯರು ನೆಲಸಿದ್ದಾರೆ. ಎಲ್ಲರನ್ನೂ ರಕ್ಷಿಸುವ ನೀನು ನಮ್ಮನ್ನು 
ಸಲಹು (7-96-2) ಎಂದು ಕೊಂಡಾಡುತ್ತಾ ಈ ನದಿಯ ದಡಗಳಲ್ಲಿ ವಾಸಮಾಡುತ್ತಿದ್ದ 
ರಾಜರುಗಳ ಮತ್ತು ಜನರ ವಿಚಾರ ಹೇಳಿದ್ದಾರೆ (8-21-18). ಸರಸ್ವತೀ ಕಲ್ಯಾಣತಮಳು. 
ಅನ್ನವತೀ. ಈ ಭದ್ರೆ ಎಲ್ಲರ ಮಂಗಳಕ್ಕೆ ಆಗುವಳು. ಉತ್ತರ ಸಮುದ್ರದಿಂದ ಪರ್ವತಗಳ 
ಮೂಲಕ ಪ್ರವಹಿಸುವ ಸರಸ್ಪತಿ ನಿರ್ಮಲತಮಳು. ಇಂಥ ದಿವೃವಾದ, ರಮ್ಯವಾದ 
ನದಿಯದಡದಲ್ಲಿ ವಾಸಿಸಿದ ಯಷಿ ಅಂಥ ಪ್ರದೇಶದಿಂದ ದೂರಹೋಗಲು ಬಯಸನು. 
ಪರ್ವತಾಗ್ರಗಳನ್ನು ಅಲೆಗಳಿಂದ ಸವರಿ ಮಹೋನ್ನತವಾದ ಪೂರದಿಂದ ತುಂಬಿ ಹರಿಯುವ 
ಸರಸ್ವತಿ ಯಷಿಯ ಆರಾಧ್ಯ ದೇವತೆಯಾಗಿದ್ದಾಳೆ. 

ಇಯಂ ಶುಷ್ಮೇಭಿಃ ಬಿಸಖಾ ಇವಾರುಜತ್‌ 
ಸಾನು ಗಿರೀಣಾಂ ತವಿಷೇಭಿರೂರ್ಮಿಭಿಃ | 
ಪಾರಾವತಫ್ನಿಮವಸೇ ಸುವೃಕ್ತಿಬಿಃ 
ಸರಸ್ಪತೀಮಾ ವಿವಾಸೇಮ ಧೀತಿಭಿಃ ॥ (6-61-2) 
'ಪರ್ವತಾಸಾನುಗಳನ್ನು ಸರಸ್ವತೀ ಮಹತ್ತರವೂ ಬಲಿಷ್ಠವೂ ಆದ ತರಂಗಗಳಿಂದ 
ಭಂಗಗೊಳಿಸಿದಳು ತಾವರೆ ದಂಟಿಗಾಗಿ ಕೆಸರನ್ನು ಭಂಗಗೊಳಿಸುವಂತೆ. ದೂರದ ವೃಕ್ಷಗಳನ್ನೂ 
ತನ್ನ ಮಹತ್ತೂರದಿಂದ ಭಂಜಿಸುವ ಈ ಸರಸ್ವತಿಯನ್ನು ನಾವು ರಕ್ಷಣೆ ಬೇಡಿ ಸ್ತುತಿಸುವ. 
ಇಂಥ ವರಪ್ರದಳಾದ, ಜೀವನಪ್ರದಾತೆಯ ಸಾನ್ನಿಧ್ಯದಿಂದ ದೂರವಾಗಲು ಯಾರುತಾನೇ 
ಇಚ್ಛಿಸಿಯಾರು ? 

ಸರಸ್ವತೀ ಪಾನವತರಳು. ಎಲ್ಲರನ್ನೂ ಪ್ರನೀತಗೊಳಿಸುವಳು. ಪ್ರವಾಹದಿಂದ ತುಂಬಿ ಬಂದು 
ಧನಧಾನ್ಯಾದಿ ಸಮೃದ್ಧಿಯನ್ನು ಕರುಣಿಸಬೇಕೆಂದು ಬೇಡುತ್ತಾರೆ ಯಹಿಗಳು. (10-30-12). 

ಯಗ್ವೇದದಲ್ಲಿ ಸರಸ್ವತಿಯ ಸ್ತುತಿ ನದೀಪರವಾಗಿರುವಂತೆ ಸರಸ್ವತಿದೇವತಾಪರವಾಗಿಯೂ ಇದೆ. 
ಸರಸ್ವತೀದೇವಿ ಭಾರತದ ವಿದ್ಯಾದೇವತೆ. ಭಾರಶೀಯರು ಇಂದಿಗೂ ಈ ದೇವತೆಯ ಕೃಪೆಯಿಂದ 


ಸಂಹಿತೆಗಳು ೧೧೩ 


ವಿದ್ಕಾಪ್ರಾಡ್ತಿಯೆಂದು ನಂಬಿದ್ದಾರೆ. ಆದ್ದರಿಂದಲೇ ಇಂದೂ ಜುಗ್ವೇದದಲ್ಲಿ ಮೂರು ಸೂಕ್ತಗಳು 
ಸಮಗ್ರವಾಗಿ ಸರಸ್ವತೀ ಸೂಕ್ತವಾಗಿವೆ. ಅಲ್ಲದೆ ಇತರ ಅನೇಕ ಮಂತ್ರಗಳೂ ಈ ದೇವತೆಯ ಸ್ತುತಿಯಲ್ಲಿ 
ಪ್ರವೃತ್ತವಾಗಿವೆ. ಸರಸ್ವತಿಯ ಸೂಕ್ತದ ಪಠಣದಿಂದ ವಾಗ್ಮಿಯಾಗುವನೆಂದು ಜುಗ್ರಿಧಾನ ತಿಳಿಸುವುದು, “' 


ಸರಸ್ಪತೀದೇವಿ ಸಕಲಾಭೀಷ್ಟಪ್ರದಳು. ಸರಸ್ವಶೀದೇವಿ ನಮ್ಮ ಯಜ್ಞದ ನಿರ್ವಾಹಮಾಡಲಿ 

ಎಂದು ಯುಪಿ ಬೇಡಿದ್ದಾರೆ ಕೆಳಗಿನ ಮಂತ್ರದಲ್ಲಿ- 

ಪಾವಕಾ ನಃ ಸರಸ್ವತೀ 

ಮಜೇಭಿರ್ವಾಜಿನೀವತೀ | 

ಯಜ್ಞಂ ವಷ್ಟು ಧಿಯಾವಸು: || (1-3-10) 
ಸರಸ್ವತಿದೇವಿ ಹವಿರ್ಲಕ್ಷಣವಾದ ಅನ್ನದಿಂದ ನಮ್ಮ ಯಜ್ಞವನ್ನು ನಿರ್ವಹಿಸಲಿ. ಪಾವನೆಯೂ 
ಅನ್ನವಶಿಯೂ ಕ್ರಿಯಾವತಿಯೂ ಆಗಿ ಕರ್ಮಪ್ರಾಪ್ಯಧನನಿಮಿತ್ತ ಭೂತಳಾದವಳು ಈ ಸರಸ್ವತಿ. 

ವಾಗ್ದೇವತೆಯಾದ ಸರಸ್ವತಿಗೆ ಧನನಿಮಿತ್ತತ್ವವುಂಟೆಂಬುದನ್ನು 'ಯಜ್ಞಂ ವಷ್ಟುಧಿಯಾ 

ವಸುರಿತಿ ವಾಗೈಧಿಯಾವಸು*' (ಐ.ಆ. 1-1-4) ಎಂದು ಶ್ರುತಿಯೇ ಸಾರುತ್ತದೆ.* 

ಹೀಗೆ ಆರಣ್ಕಕಗಳ ಕಾಲದಲ್ಲಿಯೇ ಸರಸ್ವತಿಯ ದ್ವಿರೂಪವನ್ನು ಹೇಳಿರುವುದನ್ನು 
ಗಮನಿಸಿದಲ್ಲಿ ಪಾಶ್ಚಾತ್ಯರು ಸರಸ್ವತಿಗೆ ನದೀದೇವತಾತ್ವ್ಮ ಹೊರತು ಮತ್ತೇನೂ ಇಲ್ಲವೆಂದು 
ಹೇಳಿರುವುದನ್ನು ಒಪ್ಪಲಾಗುವುದಿಲ್ಲ. ಶತಪಥ ಬ್ರಾಹ್ಮಣ (3-9-1-7) ಹಾಗೂ ಐತರೇಯ 
ಬ್ರಾಹ್ಮಣ (3-1-10)ದಲ್ಲಿ ಸರಸ್ವತಿಯನ್ನು ವಾಗ್ದೇವತೆಯೆಂದು ಹೇಳಿರುವುದು 
ಗಮನಾರ್ಹವಾಗಿದೆ. ವಾಜಸನೇಯೀ ಸಂಹಿತೆಯಲ್ಲಿ (19-12) ಸರಸ್ಪತಿ ವಾಕ್ಕಿನಿಂದ ಇಂದ್ರನಿಗೆ 
ಶಕ್ತಿಯನ್ನುಂಟುಮಾಡಿದಳೆಂದು ಹೇಳಿದೆ. ಅದೇ ಸಂಹಿತೆ (19-94) ಸರಸ್ಪತಿ ಅಶ್ವಿನಿಗಳ 
ಪಕ್ನಿಯೆಂದು ಹೇಳುತ್ತದೆ. ಹೀಗೆ ಯಜುರ್ವೇದ ಸಂಹಿತೆಯ ಕಾಲದಲ್ಲಿ ಸರಸ್ವತಿಯ 
ದೃಿರೂಪವನ್ನು ಹೇಳಿರುವುದರಿಂದ ಯಗ್ವೇದದಲ್ಲಿಯೂ ಸರಸ್ವತಿಯನ್ನು ಎರಡು ರೂಪದಲ್ಲಿ 
ಸ್ತುತಿಸಿದ್ದಾರೆಂದು ತಿಳಿಯಬಹುದು. 

'ಸರಸ್ವತೀ ದೇವತೆ ಪ್ರಿಯವಾದ ಸತ್ಯವಾಕ್ಕಗಳ ಪ್ರೇರಕಳು. ಶೋಭನವಾದ ಬುದ್ದಿಯುಕ್ತ 
ರಾದವರ ಅನುಷ್ಠಾನಗಳನ್ನು ಪ್ರಚೋದಿಸುವವಳು. ಇಂಥವಳು ಯಜ್ಞವನ್ನು ನಡೆಸುವಳು, 
ನಿರ್ವಾಹಗೊಳಿಸುವಳು' ಎಂಬ ಭಾವ ಕೆಳಗಿನ ಮಂತ್ರದಲ್ಲಿದೆ- 

ಚೋದಯಿಶ್ರೀ ಸೂನೃತಾನಾಂ 
ಚೇತಂತೀ ಸುಮತೀನಾಂ | 
ಯಜ್ಞಂ ದಧೇ ಸರಸ್ವತೀ || (1-3-11) 

ವಿದ್ಮಾಧಿದೇವತೆಯಾಗಿರುವಂತೆ ಇವಳು ಯಾಜಕರ ಸಕಲಾಭೀಷ್ಟಗಳನ್ನೂ ನಡೆಸಿಕೊಡು 

ವವಳಾಗಿದ್ದಾಳೆ. 'ಹವಿಸ್ಸನ್ನು ಪ್ರದಾನಮಾಡಿದ ವಧ್ರ್ಯಶ್ವನಿಗೆ ದಿವೋದಾಸನೆಂಬ ಪುತ್ರನನ್ನು 


47. ಇಯಮಿತ್ಮೇತದಾದ್ಯಂ ತು ಸೂಕ್ತಂ ಸಾರಸ್ಪತಂ ಜಪೇತ್‌ | 
ದ್ವಿಜಃ ಪ್ರಾತಃ ಶುಚಿರ್ಭೂತ್ವಾ ವಾಗ್ಮೀ ಭವತಿ ಬುದ್ದಿಮಾನ್‌ ॥ (ಯಗ್ವಿಧಾನ) 
ಸರಸ್ಪತಿಗೆ ದ್ವಿರೂಪವಿದೆಯೆಂಬುದನ್ನು ಯಾಸ್ಕಾಚಾರ್ಯರು ಹೇಳಿದ್ದಾರೆ. ತತ್ರ ಸರಸ್ಪತೀ ತ್ಮೇತಸ್ಥ 
ನದೀವದ್ದೇವತಾವಚ್ಚ ನಿಗಮಾ ಭವಂತಿ' (ನಿರುಕ್ತ 2-23) 
48. ನಿರುಕ್ತ ನೋಡಿ (11-26) 
49. Vedic Mythology, A. A. Macdonell, p. 87 


೧೧೪ ವೈದಿಕ ಸಾಹಿತ್ಯ ಚರಿತ್ರ 


ಕರುಣಿಸಿದವಳು ಇವಳೇ, ಭಜಕರಿಗೆ ಇಷ್ಟ ಸಂಪತ್ತಿಯನ್ನೊದಗಿಸಿದಂತೆ ಭಜಿಸದೆ ಇರುವವರಿಗೆ 
ಪಣಿಗಳ ತೊಂದರೆಯನ್ನೊದಗಿಸುವಳಿವಳು.' 
ಇಯಮದದಾದ್ರಭಸಂ ಜುಣಚ್ಯುತಂ 
ದಿವೋದಾಸಂ ವದ್ರ್ಮಶ್ಟಾಯ ದಾಶುಷೇ | 
ಯಾ ಶಶ್ವಂತಮಾಚಖಾದಾವಸಂ ಪಣಿಂ 
ತಾತೇ ದಾತ್ರಾಣಿ ತವಿಷಾ ಸರಸ್ವತಿ || (6-61-1) 
ಸಂಪತ್ತು ಪುಷ್ಟಿ ಮೊದಲಾದವುಗಳನ್ನು ಇವಳು ಕರುಣಿಸುವಳು (7-95-2). 'ಅಂಬಾ' 
ಶಬ್ದವಾಚ್ಕಳಾದ ಈ ಮಾತೆ ಭಕ್ತರಿಗೆ ಯಶಸ್ಸನ್ನು ಕೊಡುವಳು (2-41-16). 
ದಾನಾದಿಗುಣಯುಕ್ತಳಾದ ಇವಳು ದೇವೀ ಶಬ್ದವಾಚೈಳೇ ಸರಿ. ಬುದ್ಧಿಯನ್ನು, ಭಕ್ತಿಯನ್ನು 
ಉಜ್ವಲಗೊಳಿಸಿ ರಕ್ಷಿಸುವವಳಿವಳು-'ದೀನಾಂ ಅವಿತ್ರೀ ಅವತು' (6-61-2). 'ಪೂರ್ಷದೇವ 
ನಮ್ಮನ್ನು ಸಲಹಿ ಪೋಷಿಸುವಂತೆ, ಎಲೌ ಸರಸ್ಪತೀದೇವಿಯೇ, ನೀನೂ ನಮಗೆ 
ಧನಧಾನ್ಯಾದಿಗಳನ್ನಿತ್ತು ರಕ್ಷಿಸು' ಎಂದು ಬೇಡಿದ್ದಾರೆ- 
ತ್ವಂ ದೇವಿ ಸರಸ್ಪತ್ಕವಾ ವಾಜೇಷು ವಾಜಿನಿ | 
ರದಾ ಪೂಷೇವ ನಃ ಸನಿಮ್‌ | (6-61-6) 
ಇವಳು 'ಹಿರಣ್ಕವರ್ತನಿಃ'-ಎಂದರೆ ಹಿರಣ್ಮಯವಾದ ರಥದಲ್ಲಿ ಚರಿಸುವವಳು. ಶತ್ರುಗಳಿಗೆ 
ಭಯಕಾರಿಯಾದುದರಿಂದ 'ಘೋರಾ'. ಶತ್ರುಧ್ವಂಸಕಿಯೂ ಆದುದರಿಂದ 'ವೃತ್ರಫ್ನೀ'. 
ಅಪರಿಮಿತವೂ, ಅಪ್ರತಿಹತವೂ ಆದುದು ಇವಳ ಬಲ. ಅಮಿತವಾದ ತೇಜಸ್ಸಿನಿಂದ 
ಬೆಳಬೆಳಗುವ ಇವಳು ನಿಂದಕರಿಂದ ನಮ್ಮನ್ನು ರಕ್ಷಿಸಲೆಂದು ಖುಷಿ ಬೇಡಿದ್ದಾರೆ: 
(6-61-11). 'ಮೂರುಲೋಕಗಳಲ್ಲಿಯೂ ಇವಳು ವ್ಯಾಪಿಸಿದ್ದಾಳೆ. ಗಾಯತ್ರೀ ಮೊದಲಾದ 
ಸಪ್ತ ಅವಯವಯುತಳಿವಳು. ನಿಷಾದಪಂಚಮವಾದ ಚಾತುರ್ವರ್ಣ್ಮಗಳನ್ನು ಅಭಿವೃದ್ಧಿ 
ಗೊಳಿಸುವ ಇವಳು ರಣಾಂಗಣದಲ್ಲಿ ನಮ್ಮ ಬೆಂಗಾವಲಾಗಿರಲಿ ಎಂದು ಕೆಳಗಿನ ಮಂತ್ರದಲ್ಲಿ 
ಖಷಿ ಬೇಡಿದ್ದಾರೆ- 
*ತ್ರಿಷಧಸ್ಥಾ ಸಪ್ತಧಾತುಃ ಪಂಚಜಾತಾ ವರ್ಧಯಂತೀ | 
ವಾಜೇ ವಾಜೇ ಹವ್ಯಾಭೂತ್‌ || (6-6-13) 


ಇಂಥ ವಿದ್ಯಾದೇವತೆಯಲ್ಲಿ ಯಷಿಗಳ ಪ್ರಾರ್ಥನೆ ಇದು- 

ಸರಸ್ಪತ್ಕಭಿ ನೋ ನೇಪಿ ವಸ್ಕೋ 

ಮಾಪ ಸ್ಫರೀಃ ಪಯಸಾ ಮಾನ ಆಧುಕ್‌ | 
ಜುಷಸ್ವ ನಃ ಸಖ್ಯಾ ವೇಶಾ ಚ 
ಮಾತ್ವತ್ನೇತ್ರಾಣ್ಯರಣಾನಿ ಗನ್ಮ ॥ (6-61-14) 

'ಎಲೌ, ದೇವಿ ಸರಸ್ವತಿ ನಮಗೆ ಪ್ರಶಸ್ತವಾದ ಧನವನ್ನು ಕೊಡು, ನಮ್ಮನ್ನು 
ಅಭಿವೃದ್ಧಿಗೊಳಿಸು. ಅತ್ಯಧಿಕವಾದ ಪ್ರವಾಹದಿಂದ ನಮ್ಮನ್ನು ಪೀಡಿಸಬೇಡ. ನಮ್ಮ 
ಸೇವೆಯನ್ನೂ ಸಹವಾಸವನ್ನೂ ಪಡೆಯುವವಳಾಗು. ನಿನ್ನಿಂದ ದೂರವಾಗಿ ರಮಣೇಯವಲ್ಲದ 
ಕ್ಷೇತ್ರಗಳಿಗೆ ಹೋಗದಂತಾಗಲಿ.' 
ಬೃಹಸ್ಪತಿ 


ಯಗ್ವೇದದಲ್ಲಿ ಹನ್ನೊಂದು ಸೂಕ್ತಗಳು ಸಮಗ್ರವಾಗಿ ಬೃಹಸ್ಪತಿದೇವತಾಕವಾಗಿರುವುವಲ್ಲದೆ 


ಸಂಹಿತೆಗಳು ೧೧೫ 


ಇಂದ್ರನೊಡನೆ ಎರಡು ಸೂಕ್ತಗಳಲ್ಲಿ ಬೃಹಸ್ಪತಿಯನ್ನು ಸ್ತುತಿಸಿದ್ದಾರೆ. ಬೃಹಸ್ಪತಿ ಮತ್ತು 
ಬೃಹ್ಮಣಸ್ಪತಿಗಳಿಬ್ಬರೂ ಒಬ್ಬರೇ ಎಂದು ಆಧುನಿಕ ವಿಮರ್ಶಕರ ಮತ. ಸಾಯಣರು ಇವರಿಗೆ 
ಸ್ವಲ್ಪ ಭೇದವನ್ನು ಹೇಳುತ್ತಾರೆ-'ಯಾಸು ಬೃಹಸ್ಪತಿ ಶಬ್ದ; ಶ್ರೂಯತೇ ತಾ ಬಾರ್ಹಸ್ಪತ್ಕಾಃ 
ಶಿಷ್ಟುಃಬ್ರಹ್ಮಣಸ್ಪತ್ಯಾ!' ಎಂದು. ಯಾಸ್ಕರು ಮಧ್ಯಮಸ್ಸಾನದೇವತೆಗಳಲ್ಲಿ ಬೃಹಸ್ಪತಿ ಮತ್ತು 
ಬ್ರಹ್ಮಣಸ್ಪತಿಗಳ ನಿರ್ವಚನಮಾಡಿದ್ದಾರೆ. "ಬೃಹಸ್ಪತಿಃ ಬೃಹತಃ ಪಾತಾ ವಾ ಪಾಲಯಿತಾ 
ವಾ-ಮಹತ್ತರವಾದ ಈ ಜಗತ್ತಿನ ಅಥವಾ ಉದಕದ ರಕ್ಷಕ'ಎಂದು ಬೃಹಸ್ಪತಿ ಶಬ್ದನಿರ್ವಚನ 
ಮಾಡಿ (ನಿ. 10-11-11) 'ಬ್ರಹ್ಮಣಸ್ಪತಿಃ ಬ್ರಹ್ಮಣಃ ಪಾತಾ ವಾ ಪಾಲಯಿತಾ ವಾ' ಅನ್ನ 
ಅಥವಾ ಯಕ್ಕುಗಳ ರಕ್ಷಕ ಇವನು' (ವರ್ಷದಿಂದ ಓಷಧಿಗಳ ಅಭಿನಿಷ್ಟುದಕನಾದುದರಿಂದ) 
ಎಂದು ಬ್ರಹ್ಮಣಸ್ಪತಿ ಶಬ್ದದ ನಿರ್ವಚನ ಮಾಡಿದ್ದಾರೆ. ಈ ನಿರ್ವಚನವನ್ನು ಸಮರ್ಥಿಸಲು 
ಕೊಟ್ಟಿರುವ ಮಂತ್ರಗಳೂ ಬೃಹಸ್ಪತಿ ಹೇಗೆ ಮಹತ್ತರವಾದ ಶಬ್ದದಿಂದ ಮೇಘವನ್ನು 
ಕೋಬಿಗೊಳಗಾಗಿಸಿ ಮಧುಯುತವಾದ ಉದಕವನ್ನು ಸ್ರವಿಸಿದನೋ ಹಾಗೆಯೇ 
ಬ್ರಹ್ಮಣಸ್ಪತಿಯೂ ಲೋಕಾನುಗ್ರಹಕ್ಕಾಗಿ ಮೇಘ ಪ್ರತಿವರ್ಷದಲ್ಲಿಯೂ ವರ್ಷಿಸುವಂತೆ 
ಮಾಡುವನೆಂದು ಹೇಳುತ್ತವೆ. ಯಾಸ್ಕರ ಅಭಿಪ್ರಾಯದಲ್ಲಿ ಬೃಹಸ್ಪತಿ ಮತ್ತು ಬ್ರಹ್ಮಣಸ್ಪತಿಗಳು 
ಉದಕದಾನ ಮಾಡುವವರಾಗಿದ್ದಾರೆ. ಆಧುನಿಕ ವಿಮರ್ಶಕರು ವಿಶಾಂಪತಿ, ಗೃಹಪತಿ, ಸದಸಸ್ಪಶಿ 
ಮೊದಲಾದ ಶಬ್ದಗಳು ಹೇಗೋ ಹಾಗೆ ಬೃಹಸ್ಪತಿ ಶಬ್ದ ಪ್ರಥಮಪುರೋಹಿತನೆಂದು ಗಣಿಸಲಾದ 
ಅಗ್ನಿಯ ಸ್ವರೂಪವೆಂದು ಊಹಿಸುತ್ತಾರೆ. ವಿಲ್ಸನ್‌, ಮ್ಯಾಕ್ಸ್‌ಮುಲ್ಲರ್‌ ಮೊದಲಾದವರು 
ಬೃಹಸ್ಪತಿ ಅಗ್ನಿಯ ಅನೇಕ ರೂಪಗಳಲ್ಲಿ ಒಂದು ಎನ್ನುವರು. ಭಕ್ತಿಯ ರೂಪಣ ಮಾಡಲ್ಪಟ್ಟ 
ರೂಪವೇ ಬೃಹಸ್ಪತಿಯೆಂದು ರಾತಮಹಾಶಯನ ಮತ. ಇಂದ್ರನ ಪುರೋಹಿತತ್ವವನ್ನು ಬೃಹಸ್ಪತಿ 
ಪ್ರತಿನಿಧಿಸುವನೆಂದು ವೆಬರ್‌ ಹಿಲ್‌ ಬ್ರಾಂಡ್‌ ಬೃಹಸ್ಪತಿ ಓಷಧೀಶನೆಂದೂ ಚಂದ್ರನ ರೂಪಣ 
ವೆಂದೂ ಹೇಳುತ್ತಾನೆ. ಉದಕದಾನಕ್ಕೆ ಸಂಬಂಧಿಸಿದಂತೆ ಬೃಹಸ್ಪತಿ ಮತ್ತು ಬ್ರಹ್ಮಣಸ್ಸತಿಗಳ 
ನಾಮನಿರ್ವಚನವನ್ನು ಯಾಸ್ಕರು ಮಾಡಿರುವುದರಿಂದ ಸಮಾನಧರ್ಮವುಳ್ಳ ಈ ಎರಡು 
ಹೆಸರುಗಳೂ ಒಬ್ಬನೇ ದೇವತೆಗೆ ಅನ್ವಯಿಸಿರಬಹುದು. 

"ಬೃಹಸ್ಪತಿ ದೇವ ಮಹತ್ತಮವಾದ ಜ್ಯೋತಿಯಳ್ಳೆ ಆದಿತ್ಯನ ನಿರತಿಶಯವಾದ ಸ್ಥಾನದಲ್ಲಿ 
ಮೊದಲು ಪ್ರಾದುರ್ಭವಿಸಿದ. ಇವನು ಮಂತ್ರಾಭಿಮಾನಿಯಾದ ದೇವ. ಇವನು ಸಪ್ತಮುಖ 
(ಸಪ್ತಚ್ಛಂದೋಮಯ). ಬಹು ಪ್ರಕಾರವಾಗಿ ಹರಡುವ ಸಪ್ತರಶ್ಮಿಗಳಿಂದ ಬೃಹಸ್ಪತಿ 
ಭೋರ್ಗರೆಯುತ್ತಾ ಕತ್ತಲೆಯನ್ನು ನಾಶಮಾಡಿದನು" ಎಂದು ಕೆಳಗಿನ ಮಂತ್ರದಲ್ಲಿ 
ಹೇಳಿದೆ- 

ಬೃಹಸ್ಪತಿಃ ಪ್ರಥಮಂ ಜಾಯಮಾನೋ 
ಮಹೋ ಜ್ಯೋತಿಷಃ ಪರಮೇ ವ್ಯೋಮನ್‌ | 
ಸಪ್ಪಾಸ್ಕಸ್ತುವಿಚಾತೋ ರವೇಣ 
ವಿಸಪ್ತರಶ್ಮಿರಧಮತ್ತಮಾಂಸಿ || (4-50-4) 

ಇವನು ದ್ಯಾವಾಪೃಥಿವೀಗಳ ಪುತ್ರ (7-97-8). ತೃಷ್ಟೃಪುತ್ರನೆಂದೂ ಹೇಳಿದೆ 
(2-23-17). 

ಸ್ಫರ್ಣಮಯವಾದ ರೂಪವಿವನದು. ಸ್ವರ್ಣಪರಶುವನ್ನೂ, ಧನುರ್ಬಾಣಗಳನ್ನೂ 
ಇವನು ಧರಿಸಿದ್ದಾನೆ. ಇವನು ಮಂದ್ರಜಿಹ್ವ-ಮಾತಿನಿಂದ ಸಂತಸಗೊಳಿಸುವವನು ಪ್ರಕಾಶಶೀಲ. 


೧೧೬ ವೈದಿಕ ಸಾಹಿತ್ಯ ಚರಿತ್ರ 


ಅತ್ಮಂತ ಪಾವನತಮ. 

'ಇವನು ಮಂತ್ರಗಳಿಂದ ಸರ್ವವನ್ನೂ ಸಾಧಿಸುವನು. ಸಂಕಲ್ಪಿಸಿದುದನ್ನು ಲೀಲೆಯಿಂದ 
ಪಡೆಯುವನು. ಇವನ ಬಿಲ್ಲಿನ ಹೆದೆ 'ಯತ'. ಸರ್ವರನ್ನೂ ಧರಿಸುವ ಬಲ್ಮೆ ಇವನ ಬಿಲ್ಲಿನದು. 
ಇವನು ಬಿಟ್ಟ ಬಾಣ ಶತ್ರುಧ್ವಂಸಕ. ಸರ್ವಜ್ಞನಾದ ಇವನು ಸುತ್ತಲೂ ನಿರೂಪಿಸಿ 
ಬಾಣಪ್ರಯೋಗ ಮಾಡುವನು. ಇವನ ಬಾಣಗಳು ಕರ್ಣಯೋನಿಗಳು. ಕಿವಿಯವರೆಗೆ 
ಆಕರ್ಷಿತವಾಗುವುವು (ಕಿವಿಯಲ್ಲಿ ರಹಸ್ಯವಾಗಿ ಹೇಳಬೇಕಾದ ಮಂತ್ರಗಳು ಆ ಬಾಣಗಳು). 

'ಯತಜ್ಶೇನ ಕ್ಸಿಪ್ರೇಣ ಬ್ರಹ್ಮಣ ಸ್ನತಿಃ 
ಯತ್ರವಪ್ಪಿ ಪ್ರತದಶ್ನೋತಿ ಧನ್ವನಾ | 
ತಸ್ಕ ಸಾಧ್ವೀರಿಷವೋ ಯಾಭಿರಸ್ಕತಿ 
ನೃಚಕ್ಷಸೋ ದೃಶಯೇ ಕರ್ಣಯೋನಯ: || (2-24-8) 
ಅಗ್ನಿಯಂತೆ ಇವನೂ ಪುರೋಹಿತ. ಇವನು ಪ್ರಾಚೀನರಾದ ಯಷಿಗಳಿಂದ ಸಕಲ 
ಕಾರ್ಯಗಳಲ್ಲಿಯೂ ಮುಂದೆ ನಾಯಕನಾಗಿ ಒಪ್ಪಲ್ಪಟ್ಟಿದ್ದಾನೆ. ಅದರಿಂದ ಇವನು 'ಪ್ರರೋಧಾ' 
(4-50-1). ಯಾಗದಲ್ಲಿ ಬ್ರಹ್ಮನ್‌ ಎಂಬ ಖುತ್ತಿಕ್ಕು ಇವನೇ. ಭಕ್ತಿಯನ್ನು 
ಅಭಿವೃದ್ಧಿಗೊಳಿಸುವವನು ಇವನು. ಇವನಿಲ್ಲದಿದ್ದ ರೆ ಯಾಗಾದಿಗಳು ನಡೆಯವು. 
ಲೋಕದ ಸಕಲ ಕಾರ್ಯಗಳೂ ಇವನ ಪ್ರೇರಣೆಯಿಂದಲೇ ನಡೆಯುವುವು. ಇವನ 
ದಯಾಯುತವಾದ ಪ್ರೇರಣೆ ಇಲ್ಲದಿದ್ದರೆ ಇವನನ್ನು ಸ್ತುತಿಸುವುದೂ ಹೇಗೆ ಸಾಧ್ಯವಾದೀತು? 
ಆದ್ದರಿಂದ ನಮಗೆ ಬುದ್ದಿಪ್ರದಾನಮಾಡಿ ಸ್ತೋತ್ರಗಳನ್ನು ಕರುಣಿಸುವವನೂ ಇವನೇ 
ಸ್ತುತನಾಗುವವನೂ ಇವನೇ, ಮಂತ್ರಕರ್ತನೂ ಮಂತ್ರಗಳನ್ನು ಕೂಡಿಸುವವನೂ ಇವನೇ. 
ಮಂತ್ರಾಭಿಮಾನಿಯಾದ ಈ ದೇವ ಇಂದ್ರ, ಮಿತ್ರ, ವರುಣ ಮೊದಲಾದವರು 
ಆನಂದಿಸುವಂತೆ ಸೂಕ್ತಗಳನ್ನು ಹೇಳುವನು (1-40-5). ಈ ಬೃಹಸ್ಪತಿ ಸ್ತೋತ್ರವನ್ನು ಪಠಿಸುವ, 
ಗಾನಮಾಡುವ ಗಣಗಳಿಂದ ಕೂಡಿದ್ದಾನೆ-'ಸಸುಷ್ಟುಭಾಸ ಬುಕ್ಪತಾ ಗಣೇನ'. ಆದ್ದರಿಂದಲೇ 
ಇವನು ಗಣಪತಿ ವಾಚ್ಮನಾಗಿದ್ದಾನೆ-'ಗಣಾನಾಂ ತ್ವಾ ಗಣಪತಿಂ ಹವಾಮಹೇ! (2-23-1). 
ಹೀಗೆ ಇವನು ದೇವಾದಿ ಗಣಗಳ ಪತಿ. ಕವೀನಾಂ ಕವಿ. 

'ಅಗ್ನಿಯಂತೆ ಬೃಹಸ್ಪತಿಯೂ ಸಹ ಶ್ರಿಸ್ಥಾನಗಳಲ್ಲಿರುವವನು, ಲೋಕದ ದಶದಿಕ್ಕುಗಳನ್ನೂ 
ಈ ಯಜ್ಞಪಾಲಕನಾದ ಬೃಹಸ್ಸಶಿ ನಿರ್ಧರಗೊಳಿಸಿದನು.' 

"ಯಸ್ಪಸ್ತಂಭ ಸಹಸಾ ವಿಜ್ಮೋ ಅಂತಾನ್‌ 
ಬೃಹಸ್ಪತಿ ಸ್ತ್ರಿಷಧಸ್ನೋ ರವೇಣ |" (4-50-1) 

ಬೃಹಸ್ಪತಿಯು ಮೇಘವಿದಾರಣ ಮಾಡುವನು. ಅದರಿಂದ ಇವನನ್ನು 'ಅದ್ರಿಭಿತ್‌' ಎಂದು 
ಕರೆದಿದ್ದಾರೆ. ತನ್ನ ಶಕ್ತಿಯಿಂದ ಅದ್ರಿಯನ್ನು ಭೇದಿಸಿದನಿವನು. ಪಶುಗಳಿದ್ದ ಗೋಷ್ಠವನ್ನು 
ಕಂಡುಹಿಡಿದು ಅವುಗಳನ್ನು ಪಡೆದುದಲ್ಲದೆ ಅಂಧಕಾರದಿಂದ ಆವೃತವಾದ ಜಲರಾಶಿಯನ್ನು 
ನಿರ್ಗಮಗೊಳಿಸಿದವನು ಬೃಹಸ್ಪತಿ (2-23-18). 

ಯೋ ಅದ್ರಿಭಿತ್ತಥಮಜಾ ಯತಾವಾ 

ಬೃಹಸ್ಪತಿರಾಂಗಿರ ಸೋ ಹವಿಷ್ಮಾನ್‌ | (6-73-1) 
'ಪಣಿಗಳು ಗೋಸಮೂಹವನ್ನೆಲ್ಲಾ ಅಪಹರಿಸಿಬಿಟ್ಟರು. ದೇವಶುನಿಯಾದ ಸರಮೆ ಆ ಪಣಿಗಳ 
ವಾಸ್ದಾನವನ್ನು ಬ್ರಹ್ಮಣಸ್ಪತಿಯಿಂದ ಸೃಷ್ಟರಾದ ಅಂಗಿರಸರಿಗೆ ತೋರಿಸಿತು. ಆಗ ಅಂಗಿರಸರು 


ಸಂಹಿತೆಗಳು ೧೧೭ 


ಆ ಸ್ಥಾನಕ್ಕೆ ಹೋಗಿ ಗೋಸಮೂಹವನ್ನೂ, ಪಣಿಗಳ ಮಾಯೆಗಳನ್ನೂ ಕಂಡರು. ತಮ್ಮ 
ಕರದಿಂದ ಬೆಂಕಿಯನ್ನು ಸೃಜಿಸಿ ಆ ಅಸುರರ ವಸತಿ ಸ್ಥಾನವನ್ನು ಧ್ವಂಸಗೊಳಿಸಿ ಗೋವುಗಳೊಡನೆ 
ಹಿಂತಿರುಗಿದರು." 
ಅಭಿನಕ್ಷಯೋ ಅಬಿಯೇ ತಮಾನಶುಃ 
ನಿಧಿಂ ಪಣೀನಾಂ ಪರಮಂ ಗುಹಾಹಿತಂ | 
ತೇ ವಿದ್ಭಾಂಸಃ ಪ್ರತಿಚಕ್ಷ್ಮಾನೃತಾ ಪುನ: 
ಯತ ಉ ಆಯನ್‌ ತದುದೀಯುರಾವಿಶಮ್‌ || (2-24-6) 
'ಯತಾವಾನಃ ಪ್ರತಿಚಕ್ಷ್ಮಾನೃತಾ ಪುನಃ 
ಆತ ಆತಸ್ಮುಃ ಕವಯೋ ಮಹಸ್ಪಥಃ | 
ತೇ ಬಾಹುಭ್ಕಾಂಧಮಿತಮಗ್ನಿಮಶ್ಮನಿ 
ನಕಿ: ಷೋ ಅಸ್ಪೈರಣೋ ಜಹುರ್ಹಿತಮ್‌ ॥ (2-24-7) 
ಪಣಿಗಳನ್ನು ಯುದ್ಧದಲ್ಲಿ ಸೋಲಿಸಿ ಅವರ ಮಹತ್ತರವಾದ ಪಶುಸಮೂಹವನ್ನು ಗೆದ್ದು 
ಬೃಹಸ್ಪತಿ ಶೋಭಿಸುತ್ತಾನೆ. (6-7-37). ವಲಾಸುರನನ್ನು ಸೋಲಿಸಿ ಅವನ ಪಶುಸಮೃದ್ಧಿಯನ್ನು 
ಗೆದ್ದು ತಂದವನಿವನು. (5-68-9). 
ಬೃಹಸ್ಪತಿ ಇಂದ್ರನೊಡನೆ ಬರುವನು. ಸೋಮಪಾನ ಮಾಡುವನು. ಅವನಂತೆಯೇ 
ಇವನು 'ಮಘವನ್‌'-ದಾನಶೀಲ. ಇವನೂ ವಜ್ರಿನ್‌ ಆಗಿದ್ದಾನೆ. ಇವನು ಅಸುರ್ಯ- 
ದಿವ್ಮರೂಪಿ. ಸರ್ವದೇವತಾತ್ಮಕ. ದೇವತೆಗಳಲ್ಲಿ ಇವನು ದೇವ-'ತದ್ದೇವಾನಾಂ 
ದೇವತಾಮಾಯ' (2-24-3). ಇತರರಿಂದ ಅನುಕರಿಸಲಾಗದಂಥ ಮಹತ್ಕರ್ಮ ಇವನದು. 
ಅದಾದರೂ ಸೂರ್ಯಚಂದ್ರರು ಹಗಲು ರಾತ್ರಿಗಳಲ್ಲಿ ಕ್ರಮವಾಗಿ ಉದಯಿಸುವಂತೆ ಮಾಡು 
ವುದು-ಯತ್ಸೂರ್ಯಾಮಾಸಾ ಮಿಥ ಉಚ್ಚರಾತಃ' ಇವನು ಸತ್ಮಸಂಕಲ್ಪನು. ನಿಗ್ರಹವೋ, 
ಅನುಗ್ರಹವೋ-ಎರಡನ್ನೂ ಸಂಕಲ್ಪ ಮಾತ್ರದಿಂದ ನೆರವೇರಿಸಬಲ್ಲ- 
'ಬ್ರಹ್ಮಣಸ್ಪತೇರಭವದ್ಮಥಾ ವಶಂ 
ಸತ್ಕೋಮನ್ಮುರ್ಮಹಿ ಕರ್ಮಾ ಕರಿಷ್ಕತಃ |' (2-24-24) 
ಮಹನೀಯನಾದ ಸೂರ್ಯ ಸರ್ವತಃ ಹೇಗೆ ಕಿರಣಗಳನ್ನು ಪ್ರಸರಿಸುವನೋ ಹಾಗೆ 
ಬೃಹಸ್ಪತಿ ಸರ್ವತಃ ಮಂತ್ರಗಳನ್ನು ಸ್ಫುರಣಗೊಳಿಸುವನು- 
"ಉಸ್ರಾ ಇವ ಸೂರ್ಯೋ ಜ್ಯೋಶಿಪಾಮಹೋ 
ವಿಶ್ವೇಷುಮಿಜ್ಜನಿತಾ ಬ್ರಹ್ಮಣಾಮಸಿ |" (2-23-2) 
ಇಂಥ ಸರ್ವಶಕ್ತನೂ ಸೂಕ್ತಪ್ರೇರಕನೂ (ಸೂಕ್ತಸೃಯಂತಾ) ಸತ್ಕಸಂಕಲ್ಪನೂ 
ಸತ್ಯಪರಾಕ್ರಮವುಳ್ಳವನೂ ಆದ ಬೃಹಸ್ಪತಿ ಅಷ್ಟೇ ಭಕ್ತಾನುಗ್ರಾಹಕನಾಗಿದ್ದಾನೆ. ಇಂಥ ದೇವನ 
ರಕ್ಷ ಣೆ ದೊರಕುವಾಗ ಅದನ್ನು ಪಡೆಯಬೇಕಾದುದು ನಮ್ಮ ಧರ್ಮ. ಇವನಿರುವಾಗ ಲೋಕಕ್ಕೆ 
ಮಂಗಳವೇ ಆಗುವುದರಲ್ಲಿ ಸಂದೇಹಲ್ಲ. ಅದರಿಂದ ನಮ್ಮ ಸ್ತುತಿಯನ್ನು ಪ್ರೌಢವಾಗಿ 
ಹೇಳುವಂತಾಗಬೇಕು- 
"ವಿಶ್ವಂ ತದ್ಭದ್ರಂ ಯದವಂತಿ ದೇವಾ; 
ಬೃಹದೃದೇಮ ವಿದಥೇ ಸುವೀರಾಃ ' (2-23-19) 
"ಸರ್ವಜಗತ್ತಿಗೂ ಈಶ್ವರನಾದ ಈ ದಯಾಮಯ ಎಲ್ಲರನ್ನೂ ಸಲಹಲು ಸನ್ಮಾರ್ಗ 
ತೋರುತ್ತಿದ್ದಾನೆ. ಇವನನ್ನು ಸೇವಿಸುವ ಭಕ್ತರಿಗೆ ಪಾಪಲೇಪವೂ ಹೊದ್ದದು. ಇವನು ಭಕ್ತರನ್ನು 


೧೧೮ ವೈದಿಕ ಸಾಹಿತ್ಯ ಚರಿತ್ರ 


ಅಪಾರವಾಗಿ ಪ್ರೀತಿಸುತ್ತಾನೆ." ಶ್ರೀಕೃಷ್ಣ 'ಜ್ಞಾನೀತ್ವಾತೈವ ಮೇಮತಂ' ಎಂದಂತೆ ಭಕ್ತರ 
ವಿರೋಧಿಗಳನ್ನು ನಿರಸನ ಮಾಡಿಬಿಡುವನು. ಈ ಕಾರಣದಿಂದಲೇ," 
ಸುನೀತಿಭಿರ್ನಯಸಿ ತ್ರಾಯಸೇ ಜನಂ 
ಯಸ್ತುಭ್ಯಂ ದಾಶಾನ್ನತಂ ಅಂಹೋ ಅಶ್ನವತ್‌ | 
ಬ್ರಹ್ಮದ್ವಿಷಸ್ತಪನೋ ಮನ್ಮುಮೀರಸಿ 
ಬೃಹಸ್ಪತೇ ಮಹಿತತ್ತೇ ಮಹಿತ್ವನಮ್‌ | (2-23-4) 

ನಿನ್ನ ಮಹತ್ವವನ್ನು ಎಷ್ಟೆಂದು ಕೊಂಡಾಡಲಿ ಎಂದು ಯಷಿ ಇವನ ಸ್ತುತಿಯಲ್ಲಿ 
ಮೈಮರೆತಿದ್ದಾರೆ. 

ಆದರೆ ಇಂಥ ಮಹಾಮಹಿಮನಿದ್ದರೂ ಅವನನ್ನು ನಾವು ಭಜಿಸದಿದ್ದರೆ ನಮ್ಮ 
ಉದ್ದಾರವಾಗದು. 'ಅವಜಾನಂತಿ ಮಾಂ ಮೂಢಾ'' ಎಂದಂತೆ ಅವನನ್ನು ನಾವು ಮರೆಯದೆ 
ಅವನ ಸ್ತುತಿಯಲ್ಲಿ ಮಗ್ನರಾಗಬೇಕು. ಇದೂ ಅವನ ಕೃಪೆಯಿಂದಲೇ ಆಗಬೇಕು. ಆದ್ದರಿಂದ 
ಖುಷಿ ಹೀಗೆ ಬೇಡುತ್ತಾರೆ- 

'ತ್ವಂನೋ ಗೋಪಾಃ ಪಥಿಕೃತ್‌ ವಿಚಕ್ಷಣಃ 
ತವ ವ್ರತಾಯ ಮತಿಭಿಃ ಜರಾಮಹೇ | (2-23-6) 

'ಎಲೌ ದೇವಾ, ನೀನೇ ನಮ್ಮ ರಕ್ಷಕ. ಸನ್ಮಾರ್ಗದರ್ಶಕ. ಸರ್ವಜ್ಞನಾದ ನಿನ್ನನ್ನು 
ನಾವು ಅನವರತ ಸ್ತುತಿಸುವಂತಾಗಲಿ. ಈ ಅನುಗ್ರಹವನ್ನು ನೀನು ಮಾಡಬೇಕು.' ಭಗವಂತನ 
ಕರುಣಬಾರದೆ ಅವನ ಕಡೆಗೂ ಬುದ್ಧಿ ಹೋಗದು. ಆದ್ದರಿಂದ ಇಂಥ ದೃಢವಾದ ಭಕ್ತಿಯನ್ನೂ 
ನೀನೇ ಕೊಡಬೇಕೆಂದು ಬೇಡಿದ್ದಾರೆ. 

ಭಗವಂತನಲ್ಲಿ ತನ್ನ ಭಕ್ತಿಯ ಅಂಜಲಿಯನ್ನರ್ಪಿಸಿದ ಭಕ್ತ ತನ್ನ ವ್ರತ ಸುಗಮವಾಗ 
ಬೇಕೆಂದು ಬೇಡುತ್ತಾನೆ. ಈ ಲೋಕದಲ್ಲಿ ಅನೇಕಾನೇಕ ತೊಂದರೆಗಳೂ, ಚೋರರೇ 
ಮೊದಲಾದವರ ಪೀಡೆಯೂ ಪ್ರತ್ಯಕ್ಟದೃಷ್ಟವಾಗಿವೆ. ಇಂಥ ಸರ್ವ ವಿಧವಾದ ಆಪತ್ತಿನಿಂದಲೂ 
ಪಾರುಮಾಡಿ ಭಗವತ್ಪರವಾದ ಯಜ್ಞಯಾಗಾದಿಗಳನ್ನು ನಿಷ್ಠೆಯಿಂದ ನಡಸುವ ಬುದ್ಧಿಯೋಗ 
ವನ್ನು ಅನುಗ್ರಹಿಸಬೇಕೆಂದು ಕೆಳಗಿನ ಮಂತ್ರದಲ್ಲಿ ಬೇಡಿದ್ದಾರೆ- 

ಉತವಾ ಯೋ ನೋ ಮರ್ಚಯಾದನಾಗಸಃ 
ಅರಾಶೀವಾ ಮರ್ತಃ ಸಾನುಕೋ ವೃಕ; | 
ಬೃಹಸ್ಪತೇ ಅಪತಂ ವರ್ತಯಾ ಪಥ: 
ಸುಗಂ ನೋ ಅಸ್ಟೈ ದೇವವೀತಯೇ ಕೃಧಿ ॥ (2-23-7) 
ಹೀಗೆ ಸರ್ವವೂ ಭಗವಂತನಿಂದ ಎಂಬ ಭಾವನೆ ಬಲಿದಾಗ ಸಾಧಕ ಸರ್ವವೂ ಅವನಿಂದಲೇ 
ಆಗುತ್ತದೆಂಬ ವಿಶ್ವಾಸವನ್ನು ಹೊಂದುತ್ತಾನೆ. ಈ ಸರ್ವಸಾಧಕತ್ವವನ್ನು ಬೃಹಸ್ಪತಿಗೆ ಕೆಳಗಿನ 
ಮಂತ್ರದಲ್ಲಿ ಹೇಳುತ್ತಾರೆ- 
ಮಾನಃ ದ್ರೇನೇಬ್ಮ್ಕೋ ಯೇ ಅಭಿದ್ರುಹಸ್ಪದೇ 
ನಿರಾಮಿಣೋ ರಿಪವೋನನ್ನೇಷು ಜಾಗೃದುಃ | 
ಆ ದೇವಾನಾಮೋಹತೇ ವಿವ್ರಯೋ 
ಹೃದಿ ಬೃಹಸ್ಪತೇ ನಪರಃ ಸಾಮ್ನೋವಿದು; || (2-23-16) 

'ಚೋರರು, ಪ್ರಾಣಘಾತಕರು, ಕೊಲೆಪಾತಕರು, ಪರಸ್ಪಾಪಹಾರಮಾಡಲು ಕಾಂಕ್ಚಿಸಿ 

ದೇವಪೂಜಾದಿಗಳನ್ನು ಅಡ್ಡಿಪಡಿಸಲು ತೊಡಗುವರು. ಅಂಥವರಿಂದ ನಮ್ಮನ್ನು ಸಲಹು. 


ಸಂಹಿತೆಗಳು ೧೧೯ 


ನಿನ್ನನ್ನೇ ನಾವು ಸರ್ವಸಾಧಕನೆಂದು ಹೃದಯದಲ್ಲಿ ಭಾವಿಸಿದ್ದೇವೆ.' 

ಅದ್ಭುತನೂ ವಿಸ್ತೀರ್ಣೋಪಕಾರನೂ ಆದ ಈ ಸ್ತೋತ್ರಪ್ರಸಾದಕನಾದ ಬ್ರಹ್ಮಣಸ್ಪತಿ 
ಯನ್ನು” ಸ್ತುತಿಸುವವನು ಪರಾಭವಕ್ಕೊಳಗಾಗನು. ಆದ್ದರಿಂದ ಈ ದೇವತೆಯನ್ನು ಸ್ತುತಿಸಿ 
ಬಾಳಿರೆಂದು ಉಪದೇಶ ಮಾಡಿದ್ದಾರೆ- 

ಯಜಸ್ವ ವೀರ ಪ್ರವಿಹಿಮನಾಯತೋ 
ಭದ್ರಂಮನಃ ಕೃಣುಷ್ಟ ವೃತ್ರತೂರ್ಯೆೇ | 
ಹವಿಷ್ಟಣುಷ್ಟ ಸುಭಗೋ ಯಥಾಸಸಿ 
ಬ್ರಹ್ಮಣಸ್ಪತೇರವ ಆ ವೃಣೀಮಹೇ ॥ (2-26-2) 

"ಎಲೈ ಸಖನೇ, ಬ್ರಹ್ಮಣಸ್ಪತಿಯನ್ನು ಸ್ತುತಿಗಳಿಂದ ಪೂಜಿಸು. ಅನಂತರ ಹಿಂಸಕರಾದ 
ಶತ್ರುಗಳ ಮೇಲೆ ಕಾದಲು ಹೋಗು. ಶತ್ರು ಸಂಗ್ರಾಮದಲ್ಲಿ ಭದ್ರವಾದ ಮನೋಯೋಗವನ್ನು 
ಹೊಂದು (ಬ್ರಹ್ಮಣಸ್ಪತಿಯ ಅನುಗ್ರಹದಿಂದ ನಿನಗೇ ಜಯವಾಗುತ್ತದೆ). ಬ್ರಹ್ಮಣಸ್ಸತಿಗೆ 
ಹವಿಸ್ಸನ್ನು ಅರ್ಪಿಸು. ನಿನಗೆ ಸಕಲಸೌಭಾಗ್ಯವೂ ಬರುವುದು. ನಾವೆಲ್ಲಾ ಬ್ರಹ್ಮಣಸ್ಪತಿಯಿಂದ 
ರಕ್ಷಣೆಯನ್ನು ಅಭಿಮುಖ್ಯದಿಂದ ಬೇಡುತ್ತೇವೆ." 


* ಬೃಹಸ್ಪತಿ ಹೀಗೆ ಬುದ್ದಿಯನ್ನು ಪ್ರಚೋದಿಸುವ ದೇವ. ದೇವತೆಗಳ ಗುರುವಾದ ಬೃಹಸ್ಪತಿಯು 
ಬುದ್ದಿಗೂ ವಾಕ್ಕಿಗೂ ಪ್ರಖ್ಯಾತನಾಗಿದ್ದಾನೆ. ಇವನನ್ನು ವಾಚಸ್ಪತಿಯೆಂದು ಕರೆಯುವುದೂ ಉಂಟು. 
ಯಜ್ಞದಲ್ಲಿ ಬ್ರಹ್ಮನೆಂಬ ಯತ್ತಿಕ್ಕಿನ ಪ್ರತೀಕ ಬ್ರಹ್ಮಣಸ್ಪತಿ ಎಂದು ಕೆಲವರು ವಿಮರ್ಶಕರ ಭಾವ. 
ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಬ್ರಹ್ಮ ಇಲ್ಲಿ ಬ್ರಹ್ಮಣಸ್ಪತಿಯಾಗಿದ್ದಾನೆಂದೂ ಮತ್ತೆ ಕೆಲವರ ಮತ. 


ಅಂತರಿಕ ಸ್ನಾನ ದೇವತೆಗಳು 


ಇಂದ್ರ 

ಸ ಖಗ್ವೇದದಲ್ಲಿ ಪ್ರಧಾನನಾದ ದೇವತೆ. ಯಗ್ವೇದದಲ್ಲಿ ಇಂದ್ರನನ್ನು ಸ್ತುತಿಸುವ 
ಸೂಕ್ತಗಳೇ ಅತ್ಯಧಿಕವಾಗಿವೆ. ಬುಗ್ಬೇದದ ಸುಮಾರು ನಾಲ್ಕನೆಯ ಒಂದು ಭಾಗ ಎಂದರೆ 
250 ಸೂಕ್ತಗಳು ಇಂದ್ರದೇವತಾಕವಾಗಿವೆ. ಆಂತರಿಕ್ಟಸ್ಥಾನ ದೇವತೆಗಳಲ್ಲಿ ಇವನು ಪ್ರಧಾನ. 
ಇವನು ವೀರತಮ, ಅನುಪಮಶಕ್ತ, ಆರ್ಯರಕ್ಷಕ, ಅಸುರಧ್ವಂಸಕ. ಇವನ ವೀರ್ಯವರ್ಣನೆ 
ಸಮಗ್ರವಾಗಿ ಮಾಡಲಾಗಿದೆ. ವೃತ್ರಹನ್‌ ಎಂಬುದು ಇವನ ಮುಖ್ಯವಾದ ವಿಶೇಷಣ. 
ಪುರುಷಾಕಾರಸಂಪನ್ನನಾದ ಇವನು ಅಶಿ ಮನೋಹರವಾದ ರೂಪವನ್ನು ಹೊಂದಿದ್ದಾನೆ. 
ಹಿರಣ್ಮವರ್ಣನೂ, ಹಿರಣ್ಕಬಾಹುವೂ, ಹಿರಣ್ಮಶ್ಮ ಶ್ರುವೂ ಆದವನಿವನು. ಇವನು 
ವಜ್ರಬಾಹು, ಹಿರಣ್ಕಪಾಣಿ. ತನ್ನ ಸಂಕಲ್ಪಕ್ಕನುಗುಣವಾಗಿ ನಾನಾರೂಪಗಳನ್ನು ಧರಿಸುವನಿವನು. 

'ಈ ಇಂದ್ರ ಶತ್ರುಭಯಂಕರ. ಅರಿಗಳನ್ನು ಪರಾಭವಗೊಳಿಸುವನಿವನು. ಇಂಥ 
ಪರಾಕ್ರಮೋಪೇತನಾದ ಇವನು ತನ್ನ ಇಷ್ಟಕ್ಕನುರೂಪವಾಗಿ ನಾನಾವಿಧ ರೂಪಗಳನ್ನು 
ಹೊಂದುತ್ತಾನೆ." 

ಇವನು ಧರಿಸಿರುವುದು ವಜ್ರಾಯುಧ. ತ್ವಷ್ಟ ಈ ಆಯುಧವನ್ನು ಮಾಡಿದನು. 
(1-32-2). ಕಾವ್ಯ ಉಶನಸ್‌ ಕೂಡ ಇದನ್ನು ಇವನಿಗೆ ಮಾಡಿಕೊಟ್ಟನೆಂದು ಹೇಳಿದೆ 
(5-34-2). ಈ ವಜ್ರ ಸಮುದ್ರದಲ್ಲಿ ಉದಕದಿಂದಾವೃತವಾಗಿತ್ತು (8-89-9). ಅನೇಕ 
ಧಾರೆಗಳಿಂದ ಕೂಡಿದುದು ಇದು. 'ಚತುರಶ್ರಿ'- ಚತುರ್ಧಾರೆಗಳುಳ್ಳುದು (4-22-2). 
ಕಬ್ಬಿಣದಿಂದಾದುದೂ ಸಹಸ್ರಧಾರೆಯಿಂದ ಕೂಡಿದುದೂ ಆಗಿದೆ ಆ ವಜ್ರಾಯುಧ-'ಅಭ್ಯೇನಂ 
ವಜ್ರ ಅಯಸ; ಸಹಸ್ರಬ್ರಷ್ಟಿ:' (1-80-12). ಇಂಥ ನಿಶಿತವಾದ ವಜ್ರವನ್ನು ಇಂದ್ರ 
ಧರಿಸಿರುವುದರಿಂದಲೇ ಅವನು 'ವಜ್ರಭ್ಯತ್‌', 'ವಜ್ರಿವತ್‌', 'ವಜ್ರದಕ್ಷಿಣ', ವಜ್ರಬಾಹು' ಎಂಬ 
ಅಭಿಧಾನ ಪಡೆದನು. ಶತಧಾರೆಗಳುಳ್ಳ ಸ್ಪರ್ಣಮಯವಾದ ಧನುರ್ಬಾಣಗಳನ್ನು ಇವನು 
ಧರಿಸುವನು. ಅಂಕುಶವೂ ಸಹ ಇವನ ಆಯುಧಗಳಲ್ಲಿ ಒಂದು. 

ಇವನ ರಥ ಸ್ಪರ್ಣಮಯವಾಗಿದೆ. ಮನೋವೇಗವನ್ನೂ ಮೀರಿಸಿದ ಅದರ ವೇಗ 
(10-112-2). ಹರಿತಾಶ್ಚಗಳು ಇವನ ರಥವನ್ನು ವಹಿಸುವುವು. ಅನೇಕ ಅಶ್ವಗಳು ಇವನ 
ರಥಕ್ಕೆ ಹೂಡಲ್ಪಟ್ಟಿವೆ. ಶೇನವನ್ನು ಹೇಗೆ ಅದರ ಪಕ್ಷಗಳು ಬಹುದೂರ ಒಯ್ಕುವುವೋ 
ಹಾಗೆ ಇಂದ್ರನನ್ನು ಈ ಅಶ್ಚಗಳು ಬಹಳ ದೂರ ಪ್ರದೇಶಗಳಿಗೆ ಬೇಗ ಒಯ್ಯುವುವು. 

'ಎಲೈ ಇಂದ್ರನೇ, ಶತ್ರುಗಳ ಮದವನ್ನಿಳಿಸುವ ನಿನ್ನ ಅಶ್ವಗಳು ನಿನ್ನನ್ನು ಬಲು ದೂರ 


50. "ಉಗ್ರಸ್ತುರಾಷಾಳಭಿಭೂತ್ಕೋಜಾ, ಯಥಾವಂಶಂ ತನ್ಪಂ ಚಕ್ರ ಏಷಃ |" (3-48-4) 
"ರೂಪಂ ರೂಪಂ ಮಘವಾ ಬೋಬವೀತಿ, ಮಾಯಾಃ ಕೃಣ್ಣಾನಸ್ತನ್ವಂ ಪರಿಸ್ವಾಮ್‌ |" (3-53-8) 
ಇಂದ್ರ ಶಬ್ದದ ನಿರ್ವಚನಕ್ಕೆ ನಿರುಕ್ತದಲ್ಲಿ (10-8) ನೋಡಿ 


ಸಂಹಿತೆಗಳು ೧೨೧ 


ಒಯ್ಯುವುವು. ಶತ್ರು ವಿಜಯಾರ್ಥವಾಗಿ ಶ್ಶೇನಪಕ್ಷಿಯನ್ನು ಅದರ ಪಕ್ಷಗಳು ದೂರ 
ಒಯ್ಯುವಂತೆ. 5 

ಇಂದ್ರನ ರಥವನ್ನೂ ಕುದುರೆಗಳನ್ನೂ ನಿರ್ಮಿಸಿದವರು ಜುಭುಗಳು.* ದೇವತೆಗಳೆಲ್ಲರೂ 
ಸೋಮಪ್ರಿಯರಾದರೂ ಇಂದ್ರ ವಿಶೇಷತಃ ಸೋಮಪ್ರಿಯ. ಸೋಮ ಇವನಿಗೆ ಬಹಳ 
ಪ್ರಿಯವಾದುದು. 'ಸೋಮಪಾ' 'ಸೋಮಪಾವನ್‌" ಎಂಬುದು ಇವನಿಗೆ ಅನ್ವರ್ಥವಾಗಿದೆ. 
ಹುಟ್ಟಿದ ಕೂಡಲೇ ಸೋಮಪಾನ ಮಾಡಿದವನಿವನು. ಒಂದೇ ಬಾರಿ ಮೂವತ್ತು 
ಉಕ್ಕಪಾತ್ರೆಗಳು ಸೋಮವನ್ನು ಇವನು ಪಾನಮಾಡಿದ. ೫ ಸೋಮಪಾನದಿಂದ ಜಾತಮದನಾದ 
ಇವನು ಅನೇಕ ಮಹತ್ಕಾರ್ಯಗಳನ್ನು ಮಾಡಿದ. 

'ಆಕಾಶದಲ್ಲಿ ದ್ಕೋತಮಾನವಾದ ದ್ಮುಲೋಕವನ್ನು ಸ್ಥಾಪಿಸಿದ. ಮಹತ್ತಗವಾದ 
ಅಂತರಿಕ್ಷವನ್ನೂ, ದ್ಯಾವಾಪೃಥಿವೀಗಳನ್ನೂ ಸ್ವತೇಜಸ್ಸಿನಿಂದ ತುಂಬಿದ. ವಿಸ್ತೀರ್ಣವಾದ 
ಭೂಮಿಯನ್ನು ಪೋಷಿಸಿದ ಮತ್ತು ಪ್ರಥನಗೊಳಿಸಿದ. ಸೋಮದಿಂದುಂಟಾದ ಹರ್ಷದಿಂದ 
ಇಂದ್ರ ಇವೆಲ್ಲವನ್ನೂ ಮಾಡಿದ. 

'ಅವಂಶೇದ್ಯಾಮಸ್ತಭಾಯದ್ಭೃಹಂತಂ 
ಆರೋದಸೀ ಅಪೃಣದಂತರಿಕ್ಷಮ್‌ | 
ಸ ಧಾರಯನ್‌ಪೃಥಿವೀಂ ಪಪ್ರಥಚ್ಚ 
ಸೋಮಸ್ಯ ತಾ ಮದ ಇಂದ್ರಶ್ಚಕಾರ || (2-15-2) 

ಸೋಮಪಾನದಿಂದಾದ ಹರ್ಷದಿಂದ ಇಂದ್ರ ಎಲ್ಲ ಸಾಹಸ ಕಾರ್ಯಗಳನ್ನೂ ಮಾಡಿದ. 
ವೃತ್ರವಧೆಯೂ, ಶತ್ರುಮರ್ದನವೂ ಸೋಮಪಾನದ ಪರಿಣಾಮವಾಗಿ ಆದವು. 

'ಎಲೈ ಹರಿತಾಶ್ಚನೇ, ಪ್ರಭೂತಧನನೇ, ಇಂದ್ರನೇ ಯಾವ ಸೋಮವನ್ನು ಪಾನಮಾಡಿ 
ವೃತ್ರಾದಿಗಳನ್ನು ವಧಿಸುವೆಯೋ ಅಂಥ ಮದಕರವೂ, ಸಮೀಚೀನವೂ, ನಿನಗನುಗುಣವೂ 
ಆದ ಸೋಮ ಇಲ್ಲಿದೆ. ಆ ಸೋಮ ನಿನಗೆ ಹರ್ಷವುಂಟುಮಾಡಲಿ.' 

ಯಸ್ತೀಮದೋ ಯುಜ್ಯಶ್ಪಾರುಸ್ತಿ 
ಯೇ ನ ವೃತ್ರಾಣಿ ಹರ್ಯಶ್ರ ಹಂಸಿ। 
ಸ ತ್ವಾಮಿಂದ್ರ ಪ್ರಭೂವಸೋ ಮಮತ್ತು ॥ (7-22-2) 

ಸೋಮಪಾನ ಮಾಡಿದ ಮೇಲೆ ತನ್ನ ಮನಸ್ಸಿನ ಮೇಲೆ ಆದ ಪರಿಣಾಮವನ್ನು ಇಂದ್ರ 
ತಾನೇ ಸ್ವತಃ ಹೇಳಿದ್ದಾನೆ ಒಂದು ಸೂಕ್ತದಲ್ಲಿ (10-119). 

ಇಂದ್ರನ ಜನನ ವಿಚಾರ ಅನೇಕ ಸಲ ಹೇಳಿದ್ದಾರೆ. ಹುಟ್ಟಿದಾಗಲೇ ಇವನು ಅಂತರಿಕ್ಷ 
ವನ್ನು ಬೆಳಗಿದ (3-44-4) ; ಸೂರ್ಯಮಂಡಲ ಚಲಿಸುವಂತೆ ಮಾಡಿದ (1-130-9); ಯುದ್ಧ 
ಶೀಲನಾದ ; ಅನಭಿಭವನೀಯನಾದ ; 'ಅಶತ್ರುರಿಂದ್ರ ಜನುಷಾ ಸನಾದಸಿ' (1-102-8): 
ತ್ಯಾ ಮದಚ್ಮುತಾ ಹರೀ ಶ್ಶೇನಂ ಪಕ್ಷೇವ ವಕ್ಷತಃ |' (8-34-9). 

52. 'ತಕ್ಷನ್ರಥಂ ಸುವೃತಂವಿದ್ಮನಾ ಪಸಸ್ಪಕ್ಷನ್ನರೀ ಇಂದ್ರವಾಹಾ ವೃಪಣ್ವಸೂ | 

ತಕ್ಷನಿತೃಭ್ಯಾಂ ಯಭವೋಯುವದ್ವಯಸ್ಪಕ್ಷನ್ವತ್ಸಾಯಮಾತರಂ ಸಚಾಭುಮಂ || 
1-111-1). 
53. ಹ ki ಸಹಸೇ ಪಪಾಥೆ (7-98-3). 
54. 'ವಿಕಯಾಪ್ರಶಿಧಾಪಿಬತ್ಸಾಕಂ ಸರಾಂಸಿ ಶ್ರಿಂಶತಂ | 
ಇಂದ್ರಃ ಸೋಮಸ್ಕಕಾಣುಕಾ: | (8-77-4). 


ಜ| ವೈದಿಕ ಸಾಹಿತ್ಯ ಚರಿತ್ರ 


ಇವನು ಜನಿಸಿದಾಗಲೇ ಎಲ್ಲ ದೇವತೆಗಳೂ ಭಯಗೊಂಡರು (5-30-5) ; ದ್ಯಾವಾಪೃಥಿವೀಗಳು 
ಇವನ ಕೋಪಕ್ಕೆ ನಡುಗಿದರು. ದೃಢವಾದ ಪರ್ವತಗಳೂ, ಭೂಮ್ಯಂತರಿಕ್ಷಗಳೂ ಕ್ಷೋಭೆ 
ಗೊಳಗಾದವು (1-61-14). ಕೆಲವು ಕಡೆ ಅದಿತಿ ಇವನ ತಾಯಿಯೆಂದಿದೆ. 

"ಎಲೈ ಇಂದ್ರನೇ, ನೀನು ಹುಟ್ಟಿದ ದಿನವೇ ಬೆಟ್ಟದ ಮೇಲೆ ಬೆಳೆದ (ಅಂಶುವಿನ) 
ಸೋಮಲತೆಯ ಹೊಸ ರಸವನ್ನು ಪಾನಮಾಡಿದೆ. ನಿನ್ನ ತಾಯಿಯಾದ ಅದಿತಿ ಸೂತಿಕಾಗೃಹ 
ದಲ್ಲಿಯೇ ಸ್ತನ್ಯಪಾನ ಮಾಡಿಸುವುದಕ್ಕೂ ಮೊದಲು ಅಂಥ ಸೋಮರಸವನ್ನು ನಿನ್ನ ಬಾಯಿಯಲ್ಲಿ 
ಚೀಪಿಸಿದಳು.* 

“ಯಜ್ಞಾಯಥಾಸ್ತದಹರಸ್ಕ ಕಾಮೇಂಶೋಃ 
ಪೀಯೂಷಮಪಿಬೋ ಗಿರಿಷ್ಠಾಮ್‌ | 

ತಂ ತೇಮಾತಾ ಪರಿಯೋಷಾ ಜನಿತ್ರೀ 
ಮಹಃ ಪಿತುರ್ದಮ ಅಸಿಂಚದಗ್ರೇ 1 (3-48-2). 

ಇವನು ದ್ಯಾವಾಪೃಥಿವೀಗಳ ಪುತ್ರನೆಂದೂ ಹೇಳಿದೆ (6-59-2). ಅಗ್ನಿ, ಪೂಷನ್‌ ಇವರು 
ಇಂದ್ರನ ಸೋದರರು. ಇಂದ್ರನ ಪತ್ನಿ ಇಂದ್ರಾಣಿ. ಮರುತ್ತುಗಳು ಇವನ ಆಪ್ತಮಿತ್ರರು. 
ಇವರು ಇವನ ಸಾಹಸ ಕಾರ್ಯಗಳಲ್ಲಿ ಸಹಾಯ ಮಾಡುತ್ತಾರೆ. ಅದರಿಂದಲೇ ಇವನು 
'ಮರುತ್ವತ್‌' ಎಂದು ಪ್ರಸಿದ್ಧನಾಗಿದ್ದಾನೆ. ಅಗ್ನಿ, ವರುಣ, ವಾಯು, ಸೋಮ, ಬೃಹಸ್ಪತಿ, 
ಪೂಷನ್‌, ವಿಷ್ಣು ಮೊದಲಾದವರೊಡನೆ ಇವನು ಸ್ಟೋತ್ರಭಾಜನನಾಗಿದ್ದಾನೆ. 

ಇಂದ್ರನನ್ನು ಸೂರ್ಯನೆಂದು ಕೆಲವೆಡೆ ಹೇಳಿದೆ. ಇಂದ್ರ ತಾನೇ ಮನು ಮತ್ತು 
ಸೂರ್ಯನೆಂದು ಹೇಳುತ್ತಾನೆ. 

'ನಾನು ಪ್ರಜಾಪತಿ. ನಾನೇ ಸರ್ವಪ್ರೇರಕನಾದ ಸೂರ್ಯ, ನಾನೇ ಮೇಧಾವಿಯಾದ 
ಕಕ್ಷೀವಾನ್‌ ಎಂಬ ಯಪಷಿ. ಅರ್ಜುನಿಯ ಪುತ್ರನಾದ ಕುತ್ಸನೂ ನಾನೇ ಕ್ರಾಂತದರ್ಶಿಯಾದ 
ಉಶನಾಃ ಎಂಬ ಯಷಿಯೂ ನಾನೇ ನಾನು ಸರ್ವಾತ್ಮಕನೆಂದು ತಿಳಿಯಿರಿ." 

ಅಹಂ ಮನುರಭವಂ ಸೂರ್ಯಶ್ಚಾಹಂ 
ಕಕ್ಸೀವಾನ್‌ ಯಷಿರಸ್ಮಿ ವಿಪ್ರಃ | 
ಅಹಂ ಕುತ್ಸಮಾರ್ಜುನೇಯಂ ನಂಜೇ 
ಹಂ ಕವಿರುಶನಾ ಪಶ್ಶತಾಮಾ || (4-26-1) 
ಇವನನ್ನು ಒಮ್ಮೆ ಯಷಿ ಸೂರ್ಯನೆಂದಿದ್ದಾರೆ ॥ (10-89-2). 

ಇಂದ್ರನ ಬಲವೀರ್ಯಾದಿಗಳು ಅಮಿತವಾದುವು. ಭೂಮ್ಯಂತರಿಕ್ಷ ಅವಕಾಶಗಳನ್ನು 
ಇವನು ಮಹತ್ವದಲ್ಲಿ ಅತಿಕ್ರಮಿಸಿದ್ದಾನೆ (3-46-3). ಅಪಾರವಾದ ಲೋಕಗಳೆರಡೂ ಇವನ 
ಮುಷ್ಟಿಯಲ್ಲಿ ಅಡಗಿದವು. ಇನ್ನೂ ಭೂಮಿ ಹತ್ತುಪಾಲು ಹಿರಿದಾದರೂ ಇಂದ್ರ ಅದಕ್ಕೆ 
ಸರಿತೂಗುವನು (1-52-1). 

“ಎಲೈ ಇಂದ್ರನೇ, ನಿನಗೆ ಸಮನಾಗಬೇಕೆಂದು ಭ್ಯುಲೋಕ ನೂರು ಅಡಿಯಾದರೂ 
ನಿನಗೆ ಸಮನಾಗದು. ಭೂಮಿ ನೂರರಷ್ಟು ದೊಡ್ಡದಾದರೂ ನಿನಗೆ ಸಮನಾಗದು. ಹೇ 
ವಜ್ರಿನ್‌, ಸಹಸ್ರಸೂರ್ಯರೂ ನಿನ್ನನ್ನು ಪ್ರಕಾಶಗೊಳಿಸರು. ಹುಟ್ಟಿದುದೊಂದೂ ನಿನಗೆ 
ಸಮನಾಗದು. ದ್ಕಾವಾಪೃಥಿವೀಗಳು ಸಮನಾಗರು. ನೀನು ಎಲ್ಲವನ್ನೂ ಹಿರಿಮೆಯಲ್ಲಿ 
ಮೀರಿದ್ದೀಯೆ.” 


ಸಂಹಿತೆಗಳು ಬ 


ಯದ್ಕಾವ ಇಂದ್ರ ತೇ ಶತಂ ಶತಂ ಭೂಮೀರುತಸ್ಕು: | 
ನ ತ್ವಾ ವಜ್ರಿನ್ಸಹಸ್ರಂ ಸೂರ್ಯಾ ಅನುನ ಜಾತಮಷ್ಟರೋದಸೀ ॥ (8-70-5) 
ಇಂದ್ರನಿಗೆ ಸಮರೇ ಇಲ್ಲ. ಇನ್ನು ಅಧಿಕರಾಗಿರುವರ ಮಾತೇಕೆ? 'ನ ತ್ವಾವಾಂ ಅನ್ಕೋ 

ದಿವ್ಕೋನ ಪಾರ್ಥಿವೋ ನ ಜಾತೋ ನ ಜನಿಷ್ಠತೇ' (7-32-23) ಬಲದಲ್ಲಿ ಎಲ್ಲ ದೇವತೆಗಳೂ 
ಇವನಿಗೆ ಸಮನಾಗಲಾರರು. ಸಮಸ್ತ ಜಗತ್ತಿಗೂ ಇಂದ್ರನೇ ರಾಜ (3-46-2). 
ಸ್ಥಾವರಜಂಗಮಾತ್ಮಕವಾದ ಸಮಸ್ತಕ್ಕೂ ಇವನೇ ಒಡೆಯನಾಗಿದ್ದಾನೆ-'ಈಶಾನಮಸ್ಕ ಜಗತಃ 
ಸ್ಪರ್ಧ್ಯಶಂ ಈಶಾನಮಿಂದ್ರ ತಸ್ತುಷ' (7-32-22). ಇವನು ಬಹಳ ಪರಾಕ್ರಮಿ. ಅದರಿಂದಲೇ 
'ಶಕ್ರ'. ಶಕ್ತಿ ಹೊಂದಿರುವುದರಿಂದಲೇ 'ಶಚೀವತ್‌' ಎಂಬುದೂ ಇವನ ವಿಶೇಷಣ. ಇವನು 
ಜಯಶಾಲಿ. ಆದುದರಿಂದ 'ತುರ' ಶಬ್ದವಾಚ್ಯ. ಶೂರಾಗ್ರಣಿ ಇವನು. ಆದ್ದರಿಂದಲೇ ಇನನು- 
'ಇಂದ್ರೋ ರಾಜಾ ಜಗತಶ್ಚರ್ಷಣೀನಾಂ'. 

ಸೋಮಪಾನದಿಂದ ಪ್ರಹರ್ಷಿತನಾಗಿ ವೃತ್ರವಧೆ ಮಾಡಿದವನಿವನು. ವೃತ್ರನನ್ನು 
ಅಹಿಯೆಂದೂ ಅನೇಕ ಕಡೆ ಹೇಳಿದ್ದಾರೆ. ಇಂದ್ರನಿಗೂ ವೃತ್ರಾಸುರನಿಗೂ ಆದ ಯುದ್ಧ 
ಭಯಂಕರವಾದುದು. ವಜ್ರದಿಂದ ಇಂದ್ರ ವೃತ್ರನನ್ನು ಹೊಡೆದಾಗ ದ್ಯಾವಾ ಪೃಥಿವೀಗಳು 
ನಡುಗಿದವು. 

"ಎಲೆ ವಜ್ರಿನ್‌, ಇಂದ್ರನೇ, ಮಹತ್ತರವಾದ ಈ ದ್ಯಾವಾಷೃಧಿವೀಗಳೂ ನೀನು ಕೋಪ 
ಗೊಂಡಾಗ, ಮರುತ್ತುಗಳೊಡನೆ ಕೂಡಿದ ನೀನು ಬಲವಾಗಿ ವೃತ್ರನನ್ನು ವಧಿಸಿದಾಗ ಭಯ 
ಗೊಂಡು ನಡುಗುತ್ತವೆ.” 

"ಇಮೇ ಚಿತ್ತವ ಮನ್ಯವೇ ವೇಪೇತೇ ಭಿಯಸಾ ಮಹೀ | 
ಯದಿಂದ್ರ ವಜ್ರಿನ್ನೋಜಸಾ ವೃತ್ರಂ 
ಮರುತ್ವಾಂ ಅವಧೀರರ್ಚಿನ್ನನುಸ್ವರಾಜ್ಮಂ |" (1-80-11) 

ವಜ್ರಾಯುಧವನ್ನು ನಿರ್ಮಿಸಿಕೊಟ್ಟ ತೃಷ್ಟೃವೂ ಸಹ ವೃತ್ರನೊಡನೆ ಇಂದ್ರ ಕನಲಿ 
ಕದನವಾಡಿದಾಗ ನಡುಗಿದನು-'ತ್ವಷ್ಟಾಚಿತ್ತವ ಮನ್ಯವೇ ಇಂದ್ರವೇವಿಜ್ಯತೇ ಭಿಯಾ' 
(1-80-14). ಮರದ ರೆಂಬೆಗಳನ್ನು ಕತ್ತರಿಸುವಂತೆ ಇಂದ್ರ ವೃತ್ರನನ್ನು ತನ್ನ ವಜ್ರಾಯುಧದಿಂದ 
ವಧಿಸಿದನು. ಜಲವನ್ನು ಆವರಿಸಿಕೊಂಡಿದ್ದ ವೃತ್ರ. ಆಕಾಶವನ್ನೂ ಜಲವನ್ನೂ ಮರೆಮಾಡಿ 
ಗೂಡವಾಗಿ ಮರೆಯಾಗಿದ್ದನವನು. ನೀರನ್ನೆಲ್ಲಾ ಆವರಿಸಿಬಿಟ್ಟಿದ್ದ ಇವನನ್ನು ಇಂದ್ರ 
ವಧಿಸಿದುದರಿಂದ 'ಅಪ್ಪುಜಿತ್‌' ಎಂದು ಕರೆಯಲ್ಪಟ್ಟನು. ಇಂದ್ರನು ವೃತ್ರನನ್ನು ಇಂದೂ, 
ಮುಂದೂ ವಧಿಸುವನೆಂದು ಅನೇಕಸಲ ಹೇಳಿರುವುದರಿಂದ ವೃತ್ರವಧೆ ಪ್ರಕೃತಿಯ 
ವ್ಯಾಪಾರವಿರಬಹುದೆಂದು ಊಹಿಸಿದ್ದಾರೆ. ವೃತ್ರನನ್ನು ವಧಿಸಿ ಅನೇಕ ಉಷುಕಾಲಗಳಲ್ಲಿಯೂ, 
ಶರತ್ಕಾಲಗಳಲ್ಲಿಯೂ ನದಿಗಳನ್ನು ಹರಿಸಿದನೆಂದು ಹೇಳಿದ್ದಾರೆ. 

ವೃತ್ರನನ್ನು ವಧಿಸಿದ ಇಂದ್ರ ಅಂಧಕಾರದಿಂದ ಮರೆಯಾಗಿದ್ದ ಅನೇಕ ಶರತ್ಕಾಲಗಳನ್ನೂ, 
ಉಷುಕಾಲಗಳನ್ನೂ ತೋರಿದ. ವೃತ್ರನಿಂದಾವೃತವಾದ ಉದಕಗಳನ್ನು ಬಿಡಿಸಿದ. ಮೇಘಗಳಲ್ಲಿ 
ಸುತ್ತಲೂ ಸೆರೆಹಿಡಿಯಲ್ಪಟ್ಟ ಅನೇಕ ನದಿಗಳನ್ನು ಭೂಮಿಯಮೇಲೆ ಐರಿಯುವಂತೆ ಮಾಡಿದೆ.' 

'ಪೂರ್ವೀರುಷಸಃ ಶರದಶ್ಚ ಗೂರ್ತಾ 

ವೃತ್ರಂ ಜಘನ್ವಾಂ ಅಸೃಜದ್ವಿ ಸಿಂಧೂನ್‌ | 
ಪರಿಷ್ಠಿತಾ ಅತೃಣದ್ಪದ್ಧಧಾನಾಃ 

ಸೀರಾ ಇಂದ್ರಃ ಸ್ರವಿತವೇ ಪೃಥಿವ್ಯಾ ॥ (4-19-8) 


೨. ವೈದಿಕ ಸಾಹಿತ್ಯ ಚರಿತ್ರ 


ಹೀಗೆ ದಾನವನನ್ನು ಕೊಂದು ಪರ್ವತವನ್ನು ಪುಡಿಮಾಡಿ, ತಡೆಯಲ್ಪಟ್ಟ ಜಲವನ್ನು 
ಪ್ರವಹಿಸುವಂತೆ ಮಾಡಿದ. ವೃತ್ರನೊಡನೆ ಆದ ಇಂದ್ರನ ಈ ಯುದ್ಧವನ್ನು ಅನೇಕ ಮಂತ್ರಗಳಲ್ಲಿ 
ವಿಸ್ತಾರವಾಗಿ ಹೇಳಿದ್ದಾರೆ. 
ವೃತ್ರನನ್ನು ವಧಿಸಿದನಂತರ ಸೂರ್ಯನನ್ನು ದ್ಯುಲೋಕದಲ್ಲಿ ನಿಲ್ಲಿಸಿದನೆಂದೂ, 
ಹಸುಗಳನ್ನು ತೋರಿಕೊಟ್ಟನೆಂದೂ ಹೇಳಿದ್ದಾರೆ. 
ವೃತ್ರವಧವೆಂದರೆ ವರ್ಷಕರ್ಮವೆಂದು ನೈರುಕ್ತರ ಮತ. ಗೋವುಗಳೆಂದರೆ ಕಿರಣಗಳಿಗೂ 
ಅನ್ವಯಿಸುವುದರಿಂದ ವೃತ್ರವಧವೆಂದರೆ ಸೂರ್ಯೋದಯವೆಂದೂ ಕೆಲವರು 
ಅಭಿಪ್ರಾಯಪಡುತ್ತಾರೆ. ರಾತ್ರಿಯ ಕತ್ತಲೆಯನ್ನು ಕೊಟ್ಟಿಗೆಯಿಂದ ಬರುವ ಮಂದೆಗೆ 
ಹೋಲಿಸಿರುವುದು ಇದನ್ನು ಸಮರ್ಥಿಸುತ್ತದೆಯೆಂದು ಇವರ ಬಾವ. ಉತ್ತರ ಧ್ರುವದಲ್ಲಿ 
ದೀರ್ಥರಾತ್ರಿಯಾದ ಮೇಲೆ ಬರುವ ಸೂರ್ಯೋದಯ, ಜಲಸಂಚಾರ, ಕತ್ತಲೆ ಬೆಳಕುಗಳ 
ಹೋರಾಟವನ್ನು ವೃತ್ರವಧ ಹೇಳುವುದೆಂದು ಬಿ. ಜಿ. ತಿಲಕರ ಮತ. 
ವೃತ್ರನನ್ನು ಮಾತ್ರವಲ್ಲದೆ ಇನ್ನೂ ಅನೇಕ ಅಸುರರನ್ನು ಇವನು ಧ್ವಂಸ ಮಾಡಿದ. 
ತೊಂಭತ್ತೊಂಬತ್ತು ಬಾಹುಗಳುಳ್ಳ ಉರಣನನ್ನೂ, ಆರು ಕಣ್ಣುಗಳನ್ನೂ ಮೂರು ತಲೆಗಳನ್ನೂ 
ಹೊಂದಿದ್ದ ತೃಷ್ಟರೂಪನಾದ ವಿಶ್ವರೂಪನನ್ನೂ, ಸ್ವಶ್ನ, ಶುಷ್ಲ, ವ್ಯಂಸ, ಪಿಪ್ರು, ನಮುಚಿ, 
ರುದ್ರಿಕ, ಚುಮುರಿ, ಧುನಿ, ಶಂಬರ, ಅಶ್ನ, ನಾರ್ಮರ, ದಬೀಕ ಮೊದಲಾದ ಅಸುರರನ್ನೂ 
ಧ್ವಂಸ ಮಾಡಿದ. (2-14-5) (2-15-9), (2-19-6), (2-20-5), (2-20-8). ಅಸುರರನ್ನು 
ಕೊಂದು ಅವರ ಕಬ್ಬಿಣದ ಪುರಗಳನ್ನು ನಾಶಮಾಡಿದನು. ಆದುದರಿಂದಲೇ ಇಂದ್ರನಿಗಿಂತ 
ವೀರರೂ ದೊಡ್ಡವರೂ ಇಲ್ಲ-'ಯಸ್ಮಾದಿಂದ್ರಾದ್ಬಹತಃ ಕಿಂಚನೇಮೃತೇ ವಿಶ್ವಾನ್ಯಸ್ಥಿನ್‌ 
ಸಂಭೃತಾಧಿ ವೀರ್ಯಾ' (2-16-2). 
ಯೋಧರು ಇಂದ್ರನನ್ನು ಭಜಿಸಿ ರಣರಂಗಕ್ಕೆ ಹೋಗುವರು. 'ಇಂದ್ರಂ ನರೋನೇಮಧಿತಾ 
ಹವಂತೇ'. ಇವನು ಯೋಧರ ದೈವ. ಅದ್ದರಿಂದಲೇ ಶತ್ರುಗಳ ಮೇಲೆ ಯುದ್ಧಕ್ಕೆ ಹೋಗುವಾಗ 
ಇವನ ರಕ್ಷಣೆ ಬೇಡಿದ್ದಾರೆ. ಬಾಧಕರಾದ ಅಸುರರನ್ನು ಕೊಂದು ಉತ್ತಮರಾದ ಆರ್ಯರನ್ನು 
ಇವನು ರಕ್ಷಿಸುವನು-'ಹಶ್ಚೀದಸ್ಕೂನ್‌ ಪ್ರಾರ್ಯಂ ವರ್ಣಮಾವತ್‌' (3-34-9). "ಪಪ್ರು, 
ಮೃಗಯ ಮೊದಲಾದವರನ್ನು ನೀನು ಕೊಂದೆ, ವಿದಧಿಪುತ್ರನಾದ ಯಜಿಶ್ವನಿಗೆ ವಶನಾದೆ. 
15,000 ಕೃಷ್ಣವರ್ಣದ ರಕ್ಕಸರನ್ನು ನೀನು ಸೀಳಿ ಹಾಕಿದೆ." 
"ತ್ವಂ ಪಿಪ್ರುಂ ಮೃಗಯಂ ಶೂಶುವಾಂಸಂ 
'ಯಜಿಶ್ವನೇ ವೈದಥಿನಾಯ ರಂಧೀಃ | 
ಪಂಚಾಶತ್ಛಷ್ಣಾ ನಿವಪ: ಸಹಸ್ರಾ 
ಅತ್ಕಂ ನ ಪುರೋ ಜರಿಮಾ ವಿದರ್ದ;" (6-16-13) 
ಓಜಿಷ್ಠನೂ, ಬಲಿಷ್ಠನೂ, ಸಜ್ಜನರಲ್ಲಿ ಜೇಷ್ಠತಮನೂ ಆದ ಈ ಇಂದ್ರ ಅಪಾರ 
ಕರುಣಾಮಯನೂ ಹೌದು-' ನ ತ್ವದನ್ಕೋಮಘುವನ್ನಸ್ತಿಮರ್ಡಿತಾ' (1-84-19) ಭಕ್ತರಲ್ಲಿ 
ಇವನು ಅತ್ಯಂತ ಅನುಗ್ರಹವನ್ನು ತೋರಿಸುವನು. ಇವನು ಭಕ್ತರ ಸಖಾ. ಭಕ್ತ ಇವನನ್ನು 
'ಭ್ರಾತಃ' ಎಂದು ಕರೆಯುವ ಸಲಿಗೆ ಹೊಂದಿದ್ದಾನೆ. 'ಯಾಹೀಂದ್ರ ಭ್ರಾತಃ' (3-53-5). 
ಸರ್ವವಿಧವಾದ ಬಂಧು ಇವನು. ತಾಯಿಯೂ ಇವನೇ, ತಂದೆಯೂ ಇವನೇ. 
ತ್ವಂ ಹಿ ನು ಪಿತಾ ವಸೋ ತ್ವಂ ಮಾತಾ ಶತಕ್ರತೋ ಬಭೂವಿಥ (8-98-2) 


ಸಂಹಿತೆಗಳು ೧೨೫ 


ಕುಶಿಕವಂಶದವರ ಮೇಲೆ ಇವನ ಕೃಪಾವರ್ಷ ಹೆಚ್ಚಾಗಿ ಆದಕಾರಣ ಇವನನ್ನು 'ಕೌಶಿಕ' 
ಎಂದು ಕರೆದಿದ್ದಾರೆ. (1-10-11). ಇಂದ್ರನು ಭಕ್ತರಲ್ಲಿ ಅನುಗ್ರಹ ತೋರುವಂತೆ ಇವನನ್ನು 
ಸೇವಿಸದೆ ಇರುವವರಿಂದ ದೂರನಾಗುವನು. ಸಕಲ ಸಮೃದ್ಧಿಯೂ ಇವನಿಂದ ಆಗುವುದು. 
ಇಂದ್ರಭಕ್ತ ನಿಗೆ ಯಾರಿಂದಲೂ ಅಭಿಭವವುಂಟಾಗದು ; ಅಪಜಯವಾಗಲ್ಲೀ ಮೃತ್ಯುವಾಗಲೀ 
ಅವನ ಹತ್ತಿರ ಸುಳಿಯದು. 'ಕಸ್ತಂ ಇಂದ್ರ ತ್ವಾವಸುಮಾ ಮರ್ತೋದಧರ್ಷತಿ?” 
(5-152-1). ಎರಡು ಕೈಗಳಲ್ಲೂ ಐಶ್ವರ್ಯ ಮೊದಲಾದುವನ್ನು ಹಿಡಿದುಕೊಂಡು ಇವನು 
ಕೊಡುಗೈಯಿಂದ ಭಕ್ತರನ್ನು ಅನುಗ್ರಹಿಸುವನು-'ಉಭಾ ತೇ ಪೂರ್ಣಾ ವಸುನಾ ಗಬಸ್ತೀ' 
(7-37-3). 

'ಎಲೈ ಇಂದ್ರನೇ ಶತ್ರುಬಾಧಕವಾದ ಧನವನ್ನು ನಮಗೆ ಕೊಡು-ವ್ಯವಹಾರ 3೪ದ 
ಮಗನಿಗೆ ತಂದೆ ಪಾಲು ಕೊಡುವಂತೆ. ಅಂಕುಶವನ್ನು ಹಿಡಿದವನು ಪಕ್ವವಾದ ಫಲಗಳನ್ನು 
ಕೆಡಹುವಂತೆ ನಮ್ಮ ಇಚ್ಛೆಯನ್ನು ಪೂರ್ತಿಗೊಳಿಸುವ ಧನವನ್ನು ವರ್ಷಿಸು.' 

'ಆ ನಸ್ತುಜಂ ರಯಿಂ ಭರಾಂಶಂ ನ ಪ್ರತಿಜಾನತೇ | 
ವೃಕ್ಷಂ ಪಕ್ಚಂ ಫಲಮಂಕೀವ ಧೂನುಹೀಂದ್ರ ಸಂಪಾರಣಂ ವಸು ॥ (3-45-4) 
ಇಂದ್ರನೀಗ ಸಕಲ ಸಂಪತ್ತುಗಳಿಗೂ ಆಕರ. ಇಂದ್ರನು ಕರುಣಿಸುವ ಸಿರಿಯ ವಿಚಾರವನ್ನು 
(5-47) ಒಂದು ಸೂಕ್ತ ಪೂರ್ಣವಾಗಿ ಹೇಳುತ್ತದೆ. ಉದಾರಿಯಾದ ಅವನೀಗ 'ಮಘವನ್‌', 
'ವಸುಪತಿ'. 
ಹಸು ಕರುವಿನ ಹಸಿವನ್ನಿಂಗಿಸುವಂತೆ ನಮ್ಮನ್ನು ರಕ್ಷಿಸೆಂದು ಯಪಿ ಬೇಡುತ್ತಾರೆ- 
'ವರ್ವೃತ್ಸೃನೋ ದೇನುರ್ನವತ್ಸಂ ಯವಸಸ್ಕ ಪಿಪ್ಪುಪೀ' 
ಆಪತ್ತಿನಿಂದ ನಮ್ಮನ್ನು ರಕ್ಷಿಸಲು ಸಮರ್ಥನೆಂದರೆ ಇಂದ್ರನೊಬ್ಬನೇ (2-1-76). 'ಪ್ರತೇ 
ನಾವಂ ನ ಸಮನೇ ವಚಸ್ಕುವಂ' ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ದಾಟಿಸುವ ನಾವೆಯಂತೆ 
ಇವನು ನಮ್ಮನ್ನು ಈ ಕಷ್ಟ ಸಮುದ್ರದಿಂದ ದಾಟಿಸುವನು. ಹೀಗೆ ರಕ್ಷಕನಾದ ಇಂದ್ರ 
ನಮ್ಮ ತಂದೆಯಂತೆ. 'ಮಕ್ಕಳು ತಂದೆಯನ್ನು ಹೇಗೋ ಹಾಗೆ ನಾವು ನಿಮ್ಮನ್ನು ಸ್ತುತಿಸುವೆವು.' 
'ಯದೀಂ ಸ ಬಾಧಃ ಪಿತರಂ ನ ಪುತ್ರಾಃ 
ಸಮಾನದಣ್ಲಿಃ ಅವಸೇ ಹವಂತೇ | (7-27-2). 
ಇಂಥ ಮಹನೀಯನನ್ನು ಯಥಾವತ್ತಾಗಿ ಸ್ತುತಿಸುವುದೂ ಅಸಾಧ್ಯವೇ. ಅಂಥ ಶಕ್ತಿ ನಮ 
ಗೆಲ್ಲಿದೆ? 

'ಇಂದ್ರನೇ ನಮ್ಮ ಸೂಕ್ತಗಳು ಹೇಗೆ ತಾನೇ ಪೂರ್ಣವಾಗಿ ನಿನ್ನನ್ನು ಅಲಂಕರಿಸಿಯಾವು? 
ಎಲೈ ಮಘವನ್‌, ಯಾವಾಗ ನಿನ್ನ ಪ್ರೀತಿಯನ್ನು ನಾವು ಪಡೆದೇವು? ನಿನ್ನನ್ನು ಬಯಸಿಯೇ 
ಎಲ್ಲಾ ಸ್ತುತಿಗಳನ್ನೂ ಮಾಡಿದ್ದೇನೆ. ಆದ್ದರಿಂದ, ಇಂದ್ರನೇ, ಈ ನನ್ನ ಸ್ತುತಿಗಳನ್ನು ಕೇಳುವ 
ಕೃಪೆ ಮಾಡಬೇಕು. 

'ಕಾ ತೇ ಅಸ್ಪೃರಂಕೃತಿಃ ಸೂಕ್ತೈಃ 
ಕದಾ ನೂನಂ ತೇ ಮಘವನ್‌ ದಾಶೇಮ | 


ವಿಶ್ವಾ ಮತೀರಾ ತತನೇ ತ್ಪಾಯಾಧಾ- 
ಮ ಇಂದ್ರಶೃಣವೋ ಹವೇಮಾ ॥ (7-29-3) 


ಎ ವೈದಿಕ ಸಾಹಿತ ಚರಿತ್ರ 


ನಾವು ರಚಿಸಿ ಅರ್ಪಿಸಿದ ಈ ಸೂಕ್ತವನ್ನು ತಂದೆಯ ವಾತ್ಮಲ್ಕವನ್ನುಳ್ಳ ನೀನು ಒಪ್ಪಿಕೊಳ್ಳ 
ಬೇಕೆಂದು ಬೇಡಿಕೊಂಡಿದ್ದಾರೆ. 
ಇಂದ್ರನನ್ನು ಬಿಟ್ಟು ಬೇರೆ ಪ್ರಾಪ್ಕರಿಲ್ಲವೆಂದು ಯಷಿ ಇಂದ್ರನನ್ನು ಸ್ತುತಿಸಿದ್ದಾರೆ-"ಎಲೈ 
ಇಂದ್ರನೇ ನಿನ್ನನ್ನು ಬಿಟ್ಟು ಬೇರೆ ಪ್ರಾಪ್ಕರು ನಮಗಿಲ್ಲ. ಪ್ರಶಸ್ಯನಾದ ನಿನ್ನನ್ನುಳಿದು ನಮ್ಮನ್ನು 
ರಕ್ಷಿಸುವವರಿನ್ನಿಲ್ಲ"- 
ಯೇ ಚಪೂರ್ವಭುಷಯೋ ಯೇಚನೂತ್ನಾ 
ಇಂದ್ರಬ್ರಹ್ಮಾಣಿ ಜನಯಂತ ವಿಪ್ರಾಃ | 
ಅಸ್ಮೇ ತೋ ಸಂತು ಸಖ್ಶಾ ಶಿವಾನಿ 
ಯೂಯಂಪಾತಸ್ವಸ್ತಿಭಿಃ ಸದಾನಃ || 7-22-9) 
'ನಹಿತ್ವದನ್ಯನ್ಮಘುವನ್ನು ಆಪ್ಕಂ 
ವಸ್ಕೋ ಅಸ್ತಿ ಪಿತಾಚನ |' ೧-32-19) 
ಸರ್ವರ ಬಂಧುವಾದ ಈ ದೇವಸದೃಶವಾದ ಭಕ್ತಿಗೆ ಒಲಿಯುವನು (7-70-3). ಸದ್ಭಕ್ತರ 
ಹೃದಯದಲ್ಲಿ ಇವನು ನೆಲೆಸುವನು (7-21-14). ಯಷಿ ಇಂದ್ರನನ್ನು ಸ್ತುತಿಸುವಾಗ-'ನೀನು 
ನಮ್ಮನ್ನು ಸಲಹಬೇಕಾದುದು ನಿನ್ನ ಕರ್ತವ್ಮ'ವೆಂಬುದನ್ನು ಅನ್ಕಾಪದೇಶವಾಗಿ ಆಡಿ 
ತೋರಿಸಿದ್ದಾರೆ. 
'ನಿನ್ನಷ್ಟು ಐಶ್ವರ್ಯ ನನಗಿದ್ದರೆ ನನ್ನ ಭಕ್ತನನ್ನು ಪಾಪಕ್ಕೆ ಬಿಡುತ್ತಿರಲಿಲ್ಲ. ಸಲಹುತ್ತಲೇ 
ಇದ್ದೆ.' 
'ಯದಿಂದ್ರ ಯಾವತ ಸ್ಪೃಮೇತಾವದಹ ಮೀಶೀಯ | 
ಸ್ತೋತಾರ ಮಿದ್ದಿಧಿಷೇಯ ರದಾವಸೋ ನ ಪಾಪತ್ಪಾಯ ರಾಶೀಯ ॥' 
(6-32-18) 
ಇವನು ಭಕ್ತರಲ್ಲಿ ಅಪಾರವಾದ ಅನುಗ್ರಹ ತೋರುವನೆಂಬುದಕ್ಕೆ ಅನೇಕ ನಿದರ್ಶನಗಳಿವೆ. 
ತುರ್ವಶ, ಯದು ಮೊದಲಾದವರು ಸುರಕ್ಷಿತವಾಗಿ ನದಿಯನ್ನು ದಾಟುವಂತೆ ಇಂದ್ರ ಸಹಾಯ 
ಮಾಡಿದನು. ಇಪ್ಪತ್ತು ಮಂದಿ ನಾಯಕರನ್ನೂ ಅವರ 60099 ಯೋಧರನ್ನೂ ಇಂದ್ರ ಸುಶ್ರವನ 
ಜೊತೆಗೆ ಧೃಂಸಮಾಡಿದ. ದಾಶರಾಜ್ಞ ಯುದ್ಧದಲ್ಲಿ ರಾಜ 'ಸುದಾಸನು ವಿಜಯವನ್ನು 
ಹೊಂದುವಂತೆ ಸಹಾಯ ಮಾಡಿದವನಿವನೇ (7-33-3). ತೃತ್ಸುಗಳ ಸ್ತುತಿಯಿಂದ ಪ್ರೀತನಾಗಿ 
ಇವನು ಸುದಾಸನ ಶತ್ರುಗಳನ್ನು ಪರುಶ್ನಿ ನದಿಯಲ್ಲಿ ಮುಳುಗಿಸಿದ (8-18-9,13). ಸ್ನಾನಕ್ಕಾಗಿ 
ನದಿಗೆ ಬಂದ ಅಪಾಲಾ ಎಂಬ ಕನ್ನೆ ಸೋಮಲತೆಯನ್ನೊಂದನ್ನು ಕಂಡು ಅದನ್ನು ಹಲ್ಲಿನಿಂದ 
ಸಿಗಿದು, ಆ ಸೋಮರಸವನ್ನು ಇಂದ್ರನಿಗೆ ಅರ್ಪಣೆ ಮಾಡಿದಳು ಮತ್ತು ಅವನಿಂದ ಅನೇಕ 
ವರಗಳನ್ನು ಪಡೆದಳು (8-80). 
ಹೀಗೆ ಇಂದ್ರನು ಪೃಥಿವೀ, ಪರ್ವತಗಳು ಮೊದಲಾದುವನ್ನು ದೃಢಪಡಿಸುವ, 
ಅಂತರಿಕ್ಸವನ್ನು ನಿರ್ಮಿಸುವ, ದ್ಯುಲೋಕವನ್ನು ನಿಲ್ಲಿಸುವ-ಅದ್ಭುತವಾದ ಸಾಮರ್ಥ್ಯವನ್ನು 
ಹೊಂದಿರುವಂತೆ ಭಕ್ತರಲ್ಲಿ ಅಪಾರವಾದ ವಾತ್ಸಲ್ಯವನ್ನೂ ಹೊಂದಿದ್ದಾನೆ. ಅದರಿಂದಲೇ 
ಇಂದ್ರನಿಗಿಂತ ದೊಡ್ಡವರಿಲ್ಲವೆಂದು ಯಪಿ ಉದ್ದಾರ ಹೊರಡಿಸಿದ್ದಾರೆ- 
'ಯಸ್ಮಾದಿಂದ್ರಾದ್ಬೃಹತಃ ಕಿಂಚನೇಮೃತೇ 
ವಿಶ್ವಾನ್ಮಸ್ಮಿನ್‌ ಸಂಭೃತಾಧಿ ವೀರ್ಯಾ / (2-16-2) 


ಸಂಹಿತೆಗಳು ೧೨೭ 


ಪ್ರಾಜ್ಮುಖವಾಗಿದ್ದ ಸಿಂಧೂವನ್ನು ಇವನು ಉದಜ್ಮುಖವಾಗಿ ಮಾಡಿದ. ಉಷೆಯ 
ಶಕಟವನ್ನಿವನು ಚೂರ್ಣಮಾಡಿದನು- 
'ಸೋದಂಚಂ ಸಿಂಧುಂ ಅರಿಣಾನ್ಮ ಹಿತಾ 
ವಚ್ರೇಣಾನ ಉಷಸ: ಸಂಪಿಪೇಷ' (2-15-6) 
ಸೂರ್ಯನೆ ಉದಯವನ್ನು ತಡಮಾಡಿಸಿದ ಉಷೆಯನ್ನು ಓಡಿಸಿ ಇಂದ್ರ ಸೂರ್ಯನನ್ನು 
ಬೇಗ ಬರಮಾಡಿದನೆಂದು ಇದರಿಂದ ಗೊತ್ತಾಗುತ್ತದೆ. ಸೋಮ ಸಂಪಾದನ ಮಾಡಿದವನೂ 
ಇಂದ್ರನೇ ಎಂದು ಹೇಳಿದೆ. ಸುಪರ್ಣನು ಅಮೃತವನ್ನು ತಂದುಕೊಟ್ಟುದೂ ಇವನಿಗೇ ಪಣಿಗಳು 
ಹಸುಗಳನ್ನು ಅಪಹರಿಸಿದಾಗ ಸುರಮೆಯೆಂಬ ದೇವಶುನಿಯ ಸಹಾಯದಿಂದ ಅವುಗಳನ್ನು 
ಗೆದ್ದು ತಂದವನೂ ಇಂದ್ರನೇ. ಹೀಗೆ ದೇವತೆಗಳಲ್ಲೆಲ್ಲಾ ಓಜಿಷ್ಠನೂ ಬಲಿಷ್ಠನೂ ಆದವನು 
ಇಂದ್ರ. 
ಆದುದರಿಂದ "ಎಲೈ ಇಂದ್ರನೇ, ಪ್ರಾಕ್ಷನೆರಾದ ಯಷಿಗಳೂ ನೂತನರಾದ ಯಷಿಗಳೂ 
ನಿನ್ನನ್ನು ಸ್ತುತಿಗಳಿಂದ ಅರ್ಚಿಸಿದರು. ಅವರಲ್ಲಿ ಹೇಗೋ ಹಾಗೆ ನಮ್ಮಲ್ಲಿಯೂ ನಿನ್ನ ಸಖ್ಯ 
ಮಂಗಳಕರವಾಗಿ ಬೆಳೆಯಲಿ. ಎಲ್ಲ ಮಂಗಳಗಳಿಂದ ನಮ್ಮನ್ನು ಅನವರತ ರಕ್ಷಿಸಬೇಕು" 
ಎಂದು ಬೇಡಿದ್ದಾರೆ ಯಷಿಗಳು ಇವನನ್ನು. 


ವಾಯು-ವಾತ 

ಜುಗ್ಬೇದದಲ್ಲಿ ವಾಯುದೇವತಾಕವಾದ ಸೂಕ್ತಗಳು ಎರಡು ಮೂರು ಇವೆ. ಅಲ್ಲದೆ 
ಇತರ ದೇವತೆಗಳೊಡನೆ ಐದಾರು ಸೂಕ್ತಗಳಲ್ಲಿ ವಾಯುದೇವತೆಯನ್ನು ಸ್ತುತಿಸಲಾಗಿದೆ. 
ಕೆಲವು ಕಡೆ ವಾಯು, ವಾತ ಎಂದು ಈ ದೇವತೆಯ ಹೆಸರನ್ನು ಪ್ರತ್ಯೇಕವಾಗಿ ಹೇಳಲಾಗಿದೆ. 
ಇವೆರಡು ಹೆಸರುಗಳೂ ಒಂದೇ ದೇವತೆಗೆ ಅನ್ವಯಿಸುವುವೆಂದು ಕಾಣುತ್ತದೆ. ಸಾಯಣಾ 
ಚಾರ್ಯರು ಭಾಷ್ಯದಲ್ಲಿ 'ವಾತಸ್ಮಮಹಿಮಾನಾಂ' ಎಂದರೆ 'ವಾಯುವಿನ ಮಹಿಮೆಯನ್ನು' 
ಎಂದೇ ಅರ್ಥಮಾಡುತ್ತಾರೆ. 

ವಾಯುದೇವತೆ ಯಗ್ವೇದದೇವತಾತ್ರಿತೆಯದಲ್ಲಿ ಒಬ್ಬನಾಗಿದ್ದಾನೆ. ಯಾಸ್ಕರು 
(ನಿ. 7-5) ನಿರುಕ್ತದಲ್ಲಿ ದೇವತಾ ವಿಭಾಗ ಮಾಡುವಾಗ ಅಂತರಿಕ್ಟಸ್ಲಾನಕ್ಕೆ 'ವಾಯುರ್ವಾ 
ಇಂದ್ರೋವಾ ಅಂತರಿಕ್ಸಸ್ಥಾನಃ' ಎಂದು ಹೇಳುತ್ತಾರೆ. ಅನಿತ್ಯದರ್ಶನನು ವಿದ್ಯುದಾಖ್ಕನಾದ 
ಇಂದ್ರ. ಆದರೆ ವಾಯು ನಿತ್ಕದರ್ಶನ. ಅಂತರಿಕ್ಷಸ್ಥಾನದ ಪ್ರಧಾನ ದೇವತೆಯಾಗಿ ವಾಯು 
ದೇವತಾವ್ಕೂಹದಲ್ಲಿ ಮುಖ್ಯನಾಗಿದ್ದಾನೆ. ಎಲ್ಲ ಜೀವಿಗಳೂ ಜೀವಿಸಿ ಬಾಳಬೇಕಾದರೆ 
ವಾಯುದೇವನ ಕೃಪೆಯಿಲ್ಲದೆ ಸಾಧ್ಯವಿಲ್ಲ. ದೇಹದಲ್ಲಿ ಪಂಚಧಾ ವಿಭಕ್ತನಾಗಿ ಪ್ರಾಣ, 
ಅಪಾನ, ವ್ಯಾನ, ಉದಾನ, ಸಮಾನ ರೂಪನಾಗಿ ಎಲ್ಲ ಜೀವಿಗಳ ಜೀವನಯಾತ್ರೆಯನ್ನು 
ನಡೆಸಿಕೊಡುವವನು ಇವನೇ. ಜೀವಿಗಳು ಆತ್ಮೋದ್ಧಾರ ಮಾಡಿಕೊಳ್ಳಲು ಸಾಧ್ಯವಾಗುವ 


55. (6-50-12), (10-92-13). 

ಮಧ್ಯಮಸ್ಮಾನ ದೇವತೆಗಳಲ್ಲಿ ವರ್ಷಕರ್ಮದಲ್ಲಿ ಪ್ರಥಮಾಧಿಕಾರವುಳ್ಳ ವಾಯುವಿಗೆ ಮೊದಲು 
ಸ್ಥಾನವೆಂದು ಯಾಸ್ಕರು "ತಾಸಾಂ ವಾಯು: ಪ್ರಥಮಗಾಮೀ ಭವತಿ' (ನಿ. 10-1) ಎಂದು ಹೇಳುತ್ತಾರ- 
'ವಾಯುರ್ವಾತೇರ್ವೇತೇರ್ವಾ ಸ್ಥಾದ್ಗತಿಕರ್ಮಣ;, ವತೇರಿತಿ ಸ್ತಾಲಾಷ್ಮೀವಿ:, ಅನರ್ಥಕೋವಕಾರ: (ನಿ. 
10-2). ವಾತಶಬ್ದ ನಿರ್ವಚನ ಹೇಳುತ್ತಾ ಯಾಸ್ಕರು 'ವಾತೋವಾತೀತಿಸತಃ' (ನಿ 10-34-4) ಎಂದು 
ಹೇಳಿ 'ವಾಗತಿ ಗಂಧನಯೋಃ' ಎಂಬ ಧಾತುವಿನಿಂದ ಬಂದಿದೆಯೆಂದು ಹೇಳಿದ್ದಾರೆ. 


636 ವೈದಿಕ ಸಾಹಿತ್ಯ ಚರಿತ್ರ 


ಈ ದೇಹಯಾತ್ರೆಯನ್ನು ಸುಗಮವಾಗಿ ನಡೆಸುವವನಿವನು. ಭಗವಂತನ ಸುರಿದರವಾದ 
ನಿರ್ಮಾಣವಾದ ಈ ಭೂಮಂಡಲದಲ್ಲಿರುವ ಸಾರತಮವಾದ ಸೃಷ್ಟಿಯನ್ನನುಭವಿಸಿ ವಿವೇಕವನ್ನು 
ಸಂಪಾದಿಸಿ ಯಜ್ಞಯಾಗಾದಿಗಳ ಮೂಲಕ ಆ ಪರಮದೇವನ ಆರಾಧನೆಯನ್ನು ಮಾಡಿ 
ಸಿದ್ಧಿಯನ್ನು ಹೊಂದಲು ಸಾಧ್ಯವಾಗುವುದು ಈ ಮಹಾತ್ಮನ ಕೃಪೆಯಿಂದ. ಅದರಿಂದಲೇ 
ವಾಯುದೇವನು ಸರ್ವತ್ರ ಇರುವುದನ್ನು ಮನಗಂಡ ಯಷಿ ಈ ದೇವನ ಸ್ತುತಿಯಲ್ಲಿ 
ಪರವಶನಾಗಿದ್ದಾನೆ. ನಮ್ಮನ್ನು ಧರಿಸಿ ಶರೀರಧಾರಣೆಗೆ ಸಹಾಯವೆಸಗಿ ಆತ್ಮಯಾತ್ರೆ 
ಸಾಧ್ಯವಾಗುವಂತೆ ಪೃಥ್ವೀದೇವಿ ಮಾಡುವಂತೆ ವಾಯುವೂ ಸಹ ನಾವು ಜೀವಿಸಿ ಜೀವನದ 
ಪರಮ ಫಲವನ್ನು ಪಡೆಯುವಂತೆ ಸಹಾಯ ಮಾಡುತ್ತಾನೆ. ವಾಯುವಿನ ಸತತವಾದ ಗತಿ 
ನಮಗೆ ಹೀಗೆ ಪರಮೋಪಕಾರಕ. 
"ದ್ಯಾವಾಪೃಥಿವೀಗಳೆಂಬ ಎರಡು ಲೋಕಗಳೂ ವಾಯುವನ್ನು ಲೋಕದ ಸಂಪತ್ಪಾಪ್ತಿ 
ಗಾಗಿ ಉತ್ಪತ್ತಿ ಮಾಡಿದರು. ಇಂಥ ವಾಯು ಧನಾರ್ಥವಾದ ಸ್ತುತಿಗಳನ್ನು ಅಂಗೀಕರಿಸುವನು.“ 
'ರಾಯೇನು ಯಂ ಜಜ್ಞತೂ ರೋದಸೀ ಮೇ 
ರಾಯೇ ದೇವೀ ಧಿಷಣಾ ಧಾತಿ ದೇವಂ /' (7-90-3) 
ಇವನನ್ನು 'ತೃಷ್ಟುರ್ಜಾಮಾತಃ' (8-26-21) ಎಂದು ಹೇಳಿದ್ದಾರೆ. ಪುರುಷ ಸೂಕ್ತದಲ್ಲಿ 
'ಪ್ರಾಣಾದ್ವಾಯುರಜಾಯತ' ಎಂದು ಹೇಳಿ ಆ ಮಹಾನ್‌ ಆದ ಪುರುಷನ ಪ್ರಾಣದಿಂದ 
ಇವನು ಜನಿಸಿದನೆಂದಿದ್ದಾರೆ (10-90-13). 'ಅಜನಯೋ ಮರುತೋ ವಕ್ಷಣಾಭ್ಕೋದಿವ' 
(1-134-4) ದೀಪ್ತವಾದ ಅಂತರಿಕ್ಷದಿಂದ ಮರುನ್ನಾಮಕರಾದ ದೇವತೆಗಳನ್ನು ನೀನು 
ಜನಿಸುವಂತೆ ಮಾಡಿದೆ ಎಂದು ಹೇಳಿ ಮರುತ್ತುಗಳು ಜನಿಸುವಂತೆ ಇವನು ಮಾಡಿದನೆಂದಿದ್ದಾರೆ. 
ವಾಯುದೇವ ಮನೋಹರ ರೂಪಿ-'ವಾಯವಾ ಯಾಹಿ ದರ್ಶತ' (1-2-1) 
ಇಂದ್ರನಂತೆ ಇವನೂ ದ್ಳುಲೋಕವನ್ನು ಮುಟ್ಟುವಷ್ಟು ಉನ್ನತರೂಪಿ. ಅವನಂತೆ ಇವನೂ 
ಮನೋವೇಗವುಳ್ಳವನು. ಸಹಸ್ರನಯನಯುಕ್ತ. ಮೇಧಾವಿಗಳು ಇಬ್ಬರನ್ನೂ ಸೋಮಪಾಕಕ್ಕೆ 
ಆಹ್ವಾನಿಸುವರು. 
'ಉಭಾ ದೇವಾ ದಿವಿಸ್ಪೃಶೇಂದ್ರಾಮಯೂ ಹವಾಮಹೇ | 


ಆಸ್ಕ ಸೋಮಸ್ಯ ಪೀತಯೇ | (1-23-2) 
'ಇಂದ್ರಾವಾಯೂ ಮನೋಜುವಾ ವಿಪ್ರಾ ಹವಂತ ಊತಯೇ | 
ಸಹಸ್ರಾಕ್ಷಾ ಧಿಯಸ್ಪಶೀ | (1-23-2) 


ಅರುಣವರ್ಣದ ಅನೇಕಾಶ್ವಗಳಿಂದ ಹೂಡಿದ ರಥವಿವನದು. ಆರುಣವರ್ಣದ ಎರಡು 
ಕುದುರೆಗಳನ್ನೂ ಇದಕ್ಕೆ ಹೂಡಲಾಗಿದೆ. ಇವನ ಇಷ್ಟಕ್ಕನುಸಾರವಾಗಿ ಎರಡೋ, 
ತೊಂಬತ್ತೊಂಬತ್ತೋ, ನೂರೋ ಅಥವಾ ಸಾವಿರ ಕುದುರೆಗಳನ್ನೋ ಕಟ್ಟಿಕೊಂಡು ರಥದಲ್ಲಿ 
ಇವನು ಬರುತ್ತಾನೆ. 
'ವಹಂತು ತ್ವಾ ಮನೋಯುಜೋ ಯುಕ್ತಾಸೋ ನವತಿರ್ನವ | 
ಮಯವಾ ಚಂದ್ರೇಣ ರಥೇನ ಯಾಹಿ ಸುತಸ್ಕಪೀತಯೇ |! 
(6-48-4) 
'ಎಲೈ ವಾಯುವೇ ನಿನ್ನ ಮನಸ್ಸಿಗೆ ಸಮಾನವಾದ ವೇಗವುಳ್ಳ ಪರಸ್ಪರ ಸಂಯುಕ್ತವಾದ 
99 ಅಶ್ಚಗಳನ್ನು ಹೂಡಿದ ಆಹ್ಲಾದಕರವಾದ ರಥದಲ್ಲಿ ಕುಳಿತು ಸೋಮಪಾನಕ್ಕೆ ಬಾ" 


ಸಂಹಿತೆಗಳು ೧೨೯ 


'ಆ ಮಂ ಸಹಸ್ರಂ ಹರಯ ಇಂದ್ರಾವಾಯೂ ಅಭಿಪ್ರಯ | 
ವಹಂತು ಸೋಮಪೀತಯೇ |' (6-46-3). 


ಅದರಿಂದಲೇ ಇವನಿಗೆ 'ನಿಯುತ್ತತ್‌' ಎಂಬ ವಿಶೇಷಣ ಬಂದಿದೆ. ಈ ರಥ 
ದ್ಯುಲೋಕವನ್ನೂ ಮುಟ್ಟುವುದು. ಇಂದ್ರನೂ ಪ್ರಾಯಃ ವಾಯುವಿನೊಡನೆ ಬರುವನು: 
ಸ್ಪರ್ಣಮಯವಾದ ಪೀಠವುಳ್ಳುದು ಆ ರಥ. ದೇವತೆಗಳಲ್ಲೆಲ್ಲಾ ಅತ್ಯಂತ ವೇಗಶಾಲಿಯಾದ 
ಇವನೂ ಕೂಡ ಸೋಮಪ್ರಿಯ. ಇವನು ಸೋಮರಕ್ಷಕನೆಂದೂ 'ಹೆಚಿಪಾ' ಎಂದರೆ ಶುದ್ಧವಾದ 
ಸೋಮಪಾನಮಾಡುವವನೆಂದೂ ಹೇಳಿದ್ದಾರೆ. ಇವನು ಪಶ್ಚನ್ನಪುತ್ರಾದಿಗಳನ್ನು ಅನುಗ್ರಹಿಸಿ, 
ರೋಗಗಳನ್ನು ಉಪಶಮನಮಾಡಿ ದೀರ್ಫಾಯುಸ್ಸನ್ನು ಕರುಣಿಸುವ ಸಾಮರ್ಥ್ಯವುಳ್ಳ 
ವನಾಗಿದ್ದಾನೆ. ಶತ್ರುಧ್ವಂಸಮಾಡಿ ರಕ್ಷಿಸಬೇಕೆಂದು ಇವನನ್ನು ಬೇಡಿದ್ದಾರೆ. 

"ವಾಯುದೇವನ ರಥ ಗುಡುಗಿನಂತೆ ಶಬ್ದ ಮಾಡುತ್ತಾ ಗಿರಿಗಹ್ವರಾದಿಗಳಲ್ಲಿ ವಿವಿಧವಾಗಿ 
ಪ್ರತಿಧ್ವನಿಮಾಡುತ್ತಾ ಬರುವುದು. ಇದು ಇವನ ರಥದ ಮಹಿಮೆ. ಈ ರಥದ ರಭಸಕ್ಕೆ 
ಸಿಕ್ಕಿದ ಸ್ಥಾವರಜಂಗಮಾದಿಗಳೆಲ್ಲ ನುಚ್ಚುನೂರಾಗುವುವು. ಆಕಾಶವನ್ನೂ ಮುಟ್ಟಿ ಇವನು 
ದಿಗಂತವನ್ನೂ ಅರುಣವರ್ಣಯುತವನ್ನಾಗಿ ಮಾಡಿ ಬರುವನು. ಭೂಮಿಯ ಧೂಳನ್ನು 
ಎಬ್ಬಿಸುತ್ತಾ ಸಾರಿಬರುವನು." 

ವಾತಸ್ಕ ನು ಮಹಿಮಾನಂ ರಥಸ್ಮ 

ರುಜನ್ನೇತಿ ಸ್ತನಯನ್ನಸ್ಕ ಘೋಷ; | 
ದಿವಿಸ್ಪೃಗ್ಯಾತ್ಮರುಣಾನಿ ಕೃಣ್ವನ್‌ 

ಉತೋ ಏತಿ ಪೃಥಿಮ್ಕಾ ರೇಣುಮಸ್ಕನ್‌ ॥ (10-168-1) 

*ವಿಶೇಷವಾಗಿ ಅವಸ್ಥಿ ತವಾದ ಪರ್ವತಾದಿಗಳೂ ವಾಯುವಿಗನುಗುಣವಾಗಿ ಕಂಪಿಸುವುವು. 
ಸಂಗ್ರಾಮಗಳಲ್ಲಿ ಹೇಗೆಯೋ ಹಾಗೆ ವಡಬಾಗ್ನಿಗಳು ಇವನಲ್ಲಿಗೆ ಬರುವುವು. ಈ 
ವಡಬಾಗ್ನಿಗಳಿಂದ ಕೂಡಿದ ರಥದಲ್ಲಿ ದೀಪ್ಮಮಾನನಾದ ವಾಯು ಹೊರಡುತ್ತಾನೆ. 
ವಿಶ್ವದಲ್ಲಿರುವ ಸಮಸ್ತಕ್ಕೂ ಇವನು ರಾಜನಾಗಿದ್ದಾನೆ." 

ಸಂ ಪ್ರೇರತೇ ಅನುವಾತಸ್ಯ ವಿಷ್ಠಾ 
ಐನಂ ಗಚ್ಛಂತಿ ಸಮನಂ ನ ಯೋಷಾಃ | 
ತಾಭಿ: ಸಯುಕ್ಟರಥಂ ದೇವ ಈಯತೇ 
ಅಸ್ಕವಿಶೃ್ಚಸ್ಯ ಭುವನಸ್ಕ ರಾಜಾ | (10-168-2) 

"ಅಂತರಿಕ್ಷಮಾರ್ಗಗಳಲ್ಲಿ ಸಂಚರಿಸುವ ವಾಯು ಒಂದು ದಿನವೂ ಎಲ್ಲಿಯೂ 
ನಿಲ್ಲುವುದಿಲ್ಲ. ಇವನು ಜಲದಸುಹೃತ್‌ (ಸಖಾ), ಪ್ರಥಮಜ-ಎಲ್ಲ ಪ್ರಾಣಿಗಳಿಗಿಂತಲೂ 
ಪೂರ್ವ ಉತ್ಸನ್ನನಾದವನು. ಯತಾವಾನ್‌, ಇಂತಹ ವಾಯುದೇವ ಎಲ್ಲಿ ಮೊದಲು ಹುಟ್ಟಿ 
ದನೋ? ಎಲ್ಲಿಂದ ಬಂದು ಈ ಜಗತ್ತನ್ನೆಲ್ಲವನ್ನೂ ವ್ಯಾಪಿಸಿದನೋ? ಸರ್ವದಾ ಸರ್ವತ್ರ 
ಇರುವ ಇವನ ಉತ್ಪತ್ತಿಯನ್ನೂ, ವ್ಯಾಪ್ತಿಪ್ರಕಾರವನ್ನೂ ಯಾರು ತಾನೇ ತಿಳಿಯಬಲ್ಲರು?" 


'ಅಂತರಿಕ್ಷೇ ಪಥಿಭಿರೀಯಮಾನೋ 
ನ ನಿವಿಶತೇ ಕತಮಚ್ಚನಾಹಃ | 
ಅಪಾಂ ಸಖಾ ಪ್ರಥಮಜಾ ಖುತಾವಾ 
ಕ್ವ ಸ್ವಿಜ್ಞಾತಃ ಕುತ ಆ ಬಭೂವ | (10-166-3) 


"ಈ ವಾಯು ದೇವಕೆಗಳಿಗೂ ಆತ್ಮನಾಗಿದ್ದಾನೆ. ಭೂತ ಜಾತಗಳೆಲ್ಲದರೊಳಗೆ ಪ್ರಾಣ 


೧೩೦ ವೈದಿಕ ಸಾಹಿತ್ಯ ಚರಿತ್ರ 


ರೂಪದಿಂದ ಅವಸ್ಥಿತನಾಗಿದ್ದಾನೆ. ಇಂಥ ಈ ಮಹಾನುಭಾವ ತನ್ನ ಸಂಕಲ್ಪಕ್ಕನುಗುಣವಾಗಿ 
ಚರಿಸುವನು ಅನಿವಾರಿತಗತಿಯುಳ್ಳವನಾಗಿ. ಬರುವಾಗ ಇವನು ಮಹತ್ತರವಾದ ಶಬ್ದದೊಡನೆ 
ಬರುತ್ತಾನೆ. ಆದರೆ ಅವನ ರೂಪ ಮಾತ್ರ ಕಾಣಿಸದು ನೀರೂಪನಾದುದರಿಂದ. ಇಂಥ ವಾಯುವಿಗೆ 
ಹವಿಸ್ಸಮರ್ಪಣೆ ಮಾಡೋಣ. 
'ಆತ್ಮಾ ದೇವಾನಾಂ ಭುವನಸ್ಮ ಗರ್ಭೋ 
ಯಥಾವಶಂ ಚರತಿ ದೇವ ಏಷ: | 
ಘೋಷಾ ಇದಸ್ಕ ಶೃಣ್ಛಿರೇ ನ ರೂಪಂ 
ತಸ್ಪೈವಾತಾಯ ಹವಿಷಾ ವಿಧೇಮ | (10-168-4) 


ವಾಯುದೇವ ಎಲ್ಲ ಪ್ರಾಣಿಗಳ ಜೀವನಾಧಾರನಾಗಿ ಅನಿವಾರಿತಗತಿಯುಳ್ಳವನಾಗಿ ಸರ್ವತ್ರ 
ಚಲಿಸುವನೆಂಬ ಅಂಶ ಇಲ್ಲಿ ಹೇಳಿದೆ. ಇವನ ರೂಪ ಕಣ್ಣಿಗೆ ಗೋಚರಿಸದು. ಆದರೆ ಶಬ್ದದಿಂದ 
ಅವನ ಬರವನ್ನು ಊಹಿಸಬಹುದು. ತನ್ನ ಇಚ್ಛೆ ಬಂದೆಡೆ ಇವನು ಚರಿಸುತ್ತಾನೆ. ಇವನು 
ಎಲ್ಲರಿಗೂ ಆತ್ಮಭೂತನಾಗಿದ್ದಾನೆ. ೧-87-2; 10-92-13). 
ರುದ್ರದೇವನಂತೆ ವಾತದೇವನೂ ರೋಗನಿವಾರಕ. ಭಿಷಕ್ತಮ. ದೀರ್ಫಾಯುವರ್ಧಕ. 
'ವಾತ ಆ ವಾತು ಭೇಷಜಂ 


ಶಂಭು ಮಯೋಭು ನೋ ಹೃದೇ ! 
ಪ್ರಣ ಆಯೂಂಡಿ ತಾರಿಷತ್‌ | (10-186-1) 


"ವಾಯು ನಮ್ಮ ಹೃದಯಕ್ಕೆ ರೋಗನಾಶಕವೂ, ಸುಖಕರವೂ ಆದ ಔಷಧ 
ಪ್ರದಾನಮಾಡಲಿ. ನಮ್ಮ ಆಯುಸ್ಸನ್ನು ವೃದ್ಧಿಗೊಳಿಸಲಿ.” 
ನಮ್ಮ ಹೃದಯಕ್ಕೆ ಇವನೆರೆಯುವ ಔಷಧವಾದರೋ ಶಾಂತಿ. ಭಗವದ್ಭಕ್ತಿಯಿಂದ ತುಂಬಿದ 
ಹೃದಯ ಸಕಲ ಕ್ಲೇಶಗಳಿಂದ ದೂರವಾಗಿ ಅವನ ರಕ್ಷಣೆಯಲ್ಲಿ ವಿಶ್ವಾಸ ಹೊಂದಿ ತಾಪಗಳಿಂದ 
ದೂರವಾಗುವುದೇ ಆಗಿದೆ. 
ಎಲ್ಲವನ್ನೂ ಪವಿತ್ರಗೊಳಿಸುವ ಸ್ವಭಾವ ವಾಯುವಿನದು, ನಿತ್ಮಶತ್ರುಗಳಾದ 
ರೋಗಗಳೆಂಬ ಅಂತರ ಶತ್ರುಗಳನ್ನು ಕಳೆದು ಮನಸ್ಸನ್ನು ನಿರ್ಮಲವನ್ನಾಗಿಮಾಡುವವನಿವನು. 
ಆದ್ದರಿಂದಲೇ ಜೀವರಾಶಿಯ ಮೇಲೆ ಕರುಣೆ ತೋರುವ ಈ ದೇವ ನಮಗೆ ಸರ್ವವಿಧವಾದ 
ಬಂಧುವಾಗಿದ್ದಾನೆ- 
'ಉತ ವಾತ ಪಿತಾಸಿನ 
ಉತ ಭ್ರಾತೋತನಃ ಸಖಾ | 
ಸ ನೋ ಜೀವಾತವೇ ಕೃಧಿ | (10-186-2) 
"ಎಲೈ ವಾಯುದೇವನೇ, ನೀನೆ ನಮ್ಮ ಉತ್ಪಾದಕನಾದ ತಂದೆ. ಸೋದರನೂ ನೀನೇ 
ನಮ್ಮ ಮಿತ್ರನೂ ನೀನೇ. ಇಂಥ ನೀನು ನಮ್ಮ ಯಾಗಕ್ಕೆ ಬಾ." 
ವಾಯುವಿನಲ್ಲಿ ಭುಷಿಗಳ ಪ್ರಾರ್ಥನೆ ಇದು- 
'ಹೇ ವಯೋ ನಿನ್ನ ಪರಮಪದದಲ್ಲಿ ಯಾವ ಅಮೃತ ತ್ವದ ನಿಕ್ಷೇಪವಿದೆಯೋ ಅದರಿಂದ 
ಅಮೃತತ್ವವನ್ನು ನಮಗೂ ಕೊಡು.' 
'ಯದದೋ ವಾತ ತೇ ಗೃಹೇ 
ಅಮೃತಸ್ಯ ನಿಧಿರ್ಹಿತಃ ! 
ತತೋ ನೋ ದೇಹಿ ಜೀವಸೇ | (10-186-3) 


ಸಂಹಿತೆಗಳು ೧೩೧ 


ಪರ್ಜನ್ಯ 
ಯಗ್ಯೇದದಲ್ಲಿ ಕೇವಲ ಮೂರು ಸೂಕ್ತಗಳು ಈ ದೇವತೆಗೆ ಮೀಸಲಾಗಿವೆ. ಒಳ್ಳೆಯ 
ವೃಷ್ಟಿ ಆಗದೆ ಜೀವಲೋಕ ಬಾಳದು. ಜೀವರುಗಳು ಈ ಲೋಕಕ್ಕೆ ಬರುವುದು ವೃಷ್ಟಿಯ 
ಮೂಲಕವೆಂದು ಉಪನಿಷದ್ದರ್ಶನದ ನೆಲೆ. ಪಂಚಾಗ್ನಿವಿದೆಯು ಈ ಅಂಶವನ್ನೇ ದ್ಮೌ;, 
ಪರ್ಜನ್ಯಃ, ಪೃಥಿವೀ, ಪುರುಷ ಯೋಪಿತ್‌ ಎಂದು ಹೇಳುತ್ತದೆ. ಸಸ್ಯ ಸಮೃದ್ಧಿಯಾಗಬೇಕಾದರೆ 
ವೃಷ್ಟಿಯೇ ಆಧಾರ. ಮಳೆರಾಯನ ಕರುಣೆ ಇಲ್ಲದೆ ಜೀವನ ಸಾಧ್ಯವಿಲ್ಲ. ಮಾನವ ಜೀವನವನ್ನು 
ಪರಿಪೋಷಿಸುವ ಅನೇಕ ಅಂಶಗಳಲ್ಲಿ ಪರ್ಜನ್ಮನೂ ಒಬ್ಬ. ಆದ್ದರಿಂದಲೇ ಈ ದೇವನನ್ನು ಯಷಿ 
ಸ್ತುತಿಸಿದ್ದಾರೆ. ಯಗ್ವೇದದಲ್ಲಿ ಕೆಲವೆಡೆಗಳಲ್ಲಿ ಪರ್ಜನ್ಮ ಶಬ್ದ ಮೇಘವಾಚಕವಾಗಿಯೂ ಇದೆ- 
*ಸಮಾನಮೇತದುದಕಮುಚ್ಚೆತ್ಶವ ಚಾಹಭಿಃ | : 
ಭೂಮಿಂ ಪರ್ಜನ್ಮಾ ಜಿನ್ವಂತಿ ದಿವಂ ಜಿನ್ವಂತ್ಯಗ್ನಯ: |” (1-164-51) 

'ಏಕರೂಪವಾದ ಈ ನೀರು ದಿನದಿನವೂ ಮೇಲೆ ಹೋಗಿ ಕೆಳಕ್ಕೆ ಬೀಳುವುದು. ನೀರುಂಡ 
ಮೇಘಗಳು ಭೂಮಿಯನ್ನು ತೃಪ್ತಿಪಡಿಸುವುವು. ಹಾಗೆಯೇ ಆಹವನೀಯಾದಿ ಅಗ್ನಿಗಳು 
ದ್ಯುಲೋಕವನ್ನು ತೃಪ್ತಿಪಡಿಸುವುವು.' 

"ದುದೋಹ ಗಾಂ ಸಯಜ್ಞಾಯ ಸಸ್ಮಾಯಮಘವಾದಿವಂ' ಎಂದು ಕಾಳಿದಾಸ ಈ 
ಅಂಶವನ್ನು ಹೇಳಿದ. ಗೀತೆಯೂ ಸಹ “ದೇವಾನ್ಭಾವಯತಾನೇನ ತೇ ದೇವಾ ಭಾವಯಂತು 
ವಃ | ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಕಥ 1" ಎಂದು ಸಾರಿತು. ಹೀಗೆ 
ಪರ್ಜನ್ಮನಿಂದಲೇ ಮಾನವನ ಜೀವಿತ ಈ ಭೂಮಿಯ ಮೇಲೆ ಸುಗಮವಾಗಿ ಸಾಗುವುದು. 
ಈ ಮೇಘೋದಯ, ವಿದ್ಧುದ್ಧಿಭಂಗ ಮೊದಲಾದುವು ಈಶ್ವರನ ವಿಚಿತ್ರವಾದ 
ವ್ಯಾಪಾರವಾಗಿವೆ. ಆ ರೂಪದಲ್ಲಿ ಭಗವಂತನ ಸ್ತುತಿಯೇ ಪರ್ಜನ್ಮ ಸೂಕ್ತವಾಗಿದೆ. 
ಪರ್ಜನ್ಯದೇವ ನೀರುಂಡ ಮೇಘಗಳ ಅಧಿದೇವತೆ. ಮೇಘಗಳು ಅವನ ಅಧಿಷ್ಠಾನ. 
ಪರ್ಜನ್ಮದೇವ ಮಳೆಯನ್ನು ವರ್ಷಿಸುವುದರಿಂದ 'ವೃಷಭ'. ಬೇಗ ಮಳೆಯನ್ನು 
ಸುರಿಸುವವನಿವನು. ಗರ್ಜನೆ ಮಾಡುತ್ತಾ ಸಸ್ಯಗಳಲ್ಲಿ ಅಂಕುರಗಳನ್ನು ಸ್ಥಾಪಿಸುವನು ಪರ್ಜನ್ಯ.' 

'ಕನಿಕ್ರದ ದ್ವಷಭೋ ಜೀರದಾನೂ 
ರೇತೋ ದಧಾತ್ಕೋಷಧೀಷು ಗರ್ಭಮ್‌ " (5-83-1) 

'ಔಷಧಿಗಳನ್ನು ಬೆಳೆಸುವವನು ಇವನು. ಜಲವೃದ್ಧಿ ಇವನಿಂದಲೇ. ಪ್ರಕಾಶಮಾನನಾದ 

ಈ ಪರ್ಜನ್ಮ ಪ್ರಪಂಚದ ಸಮಸ್ತಕ್ಕೂ ಒಡೆಯ.' 
'ಯೋ ವರ್ಧನ ಓಷಧೀನಾಂ ಯೋ ಅಪಾಂ 
ಯೋ ವಿಶ್ವಸ್ಯ ಜಗತೋ ದೇವ ಈಶೇ (' (7-101-2) 

'ಈತ ತನ್ನ ಸಂಕಲ್ಪಕ್ಕನುಸಾರ ರೂಪವನ್ನು ತಾಳುವನು. ಒಮ್ಮೆ ಹಾಲು ತುಂಬಿದ ಕರೆಯುವ 

ಹಸುವಿನಂತೆ ಆಗುವನು. ಇನ್ನು ಕೆಲವು ವೇಳೆ ಬರಡು ಹಸುವಿನಂತೆ ರೂಪ ತೋರುವನು. 
“ಸ್ತರೀರು ತ್ವದ್ಭವತಿ ಸೂತ ಉತ್ಪತ್‌ 
ಯಥಾವಶಂ ತನ್ವಂ ಚಕ್ರ ಏಷಃ / (7-101-3) 

'ಈ ಪರ್ಜನ್ಮನಿಂದಲೇ ಸಮಸ್ತ ಭೂತಜಾತಗಳೂ ಬದುಕಿವೆ. ದ್ಯುಪ್ರಭೃತಿ ಲೋಕಗಳೂ 
ಇವನಿಗಧೀನವಾಗಿಯೇ ಇವೆ. ಪೂರ್ವ ಉತ್ತರ ಪಶ್ಚಿಮ ದಿಕ್ಕುಗಳಲ್ಲಿ ಅವನು ತ್ರೇಧಾ 
ಪ್ರವಹಿಸುವನು. ಈ ದಿಕ್ಕುಗಳ ಮೇಘ ಕೋಶಗಳು ಮಹತ್ತರವೂ ಮಧುಯುತವೂ ಆದ 


ರಾ ವೈದಿಕ ಸಾಹಿತ ಚರಿತ್ರೆ 


ವೃಷ್ಟಿಯನ್ನು ಕರೆಯುತ್ತವೆ.' 
'ಯಸ್ಮಿನ್ಮಿಶ್ಚಾನಿ ಭುವನಾನಿ ತಸ್ಸು: 
ತಿಸ್ರೋ ದ್ಯಾವಸ್ತ್ರೇಧಾ ಸಸ್ರುರಾಪಃ | 
ತ್ರಯಃ ಕೋಶಾಸ ಉಪಸೇಚನಾಸಃ 
ಮಧದ್ರಃಶ್ಟೋತಂತೃಭಿತೋ ವಿರಪ್ಯಮ್‌ ॥' (7-101-4) 
ರ್ಜನ್ಯ್ಕದೇವನ ಮುಖ್ಯವಾದ ಕರ್ಮವೆಂದರೆ ಮಳೆಗರೆಯುವುದು. 'ಜಲರಥದಲ್ಲಿ ಕುಳಿತು 
ಮೇಘದ ಸುತ್ತಲೂ ಸುತ್ತುತ್ತಾ ಮೇಘಕೋಶವನ್ನು ಸಡಿಲಿಸಿ ಕೆಳಮೊಗನಾಗಿ ಬಗ್ಗಿಸಿ 
ಮಳೆಸುರಿಸುತ್ತಾನೆ. ಹೀಗೆ ವೃಷ್ಟಿಯಾದಾಗ ಹಳ್ಳತಗ್ಗುಗಳೆಲ್ಲಾ ಜಲದಿಂದ ತುಂಬಿ ಸಮನಾಗಿ 
ಕಾಣಲಿ, ಆದ್ದರಿಂದ ಭೂಮಿಗಭಿಮುಖವಾಗಿ ಶಬ್ದಮಾಡು, ಗರ್ಜಿಸು, ಜಲಗರ್ಭವನ್ನು 
ಸಸ್ಕಗಳೊಳಗಿಡು.' 
'ಅಭಿಕ್ರಂದ ಸ್ತನಯ ಗರ್ಭಮಾಧಾ 
ಉದನ್ವತಾ ಪರಿದೀಯಾ ರಥೇನ | 
ಡೃತಿಂ ಸು ಕರ್ಷ ವಿಷಿತಂ ನೃಂಚಂ 
ಸಮಾ ಭವಂತೂದೃತೋ ನಿಪಾದಾಃ' ॥ (5-83-7) 

ವೃಕ್ಷಗಳನ್ನು ಮುರಿಯುತ್ತಾ ಬರುವವನು ಪರ್ಜನ್ಯ. ರಾಕ್ಷಸರನ್ನೂ ಧ್ವಂಸಗೊಳಿಸುವ 
ಇವನ ಪರಾಕ್ರಮಕ್ಕೆ ಸಕಲ ಲೋಕವೂ ಹೆದರುವುದು-'ವಿಶ್ವಂಭಿಭಾಯಭುವನಂ ಮಹಾವಧಾತ್‌' 
(5-83-2). ಇವನು ದುಷ್ಟರನ್ನು ಶಿಕ್ಷಿಸುವಾಗ ನಿರ್ಮಲಚಿತ್ತರೂ ಪಾಪದೂರರೂ ಕೂಡ 
ಹೆದರಿ ಸಾರುವರು (5-83-2). 

'ಪರ್ಜನ್ಮನಿಗೆ ಅನೇಕಾನೇಕ ಮಳೆಗರೆಯುವ ದೂತರಿದ್ದಾರೆ. ಸಾರಥಿ ಕುದುರೆಗಳನ್ನು 
ಚಾಟಿಯಿಂದ ಹೊಡೆಯುವಂತೆ ಪರ್ಜನ್ಮ ಚಾವಟಿಯಿಂದ ತನ್ನ ದೂತರಾದ ಮೋಡಗಳನ್ನು 
ಥಳಿಸುತ್ತಾನೆ. ಇವನು ಮಳೆಸುರಿಸುವಾಗ ದೂರದ ಸಿಂಹಗಳ ಘರ್ಜನೆ ಕೇಳಿಸುವುದು.' 

'ರಥೀವ ಕಶಯಾಶ್ಚಾನ್‌ ಅಧಿಪಕ್ಷಿಪನ್‌ ಆವಿ: 
ದೂತಾನ್ನಣುತೇ ವರ್ಷ್ಯಾನಹ | 
ದೂರಾತ್ಸಿಂಹಸ್ಕ ಸ್ತನಥಾ ಉದೀರತೇ 
ಯತ್ಪರ್ಜನ್ಯಃ ಕೃಣುತೇ ವರ್ಷೃಂನಭ; ॥ (5-83-3) 
ಇಲ್ಲಿನ ಕಶಾಪ್ರಹಾರವೂ ಸಿಂಹ ಘರ್ಜನೆಯ ಮಿಂಚು ಗುಡುಗುಗಳಿಗನ್ವಯಿಸಿವೆ. 
ಬಲವಾಗಿ ಮಳೆ ಸುರಿಸುವನು ಪರ್ಜನ್ಯ. ಆಗ ಬಿರುಗಾಳಿಗಳು ಮಳೆ ಬೀಳಲನು 
ಕೂಲಿಸುವಂತೆ ಬೀಸುವುವು. ಮಿಂಚುಗಳು ಗೊಂಚಲು ಗೊಂಚಲಾಗಿ ಸಂಚೆರಿಸುವುವು. ವನಸ್ಪತಿ 
ಗಳು ಗರ್ಭದರಿಸುವುವು. ಭೂಮಿ ಸಮಸ್ತರಿಗೂ ಹಿತಕಾರಿಯಾಗುವುದು. (5-83-4) ಇವೆಲ್ಲಾ 
ಪರ್ಜನ್ಯನ ಕೃಪೆಯ ಪ್ರಭಾವ. ಸತ್ಕವರ್ಧಕನಿವನು. ಔಷಧಿಗಳು, ಪಶುಗಳು, ಸ್ತ್ರೀಯರು 
ಇವರೆಲ್ಲರೂ ಪರ್ಜನ್ಮದಿಂದ ಉದಕ ರೂಪವಾದ ಗರ್ಭವನ್ನು ಧರಿಸುವರು- 
'ಯೋಗರ್ಭ ಮೋಷಧೀನಾಂ ಗವಾಂಕೃಣೋತ್ಕರ್ವತಾಂ | 
ಪರ್ಜನ್ಯ: ಪುರುಷೀಣಾಮ್‌' ॥ ೧-102-2) 

ಸ್ವತಃ ದೀಪ್ತಿಮಂತನಾದವನಿವನು-"ಸ್ವರಾಜೇ'. ಪರ್ಜನ್ಮನ ಶಾಸನಕ್ಕೆ ಲೋಕವೇ 
ತಲೆಬಾಗುವುದು. ಇವನು ನಮಗೆ ತಂದೆ. ಮಹಾಮಹಿಮನಾದವನು-'ಅಸುರಃಪಿತಾನಃ' 
(5-83-6). ಪರ್ಜನ್ಮನ ದಯೆಯಿಂದಲೇ ಪಶುಗಳಿಗೂ, ಮನುಷ್ಯರಿಗೂ ಕುಡಿಯುವ ನೀರೂ, 


ಸಂಹಿತೆಗಳು ಸ 


ಊಟಮಾಡುವ ಆಹಾರವೂ. ಅದರಿಂದಲೇ ಪರ್ಜನ್ಯನನ್ನು 
'ಮಹಾಂತಂ ಕೋಶಂ ಉದಚಾ ನಿಷಿಂಚ 
ಸ್ಕಂದಂತಾಂ ಕುಲ್ಯಾವಿಷಿತಾ: ಪುರಸ್ತಾತ್‌ | 
ಘೃತೇನ ದ್ಯಾವಾಪೃಥಿವೀ ವ್ರಂಧಿ 
ಸುಪ್ರಪಾಣಂ ಭವಂತ್ರಘ್ನ್ನಾಭಃ ॥' 

'ಎಲೈ ಪರ್ಜನ್ಮನೇ, ಪ್ರವೃದ್ಧವಾದ ಮೇಘವನ್ನು ಸಮೀಪಿಸು. ಮತ್ತು ಕೆಳಗೆ ಮಳೆ 
ಸುರಿಯುವಂತೆ ಮಾಡು. ನದಿಗಳೆಲ್ಲಾ ಪ್ರವಾಹದಿಂದ ತುಂಬಿ ಪೂರ್ವದಿಕ್ಕಿಗೆ ಹರಿಯಲಿ. 
ದ್ಕುಲೋಕವನ್ನೂ, ಭೂಲೋಕವನ್ನೂ ಜಲದಿಂದ ಚೆನ್ನಾಗಿ ನೆನಸು. ಗೋವುಗಳು 
ಪಾನಮಾಡಲು ತಿಳಿಯಾದ ಜಲ ದೊರೆಯಲಿ' ಎಂದು ಬೇಡಿದ್ದಾರೆ. 

ಪರ್ಜನ್ಮದೇವ ಸಕಲಲೋಕದ ಚರಾಚರಗಳಿಗೂ ಸುಖಕರನಾಗಿದ್ದಾನೆ. ದುಷ್ಟರನ್ನಿವನು 
ಶಿಕ್ಷಿಸುವಾಗ ಲೋಕ ಸಂತೋಷಗೊಳ್ಳುವುದು (5-83-9). ಇಂಥ ಪರ್ಜನ್ಮ ಅತಿಯಾಗಿ 
ವರ್ತಿಸಿದರೆ ಲೋಕಕ್ಕೆ ತೊಂದರೆ ತಾನೇ? ಆದ್ದರಿಂದಲೇ ಯಪಿಗಳು ಅತಿವೃಷ್ಟಿ ಪರಿಹಾರಮಾಡಿ 
ಲೋಕಕ್ಕೆ ಉಪಕಾರವಾಗಿ ರಕ್ಷಿಸಬೇಕೆಂದು ಬೇಡುತ್ತಾರೆ-'ಅವರ್ಷೀ, ವರ್ಷಂ ಉದುಷೂ 
ಗೃಭಾಯ' (5-83-10). 'ನೀನು ಈಗ ವರ್ಷಿಸಿರುವೆ. ಇನ್ನು ಮಳೆಯನ್ನು ತಡೆದಿಡು.' ಇಂಥ 
ದೇವತೆ ಲೋಕದವರಿಂದ ಕೊಂಡಾಡಲ್ಪಟ್ಟಿದ್ದಾನೆ-'ಪ್ರಜಾಭ್ಕೋ ಅವಿದೋಮನೀಷಾಮ್‌' 
(5-83-10). ಆದುದರಿಂದ ಇವನಲ್ಲಿ ಯಪಿಗಳ ಪ್ರಾರ್ಥನೆಯಿದು-- 

'ಇದಂ ವಚಃ ಪರ್ಜನ್ಮಾಯ ಸ್ವರಾಜೇ 
ಹೃದೋ ಅಸ್ತೃಂತರಂ ತಜ್ಜುಜೋಷತ್‌ | 
ಮಯೋಭುವಃ ವೃಷ್ಟಯಃ ಸೂತೃಸ್ಮೇ 
ಸುಪಿಪ್ಪಲಾ ಓಷಧೀರ್ದೇವಗೋಪಾಃ ॥' 
"ಸ್ವತಃ ದೀಪ್ರಿಮಂತನಾದ ಪರ್ಜನ್ಯದೇವನಿಗೆ ಈ ಸ್ತುತಿ. ಇದು ಅವನ ಹೃದಯಾಂತರಾಳವನ್ನು 
ಸೇರಲಿ. ಅವನೂ ಈ ಸ್ತುತಿಯನ್ನು ಸೇವಿಸಲಿ. ಅವನ ದಯೆಯಿಂದ ಸುಖವುಂಟುಮಾಡುವ 
ವೃಷ್ಟಿಗಳು ಉಂಟಾಗಲಿ. ಅವನಿಂದ ರಕ್ಷಿತವಾದ ಔಷಧಿಗಳು ನಮಗೆ ಒಳ್ಳೆಯ ಫಲವನ್ನೀಯಲಿ." 


ಆಪಃ 

ಮನುಷ್ಯನು ಜೀವಿಸಲು ಗಾಳಿ ಆಹಾರ ಹೇಗೆ ಅತ್ಯಾವಶ್ಶಕವೋ ಹಾಗೆಯೇ ನೀ 
ಅವಶ್ಮಕ. ಉಪನಿಷತ್ತಿನಲ್ಲಿ 'ಆಪೋಮಯ; ಪ್ರಾಣಃ' ಎಂದು ಈ ಅಂಶವನ್ನೂ ಹೇಳಿದ್ದಾರೆ. 
ಲೋಕರಕ್ಷಣೆ ಆ ಕಾರಣದಿಂದಲೇ ಅಬ್ದೇವತೆಯ ಮುಖಾಂತರ ಆಗುತ್ತದೆಯೆಂದು ಯಷಿಗಳು 
ಹೇಳಿದ್ದಾರೆ. ಹೀಗೆ ಸಕಲ ಮಾನವರ ಜೀವನಾಧಾರವಾಗಿರುವ, 'ಜೀವನಂ' ಎಂಬ ಹೆಸರನ್ನೇ 
ಅನ್ವರ್ಥವಾಗಿ ಹೊಂದಿರುವ ಜಲ ಬಹಳ ಪ್ರಧಾನವಾದ ಸ್ಥಾನವನ್ನು ಹೊಂದಿದೆ. ಜಲವನ್ನು 
ಅಧಿಷ್ಕುನವಾಗಿ ಹೊಂದಿರುವ ಜಲದೇವತೆಯನ್ನು ಖಗ್ವೇದಯಷಿ ಸ್ತುತಿಸಿರುವುದು ಯುಕ್ತವೇ 
ಆಗಿದೆ. 

ಜಗ್ರೇದದಲ್ಲಿ ಅಬ್ದೇವತಾಕವಾದ ಸೂಕ್ತಗಳು ಕೇವಲ ನಾಲ್ಕು ಮಾತ್ರ. ಇವುಗಳಲ್ಲಲ್ಲದೆ 
ಇತರ ದೇವತೆಗಳೊಡನೆಯೂ ಇವರನ್ನು ಸ್ತುತಿಸಿದ್ದಾರೆ. ಜಲದೇವತೆ ಯನ್ನು ಖಷಿ 'ತಾಯಿ' 
ಎಂದು ಹೇಳಿದ್ದಾರೆ. ಏಕೆಂದರೆ 'ಅಪಾಂನಪಾತ್‌' ಸಂಜ್ಯಕನಾದ ಅಗ್ನಿಗೆ ಇವರು 
ಜನ್ಮಕೊಡುತ್ತಾರ-"ಆಪೋ ಅಗ್ನಿಂ ಜನಯಂತ ಮಾತರಃ" (10-91-6). 


೧೩೪ ವೈದಿಕ ಸಾಹಿತ್ಯ ಚರಿತ್ರ 


"ಸೂರ್ಯದೇವ ತನ್ನ ಕಿರಣಗಳಿಂದ ಜಲವನ್ನು ಹೀರಿ ಮಳೆಗರೆದು ಅಬ್ದೇವತೆಯನ್ನು 
ಬೆಳೆಸುತ್ತಾನೆ. ಇಂದ್ರದೇವ ವಜ್ರಾಯುಧದಿಂದ ಮೇಘಗಳನ್ನು ಮರ್ದಿಸಿ ಒಳಗೆ ಸೆರೆಯಾಗಿದ್ದ 
ಜಲ ಸ್ರವಿಸುವಂತೆ ಮಾಡುತ್ತಾನೆ. ಇಂಥ ಎಲೈ ನದಿಗಳೆ, ನಮಗೆ ಧನವನ್ನು ಕುರುಣಿಸಿ. 
ಎಲೈ ಅಬ್ದೇವತೆಗಳೇ, ಸರ್ವದಾ ನಮಗೆ ಮಂಗಳವುಂಟು ಮಾಡಿ ರಕ್ಷಿಸಿ." 

ಯಾಃ ಸೂರ್ಯೋರಶ್ಮಿಭಿರಾತತನಾನ 

ಯಾಭ್ಯ ಇಂದ್ರೋ ಅರದದ್ಗಾತುಮೂರ್ಮಿಂ | 
ತೇ ಸಿಂಧವೋ ವರಿವೋ ಧಾತನಾನೋ 

ಯೂಯಂ ಪಾತ ಸ್ವಸ್ತಿಭಿಃ ಸದಾನಃ | ೧-47-4) 

ಅಬ್ದೇವತೆ ಜನರಿಗೆ ಅನೇಕರೂಪದಲ್ಲಿ ಪ್ರತ್ಯಕ್ಷವಾಗಿ ಅವರನ್ನು ಸರ್ವಪ್ರಕಾರದಲ್ಲಿಯೂ 
ರಕ್ಷಿಸುವಳು- 

*ಅಂತರಿಕ್ಷದಲ್ಲಿರುವ ದಿವೃತೀರ್ಥವೂ, ಭೂಮಿಯ ಮೇಲೆ ಹರಿಯುವ ನದಿ ಮೊದಲಾದ 
ವುಗಳ ಉದಕವೂ, ತೋಡಿ ತೆಗೆದ ಜಲವೂ, ಸ್ವಯಂ ಉದ್ಭವಿಸಿದ ಊಟೆಗಳ ನೀರೂ 
ದೀಪ್ತಿಯುತವೂ, ಪವಿತ್ರಕರವೂ ಆಗಿ ಸಮುದ್ರಾಭಿಮುಖವಾಗಿವೆ. ಇಂಥ ದಿವೃತೀರ್ಥಗಳು 
ನಮ್ಮನ್ನು ಪವಿತ್ರಗೊಳಿಸಲಿ." 

'ಯಾ ಆಪೋ ದಿವ್ಮಾ ಉತ ವಾಸ್ರವಂತಿ 

ಖನಿತ್ರಮಾ ಉತ ವಾ ಯಾಃ ಸೃಯಂಜಾಃ | 
ಸಮುದ್ರಾರ್ಥಾ ಯಾಃ ಶುಚಯಃ ಪಾವಕಾಃ 

ತಾ ಆಪೋ ದೇವೀರಿಹ ಮಾಮವಂತು | (7-49-2) 


ಅಬ್ಬೇವತೆ ಮಾತೃಪ್ರಯುಕ್ತಮದ ವಾತ್ಮಲ್ಮದಿಂದ ತುಂಬಿದ್ದಾಳೆ. ಸಮಸ್ತವಾದ ಸ್ಥಾವರ 
ಮತ್ತು ಜಂಗಮ ಪದಾರ್ಥಗಳೆಲ್ಲವೂ, ಇವರಿಂದಲೇ ಜನಿಸಿವೆ. 
'ಯೂಯಂ ಓಿಷ್ಕುಭಿಷಜೋ ಮಾತೃತಮಾ 
ವಿಶ್ವಸ್ಯ ಸ್ಮಾತುರ್ಜಗತೋ ಜನಿತ್ರೀಃ |' (6-50-7) 


ಸಮಸ್ತ ಸ್ಥಾವರ ಜಂಗಮ ಪದಾರ್ಥಗಳ ಜನನಿ ಅಬ್ದೇವತೆ ಎಂದು ಹೇಳಿರುವ ಅಂಶ 
ಉಪನಿಷತ್ತಿನಲ್ಲಿ ವಿವರಿಸಲಾಗಿದೆ. 'ಬಹುಸ್ಕಾಂ ಪ್ರಜಾಯೇಯ' ಎಂದು ಸಂಕಲ್ಪಿಸಿದ ಪರಬ್ರಹ್ಮ 
ತೇಜಸ್ಸು, ಅಪ್ಪು, ಅನ್ನ ಎಂಬ ಮೂರು ದೇವತೆಗಳನ್ನು ಸೃಜಿಸಿ ಅವರುಗಳೊಳಗೆ-'ಹಂತಾ 
ಹಮಿಮಾಸ್ತಿಸ್ರೋ ದೇವತಾ ಅನೇನ ಜೀವೇನಾತ್ಮ ನಾನು ಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ' 
(ಛಾಂ. ಉ. 6-3-2) ಎಂಬಂತೆ ತಾನು ಅನುಪ್ರವೇಶ ಮಾಡಿ ನಾಮರೂಪಾತ್ಮಕವಾದ 
ಪ್ರಪಂಚವನ್ನು ಸೃಷ್ಟಿಸಿದನಂತೆ. ಈ ಮೂರು ದೇವತೆಗಳಲ್ಲಿ ಒಂದಾದ ಅಬ್ಲೇವತೆ ಹೇಗೆ 
ಪ್ರಧಾನವೆಂಬುದು ಇದರಿಂದ ಗೊತ್ತಾಗುವುದು. 'ತೋಯೇನ ಜೀವಾನ್‌ ವ್ಯಸಸರ್ಜ ಭೂಮ್ಮಾರ" 
(ಮಹಾನಾರಾಯಣ 1-4). ಭಗವಂತನ ಮೊದಲನೆಯ ಸೃಷ್ಟಿಯೇ ಜಲವೆಂದು ಹೇಳಿದ್ದಾರೆ-- 
'ಅಪ ಏವ ಸಸರ್ಜಾದೌ ತಾಸು ವೀರ್ಯಮಪಾಸೃಜತ್‌' (ಮನುಸ್ಥೃತಿ). ಕಾಳಿದಾಸನಾದರೂ 
ಈ ಸಂಪ್ರದಾಯಕ್ಕನುಸಾರವಾಗಿ 'ಯಾ ಸೃಷ್ಟಿಃ ಸ್ರಷ್ಟುರುದ್ಕಾ' ಎಂದು ಭಗವಂತನ ಪ್ರಥಮ 
ಸೃಷ್ಟಿ ಜಲವೆಂದು ಹೇಳಿದ್ದಾನೆ. ಇವೆಲ್ಲವನ್ನೂ ಗಮನಿಸಿದರೆ ಯಗ್ವೇದದಲ್ಲಿ ಅಬ್ಲೇವತೆಯನ್ನು 
ಚರಾಚರಾತ್ಮಕವಾದ ಸಮಸ್ತಕ್ಕೂ ಜನನಿಯೆಂದು ಹೇಳಿರುವುದರ ಮಹತ್ವ ಅರಿವಾಗುವುದು. 

ಈ ಅಬ್ಬೇವತೆಗಳು ದೇವತೆಗಳ ಸತ್ಯಮಾರ್ಗವನ್ನನುಸರಿಸುವರು. ವಜ್ರಬಾಹುವಾದ 


ಸಂಹಿತೆಗಳು ೧೩೫ 


ಇಂದ್ರನ ಕಟ್ಟಳೆಯನ್ನು ಇವರು ಎಂದಿಗೂ ಮೀರುವುದಿಲ್ಲ. ವರುಣರೂಪಿಯಾದ ಭಗವಂತ 
ಇವುಗಳೊಳಗೆ ಪ್ರವೇಶಿಸಿ ಸಂಚರಿಸುತ್ತಾ ಜನರ ಸತ್ಯ ಮತ್ತು ಅನೃತಗಳನ್ನು ನೋಡುತ್ತಾನೆ. 

'ವರುಣ ಈ ಅಬ್ಬೇವತೆಗಳ ಸ್ವಾಮಿ. ಅವನು ಇವರ ನಡುವೆ ಮಧ್ಮಲೋಕದಲ್ಲಿ ಜನರ 
ಸತ್ಯ ಅನೃತಗಳನ್ನು ನೋಡುತ್ತಾ ಸಂಚರಿಸುವನು. 

'ಯಾಸಾಂ ರಾಜಾ ವರುಣೋ ಯಾತಿ ಮಧ್ಯೇ 
ಸತ್ಕಾನೃತೇ ಅವ ಪರ್ಶ ಜನಾನಾಂ |' (7-49-3) 

ದಿವ್ಯವಾದ ಅಬ್ಲೇವತೆಗಳು ಮಾನವರನ್ನು ಸರ್ವವಿಧದಲ್ಲಿಯೂ ಪುನೀತರನ್ನಾಗಿ ಮಾಡು 
ವರು. ನಮ್ಮ ಅಧರ್ಮವನ್ನು, ಹಿಂಸೆಯನ್ನು, ಪಾಪಗಳನ್ನು, ಶಾಪಗಳನ್ನು, ಅಸತ್ಯವನ್ನು 
ಹೋಗಲಾಡಿಸಿ ನಮ್ಮನ್ನು ಸದ್ಭಾವಯುತರಾಗಿ ಇವರು ಮಾಡುವರು. ಮತ್ತು ನಮಗೆ ಸನ್ಮಾರ್ಗ 
ತೋರಿಸುವರು. ದಿವ್ಯವಾದ ಔಷಧಪ್ರದಾನ ಮಾಡಿ ನಮ್ಮನ್ನು ಆರೋಗ್ಯ ದೃಢಕಾಯರನ್ನಾಗಿ 
ಮಾಡುವವರು ಇವರೇ. ಇವರಿಂದ ನಮಗೆ ದೀರ್ಪುವಾದ ಆಯಸ್ಸೂ, ಅಮೃತವೂ 
ಲಭಿಸುವುದು. 

'ಆಪೋ ಆಸ್ಮಾನ್ಮಾತರಃ ಶುಂಧಯಂತು'--ತಾಯಿಯರಾದ ಅಬ್ಲೇವತೆಗಳು ನಮ್ಮನ್ನು 
ಪುನೀತರನ್ನಾಗಿ ಮಾಡಲಿ. (10-19-10) 

'ಇದಮಾಪಃ ಪ್ರವಹತ ಯತ್ಕಿಂಚ ದುರಿತಂಮಯು | 
ಯದ್ವಾಹಮಭಿದುದ್ರೋಹ ಯದ್ವಾಶೇಪ ಉತಾನೃತಮ್‌ ॥ (10-9-8) 
'ಯೂಯಂ ಹಿಷ್ಕುಭಿಷಜಃ' (6-50-7) 

*ಸಹಸ್ರವಿಧಗಳಲ್ಲಿ ಪಾವನಗೊಳಿಸುವ ಮಂಗಳರೂಪವನ್ನು ಹೊಂದಿ ಈ ಜಲದೇವತೆ 
ಗಳು ಪ್ರಕಾಶಿಸುತ್ತಾ ಇಂದ್ರಾದಿದೇವತೆಗಳ ಸ್ಥಾನವನ್ನು ಸೇರುವರು. ಇಂದ್ರನನ್ನು ತುಪ್ಪಿ 
ಗೊಳಿಸುವ ಯಜ್ಞಯಾಗಾದಿ ಕರ್ಮಗಳನ್ನಿವರು ಸಮೃದ್ಧಿಗೊಳಿಸುವರು. ಇಂಥ ಅಬ್ಲೇವತೆಗಳಿಗೆ 
ಸ್ತೋತ್ರಗಳೊಡನೆ ಆಜ್ಕಸಹಿತವಾದ ಹವಿಸ್ಸನ್ನು ಅರ್ಪಿಸಿ." 

"ಶತಪವಎತ್ರಾ: ಸ್ಪಧಯಾ ಮದಂತೀಃ 
ದೇವೀರ್ದೇವಾನಾಮಪಿ ಯಂತಿ ಪಾಥಃ | 
ತಾ ಇಂದ್ರಸ್ಯ ನಮಿನಂತಿ ವ್ರತಾನಿ 
ಸಿಂದುಭ್ಕೋ ಹವ್ಕಂ ಘೃತವಜ್ಜುಹೋತ |" (7-47-3) 
'ವರುಣದೇವನೂ. ಸೋಮಪವಮಾನನೂ, ವಿಶ್ಚೇದೇವತೆಗಳೂ, ಅಗ್ನಿಯೂ ಸಹ 
ಅಬ್ದೇವತೆಗಳಲ್ಲಿ ಪ್ರವಿಷ್ಟಾಗಿ ಇದ್ದಾರೆ. ಇಂಥ ದಿವ್ಮ ದೇವತೆಗಳು ನನ್ನನ್ನು ರಕ್ಷಿಸಲಿ.' 
'ಯಾಸು ರಾಜಾವರುಣೋ ಯಾಸು ಸೋಮಃ 
ವಿಶ್ವೇದೇವಾ ಯಾಸೂರ್ಜಂ ಮದಂತಿ | 
ವೈಶ್ವಾನರೋ ಯಾಸ್ಟಗ್ನಿ; ಪ್ರವಿಷ್ಟಃ 
ತಾ ಆಖೋದೇವೀರಿಹ ಮಾಮವಂತು ॥' (7-49-4) 

ಈ ಅಬ್ಬೇವತೆಗಳು ಮಧುಯುತರೆಂದು ಹೇಳಿದ್ದಾರೆ. ಇವುಗಳ ಅಲೆಗಳು ಮಧುಯುತ 
ವಾಗಿ ಇಂದ್ರನಿಗೆ ಭೋಗ್ಯವಾದ ಪಾನವಾಗುವುದು. (7-47-1). ಅಬ್ಲೇವತೆಗೂ 
ಸೋಮಪವಮಾನನಿಗೂ ನಿಕಟವಾದ ಸ್ನೇಹವಿದೆ-ಸೋಮರಸದೊಡನೆ 'ಜಲಮಿಶ್ರಣ 
ಮಾಡುವುದರಿಂದ. `"ಸುಂದರಿಯಾದ ರಮಣಿಯರಲ್ಲಿ ಯುವಕ ರಮಿಸುವಂತೆ ಸೋಮ 


೧೩೬ ವೈದಿಕ ಸಾಹಿತ್ಯ ಚಂತ್ರ 


ಅಬ್ಲೇವತೆಯನ್ನು ರಮಿಸುವನು. ಯುವಕನಿಗೆ ತರುಣಿಯರು ಮನಸೋಲುವಂತೆ ಇವರೂ 
ಸೋಮನಿಗೆ ವಶವಾಗುವರು.” 
"ಯಾಭಿ: ಸೋಮೋ ಮೋದತೇ ಹರ್ಷಚೇಚ 
ಕಲ್ಮಾಣೀಭಿರ್ಯುವತಿಭಿರ್ನ ಮಯಃ |' (10-30-5) 
'ಏವೇ ದ್ಯೂನೇ ಯುವತಯೋ ನಮಂತ' (10-30-6) 
ಸೋಮದ ಉತ್ಪತ್ತಿ ದಿವ್ಯವಾದ ಜಲದಲ್ಲಿ ಎಂದು ಹೇಳಿರುವುದರಿಂದ ಈ ಅಬ್ದೇವತೆ 
ಗಳೂ ಸೋಮಸಮಾನವಂದು ಅರ್ಥವಾಗುತ್ತದೆ. 
ಹೀಗೆ ಸಕಲಲೋಕ ಸಮೃದ್ದಿ ಕಾರಣರಾದ ಅಬ್ದೇವತೆಗಳನ್ನು ಯಗ್ವೇದ ಯಷಿಗಳು 
ಸ್ತುತಿಸಿದ್ದಾರೆ. ಈ ದೇವತೆಗಳಲ್ಲಿ ಇವರ ಪ್ರಾರ್ಥನೆ ಇದು-- 
ಆಪೋ ಹಿಷ್ಮ್ಕು ಮಯೋಭುವಃ 
ತಾನ ಊರ್ಜೇ ದಧಾತನ | 
ಮಹೇರಣಾಯ ಚಕ್ಷಸೇ ॥ (10-9-1) 


*ಸುಖಕರರಾಗಿರುವ ಕಾರಣದಿಂದಲೇ ನೀವು ನಮಗೆ ಅನ್ನ ಕೊಡಿ. (ಅನ್ನಪ್ರಾಪ್ತಿಗೆ ನಾವು 
ಯೋಗ್ಯರಾಗುವಂತೆ ಮಾಡಿ.) ಮಹತ್ತರವೂ ರಮಣೀಯವೂ ಆದ ಜ್ಞಾನ ಲಭಿಸುವಂತೆ 
ಅನುಗ್ರಹಿಸಿ. (ಸಮ್ಮಗ್ಹ್ಯಾನಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿ)" 

"ಯೋ ವಃ ಶಿವತಮೋ ರಸಃ 
ತಸ್ಮ ಭಾಜಯತೇಹ ನಃ | 
ಉಶತೀರಿವ ಮಾತರ: ॥" (10-9-2) 

"ಎಲೆ ಅಬ್ದೇವತೆಗಳೇ, ಪುತ್ರಸಮೃದ್ಧಿ ಬಯಸುವ ತಾಯಿಯರು ಹೇಗೊ ಹಾಗ 
(ಸ್ತನ್ಮಪಾನ ಮಾಡಿಸುವಂತೆ) ಸುಖತಮವಾದ ನಿಮ್ಮ ಜಲಗಳನ್ನು ಈ ಲೋಕದಲ್ಲಿ ನಮಗೆ 
ಸೇವಿಸಲು ಅನುಗ್ರಹಿಸಿ." 


ಅಪಾಂ ನ ಪಾತ್‌ 

ಖಗ್ಬೇದದಲ್ಲಿ ಅಪಾಂನಪಾತ್‌ ದೇವತೆಯನ್ನು ಒಂದು ಸೂಕ್ತದಲ್ಲಿ ಸ್ತುತಿಸಿದ್ದಾರೆ. ಅಲ್ಲದೆ 
ಪ್ರಾಸಂಗಿಕವಾಗಿ ಅಬ್ದೇವತಾಕವಾದ ಸೂಕ್ತಗಳಲ್ಲಿಯೂ ಇವನನ್ನು ಸ್ತುತಿಸಿದ್ದಾರೆ. 
ವೈದ್ಯುತಾಖ್ಕನಾದ ಈ ದೇವತೆ ಅಗ್ನಿಯ ಮತ್ತೊಂದು ರೂಪ. ಆಗ್ನಿ ದೇವ ಸರ್ವತ್ರ ಅಂತಃ 
ಪ್ರವೇಶ ಮಾಡಿದ್ದಾನೆಂದು ಅಗ್ನಿ ಸೂಕ್ತಗಳಲ್ಲಿ ಹೇಳಿದ್ದಾರೆ. ಜಲದಲ್ಲಿಯೂ ಅಗ್ನಿ ಬಡಬಾನಲ 
ರೂಪದಲ್ಲಿದ್ದಾನೆ. ಈ ರೂಪದಲ್ಲಿರುವ ದೇವತೆಗೆ ಅಪಾಂನಪಾತ್‌ ಎಂಬ ಅಭಿಧಾನ 
ಕೊಡಲಾಗಿದೆ. ಈ ದೇವತೆಯನ್ನು ಕೆಲವೆಡೆ ಆಗ್ನಿಯೆಂದೂ ಮತ್ತೆ ಕೆಲವೆಡೆ ಅಗ್ನಿಗಿಂತ 
ಭಿನ್ನನಾದವನೆಂದೂ ಹೇಳಿದ್ದಾರೆ. ಅಬ್ದೇವತೆಗಳ ಪುತ್ರನಿವನು. 'ಇವನಿಗೆ ಮೂರು ಜನ 
ದೇವಿಯರು ಆಹಾರ ಕೊಡಲಿಚ್ಛಿಸುವರು. ಅವರು ಇವನಿಗೆ ಪಾಲುಣಿಸುವರು.' (2-35-5). 
ಜಲದೊಳಗೇ ಬರುವ ಈ ದೇವ ಬಲಿಷ್ಮನಾಗಿ ಬೆಳೆದು ತೇಜಸ್ವಿಯಾಗಿ ವಿರಾಜಿಸುವನು. 


56. ಅಪಾಂನಪಾತ್‌ ಮತ್ತು ಅಗ್ನಿಗೆ ತಾದಾತ್ಮ ಹೇಳಿರುವ ಮಂತ್ರಗಳಿವು-(2-35-15), (3-9- 
1, (1-143-1) ; ಅಪಾಂನಪಾತ್‌ ಜೊತಗೆ ಆಗ್ನಿ ವೃತ್ರನನ್ನು ಗಲ್ಲುತ್ತಾನೆಂದು ಹೇಳಿ ಇವರು ಬೇರೆ 
ಬೇರೆ ಎಂಬುದನ್ನು (6-13-3) ಹೇಳಿದೆ. 


ಸಂಹಿತೆಗಳು ೧೩೭ 


ಇಂಧನಗಳು ಇಲ್ಲದಿದ್ದರೂ ಅತ್ಯಂತವಾದ ಪ್ರಕಾಶ ಬೀರುವನು ಇವನು (10-30-4), 
ಅಪಾಂನಪಾತ್‌ದೇವ ಸ್ಪರ್ಣರೂಪಿ. ವಿದ್ಯುತ್ಯವಚವನ್ನು ಧರಿಸಿರುವನಿವನು. ಪುಟವಿಟ್ಟ ಚಿನ್ನ 
ದಂತೆ ಹೊಳೆ ಹೊಳೆಯುವ ವರ್ಣವಿವನದು. ಇವನ ತೇಜಸ್ಸು ಎಂದೂ ಕುಂದದು. 
'ಏರಣ್ಮರೂಪಃ ಸಹಿರಣ್ಕಸಂದೃಕ್‌ ಹ 
ಅಪಾಂನಪಾತ್ಸೇದು ಹಿರಣ್ಕವರ್ಣಃ | 
ಹಿರಣ್ಮಯಾತ್ತರಿಯೋನೇರ್ನಿಷದ್ಕಾ 
ಹಿರಣ್ಮದಾ ದದಾತ್ಮನ್ನಮಸ್ಮೆತಿ | (2-35-10) 

"ಈ ಅಪಾಂನಪಾತ್‌ನ ದೇಹ ಸುವರ್ಣಮಯವಾಗಿದೆ. ಇವನ ಇಂದ್ರಿಯಗಳೂ ಸುವರ್ಣ 
ಮಯವಾಗಿವೆ. ಸ್ಪರ್ಣಸದೃಶವಾದ ಕಾಂತಿಯಿಂದ ಇವನು ಕೂಡಿದ್ದಾನೆ. ಇವನು ಸ್ವರ್ಣ 
ಮಯವಾದ ಸ್ಥಾನದಿಂದ ಮೇಲೆ ಬಂದು ವಿರಾಜಮಾನನಾಗಿದ್ದಾನೆ. ಇಂಥ ದೇವತಗೆ ಸ್ವರ್ಣ 
ದಾನಿಗಳಾದ ಯಜಮಾನರು ಹವಿಸ್ಸನ್ನು ಸಮರ್ಪಿಸುತ್ತಾರೆ.' 

ಈ ವರ್ಣನೆಗನುಸಾರವಾಗಿಯೇ ಛಾಂದೋಗ್ಯ ಉಪನಿಷತ್ತು ಪರಮಾತ್ಮನ ರೂಪ 
ವರ್ಣನೆಮಾಡುತ್ತಾ 'ಆಪ್ರಣಖಾತ್ಸರ್ವ ಏವ ಸುವರ್ಣಃ' ಎಂದು ಹೇಳುತ್ತದೆ. ಸರ್ವಾಶ್ಚರ್ಯ 
ಮಯವಾದ ಶಕ್ತಿಯನ್ನು ಹೊಂದಿರುವ ಈ ದೇವ ಸರ್ವರಿಗೂ ಮಂಗಳಾವಹನಾಗಿದ್ದಾನೆ. 

ಎಲ್ಲ ಅಬ್ದೇವತೆಗಳೂ ಅಪಾಂನಪಾತ್‌ ದೇವತೆಯನ್ನು ಸಂತೋಷಗೊಳಿಸುತ್ತಾರೆ. 

'ತಮೂ ಶುಚಿಂ ಶುಚಯೋ ದೀದಿವಾಂಸಂ ' ` 
ಅಪಾಂ ನಪಾತಂ ಪರಿತಸ್ಮುರಾಪಃ |' (2-35-3) 

'ಜನನಿಯರೂ ಪರಿಶುದ್ಧರೂ ಆದ ಅಬ್ದೇವತೆಗಳು ನಿರ್ಮಲನೂ ದೀಪ್ಯಮಾನನೂ 

ಆದ 'ಅಪಾಂನಪಾತ್‌' ದೇವನನ್ನು ಸುತ್ತುವರಿದು ಓಲೈಸುವರು.' 
'ತಮಸ್ಮೇರಾ ಯುವತಯೋ ಯುವಾನಂ 
ಮರ್ಮ್ಯಜ್ಯಮಾನಾಃ ಪರಿಯಂತ್ಕಾಪಃ |' (2-35-4) 

'ಸರಳ ಸ್ವಭಾವದ ಯುವತಿಯರು ಯುವಕರನ್ನು ಹೇಗೋ ಹಾಗೆ ಈ ಅಪಾಂನಪಾತ್‌ 
ದೇವತೆಯನ್ನು ಜಲದೇವತೆಗಳು ಅಲಂಕರಿಸುತ್ತಾ ಸುತ್ತುವರಿದಿದ್ದಾರೆ.' 

ಪರಮೋತ್ಸಷ್ಟವಾದ ಅಂತರಿಕ್ಷ ಸ್ಥಾನದಲ್ಲಿ ಸರ್ವಕಾಲದಲ್ಲಿಯೂ ಕಳೆಗುಂದದ 
ಕಾಂತಿಯಿಂದ ವಿರಾಜಿಸುವ ಈ ಅಪಾನಂಪಾತ್‌ ದೇವನನ್ನು ಮಹತ್ವವನ್ನು ಹೊಂದಿರುವ 
ಜಲಗಳು ತಮ್ಮ ಸಹಜವಾದ ರೂಪದಿಂದ ಸುತ್ತುವರಿದಿದೆ. (2-35-14) 

ಅಪಾಂನಪಾತ್‌ ದೇವತೆ ಸರ್ವಸ್ವವನ್ನೂ ಸೃಜಿಸಿದನು. 

'ಅಪಾಂನಪಾದಸುರ್ಯಸ್ಮಮಹ್ನಾ 
ವಿಶ್ವಾನ್ನಯೋ ಭುವನಾ ಜಜಾನ |' (2-35-2) 

'ಸ್ವಾಮಿಯಾದ ಆಪಾಂನಪಾತ್‌ ಶತ್ರುನಿರಸನ ಸಾಮರ್ಥ್ಯ ಹೊಂದಿ ಈ ಬಲದ 
ಮಹತ್ವದಿಂದ ಸರ್ವಲೋಕಗಳನ್ನೂ ಉತ್ಪಾದನೆ ಮಾಡಿದನು.' 

'ಇವನಿಂದಲೇ ಅಶ್ವ ಮೊದಲಾದ ಪ್ರಾಣಿಗಳ ಜನನವೂ ಆಯಿತು. ಇವನಿಂದಲೇ ಸರ್ವ 
ಜಗತ್ತೂ ಹುಟ್ಟಿತು'--'ಅಶ್ವಸ್ಥಾತ್ರಜನಿಮಾಸ್ಕಚ ಸ್ವಃ" (2-35-6) 

ಉಚ್ಛೈಶ್ರವಸ್‌ ಮೊದಲಾದ ಅಶ್ವಗಳು ಸಮುದ್ರ ಮಥನ ಕಾಲದಲ್ಲಿ ಸಮುದ್ರದಿಂದ 
ಜನಿಸಿದವು. ನೀರಿನಲ್ಲಿ ಅಡಗಿರುವ ತೇಜಸ್ಸಿನಿಂದ ಸರ್ವಸೃಷ್ಟಿಯಾಯಿತೆಂಬ ಅಂಶವನ್ನು 


೧೩೮ ವೈದಿಕ ಸಾಹಿತ್ಯ ಚರಿತ್ರೆ 


ಇದು ಸೂಚಿಸುವುದಕ್ಕೆ ಉಪಲಕ್ಷಣವಾಗಿದೆ. 'ಮೊದಲು ಜಲವನ್ನು ಸೃಜಿಸಿ ಅದರಲ್ಲಿ 
ವೀರ್ಯವನ್ನಿಟ್ಟನೆಂದೂ ಅದರಿಂದ ಸ್ವರ್ಣಮಯವಾದ ಅಂಡ ಉತ್ಪನ್ನವಾಯಿತೆಂದೂ' 
ಹೇಳಿರುವುದು ಇದಕ್ಕೆ ಸಂವಾದಿಯಾಗಿದೆ- 

'ಆಪಏವ ಸಸರ್ಜಾದೌ ತಾಸುವೀರ್ಯ ಮಪಾಸೃಜತ್‌ | ತದಂಡಮಭವ ದ್ವೈಮಂ' ಎಂದು 
ಹೇಳಿರುವುದು ಇದಕ್ಕನುಸಾರವಾಗಿಯೇ ಇದೆ. ಮೇಘದ ಮಧ್ಯದಲ್ಲಿಉದಕಗಳ ನಡುವೆ 
ಇರುವ ಈ ತೇಜೋರೂಪಿಯಾದ ದೇವ ವೃಶ್ಟಿಗೆ ಕಾರಣನಾಗಿ ವೃಷ್ಟಿಯ ಮುಖಾಂತರ 
ಸಕಲ ಲೋಕಗಳ ಜನ್ಮಕ್ಕೂ ಕಾರಣನಾಗಿದ್ದಾನೆ. 

ಈ ಲೋಕದ ಸೃಷ್ಟಿವೈಚಿತ್ರ್ಯವನ್ನು ನೆನೆದರೆ ಒಂದೊಂದು ಅಂಶವೂ ಅದ್ಭುತವಾಗಿ 
ತೋರುವುದು. ಒಂದೊಂದೂ ಆ ಪರಮನ ಒಂದೊಂದು ರೂಪವಾಗಿದೆ. ಹೀಗೆ ಪೃಥ್ವಿ, 
ಜಲ, ವಾಯು, ಅಗ್ನಿ, ಪರ್ಜನ್ಯ, ಮರುತ್‌ ಮೊದಲಾಗಿ ಅನೇಕ ರೂಪಗಳಲ್ಲಿ ಆ ಅಮಾನುಷ 
ವಾದ ಶಕ್ತಿ ಮೈದೋರಿರುವುದನ್ನು ಸಾಕ್ಷಾತ್ಕರಿಸಿಕೊಂಡ ಯಷಿ ಒಂದೊಂದು ರೂಪದಲ್ಲಿಯೂ 
ಆ ದಿವೃಶಕ್ತಿಯನ್ನು ಸ್ತುತಿಸಿದ್ದಾನೆ. ಶಕ್ತಿ ಒಂದೇ ಆದರೂ ಅದರ ರೂಪ ಅನೇಕ. 
ಅನೇಕೋಪಕಾರಕ ಅವನು, ಅದರಿಂದಲೇ ನಾನಾ ದೇವತೆಗಳ ರೂಪದಲ್ಲಿ ಸ್ತುತಿಗಳು ಬಂದಿವೆ. 
ಹೀಗೆ ನೋಡಿದಲ್ಲಿ ಆಪಾಂನಪಾತ್‌ ದೇವ ಜಗತ್ಕಾರಣನಾದ ಪರಬ್ರಹ್ಮ ರೂಪಿಯಾಗುತ್ತಾನೆ. 

ಅಪಾಂನಪಾತ್‌ ದೇವ ಸಕಲ ಮಂಗಳಗುಣಪೂರ್ಣನು. ಸತ್ಯಸ್ವರೂಪಿ ಸದಾ ಏಕರೂಪ 
ದಿಂದಿರುವವನು. ತನ್ನ ಸ್ವಂತ ತೇಜಸ್ಸಿನಿಂದ ಅದ್ಭುತವಾಗಿ ಪ್ರಕಾಶಿಸುವನಿವನು. 

'ಯೋ ಅಪ್ಸು ಶುಚಿನಾ ದೈವೇನ 
'ಯತಾಮ ಅಜಸ್ರ: ಉರ್ವಿಯಾವಿಭಾತಿ | 
ವಯಾ ಇದನ್ಮಾ ಭುವನಾನ್ಮಸ್ಮ 
ಪ್ರಜಾಯಂತೇ ವೀರುಧಶ್ಚ ಪ್ರಜಾಭಿಃ ॥' (2-35-8) 

'ಅಪಾಂನಪಾತ್‌ ಸತ್ಮರೂಪಿ. ನಿತ್ಯ. ಏಕರೂಪಿ. ವಿಸ್ತೀರ್ಣವಾದ ಮೇಘಗಳ ನಡುವೆ 
ಹೊಳೆಹೊಳೆಯುವ ದಿವ್ಯ ತೇಜಸ್ಸಿನಿಂದ ಹೆಚ್ಚಾಗಿ ಪ್ರಕಾಶಿಸುವನು. ಸರ್ವ ಭೂತಜಾತಗಳೂ 
ಈ ದೇವನ ಶಾಖೋಪಶಾಖೆಗಳು. ವೃಣ್ಣದಿಗಳೂ ಇವನಿಂದಲೇ ಜನಿಸಿ ಪುಷ್ಪಫಲಾದಿಗಳನ್ನು 
ಹೊಂದುತ್ತವೆ." 

'ಸಈಂ ವೃಷು ಅಜನಯತ್‌ ತಾಸು ಗರ್ಭಂ 
ಸ ಈಂಶಿಶುರ್ಥಯತಿ ತಂ ರಿಹಂತಿ | 

ಸೋ ಅಪಾಂನಪಾತ್‌ ಅನಭಿಮ್ಣಾತ ವರ್ಣಃ 
ಅನ್ಕಸ್ಕೇವೇಹ ತನ್ಪಾ ವಿವೇಷ ॥ (5-35-13) 

'ಈ ಅಪಾಂನಪಾತ್‌ ದೇವನೇ ಮಳೆಯನ್ನು ಕರೆಯುವವನಾಗಿ ಮೇಘಗಳ ಜಲದೊಳಗೆ 
ತಾನೇ ಗರ್ಭರೂಪದಿಂದ ಸೇರಿದ, ಇವನೇ ವೈದ್ಯುತಾಗ್ನಿಯ ರೂಪಧರಿಸಿ ಆ ಮೇಘದಲ್ಲಡ 
ಗಿರುವ ಜಲಗಳ ಪುತ್ರನಾಗಿ ಆ ಜಲವನ್ನು ಸೇವಿಸುತ್ತಾನೆ. ಮಳೆಯೊಡನೆ ಭೂಮಿಯನ್ನು 
ಇವನೇ ಸೇರಿ ಸ್ವಲ್ಪವೂ ಕುಂದದ ಕಾಂತಿಯುಳ್ಳವನಾಗಿ ಮರ ಮೊದಲಾದ ಚರಾಚರಗಳೊಳಗೆ 
ಪಾರ್ಥಿವಾಗ್ನಿಯ ರೂಪದಿಂದ ಸೇರಿದ್ದಾನೆ.' 

ಈ ಮಂತ್ರದಲ್ಲಿ 'ಅಪಾಂನಪಾತ್‌ ಸರ್ವಚರಾಚರಗಳಲ್ಲಿಯೂ ಅಂತಃಪ್ರವೇಶ ಮಾಡಿ 
ಅವುಗಳನ್ನು ಪ್ರೇರಿಸುತ್ತಿದ್ದಾನೆ. ಆದರೂ ಸೃತೇಜಸ್ಸಿನಿಂದಲೇ ದೇದೀಪ್ಯಮಾನನಾಗಿದ್ದಾನೆ 


ಸಂಹಿತೆಗಳು ೧೩೯ 


ದೋಷದೂರನಾಗಿ' ಎಂಬ ಭಾವ ಇದೆ. ಮರ, ಕಲ್ಲು ಮೊದಲಾದವುಗಳೊಳಗೆ ಗೂಢವಾಗಿ 
ಅಂತಃ ಪ್ರವೇಶಿಸಿದ್ದಾನೆ ಇವನು ತನ್ನ ಕಾಂತಿಯನ್ನು ಸ್ವಲ್ಪವೂ ಕಳೆದುಕೊಳ್ಳದೆ. ಹಾಗೆಯೇ 
ಅಂತರಿಕ್ಷದಲ್ಲಿ ಮೇಘೋದರಾಂತರ್ಗತನಾಗಿದ್ದಾನೆ. ಹೀಗೆ ಸ್ಪತೇಜಸ್ಸಿನಿಂದ ದೀಪ್ತನಾಗಿ 
ಸರ್ವತ್ರ ಇರುವ ಮಹಾನುಭಾವನಿವನು. ' 

ಇಂಥ ದೇವನನ್ನು ಸರ್ವವಿಧವಾದ ಸ್ತೋತ್ರಾದಿಗಳಿಂದ ಅರ್ಚಿಸಿ ಧನ್ಮರಾಗಬೇಕು. 
ದ್ರೋಹಿಗಳಿಂದಲೂ, ಹಿಂಸಕರಿಂದಲೂ ಸ್ತುತಿಪಾಠಕರಿಂದಲೂ ನಮ್ಮನ್ನು ರಕ್ಷಿಸಬೇಕೆಂದು 
ಬೇಡಿದ್ದಾರೆ-'ದ್ರುಹೋರಿಷಃ ಸಂಪೃಚಃ ಪಾಹಿಸೂರೀನ್‌' (2-35-6). ಈ ದೇವನಲ್ಲಿ 
ಸರ್ವವಿಧವಾದ ಪೂಜೆಯನ್ನೂ ಅರ್ಪಿಸಬೇಕು. 'ಇವನು ದೇವತೆಗಳಲ್ಲಿ ಆದಿದೇವ. 
ಯಾಗಸಾಧನಗಳಿಂದ ಯಾಗಮಾಡಿ ಸಂತೋಷಪಡಿಸೋಣ ಇವನನ್ನು. ನಮಸ್ಕರಿಸೋಣ. 
ಇವನಿಗೆ ಯುಕ್ತವಾದ ಪ್ರದೇಶಗಳನ್ನು ಅಲಂಕರಿಸೋಣ, ಸಿದ್ಧಪಡಿಸೋಣ. ಕಾಷ್ಠಾದಿಗಳಿಂದ 
ಅಗ್ನಿರೂಪಿಯಾದ ಇವನನ್ನು ತುಪ್ಪಿಪಡಿಸೋಣ. ಹವಿಸ್ಸನ್ನು ಅರ್ಪಿಸೋಣ. ಮಂತ್ರಗಳನ್ನು 
ಪಠಿಸಿ ಪ್ರಸನ್ನನಾಗುವಂತೆ ಮಾಡೋಣ' (2-35-12). 

ಇವನಲ್ಲಿ ಯಷಿಗಳ ಪ್ರಾರ್ಥನೆಯಾದರೋ- 


'ಅಯಾಂಸಮಗ್ನೇ ಸುಕ್ಸಿತಿಂ ಜನಾಯ 
ಅಯಾಂಸಮು ಮಘವದ್ಭ್ಯಃ ಸುವೃಕ್ತಿಮ್‌ ., 

ವಿಶ್ವಂ ಯದ್ಭದ್ರಂ ತದವಂತಿ ದೇವಾಃ 
ಬೃಹದೃದೇಮು ವಿದಥೇ ಸುವೀರಾಃ || (2-35-15) 

'ಎಲೈ ಅಗ್ನಿರೂಪಿಯೇ, ಶೋಭನನಿವಾಸನಾದ ನಿನ್ನನ್ನು ನಾನು ಬಂದು ಸೇರಿದೆ ನಮ್ಮ 
ಪುತ್ರುದಿಗಳ ಅಭಿವೃದ್ಧಿಗಾಗಿ, ಉದಾರಿಗಳಾದ ಯಾಜಕರಿಂದ ಮಂಗಳಕರವಾದ ನಿನ್ನ ಸ್ತುತಿ 
ಗಳೊಡನೆ ಬಂದಿದ್ದೇನೆ. ಸರ್ವದೇವತೆಗಳೂ ರಕ್ಷಿಸಿ ಅನುಗ್ರಹಿಸುವಂತಹ ಸಮಸ್ತ ಮಂಗಳವೂ 
ನಮಗಾಗಲಿ. ಸುಪುತ್ರರೊಡನೆ ನಾವು ಯಜ್ಞದಲ್ಲಿ ನಿನ್ನನ್ನು ಪ್ರೌಢವಾಗಿ ಸ್ತುಶಿಸುವಂತಾ 
ಗಲಿ." 


ರುದ್ರ 

ರುದ್ರನನ್ನು ಕೇವಲ ಮೂರು ಸೂಕ್ತಗಳಲ್ಲಿ ಮಾತ್ರ ಬುಗ್ಬೇದದಲ್ಲಿ ಸ್ತುತಿಸಿರುವುದನ್ನು 
ಕಾಣುತ್ತೇವೆ. ಸೋಮನೊಡನೆ ರುದ್ರನೂ ಸೇರಿ ದೃಂದೃವಾಗಿ ಒಂದು ಸೂಕ್ತದಲ್ಲಿ 
ಸ್ತುತಿಸಲ್ಪಟ್ಟಿದ್ದಾನೆ. ಇವನ ಹೆಸರು ಯಗ್ವೇದದಲ್ಲಿ ಕೇವಲ 75 ಬಾರಿ ಬಂದಿದೆ. ರುದ್ರನೆಂಬ 
ಹೆಸರು ಸೂಚಿಸುವಂತೆಯೇ ಇವನು ದಂಡಧಾರಕನಾಗಿದ್ದಾನೆ. ಹಾಗೆಯೇ ಮಾನವನನ್ನು 
ವಿಪತ್ತಿನಿಂದ ಪಾರುಗಾಣಿಸುವ ಮಹಾನುಭಾವನೂ ಇವನೇ ಆಗಿದ್ದಾನೆ. ಅದರಿಂದಲೇ 
ಶಿವನೆಂಬ ಹೆಸರೂ ಇವನಿಗೆ ಅನ್ವರ್ಥವಾಗಿದೆ. ಶಿವಃ ಎಂಬ ಶಬ್ದ 18 ಬಾರಿ ಯಗ್ವೇದದಲ್ಲಿ 
ಬಳಸಿದೆ. ಸುಖಕರನೆಂಬ ಅರ್ಥದಲ್ಲಿ ಈ ಪದವನ್ನು ಬಳಸಿದೆ. 

ಈತನ ರೂಪವರ್ಣನೆಯನ್ನು ಯಗ್ವೇದ ಹೀಗೆ ಮಾಡಿದೆ: ದೃಢವಾದ ಬಾಹು ಮತ್ತು 
ಹಸ್ತಗಳೊಡನೆ ಶೋಭಿಸಿದವನಿವನು. ಬಭ್ರುವರ್ಣದಿಂದ ವಿರಾಜಮಾನವಾದ ದೇಹ, 
ಪೂಷನ್ನಿನಂತೆ ಜಟಾಯುಕ್ತವಾದ ರೂಪ, (ಕಪರ್ದಿನಂ) (1-14-115), ಅನೇಕ ರೂಪದಿಂದ 
ಕೂಡಿದ ವೈಭವ (2-33-9), ಉಜ್ವಲನಾದ ಸೂರ್ಯನಂತೆ, ಸ್ಪರ್ಣದಂತೆ ಪ್ರಜ್ವಲಿಸುವ 
ದೇಹಕಾಂತಿ, ಸ್ವರ್ಣಮಯವಾದ ಆಭರಣಗಳ ಸೊಗಸು (2-33-9), ಅತ್ಯುಜ್ವಲವಾದ ನಾನಾ 


೧೪೦ ವೈದಿಕ ಸಾಹಿತ್ಯ ಚಂತ್ರ 


ರೂಪದ ಹಾರ (2-33-10), ಇವುಗಳಿಂದ ಪರಿಶೋಭಿತನಿವನು." (ವಾಜಸನೇಯಿಸಂಹಿತೆ 
ಮತ್ತು ಅಥರ್ವಣ ವೇದದಲ್ಲಿ-ಇವನನ್ನೇ ಸಹಸ್ರಾಕ್ಷನೆಂದೂ, (ವಾ.ಸ-16-7) 
ನೀಲಕಂಠನೆಂದೂ ನೀಲ ಜಟಾಯುತನೆಂದೂ, ಚರ್ಮಾಂಬರನೆಂದೂ (ವಾ. ಸ. 36-1;16- 
5). ಪರ್ವತವಾಸಿಯೆಂದೂ (ವಾ. ಸ.16-2-4) ಹೇಳಿದೆ.) 

ಇಂಥ ಈ ದೇವ ಕೈಯಲ್ಲಿ ವಜ್ರಾಯುಧ ಹಿಡಿದಿದ್ದಾನೆ (2-33-3). ಮಿಂಚಿನಂತ 
ಅವನ ಬಾಣ ಲೋಕವನ್ನೆಲ್ಲಾ ಮುಟ್ಟುವುದು. ಬಿಲ್ಲು ಮತ್ತು ಬಾಣಗಳನ್ನು ಇವನು 
ಧರಿಸಿದ್ದಾನೆಂದೂ ಅನೇಕ ಕಡೆ ಹೇಳಿದೆ. 

'ಅರ್ಹನ್ಪಿಭರ್ಷಿ ಸಾಯಕಾನಿ ಧನ್ವ 
ಅರ್ಹನ್ನಿದಂ ಯಜತಂ ವಿಶ್ವರೂಪಂ | 
ಅರ್ಹನ್ನಿದಂ ದಯಸೇ ವಿಶೃಮಭ್ಸಂ 
ನ ವಾ ಓಜೀಯೋ ರುದ್ರ ತ್ವದಸ್ತಿ ॥' (2-33-10) 

'ಎಲೈ ರುದ್ರನೇ, ನೀನು ಸಮರ್ಥನಾದುದರಿಂದಲೇ ಧನುಸ್ಸನ್ನೂ ಬಾಣಗಳನ್ನೂ ಧರಿಸಿ 
ದ್ಹೀಯೆ. ಹಾಗೆಯೇ ಬಹು ವಿಧವಾದ ರೂಪವುಳ್ಳ ಹಾರವನ್ನೂ ಹೊಂದಿದ್ದೀಯೆ. ರಕ್ಷಣೆಗೆ 
ಸಮರ್ಥನಾದುದರಿಂದಲೇ ಈ ಅತಿಮಹತ್ತರವಾದ ವಿಶ್ವವನ್ನು ದಯೆತೋರಿ ರಕ್ಷಿಸುವೆ. 
ಎಲೌ ದೇವ, ನಿನಗಿಂತ ಬಲವತ್ತರರಾದವರೊಬ್ಬರೂ ಇಲ್ಲವಷ್ಟೆ!' 

ಸ್ಥಿರೇಭಿರಂಗೈಃ ಪುರುರೂಪ ಉಗ್ರೋ 
ಒಬ್ರು: ಶುಕ್ರೇಭಿಃ ಪಿಪಿಶೇ ಓರಣ: | 
ಈಶಾನಾದಸ್ಮ ಭುವನಸ್ಕ ಭೂರೇಃ 
ನ ವಾ ಉ ಯೋಷದ್ರುದ್ರಾದಸುರ್ಯಂ | (2-33-9) 

"ದೃಢವಾದ ಅವಯವಯುತನೂ, ಬಹುರೂಪಯುತನೂ, ಅತ್ಯಂತ ತೇಜಸ್ಪಿಯೂ 
ಶೋಭಿತನೂ ಆದ ರುದ್ರದೇವನು ದೀಪ್ತವೂ ಹಿರಣ್ಮಯವೂ ಆದ ಅಲಂಕಾರಗಳಿಂದ 
ಜೃಲಿಸುತ್ತಿದ್ದಾನೆ. ಈಶ್ವರನಾದವನೂ, ಈ ಲೋಕವನ್ನು ಧರಿಸಿರುವವನೂ ಆದ ರುದ್ರನ 
ಬಲ ಎಂದೂ ಅವನಿಂದ ದೂರವಾಗದು." 

ಮರುದ್ದೇವತೆಗಳ ಜನಕನು ರುದ್ರನೆಂದೂ ಹೇಳಿದೆ-'ಆ ತೇ ಪಿತರ್ಮರುತಾಂ ಸುಮ್ನಮೇತು' 
(2-33-1) ಎಂದು. ಸಮಸ್ತ ಜಗತ್ತುಗಳ ಮದ್ಯದಲ್ಲಿ ತನ್ನ ಮಹದೈಶ್ಚರ್ಯಯೋಗದಿಂದ 
ರುದ್ರದೇವ ಶ್ರೇಷ್ಠನಾಗಿದ್ದಾನೆ. 

“ಶ್ರೇಷ್ಠೋ ಜಾತಸ್ಕ ರುದ್ರ ಶ್ರಿಯಾಸಿ 
ತವಸ್ತಮಸ್ತವಸಾ ವಜ್ರಬಾಹೋ | 
ಪರ್ಷಿಣ: ಪಾರಮಂಹಸಃ ಸ್ವಸ್ತಿ 
ವಿಶ್ವಾ ಅಭೀತೀರಪಸೋಯುಯೋಧಿ ॥" (2-33-3) 

"ಎಲೈ ರುದ್ರದೇವ, ಜನಿಸಿರುವ ಸಮಸ್ತ ಜಗತ್ತುಗಳ ನಡುವೆ ಸ್ವೈಶರ್ಯದಿಂದ ಪ್ರಶಸ್ಕತಮ 
ನಾಗಿದ್ದೀಯೆ. ಓ ವಜ್ರಬಾಹು, ನೀನು ಪ್ರವೃದ್ಧರಾದವರಲ್ಲಿ ಅತ್ಯಂತ ಪ್ರವೃದ್ಧ. ನಮ್ಮನ್ನು 

57. ವಾಜಸನೇಯೀಸಂಹಿತೆ (3, 5, 8) ಶತಪಥ ಬ್ರಾಹ್ಮಣ (2-6-29)ದಲ್ಲಿ ರುದ್ರನಿಗೆ 
ತ್ರ್ಯಂಬಕನೆಂಬ ವಿಶೇಷಣ ಕೊಡಲಾಗಿದೆ. ಯಗ್ವೇದದಲ್ಲಿಯೂ (7-59-12)ರಲ್ಲಿ ಈ ಹೆಸರು ಬಂದಿದೆ. 


ವಾ. ಸ. (3-5) ರಲ್ಲಿ ಅಂಬಿಕಾಶಬ್ದವನ್ನು ಪ್ರಯೋಗಿಸಿದ. ಇಲ್ಲಿ ಇದು ಶಿವನ ಸೋದರಿ ಎಂಬ ಅರ್ಥದಲ್ಲಿ 
ಬಂದಿದೆ. ಉಮಾ ಪದ ಮೊಟ್ಟಮೊದಲಾಗಿ ಕೇನೋಪನಿಷಶ್ತಿನಲ್ಲಿ ಬಂದಿದೆ. 


ಸಂಹಿತೆಗಳು ೧೪೧ 


ಸುರಕ್ಷಿತವಾಗಿ ಪಾಪದ ಕೊನೆಮುಟ್ಟಿಸು, ಹಾಗೆಯೇ ಪಾಪದ ಸರ್ವ ವಿಧವಾದ ಆಕ್ರಮಣ 
ಗಳನ್ನೂ ಖಂಡಿಸು.” 

ರುದ್ರನನ್ನು ಅಗ್ನಿಯೊಡನೆ ತಾದಾತ್ಮ್ಯದಿಂದ ಹೇಳಿದ್ದಾರೆ. ಬುಗ್ಬೇದದಲ್ಲಿ (2-1-6) 
ರುದ್ರನು ಭಯಂಕರ ರೂಪವನ್ನು ಹೊಂದಿದ್ದಾನೆ. ಸಿಂಹದಂತೆ ಭಯಂಕರನೂ, ಶತ್ರುಗಳ 
ಹಂತಾರನೂ ಆದವನಿವನು. ಕೆಳಗಿನ ಮಂತ್ರವನ್ನು ನೋಡಿ-- 

ಸ್ತುಹ ಶ್ರುತಂ ಗರ್ತಸದಂ ಯುವಾನಂ 
ಮೃಗಂನ ಭೀಮಮುಪಹತ್ನುಮುಗ್ರಂ | 
ಮೃಳಾ ಜರಿತ್ರೇ ರುದ್ರಸ್ತವಾನೋತನ್ಮಂ 
ತೇ ಅಸ್ಮನ್ನಿವಪಂತು ಸೇನಾ: ॥ (2-33-11) 

'ಎಲೈ ಸ್ತುತಿಮಾಡುವವನೇ, ರಥದಲ್ಲಿ ಸಂಚರಿಸುವವನೂ, ನಿತ್ಯ ತರುಣನೂ, ಸಿಂಹದಂತೆ 
ಭಯಂಕರನೂ, ಶತ್ರುಧ್ವಂಸಕನೂ, ಉಗ್ರಸ್ವರೂಪಿಯೂ ಆದ ರುದ್ರನನ್ನು ಸ್ತುತಿಸು. ಹೇ 
ರುದ್ರನೇ, ನಮ್ಮಿಂದ ಸ್ತುತನಾಗಿ, ಸ್ತುತಿಸುವ ನಮ್ಮನ್ನು ಸುಖಗೊಳಿಸು. ನಿನ್ನ ಸೇನೆಗಳು 
ನಮ್ಮನ್ನು ಬಿಟ್ಟು ಇತರರನ್ನು ದಂಡಿಸಲಿ'. ಕಾಮ ವರ್ಷಕನಾದುದರಿಂದ ಇವನು ವೃಷಭ. 
(2-33-7). ಅನಭಿಭವನೀಯನಿವನು. ಶಕ್ತಿಯಲ್ಲಿ ಇವನನ್ನು ಮೀರಿಸಿದವರಿಲ್ಲ. ಈ ಸಮಸ್ತ 
ಪ್ರಪಂಚಕ್ಕೂ ಒಡೆಯನಾಗಿ 'ಈಶಾನ' ಶಬ್ದವಾಚ್ಮನಿವನಾಗಿದ್ದಾನೆ. ಸಕಲ ಲೋಕಕ್ಕೂ 
ರುದ್ರದೇವ ತಂದೆ-'ಭುವನಸ್ಕಪಿತರಂ' (6-49-10); ಲೋಕವನ್ನು ನಿಯಮಕ್ಕೊಳಪಡಿಸಿ 
ನಡೆಸುತ್ತಿರುವವನಿವನೇ. ತನ್ನ ಶಾಸನದಿಂದ ಇವನು ಮಾನವರ ಮತ್ತು ದೇವತೆಗಳೆಲ್ಲರ 
ಕೆಲಸಗಳನ್ನರಿಯಬಲ್ಲನು. ಇವನು- 

“ಸ ಹಿಕ್ಷಯೇಣ ಕ್ಷಮಸ್ಯ ಜನ್ಮನಃ 

ಸಾಮ್ರಾಜ್ಮೇನ ದಿವೃಸ್ಮ ಚೇತತೆ |" (7-46-2) 

ನದಿಯು ಪ್ರವಹಿಸುವಂತೆ ಮಾಡುವ ಇವನು ಎಲ್ಲವನ್ನೂ ನೆನೆಸುತ್ತಾನೆ. (10-92-5) 
ಇವನು ಮೇಧಾವಿ, ಬುದ್ದಿವಂತ. ದಯಾಮಯನೂ ಹೌದು. ಇವನ ಔದಾರ್ಯವನ್ನು 
'ಮೀಡ್ವಃ' ಎಂದು ಅನೇಕ ಬಾರಿ ಹೊಗಳಿದ್ದಾರೆ. 

ಮಂಗಳಕರನಾದ ಕಾರಣ 'ಶಿವ'ನೆಂದು ಪ್ರಖ್ಯಾತನಾದ ಇವನನ್ನು ಸ್ತುತಿಸಿರೆಂದು ಹೇಳಿರುವ 
ಈ ಮಂತ್ರವನ್ನು ನೋಡಿ : 

ಸ್ತೋಮಂ ವೋ ಅದ್ಕ ರುದ್ರಾಯ ಶಿಕ್ಟಸೇ 
ಕ್ಷಯದ್ವೀರಾಯ ನಮಸಾ ದಿದಿಷ್ಟನ | 
ಯೇಭಿಃ ಶಿವಃ ಸ್ಪವಾಂ ಏವಯಾವಭಿ: 
ದಿವಃ ಸಿಷಕ್ತಿ ಸ್ಪಯಶಾ ನಿಕಾಮಭಿ: ॥ (10-92-9) 

"ಕುದುರೆಗಳ ಮೇಲೆ ಕುಳಿತು ಬರುವ ಮರುತ್ತುಗಳೊಡನೆ ಸ್ವತಃ ಕೀರ್ತಿವಂತನೂ (ಶಿವಃ) 

ಸುಖಕರನೂ ಆದ ಪರಮೇಶ್ವರನು ದ್ಕುಲೋಕದಿಂದ ಯಜಮಾನರನ್ನು ಸೇವಿಸುವನು. 


58. ವಾ. ಸೆಂ. (16, 18, 28) ರಲ್ಲಿ ಶರ್ವ, ಭವ ಎಂಬ ಹೆಸರುಗಳನ್ನು ಕೊಟ್ಟಿದೆ. ವಾ. ಸಂ. 
(39, 8) ರಲ್ಲಿ ಅಗ್ನಿ, ಅಶನಿ, ಪಶುಪತಿ, ಭವ, ಶರ್ವ, ಈಶಾನ, ಮಹಾದೇವ, ಉಗ್ರದೇವ-ಇವೆಲ್ಲ 
ಒಬ್ಬನೇ ದೇವನ ರೂಪಗಳೆಂದು ಹೇಳಿದೆ. ರುದ್ರ, ಶರ್ವ, ಪಶುಪತಿ, ಉಗ್ರ, ಅಶನಿ, ಭವ, ಮಹಾದೇವ- 
ಇವು ಅಗ್ನಿಯ ಎಂಟು ರೂಪಗಳೆಂದು-(ಶ. ಬ್ರಾ. 6-1-37)ರಲ್ಲಿ ಹೇಳಿದೆ. 


೧೪೨ ವೈದಿಕ ಸಾಹಿತ್ಯ ಚರಿತ್ರ 


ಅದರಿಂದ ಎಲೈ ಖುತ್ಟಿಕ್ಕುಗಳೇ, ನೀವೂ ಸಹಾ ಈ ಯಾಗದಲ್ಲಿ, ನಿಯತವಾದ ಅಭಿಲಾಷ 
ಹೊಂದಿದ ಮರುತ್ತುಗಳಿಂದ ಕೂಡಿದ, ಶತ್ರು ಧ್ವಂಸಕನೂ, ರಕ್ಷಿಸಲು ಶಕ್ತನೂ ಆದ ರುದ್ರನಿಗೆ 
ಹವಿಸ್ಸುಗಳಿಂದಲೂ, ನಮಸ್ಕಾರಗಳಿಂದಲೂ ಸ್ತೋತ್ರವನ್ನು ಅರ್ಪಿಸಿರಿ.” 

ಬಗ್ವೇದದಲ್ಲಿ ರುದ್ರನ ಭಯಂಕರ ರೂಪಮಾತ್ರ ಹೇಳಿಲ್ಲ. ಅವನ ಸರ್ವರಕ್ಷಕತ್ವವೂ, 
ಕಾರುಣ್ಯವೂ ಅನೇಕ ಬಾರಿ ವರ್ಣಿಸಲಾಗಿವೆ. ದೇವತೆಗಳ ಕೋಪವನ್ನು ಕಳೆಯಬೇಕೆಂದೂ, 
ಕಷ್ಟದಿಂದ ರಕ್ಷಿಸಬೇಕೆಂದೂ ಇವನಿಗೆ ಮೊರೆಯಿಟ್ಟಿದ್ದಾರೆ. ರೋಗವನ್ನು ಕಳೆಯುವ ಅಪಾರಶಕ್ತಿ 
ಇವನದು- 

'ಭಿಷಕ್ರಮಂ ತ್ವಾ ಭಿಷಜಾ ಶೃಣೋಮಿ" ಎಂದು ಕೊಂಡಾಡಿದ್ದಾರೆ. 

'ತ್ವಾ ದತ್ತೇಭೀ ರುದ್ರ ಶಂತಮೇಭಿ: 


ಶತಂ ಹಿಮಾ ಲಶೀಯ ಭೇಷಜೇಭಿ: |' (2-33-2) 
"ನೀನು ಕರುಣಿಸಿದ ಅತಿಶಯವಾಗಿ ಸುಖಕರವಾದ ಔಷಧಗಳಿಂದ ನೂರು ಹೇಮಂತ 
ಕಾಲವನ್ನು ನಾನು ಕಳೆಯುವಂತಾಗಲಿ." 


ರುದ್ರನು ಅತ್ಯಂತ ಶ್ರೇಷ್ಠವಾದ ವೈದ್ಯರಾಜನಾಗಿದ್ದಾನೆ ಯಗ್ವೇದದಲ್ಲಿ. ಇವನಲ್ಲಿ 
ಸಹಸ್ರಾರು ಔಷಧಿಗಳಿವೆ-'ಸಹಸ್ರಂತೇ ಸ್ಪಪಿವಾತ ಭೇಷಜಾ' (7-46-3). ತನ್ನ ಕರದಲ್ಲಿ 
ಅತ್ಯುತ್ತಮವಾದ ಔಷಧಿಯನ್ನಿವನು ಹೊಂದಿದ್ದಾನೆ-"ಹಸ್ತೇಬಿಭ್ರದ್ದೇಷಜಾ ವಾರ್ಯಾಣಿ" 
(1-114-5); ಅವನ ಹಸ್ತ ಸರ್ವ ಸುಖಕರವೂ ರೋಗಪರಿಹಾರಕವೂ ಆದುದು- 
"ಕೃ ಸ್ಕ ತೇ ರುದ್ರ ಮೃಳಯಾಕುರ್ಹಸ್ತೋ 
ಯೋ ಅಸ್ತಿಭೇಷಜೋ ಜಲಾಷಃ " (2-33-7) 
'ಎಲೈ ರುದ್ರನೇ, ಸುಖಗೊಳಿಸುವ ಆ ನಿನ್ನ ಹಸ್ತವೆಲ್ಲಿ ? ಅದಾದರೂ ಭೇಷಜ ಮಾಡಿ 
ಸರ್ವರಿಗೂ ಸುಖಕರವಾಗಿದೆ.' 
ರೋಗ ಪರಿಹಾರಕವಾದ ಈ ಔಷಧಗಳು ಪ್ರಾಯಃ ಮಳೆಯೇ ಆಗಿರಬಹುದೆಂದು 
ಪಾಶ್ಚಾತ್ಮರ ಅಭಿಪ್ರಾಯ. ರುದ್ರನ ಸ್ವರೂಪನಿರೂಪಕವಾದ ಧರ್ಮಗಳೆರಡು. ಅವಾದರೂ 
ಅವನ ಕೈಯಲ್ಲಿರುವ ಕೂರಾದ ಆಯುಧ ಹಾಗೂ ಔಷಧಕರಣ. 
ವಾಚ್ಯವಾಗಿ ಹೆಸರು ಹೇಳದೆ ಈ ದೇವತೆಯನ್ನೇ ಸ್ತುತಿಸುವ ಈ ಮಂತ್ರವನ್ನು ನೋಡಿ: 
'ಶಿಗೃಮೇಕೋ ಬಿಭರ್ಶಿ ಹಸ್ತ ಆಯುಧಂ ಶುಚಿರುಗ್ರೋ ಜಲಾಷ ಭೇಷಜ: !' (8-29-5) 
'ಸ್ಪತೇಜಸ್ಸಿನಿಂದ ಸರ್ವತಃ ದೀಪೃಮಾನನಾದವನೂ, ಅತ್ಯಂತ ಬಲಯುತನೂ, ರೋಗ 
ಪರಿಹಾರಕನಾಗಿ ಸುಖಕರನೂ, ಆದ ಒಬ್ಬನು ಕೂರಾದ ಆಯುಧವನ್ನು ಕೈಲಿ ಹಿಡಿದಿದ್ದಾನೆ.' 
(7-46-3)ರಲ್ಲಿಯೂ ಈ ಅಭಿಪ್ರಾಯವನ್ನು ನಾವು ನೋಡುತ್ತೇವೆ. 
ಇಂಥ ಮಹಿಮಾನ್ವಿತನಿವನು. ಅತಿ ಪ್ರತಾಪಶಾಲಿಯಾದರೂ ಕಾರುಣ್ಕಮೂರ್ತಿಯೆನಿಸಿ 
ಉದಾರಿಯಾಗಿದ್ದಾನೆ ರುದ್ರದೇವ. 'ಭೂರೇರ್ದಾತಾರಾಂ ಸತ್ಪಶಿಂ' ಆದ ಇವನನ್ನು ಸೇವೆ 
ಮಾಡುವಂತಾಗಲಿ ಎಂದು ಯಷಿ ಹಂಬಲಿಸಿದ್ದಾರೆ- 
'ಫೃಣೀವ ಛಾಯಾಮರಪಾ ಅಶೀಯಾ 
ವಿವಾಸೇಯಂ ರುದ್ರಸ್ಮ ಸುಮ್ನಮ್‌ | (2-33-6) 
'ಸೂರ್ಯನ ಕಿರಣಗಳಿಂದ ಸಂತಪ್ತನಾದವನು ನೆರಳನ್ನು ಬಯಸಿ ಹೋಗುವಂತೆ ನಾನೂ 


ಸಂಹಿತೆಗಳು ಸಿ 


ಸಹ ಪಾಪದೂರನಾಗಿ ರುದ್ರದೇವನು ಕರುಣಿಸುವ ಸುಖವನ್ನು ಪಡೆಯುವಂತಾಗಲಿ. ಅದಕ್ಕಾಗಿ 
ಅವನನ್ನು ನಾನು ಸೇವಿಸುವಂತಾಗಲಿ.' 

ಮಹಾಮಹಿಮನಾದ ರುದ್ರದೇವನಲ್ಲಿ ಬುಪಿಗಳ ಪ್ರಾರ್ಥನೆಯಿದು- 

'ಮಾ ನೋ ವಧೀ ರುದ್ರ ಮಾ ಪರಾದಾಃ 
ಮಾ ತೇ ಭೂಮ ಪ್ರಸಿತೌ ಹೀಳಿತಸ್ಯ ! 
ಆ ನೋ ಭಜ ಬಹಿರ್ಷಿ ಜೀವಶಂಸೇ 
ಯೂಯಂ ಪಾತ ಸ್ಪಸ್ತಿಭಿಃ ಸದಾನ:॥' (7-47-4) 

"ಎಲೈ ರುದ್ರನೇ, ನಮ್ಮನ್ನು ಹಿಂಸಿಸಬೇಡ ; ನಮ್ಮ ಕೈ ಬಿಡಬೇಡ. ಕುಪಿತನಾದ ನಿನ್ನ 
ಬಂಧನಕ್ಕೆ ನಾವು ಸಿಕ್ಕದಂತಾಗಲಿ. ಬಹಳವಾಗಿ ಜನ ಬಯಸುವ ಯಾಗಾದಿಗಳಲ್ಲಿ ನಮಗೆ 
ಭಾಗ ದೊರೆಯುವಂತಾಗಲಿ. ನಮ್ಮನ್ನು ನೀನು ಸೇರು. ರುದ್ರ ಪ್ರಮುಖರಾದ ದೇವತೆಗಳೇ, 
ನೀವು ಸದಾ ಮಂಗಳವನ್ನುಂಟುಮಾಡಿ ನಮ್ಮನ್ನು ರಕ್ಷಿಸಿ.” 


ಮರುದ್ದೇವತೆಗಳು 

ಮರುದ್ವೇವತೆಗಳು ಜುಗ್ವೇದದಲ್ಲಿ ಪ್ರಧಾನರಾಗಿದ್ದಾರೆ. ಮೂವತ್ತು ಮೂರು ಸೂಕ್ತಗಳು 
ಈ ದೇವತೆಗಳನ್ನು ಸ್ತುತಿಸುವುವು. ಅಗ್ನಿ, ಪೂಷ್ಷ ಮತ್ತು ಇಂದ್ರ-ಇವರೊಡನ ಮರುತ್ತುಗಳನ್ನು 
ಸೇರಿಸಿ ಸ್ತುತಿಸಿದ್ದಾರೆ. ಇವರು ಒಂದು ಗುಣವನ್ನು ಪ್ರತಿನಿಧಿಸುತ್ತಾರೆ. ಅವರ ಸಂಖ್ಯೆ 21 
ಎಂದೂ (1-133-6) ಅಥವಾ 180 ಎಂದೂ ಹೇಳಿದೆ (8-85-8). ರುದ್ರ ಮತ್ತು ಪೃಶ್ನಿಯ 
ಕುಮಾರರೆಂದು ಹೇಳಿದೆ (11-33). ರುದ್ರಾ; ರುದ್ರೀಯಾಃ', ಪೃಶ್ನಿಮಾತರಃ, ಗೋಮಾತರ: 
ಮೊದಲಾದುವು ಇವರ ಅಭಿಧಾನಗಳು. ಮಿಂಚಿನ ಅಟ್ಟಹಾಸದಿಂದ ಇವರು ಹುಟ್ಟಿದರೆಂದೂ 
ಒಂದು ಕಡೆ ಹೇಳಿದೆ (1-23-12) ; ಅಗ್ನಿಯು ಇವರನ್ನು ರೂಪುಗೊಳಿಸಿದನೆಂದೂ (1-71- 
8), ದ್ಕುಲೋಕದ ವೀರರಿವರೆಂದೂ (1-64-4), ಸಾಗರದ ಮಕ್ಕಳಿವರೆಂದು ಇನ್ನೊಂದು 
ಕಡೆಯೂ (10-78-6) (ಸಿಂಧುಮಾತರಃ), ಮತ್ತೆ ಇವರು ಸ್ವಯಂಜಾತರೆಂದೂ (1-168- 
22) ಹೇಳಿದೆ. 'ರುದ್ರಸ್ಕತೇ ಮೀಳ್ದುಷಃ ಸಂತಿ ಪುತ್ರಾಃ ' (6-66-3) ; 'ಯಾಮನ್ರುದ್ರಸ್ಕ 
ಸೂನವಃ ಸುದಂಸಸಃ' (1-85-1) ; ಈಗಣದ ಎಲ್ಲ ದೇವತೆಗಳೂ ಸಮಾನರು--' 
ಅಜ್ಮೇಷ್ಮಾಸೋ ಅಕನಿಷ್ಮಾಸ ಏತೇ" (5-60-5) ; ಭೂಮಿ, ಆಕಾಶ ಮತ್ತು ದುಸ್ಥಾನಗಳಲ್ಲಿ 
ಇವರು ವಾಸಿಸುವರೆಂದು ಹೇಳಿದೆ. ಒಟ್ಟಿಗೆ ಬೆಳೆದವರಿವರು. ಇವರೆಲ್ಲ ಒಂದೇ 
ಮನೋಭಾವವುಳ್ಳವರು (8-20-1) ; 'ರೋದಸೀ" ದೇವತೆ ಇವರ ರಥದಲ್ಲಿ ಕುಳಿತು ಇವರೊಡನೆ 


59. ರುದ್ರನು ಪ್ರಕೃತಿಯ ಯಾವ ಅಂಶವನ್ನು ಪ್ರತಿಬಿಂಬಿಸಿದ್ದಾನೆಂಬುದು ಸ್ಪಷ್ಟವಾಗಿ 
ಗೋಚರಿಸದು. ಇವನನ್ನು ಸಾಮಾನ್ಯವಾಗಿ 'ಬಿರುಗಾಳಿಯದೇವನನೆಂದು ಹೇಳುತ್ತಾರೆ. (5tom 006). 
ಭಕ್ತರ ವಿರೋಧಿಗಳ ಮೇಲೆ ಇಂದ್ರ ತನ್ನ ಆಯುಧ ಪ್ರಯೋಗ ಮಾಡಿದರೆ ರುದ್ರನ ಆಯುಧ 
ಸರ್ವಭಯಂಕರವಾಗಿದೆ. ಆ ಕಾರಣ ಸರ್ವಧ್ವಂಸಕವಾದ ಮಿಂಚಿನ ಅಂಶವನ್ನಿವನು ಪ್ರತಿಬಿಂಬಿಸಿರಬಹುದು 
ಎಂದು ವಿಮರ್ಶಕರ ಭಾವ. ಮೊಟ್ಟಮೊದಲಾಗಿ ಭೋರಿಡುವ ಬಿರುಗಾಳಿಗೆ ರುದ್ರನೆಂಬ 
ವ್ಯವಹಾರವಿತ್ರೆಂದು ವೆಬರ್‌ ಹೇಳುತ್ತಾರೆ. ವಿರ ಮಹಾಶಯ ಅಗ್ನಿ ಅಥವಾ ಇಂದ್ರನ ರೂಪವೇ 
ರುದ್ರನೆನ್ನುವರು. ಪ್ರೋಡರ್‌ ಮಹಾಶಯರಾದರೋ ಮೃತರಾದ ಜೀವರುಗಳ ನಾಯಕ ರುದ್ರನೆನ್ನುವರು. 
ಓಲ್ಲನ್‌ಬರ್ಗ್‌ ಆದರೋ ಪರ್ವತಾರಣ್ಯದ ಆಧಿದೇವನೇ ರುದ್ರನಾಗಿದ್ದನೆಂದು ಹೇಳುವರು. 

ರುದ್‌ ಎಂಬುದರಿಂದ ಬಂದು ಇದು-ಘರ್ಜನೆ ಮಾಡುವವನು ಎಂಬ ಅರ್ಥದಲ್ಲಿ 'ರುದ್ರ' 
ಎಂಬುದಾಗಿದೆ ಎಂದು ಹೇಳಬಹುದು. 


೧೪೪ ವೈದಿಕ ಸಾಹಿತ್ಯ ಚರಿತ್ರ 


ಬರುತ್ತಾ ಅನೇಕ ಸುಖಗಳನ್ನು ತರುವರು-- 


'ರಥಂನು ಮಾರುತಂ ವಯಂ ಶ್ರವಸ್ಮುಮಾ ಹುವಾಮಹೇ | 
ಆ ಯಸ್ಮಿನ್ತಸ್ಮೌ ಸುರಣಾನಿ ಬಿಭ್ರತೀ ಸಚಾ ಮರುತ್ಸು ರೋದಸೀ |' (5-56-8) 
"ನಾವು ಮರುದ್ದೇವತೆಗಳ ಅನ್ನಪ್ರದವಾದ ರಥವನ್ನು ಆಷ್ಟಾನಿಸುತ್ತೇವೆ. ಆ ರಥದಲ್ಲಿ 
ಜಲವನ್ನು ಧರಿಸಿರುತ್ತಾ ರೋದಸೀ (ರುದ್ರಪತ್ನೀ ಅಥವಾ ವಾಯುಪಶ್ನೀ) ನೆಲಸಿದ್ದಾಳೆ.” 
ಹುಟ್ಟುವಾಗಲೇ ಇವರು ಜಾಜೃಲಿಸುವರು. ಸೂರ್ಯಪ್ರಕಾಶಸಮಾನವಾದ ಪ್ರಕಾಶದಿಂದ 
ಬೆಳಗುವ ಈ ಸ್ವರ್ಣವರ್ಣದ ವೀರರ ರೂಪ ಅಗ್ನಿಸದೃಶವಾಗಿದೆ. 'ಅಹಿಭಾನವಃ' (1-172-1) 
ಎಂಬುದು ಇವರ ವಿಶೇಷಣ. ಸ್ವಯಂ ಪ್ರಕಾಶರಿವರು (1-37-2). ವಿದ್ಕುತ್ತುಗಳಿಗೂ 
ಮರುತ್ತುಗಳಿಗೂ ನಿಕಟವಾದ ಸಂಬಂಧ ಹೇಳಿದ್ದಾರೆ. ಮರುತ್ತುಗಳು ಘೃತಸೇಕ ಮಾಡುವಾಗ 
ವಿದ್ಯುತ್ತುಗಳು ಭೂಮಿಯನ್ನು ನೋಡಿ ಮಂದಹಾಸ ಬೀರುವರು. 
'ಅವಸ್ಮಯಂತ ವಿದ್ಯುತ: ಪೃಥಿವ್ಮಾಂ 
ಯದೀ ಘೃತಂ ಮರುತ: ಪ್ರಷ್ಣುವಂತಿ |' (1-168-8) 


'ಯಾವಾಗ ಭೂಮಿಯ ಮೇಲೆ ಮರುತ್ತುಗಳು ಘೃತಸೇಚನ ಮಾಡುವರೋ ಆಗ 
ವಿದ್ಯೋತಮಾನವಾದ ಮಿಂಚುಗಳು ಭೂಮಿಯಕಡೆ ಮಂದಸ್ಮೇರವಾಗಿ ಪ್ರಕಾಶಿಸುವುವು.' 
'ವಾಶ್ರೇವ ಎದ್ಕುನ್ಮಿಮಾತಿ 
ವತ್ಸಂ ನ ಮಾತಾ ಸಿಷಕ್ತಿ | 
ಯದೇಷಾಂ ವೃಷ್ಟಿರಸರ್ಜಿ ॥' (1-38-8) 


'ಕರುವನ್ನು ಹೇಗೆ ತಾಯಿಹಸು ಕೂಗುತ್ತಾ ಹಿಂಬಾಲಿಸುವುದೋ ಹಾಗೆ ಈ ಮರುತ್ತುಗಳು 
ವರ್ಷಿಸುವಾಗ ವಿದ್ಯುತ್ತುಗಳು ಶಬ್ದಿಸುತ್ತವೆ.' 

ಮರುತ್ತುಗಳು ಕೈಯಲ್ಲಿ ಹಿಡಿದಿರುವುದು ಅಗ್ನಿಸದೃಶವಾದ ವಿದ್ಯುತ್ತನ್ನು. ಕೈಗಳಲ್ಲಿ 
ಕುಂತಕುಠಶಾರಾದಿ ಪ್ರಹರಣಗಳನ್ನೂ ಹಿಡಿದು ಚಲಿಸುವರಿವರು. ವಜ್ರವನ್ನು ಇವರು ಹಿಡಿದಿ 
ದ್ದಾರೆಂದೂ, ಬಿಲ್ಲುಬಾಣಗಳಿಂದ ಸನ್ನದ್ಧರಾಗಿದ್ದಾರೆಂದೂ ಹೇಳಿದೆ. ಮಾಲ್ಕಭೂಷಣ 
ಗಳಿಂದಲಂಕೃತರಿವರು. 


ಯೇ ಆಂಜಿಷುಯೇ ವಾಶೀಷು 
ಸ್ವಬಾನವ: ಸ್ರಕ್ಷು ರುಕ್ಮೇಷು ಖಾದಿಷು | 
ಶ್ರಾಯಾ ರಥೇಷು ಧನ್ಮಸು ॥ (5-53-4) 
ಸ್ವತಃ ದೀಪ್ತರಾದ ಇವರ ಪ್ರಕಾಶ ಆಭರಣಗಳಲ್ಲಿಯೂ, ಆಯುಧಗಳಲ್ಲಿಯೂ ಮಾಲ್ಕ 
ಗಳಲ್ಲಿಯೂ, ಉರೋಭೂಷಣಗಳಲ್ಲಿಯೂ, ಹಸ್ತಪಾದಗಳಲ್ಲಿನ ಕಟಕಗಳಲ್ಲಿಯೂ ರಥಗಳ 
" ಲ್ಲಿಯೂ, ಧನುಸ್ಸುಗಳಲ್ಲಿಯೂ ಸಹ ನೆಲಸಿದೆ.' 
ಸ್ಪರ್ಣಕವಚ ಧಾರಿಗಳಿವರು. (5-55-6) 'ಹಿರಣ್ಕಯಾನ್‌ ಪ್ರತಿ ಅತ್ಕಾನ್‌' ಸಿರಿವಂತರಾದ 
ಮದುವಣಿಗರಂತೆ ತಮ್ಮ ದೇಹವನ್ನಿವರು ಸುವರ್ಣಾಲಂಕರಣಗಳಿಂದ ಸಿಂಗರಿಸಿಕೊಳ್ಳುವರು- 
'ವರಾ ಇವೇ ದ್ರೈವತಾಸೋ ಹಿರಣ್ಣ: 
ಅಭಿಸ್ವಧಾಭಿಸ್ತನ್ವಃ ಪಿಪಿಶ್ರೇ 1' (5-60-4) 
'ಧನವಂತರಾದ ವಿವಾಹಯೋಗ್ಯರಾದ ತರುಣರು ಹಿರಣ್ಯಮಯವಾದ ಆಭರಣಗಳಿಂದಲೂ 


ಸಂಓತೆಗಳು ೧೪೫ 


ಉದಕಗಳಿಂದಲೂ ಸ್ಪದೇಹವನ್ನು ಅಲಂಕರಿಸಿಕೊಳ್ಳುವಂತೆ ಮರುತ್ತುಗಳೂ ಸರ್ವಾಭರಣ 
ಗಳಿಂದಲೂ ಉದಕಗಳಿಂದಲೂ ಕೂಡಿದ್ದಾರೆ." 

ಇಂಥ ಮರುತ್ತುಗಳು ಸರ್ವಸುಂದರರಾಗಿದ್ದಾರೆ. ನಕ್ಪತ್ರಗಳಿಂದೊಡಗೂಡಿದ ಗಗನದಂತೆ, 
ಮುಗಿಲಿನಿಂದುದುರುವ ಧಾರಾವರ್ಷದಂತೆ ಇವರು ಪ್ರಕಾಶಮಾನರಾಗಿದ್ದಾರೆ. 

"ದ್ಯಾವೋನ ಸ್ಪಭಿಶ್ಚಿತಯಂತ ಖಾದಿನೋ 
ವ್ಯಬ್ರಿಯಾ ನ ದ್ಯುತಯಂತ ವೃಷ್ಪಯ:) (2-34-2) 

'ನಕ್ಸತ್ರಗಳಿಂದೊಡಗೂಡಿದ ದ್ಕುಲೋಕದಂತೆ ಕಟಕಾದಿಭೂಷಣಭೂಷಿತರಾದ ಮರುತ್ತು 
ಗಳು ಪ್ರಕಾಶಿಸುತ್ತಾರೆ. ವರ್ಷಕರಾದ ಮರುತ್ತುಗಳು ಮೋಡಗಳಲ್ಲಿರುವ ಮಿಂಚುಗಳಂತೆ 
ಶೋಭಿಸುತ್ತಾರೆ.' 

ಮರುತ್ತುಗಳು ದಿವ್ಯರೂಪವನ್ನು ಮಂತ್ರವೊಂದರಲ್ಲಿ ಅದ್ಭುತವಾಗಿ ವರ್ಣಿಸಲಾಗಿದ- 

"ಅಂಸೇಷು ವಯಪ್ಪಯೋ ಪತ್ಸು ಖಾದಯೋ 

ವಕ್ಷಃಸು ರುಕ್ಮಾ ಮರುತೋ ರಥೇ ಶುಭಃ | 
ಅಗ್ನಿಭ್ರಾಜಸೋ ವಿದ್ಯುತೋ ಗಭಸ್ತ್ಯೋಃ 

ಶಿಪ್ರಾಃ ಶೀರ್ಷಸು ವಿತತಾ ಹಿರಣ್ಮಯ: ॥' (5-54-11) 

"ಎಲೈ ಮರುದ್ದೇವತೆಗಳೇ, ನಿಮ್ಮ ಹೆಗಲುಗಳ ಮೇಲೆ ಆಯುಧಗಳು ಶೋಭಿಸಿವೆ. 
ನಿಮ್ಮ ಪಾದಗಳಲ್ಲಿ ಕಾಲ್ಪಳೆಗಳೂ, ವಕ್ಷಃಸ್ಹಳದಲ್ಲಿ ಸ್ವರ್ಣಹಾರಗಳೂ, ಹಸ್ತಗಳಲ್ಲಿ ಅಗ್ನಿ 
ಯಂತೆ ಜ್ವಲಿಸುವ ಮಿಂಚುಗಳೂ ಶಿರಸ್ಸುಗಳಲ್ಲಿ ಸ್ವರ್ಣಕಿರೀಟಗಳೂ, ರಥದಲ್ಲಿ ಮಧುರವಾದ 
ಉದಕವೂ ಪ್ರಕಾಶಿಸಿವೆ." 

ಗಾಳಿ, ಮಳೆ, ಮಿಂಚು ಮೊದಲಾದುವುಗಳಿಗಿರುವ ಸುಂದರವಾದ ಸಂಬಂಧವನ್ನು ಮೇಲಿನ 
ಮಂತ್ರ ಬಹಳ ಸುಂದರವಾಗಿ ಚಿತ್ರಿಸುತ್ತದೆ. 

ಮರುತ್ತುಗಳು ಮಹಾಮಹಿಮರು, ಅಸಮ ಬಲರು. ಅವರ ಮಹತ್ವ ಅಂತರಿಕ್ಷೆದಂತೆ 
ವಿಸ್ತಾರವಾದುದು. 'ಮಹಿನಾ ದ್ಯೌರಿವೋರವ" (5-57-4) ; ಅವರ ಮಹತ್ವವನ್ನು ಅಳೆಯಲು. 
ಶಕ್ಕವಿಲ್ಲ. 'ಅಮಿತಾ ಮಹಿತ್ಪಾ' (5-58-2). ಮರುತ್ತುಗಳು ನಾನಾರೂಪಿಗಳಾಗಿದ್ದಾರೆ. ಅವರು 
ಮಧುರವಾಗಿ ಸುಳಿದಾಡುವಂತೆ ಭಯಂಕರವಾಗಿಯೂ ಕಾಣಿಸಿಕೊಳ್ಳುವರು. ಅವರು 'ಭೀಮ 
ಸದೃಶರು' (5-56-2) ಆದರೂ 'ಪ್ರಿಯನಾದ ಔರಸ ಪುತ್ರನು ಹೇಗೋ ಹಾಗೆ ಮಧುರವಾದ 
ಹವಿಸ್ಸನ್ನು ಹೊಂದಿ ಮರುತ್ತುಗಳು ಕ್ರೀಡನಶೀಲರಾಗಿ ಆಡುತ್ತಾರೆ ಎಂದು ಕೆಳಗಿನ ಮಂತ್ರದಲ್ಲಿ 
ಹೇಳಿದೆ: 

'ನಿತ್ಯಂ ನ ಸೂನುಂ ಮಧು ಬಿಭ್ರತ ಉಪ | 
ಕ್ರೀಳಂತಿ ಕ್ರೀಳಾ ವಿದಥೇಷು ಘೃಷ್ಟಯು: ॥' (1-166-2) 

'ಸಿಂಹಾ ಇವ ನಾನದತಿ ಪ್ರಚೇತಸಃ' (1-64-2) ಎಂಬಲ್ಲಿ ಇವರು ಗಿರಿಗಹ್ಟರಗಳಲ್ಲಿ 
ಸಿಂಹಗಳು ಗಂಭೀರವಾಗಿ ಘರ್ಜಿಸುವಂತೆ ಘರ್ಜಿಸುತ್ತಾರೆಂದು ವರ್ಣಿಸಿದೆ. 

ಮರುದ್ದೇವತೆಗಳ ಸೌಮ್ಮರೂಪವೂ ಹಾಗೆಯೇ ಭಯಂಕರರೂಪವೂ ಹೀಗೆ ಕೊಂಡಾಡಲ್ಪ 


ಮರುದ್ದೇವತೆಗಳ ಮುಖ್ಯಕಾರ್ಯಗಳಲ್ಲಿ ಮಳೆಯನ್ನು ಸುರಿಸುವುದೂ ಒಂದು. ಮಳೆಯೇ 
ಅವರ ರೂಪವಂದು 'ವರ್ಷನಿರ್ಣಿಜಃ' (5-57-4) ಎಂಬಲ್ಲಿ ಸ್ತುತಿಸಿದ್ದಾರೆ. ಮಳೆಗೂ 


10 


೧೪೬ ವೈದಿಕ ಸಾಹಿತ್ಮ ಚರಿತ್ರ 


ಮರುದ್ದೇವತೆಗಳಿಗೂ ಸಮೀಪದ ಸಂಬಂಧವಿದೆಯೆಂಬುವ ಅಂಶವನ್ನು ಬಗೆಬಗೆಯಾಗಿ 
ವರ್ಣಿಸಿದೆ. 
'ಯೋಧರು ಅಶ್ವವನ್ನು ಹೇಗೋ ಹಾಗೆ ಮರುದ್ದೇವತೆಗಳು ಬಲಿಷ್ಠವಾದ ಮೇಘಗಳನ್ನು 
ಮಳೆ ಸುರಿಸುವುದಕ್ಕಾಗಿ ತಮ್ಮ ಸ್ವಾಧೀನಕ್ಕೊಳಪಡಿಸಿಕೊಳ್ಳುತ್ತಾರೆ.' 
'ಅತಂ ನ ಮಿಹೇ ವಿ ನಯಂತಿ ವಾಜಿನಂ 
ಉತ್ಸಂ ದುಹಂತಿ ಸ್ತನಯಂತಮಕ್ಷಿತಮ್‌ | (1-64-6) 
'ನೀರಿನಿಂದ ತುಂಬಿದ ಮೇಘದಿಂದ ಸೂರ್ಯನನ್ನು ಆಚ್ಛಾದಿಸಿ ಹಗಲಿನಲ್ಲಿಯೂ ಕತ್ತಲೆ 
ಯನ್ನುಂಟುಮಾಡುತ್ತಾರೆ ಇವರು. 
'ದಿವಾ ಚಿತ್ತಮಃ ಕೃಣ್ವಂತಿ 
ಪರ್ಜನ್ಮೇನೋದವಾಹೇನ | 
ಯತ್ಛೃಧಿವೀಂ ವ್ಯಂದತಿ |' (1-38-9) 
ಪರ್ವತಗಳನ್ನು ಅದುರಿಸಿ ಲೋಕಗಳೆರಡನ್ನೂ ನಡುಗುವಂತೆ ಮಾಡುವ ಬಲಶಾಲಿಗಳಿವರು. 
ವೃಷ್ಟಿಯಿಂದ ಸೂರ್ಯನ ನೇತ್ರವನ್ನು ಇವರು ತುಂಬುವರು. ಅಂಧಕಾರವನ್ನು ಕಳೆದು ಬೆಳಕನ್ನು 
ಹರಡಿ ಸೂರ್ಯನಿಗೂ ಹಾದಿಯನ್ನು ಮಾಡಿಕೊಡುವರು ಇವರು. 
'ಹೆಂಸಗಳು ಹೇಗೆ ತಮ್ಮ ತಮ್ಮ ನಿವಾಸಗಳಿಗೆ ತೆರಳುವುವೋ ಹಾಗೆ ನೀವು ಸಮಾನತೇಜಸ್ಕ 
ರಾಗಿ ಬನ್ನಿರಿ' ಎಂಬ ಬೇಡಿಕೆ ಇಲ್ಲಿದೆ. 
'ಆ ಹಂಸಾಸೋ ನ ಸ್ವಸರಾಣಿ ಗಂತನ 
ಮಘೋರ್ಮದಾಯ ಮರುತಃ ಸಮನ್ಮವಃ' (2-34-5) 
ಲೋಕ ರಕ್ಷಣಕ್ಕಾಗಿ ಇವರು ಮಳೆ ಸುರಿಸುವರು. 'ಇವರು ಸುರಿಸುವ ಮಳೆಯಿಂದ ನೆಲ 
ವೆಲ್ಲ ಚರ್ಮವು ಹೇಗೋ ಹಾಗೆ ನೆನೆಯುವುದು-'ಚರ್ಮೆೇವಾದ್ಭಿರ್ವ್ಮಂದಂತಿ ಭೂಮಂ' 
(1-85-5) 
ಮರುದ್ದೇವತೆಗಳು ಬಹಳ ಬಲಿಷ್ಠರು, ಶಕ್ತರು ಎಂಬುವುದನ್ನು 
'ಎ ಯೇ ಭ್ರಾಜಂತೇ ಸುಮಖಾಸ ಖಯಪ್ಸಿಭಿ: 
ಪ್ರಚ್ಛಾವಯಂತೋ ಅಚ್ಮುತಾ ಚಿದೋಜಸೋ | (1-65-4) 
'ಯಜ್ಞಪ್ರವರ್ತಕರಾದ ಮರುದ್ದೇವತೆಗಳು ಜ್ವಲಿಸುವ ಆಯುಧಗಳಿಂದ ಸೊಗಾಗಿದ್ದಾರೆ. 
ತಮ್ಮ ಬಲದಿಂದ ಅವರು ಕದಲಿಸಲಸಾಧ್ಯವಾದುದನ್ನೂ ಚ್ಮುತಿಗೊಳಿಸುತ್ತಾರೆ'ಎಂಬಲ್ಲಿ 
ಕೊಂಡಾಡಿದೆ. ಈ ದೇವತೆಗಳ ಜನ್ಮವನ್ನು ಯಾರೂ ತಿಳಿಯರು-'ಕೋ ವೇದ ಜಾನಮೇಷಾಂ' 
(5-53-1) ; ಮರುತ್ತುಗಳ ಶಬ್ದವೂ ಪ್ರಖ್ಯಾತವಾದುದು. ಮನನದಿಂದ ಮುನಿಯಾದ ಸ್ತೋತೃ 
ಹೇಗೆ ಬಹುವಿಧವಾಗಿ ಶಬ್ದ ಪ್ರಯೋಗ ಮಾಡುವನೋ ಈ ಮರುತ್ತುಗಳೂ ಸಂಗ್ರಾಮದಲ್ಲಿ 
ಶೆತ್ರುಧ್ವಂಸಕವಾದ ಮತ್ತು ವೃಕ್ಷಾದಿಗಳನ್ನು ಕಂಪಿಸುವ ಬಹುವಿಧವಾದ ಶಬ್ದಗಳನ್ನು 
ಮಾಡುವರು' (7-56-8). ದ್ಯಾವಾಪೃಥಿವಿಗಳನ್ನೂ ನಡುಗಿಸುತ್ತಾ ಮೋಡಗಳಿಂದ ಮಳಿಗರೆಯುತ್ತು 
ಉಗ್ರರೂಪಿಗಳಾಗಿ ಇವರು ಎಲ್ಲೆಡೆಯೂ ಸಂಚರಿಸುವರು ಎಂಬ ಭಾವ ಕೆಳಗಿನ ಮಂತ್ರದಲ್ಲಿದೆ: 
'ಯೇ ರೇಜಯಂತಿ ರೋದಸೀ ಚಿದುರ್ವೀ 
ಪಿನ್ವಂತ್ಕುತ್ತಂ ಯದಯಾಸುರುಗ್ರಾ: |" ೧-57-1) 
ಇಂಥ ಉಗ್ರರೂಪವನ್ನು ಹೊಂದಿದ್ದರೂ ಮರುದ್ವೇವತೆಗಳು ಲೋಕಹಿತಕಾರಕರಾಗಿದ್ದಾರೆ. 


ಸಂಹಿತೆಗಳು ಯು 


ಅವರು ಮಾಡದ ಸಾಹಸವಿಲ್ಲ. 'ಪರ್ವತಗಳನ್ನವರು ಭೇದಿಸುತ್ತಾರೆ; ಕೂಪವನ್ನು ಮೇಲಕ್ಕೆ 
ತರುತ್ತಾರೆ ; ತಮ್ಮ ವಾಣ ವಾದ್ಯಗಳನ್ನು ಬಾರಿಸುತ್ತಾರೆ ; ಇಂಥ ಅದ್ಭುತ ಕರ್ಮಗಳನ್ನು 
ಮಾಡುವ ಇವರು ದಾನಶೀಲರಾಗಿಯೂ ಇದ್ದಾರೆ.' (1-85-10) 

ತಮ್ಮನ್ನು ಸೇರಿ ಭಜಿಸುವವರಿಗೆ ಪರಮೋಪಕಾರಕರಿವರು. ಬಾಯಾರಿಕೆಯಿಂದ ಬಳಲಿದ್ದ 
ಗೋತಮನ ದಾಹವನ್ನು ಹೋಗಲಾಡಿಸಲು ಊಟೆಯೊಂದನ್ನು ಇವರು ಸೃಜಿಸಿದರು. 

'ಅಸಿಂಚನ್ನುತ್ಸಂ ಗೋತಮಾಯ ತೃಷ್ಣಜೇ।" (1-85-11) 

'ಇವರು ಕರುಣಿಸಿದ ಗೋಧನವನ್ನೂ ಅಶ್ವಸಂಪತ್ತನ್ನೂ ಭಕ್ತರು ಯಮುನೆಯಲ್ಲಿ 
ಮೀಯಿಸಿ ನಲಿಯುವರು' (5-52-17). ಇವರಿಂದ ಆನ್ನ, ಯುದ್ಧಪ್ರಜ್ಞಾನ, ದನದಾತೃತ್ವ, 
ಅನತಿ ಕ್ರಮಣೇಯವಾದ ಬಲ ಇವೆಲ್ಲಾ ಲಭಿಸುವುವು (2-34-7), 

ಇವರು ಕೃಪೆಮಾಡಿಕೊಡುವಂತೆ ಮತ್ತೆ ಯಾರೂ ಕರುಣಿಸಲಾರರು ಎಂಬ ಭಾವ 
'ನೈತಾವದನ್ಕೇ ಮರುತೋ ಯಥೇಮೇ' (7-57-3) ಎಂಬಲ್ಲಿದೆ. ಲೋಕಕ್ಕೇ ಭಯವನ್ನುಂಟು 
ಮಾಡುವ ನೀವು 'ವಿಶ್ಚೀಯೋಯಾಮನ್‌ ಭಯತೇ ಸೃರ್ದ್ಯಕ್‌' (7-58-2) ಹಾಗೆಯೇ 
ಪರಮೋಪಕಾರಕರೂ ಆಗಿರುವಿರೆಂದು ಕೊಂಡಾಡಿದ್ದಾರೆ. ಈ ಅನುಗ್ರಹ ಆಗಬೇಕಾದರೆ ಆವರ 
ಮಹತ್ಛವನ್ನರಿತು ಬೇಡಬೇಕು. ಕೆಳಗಿನ ಮಂತ್ರದಲ್ಲಿ ಇಂಥ ಬೇಡಿಕೆ ಇದೆ: 

'ಯಧಕ್ಸಾವೋ ಮರುತೋ ದಿದ್ಭುದಸ್ತು 

ಯುದ್ಧ ಆಗ: ಪುರುಷತಾ ಕರಾಮ | 

ಮಾವಸ್ತಸ್ಕಾಮಪಿ ಭೂಮಾಯಜತ್ರಾ 

ಅಸ್ಮೇ ವೋ ಅಸ್ತು ಸುಮತಿಶ್ಚ ನಿಷ್ಠಾ | (5-57-4) 

"ಎಲೈ ಮರುತ್ತುಗಳೆ, ಲೋಕಪ್ರಸಿದ್ಧವಾದ ಆ ನಿಮ್ಮ ಶಸ್ತ್ರಗಳು ನಮ್ಮ ಮೇಲೆ ಬೀಳದಿ 
ರಲಿ, ಮನುಷ್ಯ ಸ್ವಭಾವದಿಂದ ನಾವು ನಿಮ್ಮಲ್ಲಿ ಅಪರಾಧವನ್ನೇನೋ ಮಾಡಿದ್ದೇವೆ. ಪೂಜಾರ್ಹ 
ರಾದ ದೇವತೆಗಳೆ, ನಿಮ್ಮ ಆ ಕೋಪಕ್ಕೆ ನಾವು ಪಾತ್ರರಾಗದಂತಿರಲಿ. ಸಂಪತ್ಮರವಾದ ನಿಮ್ಮ 
ಅನುಗ್ರಹ ಬುದ್ಧಿಯು ನಮ್ಮ ಮೇಲೆ ಆಗಲಿ." 

ಯುಷ್ಮೋತೋ ವಿಪ್ರೋ ಮರುತಃ ಶತಸ್ವೀ 
ಯುಷ್ಮೋತೋ ಅರ್ವಾ ಸಹುರಿಃ ಸಹಸ್ರೀ | 
ಯುಷ್ಮೋತಃ ಸಮ್ರಾಳುತ ಹಂತಿ ವೃತ್ರಂ 

ಪ್ರತದ್ಧೋ ಅಸ್ತು ದೂತಯೋ ದೇಷ್ಣುಮ್‌ || (7-58-4) 

ಎಲೈ ಮರುತ್ತುಗಳೇ ನಿಮ್ಮ ರಕ್ಷಣೆಯಿಂದಲೇ ಸ್ತೋತ್ರಮಾಡುವವನು ಶತಸಂಖ್ಯೆಯಲ್ಲಿ 
ಧನವನ್ನು ಪಡೆಯುವನು. ನಿಮ್ಮ ಕೃಪೆಯಿಂದಲೇ ಶತ್ರುದಮನಮಾಡಿ ಸಹಸ್ರ ಸಂಖ್ಯೆಯಲ್ಲಿ 
ಧನವನ್ನು ಪಡೆಯುವನು. ನಿಮ್ಮ ರಕ್ಷಣೆ ಇದ್ದರೆ ಚಕ್ರವರ್ಶಿಯೂ ಆಗುತ್ತಾನೆ. ಶತ್ರುಗಳನ್ನು 
ನಾಶಪಡಿಸುತ್ತಾನೆ. ನಿಮ್ಮಿಂದಲೇ ಮಿಗಿಲಾದ ಸಂಪತ್ತು ಲಭಿಸುತ್ತದೆ. 

ಮರುದ್ದೇವತೆಗಳ ಕೃಪೆ ಯಾರಮೇಲೆ ಆಗುವುದೋ ಅವರೇ ಧನ್ಯರೆಂಬ ಭಾವ ಕೆಳಗಿನ 


ಮಂತ್ರದಲ್ಲಿದೆ. 
'ಸುದೇವಃ ಸಮಹಾಸತಿ ಸುವೀರೋ ನರೋ ಮರುತಃ ಸ ಮರ್ತ್ಯ: | 
ಯಂ ತ್ರಾಯಧ್ವೇ ಸ್ಕಾಮ ತೇ | (5-53-15) 


'ಪ್ರಶಸ್ತವಾದ ವಾಕ್ಕುಳ್ಳ ಮರುದ್ದೇವತೆಗಳೇ, ಯಾರನ್ನು ನೀವು ಪಾಲಿಸುವಿರೋ ಅಂಥ 
ನರನು ಸುವೀರನೂ, ದೇವತೆಗಳಿಗೆ ಪ್ರಿಯನಾದವನೂ, ಶ್ಲಾಘ್ಮನೂ ನಾಯಕನೂ ಆಗುವನು. 


೧೪೮ ವೈದಿಕ ಸಾಹಿತ್ಯ ಚರಿತ್ರ 


ನಾವು ಹಾಗೆ ನಿಮ್ಮವರೇ ಆಗೋಣ." 
ಈ ದೇವತೆಗಳಲ್ಲಿ ಯಷಿಗಳ ಮಹತ್ವಪೂರ್ಣವಾದ ಬೇಡಿಕೆಯಾದರೋ ಹೀಗಿದೆ : 
'ಆಭೂಷೇಣ್ಕಂ ವೋ ಮರುತೋ ಮಹಿತ್ವನಂ 
ದಿದ್ಯಕ್ಷೇಣ್ಯಂ ಸೂರ್ಯಸ್ಕೇವ ಚಕ್ಷಣಮ್‌ | 
ಉತೋ ಅಸ್ಮಾನ್‌ ಅಮೃತತ್ವೇ ದಧಾತನ 
ಶುಭಂ ಯಾತಾಮನು ರಥಾ ಆವೃತ್ಸತ | (5-55-4) 

"ಎಲೈ ಮರುದ್ದೇವತೆಗಳ ಸೂರ್ಯನ ರೂಪದಂತೆ ದರ್ಶನೀಯವಾದುದು ನಿಮ್ಮ 
ದಿವ್ಯರೂಪ. ನಿಮ್ಮ ಮಹತ್ವವೂ ಸಹ ವಿಶೇಷತಃ ಸ್ತೋತ್ರಾರ್ಹವಾದುದು. ನಮ್ಮನ್ನು 
ಮೋಕ್ಷ ಭಾಜನರನ್ನಾಗಿ ಮಾಡಿ. ಮಂಗಳವಾಗುವಂತೆ ಸಂಚರಿಸುವ ನಿಮ್ಮ ರಥಗಳು ನಮ್ಮನ್ನು 
ಅನುವರ್ತಿಸುತ್ತವೆ." 


ದ್ಯುಸ್ಥಾನ ದೇವತೆಗಳು 

ವರುಣ 

ಜಗ್ಗೇದದಲ್ಲಿ ವರುಣದೇವನು ಇಂದ್ರನ ಸ್ಥಾನಕ್ಕೆ ಸಮವಾದ ಸ್ಥಾನವನ್ನು ಹೊಂದಿದ್ದಾನೆ. 
ಈ ದೇವನ ಮಹಿಮೆಯನ್ನು ಇವನನ್ನು ಸ್ತುತಿಸಿರುವ ಸೂಕ್ತ ಸಂಖ್ಯೆಗಳಿಂದಲೇ 
ಆಳೆಯಬಾರದು. ಹನ್ನೆರಡು ಸೂಕ್ತಗಳು ಈ ದೇವತೆಯನ್ನು ಕೊಂಡಾಡಿದರೂ ಅವುಗಳಿಂದ 
ಇವನ ಅನುಪಮವಾದ ಮಹತ್ವ ಗೋಚರಿಸುತ್ತದೆ. ಇವನ ರೂಪ ಮತ್ತು ಸಾಧನಗಳ 
ವರ್ಣನೆಗಿಂತ ಇವನ ಕಾರ್ಯದ ವರ್ಣನೆಗೆ ಇಲ್ಲಿ ಹೆಚ್ಚು ಪ್ರಾಧಾನ್ಯ ಕೊಡಲಾಗಿದೆ. 

ಇತರ ದೇವತೆಗಳನ್ನು ವರ್ಣಿಸಿರುವಂತೆಯೇ ವರುಣನನ್ನೂ ಪುರುಷಾಕಾರ 
ಸಂಪದ್ಮುಕ್ತನನ್ನಾಗಿ ವರ್ಣಿಸಿದ್ದಾರೆ. ಇವನು ಸಹಸ್ರ ನೇತ್ರಯುತ (7-34-10). 
ದೂರದೃಷ್ಟಿಯನ್ನು ಹೊಂದಿರುವ ಈ ಮಹಾಮಹಿಮನು ಸಕಲ ಲೋಕಗಳನ್ನೂ 
ಜಗಚ್ಚಕ್ಷುವಾಗಿ ನೋಡುತ್ತಿದ್ದಾನೆ-(1-25-5). ಇವನು ಸುಪಾಣಿ. ಅಸುರರ ಮಾಯೆಗಳನ್ನೆಲ್ಲಾ 
ತನ್ನ ದೀಪ್ರವಾದ ತೇಜಸ್ಸಿನಿಂದ ಖಂಡಿಸುತ್ತಾನೆ-'ಸ ಮಾಯಾ ಅರ್ಚಿನಾ ಪದಾಸ್ಪೃಣಾತ್‌' 
(7-41-8). ಇವನ ರಥ ಸೂರ್ಯನಂತೆ ಪ್ರಕಾಶಿಸುವುದು-'ರಥೋವಾಂ ಮಿತ್ರಾವರುಣಾ 
ದೀರ್ಫಾಪ್ಸಾಃ ಸ್ಕೂಮ ಗಭಸ್ತಿ; ಸೂರೋ ನಾದ್ಮೌತ್‌' (1-122-15). ಈ ರಥ 
ಹಿರಣ್ಮರೂಪವಾಗಿ ಆಕಾಶದಲ್ಲಿ ವ್ಯಾಪಕವಾದ ಮೇಘದಂತೆ ವಿರಾಜಿಸುತ್ತದೆ (5-62-7). 
ಮಿತ್ರಾ ವರುಣರು ಈ ದಿವ್ಕ ರಥವನ್ನೇರಿ ಚಲಿಸುವರು. ಅಂಥ ವರುಣನ ರಥವನ್ನೂ ಭೂಮಿಯ 
ಮೇಲೆ ಕಾಣುವಂತಾಗಲೆಂದು ವರುಣಭಕ್ತ ಹಾರೈಸುವನು-(1-25-18). 

ವರುಣನ ನಿವಾಸಸ್ಥಾನ ಉದ್ದೀಪ್ತವಾದುದು. ಅವನು ತನ್ನ ದಿವ್ಯಭವನಗಳಲ್ಲಿ 
ಕುಳಿತುಕೊಂಡೇ ಲೋಕದ ಜನರೆಲ್ಲರ ಪ್ರವೃತ್ತಿಗಳನ್ನೂ ನೋಡುತ್ತಿರುತ್ತಾನೆ. 

'ನಿಷಸಾದ ಧೃತವ್ರತೋ ವರುಣಃ ಪಸ್ತ್ಯಾಸ್ಟಾ | 


ಸಾಮ್ರಾಜ್ಯಾಯ ಸುಕ್ರತು: ॥' (1-25-10) 
'ಅತೋ ವಿಶ್ವಾನೃದ್ಭುತಾ ಚಿಕಿತ್ವಾಂ ಆಭಿಪಶ್ಯತಿ | 
ಕೃತಾನಿ ಯಾ ಚ ಕರ್ತಾ |' (1-25-11) 


'ಧೃತವ್ರತನಾದ ವರುಣನು ದಿವೃ ಭವನಗಳಲ್ಲಿ ಬಂದು ಕುಳಿತನು-ಶೋಭನ ಕರ್ಮನಾದ 
ಅವನು ಪ್ರಜೆಗಳಿಗೆ ಚಕ್ರವರ್ತಿಯಾಗಿದ್ದಾನೆ.' 


ಸಂಹಿತೆಗಳು ೧೪೯ 


"ಅಲ್ಲಿಂದಲೇ ಸರ್ವಜ್ಞನಾದ ಅವನು ಹಿಂದೆ ಮಾಡಿದ ಮತ್ತು ಮುಂದೆ ನಡೆಯುವ 
ಎಲ್ಲ ಆಶ್ಚರ್ಯ ಕರ್ಮಗಳನ್ನೂ ಸರ್ವತಃ ಕಾಣುತ್ತಾನೆ." 
ಇವನ ಸದಸ್ಸು ಮಹೋನ್ನತವೂ, ದೃಢವೂ, ಸರ್ವೋತ್ಸಷ್ಟವೂ ಸಹಸ್ರಸ್ತಂಭಯುತವೂ 
ಆಗಿ ವಿರಾಜಿಸುತ್ತದೆ. 
'ರಾಜಾನಾವನಭಿದ್ರುಹಾ ಧ್ರುವೇ ಸದಸ್ಕುತ್ತಮೇ | 
ಸಹಸ್ರಸ್ಮೂಣ ಆಸಾತೇ | (2-41-5) 
'ದೀಪ್ಮಮಾನರಾದ ಮಿತ್ರಾವರುಣರು ವಂಚನೆಯನ್ನೆಂದೂ ಮಾಡುವುದಿಲ್ಲ. ಅವರು 
ಸ್ಥಿರವೂ ಉತ್ಕೃಷ್ಟವೂ, ಸಹಸ್ರಸ್ತಂಭ ಶೋಭಿತವೂ ಆದ ಸದಸ್ಸಿನಲ್ಲಿ ಮಂಡಿಸಿದ್ದಾರೆ.' 
ವರುಣದೇವನ ದಿವೃಭವನಕ್ಕೆ ಸಹಸ್ರಾರು ಬಾಗಿಲುಗಳಿವೆ. 
'ಬೃಹಂತಂ ಮಾನಂ ವರುಣ ಸೃದಾವಃ | 
ಸಹಸ್ರದ್ಧಾರಂ ಜಗಮಾ ಗೃಹಂ ತೇ |' (7-88-5) 
'ಅನ್ನವಂತನಾದ ವರುಣನೇ, ನಿನ್ನ ಮಹತ್ತಮವೂ, ಮಾನನೀಯವೂ, ಸಹಸ್ರ ದ್ವಾರ 
ಮಂಡಿತವೂ ಆದ ಭವನವನ್ನು ಎಂದು ಬಂದು ಸೇರಿಯೇನು?' 
ವರುಣನ ಧಾಮ ಅತ್ಯುನ್ನತವಾದುದು. ಸರ್ವಸಾಕ್ಷಿಯಾದ ಸೂರ್ಯನು ಮಿತ್ರಾವರುಣರಿಗೆ 
ಜನರ ಸುಕೃತದುಷೃತಗಳನ್ನು ತಿಳಿಸುವನೆಂದು ಕೆಳಗಿನ ಮಂತ್ರದಲ್ಲಿ ಹೇಳಿದೆ- 
'ಯದದ್ಕ ಸೂರ್ಯ ಬ್ರವೋನಾಗಾ 
ಉದ್ಯನ್ಮಿತ್ರಾಯ ವರುಣಾಯ ಸತ್ಯಮ್‌ | (7-60-1) 
'ಎಲೈ ಸೂರ್ಯನೇ, ಮಿತ್ರನಿಗೂ ವರುಣನಿಗೂ ನಾವು ಪಾಪರಹಿತರೆಂದು ನಿತ್ಯವೂ 
ಉದಯಿಸುವ ನೀನು ಹೇಳುವಂತಾಗಲಿ.' 
ವರುಣನು ಇತರ ಕೆಲವು ಮುಖ್ಯ ದೇವತೆಗಳಂತೆಯೇ'ರಾಜಾ' ಎಂದು ಸ್ತುತಿಸಲ್ಪಟ್ಟಿದ್ದಾನೆ. 
ದೇವತೆಗಳಿಗೂ ಮನುಷ್ಯರಿಗೂ ಇವನು ರಾಜನಾಗಿದ್ದಾನೆ. ಪ್ರಪಂಚಕ್ಕೇ ಇವನು ಒಡೆಯ. 
ಇಂದ್ರನಂತೆ ಇವನೂ ಸ್ವತಂತ್ರನಾದ ದೇವ. ಆದ್ದರಿಂದಲೇ ಇವನನ್ನು 'ಸಮ್ರಾಟ್‌' ಎಂದು 
ಕರೆದಿದ್ದಾರೆ. 
'ರಾಜಾ ರಾಷ್ಟಾನಾಂ ಪೇಶೋ ನದೀನಾಂ' (7-34-11) 
ವರುಣದೇವನು ತನ್ನ ಅಸಾಧಾರಣವಾದ ಶಕ್ತಿಯಿಂದ ಪ್ರಪಂಚದ ಅದ್ಭುತ ವ್ಯಾಪಾರ 
ಗಳನ್ನೂ ನಡೆಸುತ್ತಿದ್ದಾನೆ. ಇವನು ಸರ್ವವನ್ನೂ ಸೃಜಿಸಿ ನಿಲ್ಲಿಸಿದ್ದಾನೆಂದೂ ನಿಯಮಿಸು 
ತ್ತಿದ್ದಾನೆಂದೂ ಕೊಂಡಾಡಲ್ಪಟ್ಟಿದ್ದಾನೆ. 
'ವನೇಷು ವೃಂತರಿಕ್ಸಂ ತತಾನ 
ವಾಜಮರ್ವತ್ಸು ಪಯ ಉಸ್ರಿಯಾಸು | 
ಹೃತ್ಸು ಕ್ರತುಂ ವರುಣಃ ಅಪ್ಪ್ಪಗ್ನಿಂ 
ದಿವಿ ಸೂರ್ಯಮದಧಾತ್ಸೋಮಮದ್ರೊ ॥ (5-85-2) 
'ವರುಣದೇವನು ವೃಣ್ತಗ್ರದಲ್ಲಿ ಅಂತರಿಕ್ಷವನ್ನು ಹರಡಿದ್ದಾನೆ; ಅಶ್ವಗಳಲ್ಲಿ ಬಲವನ್ನಿಟ್ಟನು; 
ಪಶುಗಳಲ್ಲಿ ಕ್ಷೀರವನ್ನೂ ಹೃದಯದಲ್ಲಿ ಕರ್ಮಸಂಕಲ್ಪವನ್ನೂ, ಜಲದಲ್ಲಿವೈದ್ಯುತಾಗ್ನಿಯನ್ನೂ, 
ಮೃಲೋಕದಲ್ಲಿ ಸೂರ್ಯನನ್ನೂ, ಪರ್ವತದಲ್ಲಿ ಸೋಮವನ್ನೂ ನೆಲೆಗೊಳಿಸಿದನು.' 
'ವರುಣನು ತನ್ನ ಅಪಾರವಾದ ಪ್ರಜ್ಞೆಯಿಂದ ಅಂತರಿಕ್ಷದಲ್ಲಿ ನಿಂತು ಸೂರ್ಯನಿಂದ, 


೧೫೦ ವೈದಿಕ ಸಾಹಿತ್ಯ ಚರಿತ್ರ 


ಅಳತೆಯ ಕೋಲಿನಿಂದಲೋ ಎಂಬಂತೆ, ಪೃಥಿವಿಯನ್ನು ಅಳೆಯುವನೆಂಬುದಾಗಿ' ಹೇಳಿದೆ. 


'ಮಾನೇನೇವ ತಸ್ಥಿವಾನ್‌ ಅಂತರಿಕ್ಷೇ 

ವಿಯೋ ಮಮೇ ಪೃಥಿವೀಂ ಸೂರ್ಯೇಣ |" (5-85-5) 
ಇವನ ಶಾಸನದಿಂದಲೇ ದ್ಯಾವ ಪೃಥಿವೀಗಳು ಬೇರೆಬೇರೆಯಾಗಿ ನಿಂತಿದ್ದಾರೆ. ಇವನು ಜ್ಯೋತಿ 
ರ್ಮಯ ; ತನ್ನ ದೀಪ್ರಿಯಿಂದ ವಿಸ್ತೀರ್ಣವಾದ ದ್ಯಾವಾಪೃಧಿವೀಗಳನ್ನು ಇವನು ಬೆಳಗುತ್ತನೆ. 
ಮಹಾಕರ್ಮಿಯೂ, ಪ್ರಜ್ಞಾಯುತನೂ, ಜರಾರಹಿತನೂ ಆದವನಿವನು. ಈ ಭಾವವನ್ನು 
ಕೆಳಗಿನ ಮಂತ್ರದಲ್ಲಿ ಕಾಣಬಹುದು. 

'ಪ್ರ ಸಾಮ್ರಾಜೇ ಬೃಹತೇ ಮನ್ಮನು ಪ್ರಿಯಂ 

ಅರ್ಚಿ ದೇವಾಯ ವರುಣಾಯ ಸಪ್ರಥಃ | 

ಅಯಂ ಯ ಉರ್ವಿ ಮಹಿನಾ ಮಹಿವ್ರತಃ 

ಕೃತ್ವಾ ವಿಭಾತ್ಮಜರೋ ನ ಶೋಚಿಷಾ | (6-66-9) 

"ಎಲೈ ಸ್ತೋತೃವೇ, ಸಮ್ರಾಟನೂ ಬೃಹತ್ತಮನೂ ದ್ಯೋತಮಾನನೂ ಆದ ವರುಣ 
ದೇವನಿಗೆ ಮನೋಹರವೂ ವಿಸ್ತಾರವೂ ಆದ ಸ್ತೋತ್ರವನ್ನು ಅರ್ಪಿಸು. ಈ ವರುಣನು 
ಮಹಿಮಾಯುತನು ; ಮಹಾಕರ್ಮಿಯು. ಪ್ರಜ್ಞಾಯುತನೂ ಜರಾರಹಿತನೂ ಆದ ಇವನು 
ವಿಸ್ತೀರ್ಣವಾದ ದ್ಕಾವಾಪೃಥಿವಿಗಳನ್ನು ತನ್ನ ದೀಪ್ರಿಯಿಂದ ಬೆಳಗುತ್ತಿದ್ದಾನೆ. (6-68-9) 

'ಸಮುದ್ರಕ್ಕೆ ನದಿಗಳೆಲ್ಲಾ ಹರಿದರೂ ಸಮುದ್ರ ಕೋಡಿವರಿಯದಂತೆ ನಿಂತಿರುವುದು ಇವನ 
ಬಲದಿಂದಲೇ-'ಅವ ಸಿಂಧುಂವರುಣೋ ದ್ಯೌರಿವಸ್ಥಾತ್‌' (7-87-6). 

ಎಲ್ಲ ದೇವತೆಗಳಿಗಿಂತ ವರುಣದೇವನಿಗೆ ಪ್ರಧಾನವಾದ ಸ್ಥಾನವಿರುವುದು ಅವನು 
ನೀತಿರಕ್ಷಕನಾಗಿರುವುದರಿಂದ. ಇವನ ಅಪ್ಪಣೆಯನ್ನು ಉಲ್ಲಂಘಿಸಿದವರ ಮೇಲೆ ಇವನ 
ಕೋಪವುಂಟಾಗುವುದು. ಶಾಶ್ವತವಾದ ಯತವನ್ನು, ಧರ್ಮವನ್ನು ಪಾಲಿಸುವವರ ವಿಷಯದಲ್ಲಿ 
ಇವನ ದಯೆ ಹರಿಯುವುದು. ಪಾಪಿಗಳನ್ನು ಇವನ ಪಾಶಗಳು ಬಂಧಿಸುತ್ತವೆ. ಆದರೂ 
ಅವರು ಪಶ್ಚಾತ್ತಾಪಪಟ್ಟರೆ ಇವನ ಕ್ಷಮೆಗೆ ಪಾತ್ರರಾಗುವರು. ಇಂದ್ರನಿಗೂ ವರುಣನಿಗೂ 
ಇರುವ ಕರ್ತವ್ಯಗಳ ವೃತ್ಕಾಸವನ್ನು ಒಂದು ಮಂತ್ರದಲ್ಲಿ ಸುಂದರವಾಗಿ ಹೇಳಿದೆ. ಇಂದ್ರ 
ವೃತ್ರವಧಾದಿಗಳನ್ನು ಮಾಡಿ ತನ್ನ ವೀರ್ಯವನ್ನು ಪ್ರದರ್ಶಿಸುತ್ತಾನೆ. ವರುಣನು ನೀತಿಯನ್ನು 
ರಕ್ಷಿಸುವ ದೇವನಾಗಿ ಜನರ ನೀತಿರೀತಿಗಳನ್ನು ನೋಡಿಕೊಳ್ಳುತ್ತಾನೆ. ಇವರಿಬ್ಬರ ಈ 
ವಿಶಿಷ್ಟವಾದ ಕರ್ಮಗಳನ್ನು ಕೆಳಗಿನ ಮಂತ್ರದಲ್ಲಿ ನೋಡಬಹುದು. 

`ವೃತ್ರಾಣ್ಮನ್ಯಃ ಸಮಿಧೇಷು ಜಿಪ್ಲುತೇ 
ವ್ರತಾನ್ಶನ್ಕೋ ಅಭಿರಕ್ಷತೇ ಸದಾ (" (7-83-9) 
ಒಬ್ಬನು ಶತ್ರುಗಳನ್ನು ಸಂಗ್ರಾಮದಲ್ಲಿ ಕೊಲ್ಲುತ್ತಾನೆ. ಮತ್ತೊಬ್ಬನಾದ ವರುಣನು 
ಸರ್ವದಾ ಸತ್ಕರ್ಮಗಳ ರಕ್ಷಕನಾಗಿದ್ದಾನೆ.' 

ವರುಣನು ಸರ್ವವ್ಯಾಪಕ. ಇವನು ಸರ್ವಧಾರಕನಾಗಿದ್ದಾನೆ. ಇವನು ಪ್ರೇರಿಸುವ ವಾಯು 
ಸರ್ವಪ್ರಾಣಿಜಾತದ ಪ್ರಾಣವಾಗಿ ಎಲ್ಲರನ್ನೂ ಕಾಪಾಡುತ್ತಿದೆ. ಈ ವಾಯುವಿನಿಂದಲೇ ಮಳೆ, 
ಸಸ್ಯಸಮೃದ್ಧಿ ಜನರ ಸುಖ ಸಂತೋಷಗಳು ಉಂಟಾಗುತ್ತವೆ (7-87-2). ಲೋಕದಲ್ಲಿ ಜನರು 
ಬದುಕಲು ಈ ದೇವನ ಕೃಪೆ ಹೀಗೆ ಮೂಲಕಾರಣವಾಗಿದೆ. 

ವರುಣನ ಸರ್ವಶಕ್ತಿತ್ತವನ್ನೂ ಸರ್ವಜ್ಞತೃವನ್ನೂ ವರ್ಷಧಾರಕತ್ವವನ್ನೂ 


ಸಂಹಿತೆಗಳು ೧೫೧ 


ಕೊಂಡಾಡಿದ್ದಾರೆ. ವರುಣನಿಟ್ಟ ಕಟ್ಟಳೆಯನ್ನು ಎಲ್ಲರೂ ಪಾಲಿಸುವರು. ಲೋಕದ ಕಾರ್ಯಗಳು 
ಅವನ ಕಟ್ಟಳೆಯಂತೆಯೇ ನಡೆಯುತ್ತವೆ. ಅವನ ಕಟ್ಟಳೆಗಳು ಸ್ಥಿರಮುದವು. 'ಧೃತವ್ರತ' ಎಂದು 
ಆ ಕಾರಣದಿಂದಲೇ ಅವನನ್ನು ಸಂಬೋಧಿಸಿದ್ದಾರೆ. ಅವನ ಶಕ್ತಿ ಎಷ್ಟು ಅಪಾರವೆಂದರೆ 
ಲೋಕದಲ್ಲಿ ಯಾರೂ ಅದನ್ನು ಮುಟ್ಟಲಾರರು. 

'ನಹೀ ತೇ ಕ್ಷತ್ರಂ ಸಹೋ ನ ಮನ್ಮುಂ 

ವಯಶ್ಚನಾಮೀ ಪತಯಂತ ಆಪು: | 

ನೇಮಾ ಆಪೋ ಅನಿಮಿಷಂ ಚರಂತೀಃ 

ನ ಯೇ ವಾತಸ್ಕ ಪ್ರಮಿನಂತ್ಯಭ್ವಮ್‌ | (1-24-6) 

'ಎಲೈ ವರುಣನೇ, ಆಕಾಶದಲ್ಲಿ ಬಹಳ ಮೇಲೆ ಹಾರಾಡುವ ಪಕ್ಷಿಗಳೂ ನಿನ್ನ 
ಸ್ಥಾನವನ್ನಾಗಲೀ, ಬಲವನ್ನಾಗಲೀ ಕೋಪವನ್ನಾಗಲೀ ಮುಟ್ಟಲಾರವು. ಕ್ಷಣವೂ ನಿಲ್ಲದೆ 
ಹರಿಯುವ ನದಿಗಳೂ ನಿನ್ನ ಬಲಕ್ಕೆ ಸಮನಾಗಲಾರವು. ವಾಯುವಿನ ಗತಿವಿಶೇಷಗಳೂ 
ನಿನ್ನ ವೇಗವನ್ನು ಮೀರಿಸಲಾರವು.' 

'ಮೂರು ಬಗೆಯಾದ ದ್ಕುಲೋಕಗಳೂ ಮೂರು ಭೂಲೋಕಗಳೂ ಅವನಲ್ಲೇ ಇವೆ- 
'ಶಿಸ್ರೋ ದ್ಕಾವೋ ನಿಹಿತಾ ಅಂತರಸ್ಮಿನ್‌ ತಿಸ್ರೋ ಭೂಮಿಃ' (7-87-5). ವರುಣನ 
ಸರ್ವಜ್ಞತ್ಛವನ್ನು ಕೆಳಗಿನ ಮಂತ್ರದಲ್ಲಿ ಕಾಣಬಹುದು. 

'ವದಾ ಯೋ ವೀನಾಂ ಪದಂ 
ಅಂತರಿಕ್ಷೇಣ ಪತತಾಮ್‌ | 
ವೇದ ನಾವಃ ಸಮುದ್ರಿಯಃ | (1-25-7) 

'ಆಕಾಶದಲ್ಲಿ ಹಕ್ಕಿಗಳ ಗಮನವನ್ನು ಬಲ್ಲನು. ಸಮುದ್ರದಲ್ಲಿ ಅವಸ್ಥಿತನಾದ ಇವನು 
ಜಲಚರಗಳ ಗಮನವನ್ನೂ ಬಲ್ಲನು.' 

ದ್ವಾದಶ ಮಾಸಗಳನ್ನೂ ಅವನು ಬಲ್ಲನು ; ಅಧಿಕಮಾಸವನ್ನೂ ತಿಳಿದವನವನು. 
ವಿಸ್ತೀರ್ಣವೂ ದರ್ಶನೀಯವೂ ಆದ ವಾಯುವಿನ ಗತಿಗಳನ್ನೂ ಅವನು ಬಲ್ಲನು. ಜನರ 
ಸತ್ಕಾನೃತಗಳನ್ನು ಇವನು ಪ್ರತ್ಯಕ್ಷವಾಗಿ ನೋಡುವನು-"ಸತ್ಕಾನೃತೇ ಅವಪಶ್ಮನ್‌ ಜನಾನಾಂ' 
(7-49-3). ವರುಣನ ಗೂಢಚಾರರು ನಮ್ಮ ಸುತ್ತಮುತ್ತಲೂ ಇದ್ದು ನಮ್ಮ ಶುಭಾಶುಭ 
ಕರ್ಮಗಳನ್ನು ನೋಡುತ್ತಿರುತ್ತಾರೆ (7-87-3). 

ವರುಣನು ಪಾಪಮಾಡಿದವರನ್ನೂ, ತನ್ನ ಕಟ್ಟಳೆಯನ್ನು ಮೀರಿನಡೆದವರನ್ನೂ ಕ್ರೂರವಾಗಿ 
ಶಿಕ್ಷಿಸುತ್ತಾನೆ (7-28-4). ಪಾಪಿಗಳನ್ನವನು ತನ್ನ ಪಾಶಗಳಿಂದ ಕಟ್ಟಿಹಾಕುತ್ತಾನೆ-'ಪ್ರನೋ 
ಮುಂಚತಂ ವರುಣಸ್ಕ ಪಾಶಾತ್‌' (6-74-4). ಸುಳ್ಳು ಹೇಳಿದವನನ್ನೂ ಅಕೃತ್ಯ ಮಾಡಿದವನನ್ನೂ 
ಈ ಪಾಶಗಳು ಬಂಧಿಸುತ್ತವೆ. ಇವುಗಳಿಂದ ಬಿಡಿಸಿ ರಕ್ತಿಸಬೇಕೆಂಬ ಪ್ರಾರ್ಥನೆ ಅನೇಕ ಕಡೆ ಬಂದಿದೆ. 

ವರುಣದೇವನು ಮಹಾಕರ್ಮಿಯೂ ಉಗ್ರನೂ ಆಗಿರುವಂತೆಯೇ ದಯಾಮಯನೂ 
ಆಗಿದ್ದಾನೆ. 'ಸತೋ ಅಸ್ಕ ರಾಜಾ' (7-87-6) ಆಗಿ ಇರುವುದಕ್ಕೆಲ್ಲಾ ಸಾರ್ವಭೌಮನಾದ 
ಇವನು ಜನರನ್ನು ದುಃಖದಿಂದ ಪಾರು ಮಾಡಲು ಸಮರ್ಥನೂ ಆಗಿದ್ದಾ ನೆ-'ಸುಪಾರಕ್ಷತ್ರಃ" 
(7-87-6). ತಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ಈ ದೇವನನ್ನು ಆಶ್ರಯಿಸುವಂಥವರ 
ಪಾಪವನ್ನು ಇವನು ಹೋಗಲಾಡಿಸುತ್ತಾನೆ. ಕರುವಿನ ಕುತ್ತಿಗೆಯಿಂದ ಹಗ್ಗವನ್ನು ಬಿಚ್ಚುವಂತೆ 
ನಮ್ಮಿಂದ ಪಾಪದ ಕುಣಿಕೆಯನ್ನು ತೆಗೆದುಹಾಕುತ್ತಾನೆ-'ಸೃಜಾ ವತ್ಸಂ ನ ದಾಮ್ನೋ' (7-86-5). 


೧೪೨ ವೈದಿಕ ಸಾಹಿತ್ಯ ಚರಿತ್ರ 


ನಾವು ಮಾಡಿದ ಪಾಪವನ್ನೇ ಕಳೆಯುವುದಲ್ಲದೆ ನಮ್ಮ ಪೂರ್ವಜರ ಪಾಪಗಳಿಂದಲೂ 
ನಮ್ಮನ್ನು ಬಿಡಿಸಬಲ್ಲನು ಈ ಮಹಾಮಹಿಮ. 

'ಅವ ದುಗ್ಗಾನಿ ಪಿತ್ರ್ಯಾ ಸೃಜಾನೋ 

ಅವ ಯಾ ವಯಂ ಚಕ್ಕಮಾ ತನೂಭಿ: | (7-86-5) 

ತನ್ನ ಕಟ್ಟಳೆಯನ್ನು ಮೀರಿ ನಡೆದವನನ್ನೂ ವರುಣನು ರಕ್ಷಿಸುತ್ತಾನೆ, ಅವನು ತನ್ನಲ್ಲಿ 
ಶರಣು ಬಂದರೆ. ವರುಣಸೂಕ್ತಗಳಲ್ಲೆಲ್ಲಾ ಈ ಬಗೆಯಾದ ಅಪರಾಧಗಳಿಂದ ಕ್ಷಮಿಸಬೇಕೆಂಬ 
ಪ್ರಾರ್ಥನೆ ಇದ್ದೇ ಇದೆ. 

'ಎಲೈ ವರುಣದೇವನೇ, ಪಾಪಪ್ರವೃಶ್ತಿಯಲ್ಲಿ ಪುರುಷನ ಸ್ವಭೂತವಾದ ಬಲಕಾರಣವಲ್ಲ. 
ಹುಟ್ಟುವ ಸಮಯದಲ್ಲಿಯೇ ನಿಶ್ಚಿತವಾದ ದೈವಗತಿ ಕಾರಣ. ಅದಕ್ಕಾದರೂ ಸುರೆ, ಕ್ರೋಧ, 
ದ್ಯ್ಕೂತಸಾಧನವಾದ ಅಕ್ಸ, ಅಜ್ಞಾನ ಇವುಗಳೇ (ಕಾರಣ). (ಅಲ್ಲದೆ) ಅಲ್ಪನಾದ ಪುರುಷನ 
(ಪಾಪಪ್ರವೃತ್ತಿಯಲ್ಲಿ ನಿಯಾಮಕನಾಗಿ) ಸಮೀಪದಲ್ಲಿಯೇ ಸರ್ವಾಧಿಕನಾದ ಈಶ್ವರನೂ 
ಇದ್ದಾನೆ. ಸ್ಪಪ್ನವೂ ಸಹ ಪಾಪಕ್ಕೆ ಹೆಚ್ಚಾಗಿ ಕಾರಣವಾಗಿದೆ' ಎಂಬ ಭಾವ ಇಲ್ಲಿ ಬಂದಿದೆ- 

'ನ ಸಸ್ಟೋ ದಕ್ಷೋ ವರುಣ ಧೃಶಿಃ ಸಾ 

ಸುರಾ ಮನ್ಯುರ್ವಿಭೀದಕೋ ಅಚಿತ್ತಿ: | 

ಅಸ್ತಿ ಜ್ಯಾಯಾನ್ಕನೀಯಸ ಉಪಾರೇ 

ಸ್ಪಪ್ನಶ್ಚನೇದನೃತಸ್ಕ ಪ್ರಯೋತಾ॥ (7-86-6) 

ಈ ಮಂತ್ರದಲ್ಲಿ 'ಸ್ವಪ್ನದಲ್ಲಿಯೂ ಪಾಪಗಳನೇಕ ಘಟಿಸುವಾಗ ಜಾಗ್ರದವಸ್ಥೆಯಲ್ಲಿ 
ಹೇಳಬೇಕಾದುದೇನು ? ಈ ಪಾಪಸಂಬಂಧವೂ ದೈವಗತವಾದುದು. ಇದನ್ನು ಕ್ಷಮಿಸಬೇಕು" 
ಎಂಬ ಭಾವವಿದೆ. 

ವರುಣನಲ್ಲಿ ಬಂಧನಿಮರಕವುದ ನೂರಾರು, ಸಹಸ್ರಾರು ಔಷಧಿಗಳಿವೆ-'ಶತಂ ತೇ ರಾಜನ್‌ 
ಭಿಷಜಃ ಸಹಸ್ರಂ' (1-24-9). ದೀರ್ಪುವಾದ ಆಯುಸ್ಸನ್ನು ಕರುಣಿಸಲೂ ಹಾಗೆಯೇ 
ಅಲ್ಪಾಯುವನ್ನಾಗಿ ಮಾಡಲೂ ಅವನು ಸಮರ್ಥನು (1-25-12). ಅಮೃತತ್ವದ ರಕ್ಷಕನವನು- 
'ಅಮೃತಸ್ಯಗೋಪಾಂ' (7-42-2). 

ವರುಣಭಕ್ತನು ತನ್ನ ಆರಾಧ್ಯದೈವವಾದ ವರುಣನನ್ನು ಯಾವಾಗ ಕಂಡೇನು ಎಂದು 
ಹಂಬಲಿಸುತ್ತಾನೆ-'ಕದಾನು ಅಂತಃ ವರುಣೇ ಭುವಾನಿ' (7-86-2), ಇಂಥ ಪರಮಶಕ್ತನೂ 
ಪರಮಕರುಣಾಕರನೂ ಆದ ದೇವನಲ್ಲಿ ಸಲ್ಲಿಸಿರುವ ಪ್ರಾರ್ಥನೆ ಇದು : 

'ಯತ್ಕಿಂಚೇದಂ ವರುಣ ದೈವೈ 

ಜನೇಭಿದ್ರೋಹಂ ಮನುಷ್ಯಾಶ್ಚರಾಮಸಿ | 

ಅಚಿತ್ರೀ ಯತ್ತವ ಧರ್ಮಾ ಯುಯೋಪಿಮ 

ಮಾ ನಸ್ತಸ್ಮಾದೇನಸೋ ದೇವ ರೀರಿಷಃ ॥' (7-89-5) 

'ಎಲೈ ವರುಣನ ಮನುಷ್ಯರಾದ ನಾವು ದೇವತೆಗಳಲ್ಲಿ ಯಾವ ಅಪಕಾರವನ್ನು ಮಾಡಿ 
ದ್ವೇವೆಯೋ, ನೀನಿಟ್ಟ ಧರ್ಮವನ್ನು ಅಜ್ಞಾನದಿಂದ ಉಲ್ಲಂಘಿಸಿದ್ದೇವೆಯೋ ಆ ಎಲ್ಲ 
ಪಾಪಕ್ಕಾಗಿ ನಮ್ಮನ್ನು ಹಿಂಸಿಸಬೇಡ.' 

ಕಿತವಾಸೋ ಯದ್ರಿ ರಿಪುರ್ನದೀವಿ 
ಯದ್ವಾಘಾ ಸತ್ಯಮುತ ಯನ್ನ ವಿದ್ಧ 


ಸಂಹಿತೆಗಳು ೧೫೩ 
ಸರ್ವಾ ತಾ ವಿಷ್ಕ ಶಿಢಿರೇವ ದೇವಾ- 
*ಧಾತೇ ಸ್ಕಾಮ ವರುಣ ಪ್ರಿಯಾಸಃ ॥ (5-85-8) 

"ಎಲೈ ದೇವನೆ, ದ್ಯೂತಕಾರರು ಜೂಜಾಟದಲ್ಲಿ ಆರೋಪಮಾಡುವಂತೆ ನಮ್ಮ ಮೇಲೆ 
ಶತ್ರುಗಳಿಂದ ಆರೋಪಿಸಲ್ಪಟ್ಟ ಪಾಪಗಳನ್ನೂ, ನಾವು ನಿಜವಾಗಿ ಮಾಡಿದ ಪಾಪಗಳನ್ನೂ 
ಮತ್ತು ಮಾಡಿದ ಯಾವ ಪಾಪವನ್ನು ನಾವು ಅರಿಶಿಲ್ಲವೋ ಅವುಗಳನ್ನೂ ಹೀಗೆ ಎಲ್ಲ 
ಪಾಪಗಳನ್ನೂ ನಮ್ಮಿಂದ ಶಿಥಿಲಗೊಳಿಸಿ ಬಿಡಿಸು. ಎಲೈ ವರುಣನೇ ನಾವು ನಿನಗೆ ಪ್ರಿಯರಾಗು 
ವಾಗಲಿ," 

ವರುಣದೇವನೂ ಮಿತ್ರದೇವನೂ ಸೌರದೇವತೆಗಳಾಗಿದ್ದಾರೆ. ಇವರಿಬ್ಬರನ್ನೂ ಒಟ್ಟಿಗೆ 
ಅನೇಕ ಸೂಕ್ತಗಳಲ್ಲಿ ಸ್ತುತಿಸಿದ್ದಾರೆ. ಮಿತ್ರನಂತೂ ಸೂರ್ಯನೊಡನೆ ಸಂಬಂಧಿಸಿರುವುದು 
ಸುಸ್ಪಷ್ಟವಾಗಿಯೇ ಇದೆ. ವರುಣದೇವನು ವಿಸ್ತಾರವಾದ ಆಕಾಶವನ್ನು ಪ್ರತಿನಿಧಿಸುವನೆಂದು 
ಕೆಲವು ವಿಮರ್ಶಕರು ಭಾವಿಸುತ್ತಾರೆ. ಸೂರ್ಯನಿಗೆ ಆಶ್ರಯವಾಗಿ ತೋರುವ ಆಕಾಶ 
ಅವನಿಗಿಂತಲೂ ವಿಶಾಲವಾಗಿದೆ. ಇವರಿಬ್ಬರಿಗೂ ಸಂಬಂಧವೂ ನಿಕಟವಾಗಿದೆ. ಸೂರ್ಯನನ್ನು 
ಆಕಾಶದ ನೇತ್ರವೆಂದು ಹೇಳುವುದೂ ಅರ್ಥಯುಕ್ತವಾಗುತ್ತದೆ. ಪರಮಾಕಾಶದಲ್ಲಿ ಭವ್ಯವಾದ 
ವರುಣಭವನ ಇದೆಯೆಂಬುದೂ ವರುಣನು ಮಳೆಯನ್ನು ಕರುಣಿಸುವನೆಂಬುದೂ 
ಆಕಾಶಧಾಮವನ್ನು ಪ್ರತಿನಿಧಿಸುವ ದೇವತೆಗೆ ಯುಕ್ತವಾಗಿ ಕಾಣುತ್ತದೆ. ಸರ್ವವನ್ನೂ ವ್ಯಾಪಿಸಿ 
ಪರಮೋನ್ನತವಾಗಿ ಭೂಮಿಯನ್ನು ಮೀರಿ ನಿಂತಿರುವುದೂ, ಗ್ರಹಣಗಳೆಲ್ಲದರ ಗತಿಗಳಿಗೆ 
ಏಕಾಯವಾಗಿ ಆಶ್ರಯವಾಗಿರುವುದೂ ಆದ ಗಗನಮಂಡಲವನ್ನು ವರುಣದೇವನೆಂದು 
ರೂಪಣಮಾಡಿ ಹೀಗೆ ವರ್ಣಿಸಿದ್ದಾರೆಂದು ಆಧುನಿಕ ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. 
ಆದರೆ ಈ ವಿಚಾರದಲ್ಲಿಯೂ ವಿಮರ್ಶಕರಲ್ಲಿ ಒಮ್ಮತವಿಲ್ಲ. ಓಲ್ಲೆನ್‌ಬರ್ಗ್‌ ಮಹಾಶಯ 
ವರುಣನು ಮೊದಲು ಚಂದ್ರನನ್ನು ಪ್ರತಿನಿಧಿಸಿದನೆಂದು ಹೇಳುತ್ತಾನೆ. ಇವನ ಅಭಿಪ್ರಾಯದಂತೆ 
ವರುಣನು ಚಂದ್ರನನ್ನೂ ಮಿತ್ರನು ಸೂರ್ಯನನ್ನೂ ಸೂಚಿಸುತ್ತಾರೆ. ಯಗ್ಬೇದದಲ್ಲಿ 
ವರುಣದೇವನು ಜ್ಕೋತಿರ್ಗಣಗಳನ್ನು ನಿಯಮಿಸುವವನೂ ಭೌತಿಕ ಮತ್ತು ನೈತಿಕ 
ಪ್ರಪಂಚದಲ್ಲಿ ನೀತಿಯನ್ನು ಪಾಲಿಸುವವನೂ ಆಗಿದ್ದಾನೆ. ಆದರೂ ಸಾಹಸಿಯೂ, ವೀರನೂ 
ವೀರಚರಿತನೂ ಆದ ಇಂದ್ರನಿಗೆ ಹೆಚ್ಚಿನ ಪ್ರಾಧಾನ್ಮ ಬಂದಿತು. ಮುಂದೆ ಪ್ರಜಾಪಶಿಯನ್ನು 
ಪರಮದೇವನೆಂದು ಎಣಿಸಿದಾಗ ವರುಣನ ಪ್ರಾಬಲ್ಕ ಕುಂದಿಹೋಯಿತು. ಆತನನ್ನು 
ವೇದೋತ್ತರ ಕಾಲದಲ್ಲಿ ಜಲದೇವತೆಯೆಂದು ಭಾವಿಸಿದರು. ಹೀಗೆ ಈ ದೇವತೆಯ ನಿಜ 
ಸ್ವರೂಪವನ್ನು ಅರಿಯಲು ವಿಚಾರ ಮಾಡಿದ್ದಾರೆ. 

ವರುಣದೇವನು ಇಂಡೋ ಇರಾನಿಯನ್‌ ಕಾಲಕ್ಕಿಂತಲೂ ಹಿಂದಿನ ಕಾಲಕ್ಕೆ ಸಂಬಂಧಿಸಿ 
ರುವನೆಂದು ತಿಳಿಯಬಹುದು. ಜಂಡವೆಸ್ತಾದ ಅಹುರಮಜ್ಜನು ವರುಣದೇವನ ಲಕ್ಷಣಗಳನ್ನೇ 
ಹೊಂದಿರುವುದನ್ನು ನಾವು ಗಮನಿಸಬಹುದು. ವರ್‌-ಆವರಿಸು ಎಂಬ ಧಾತುವಿನಿಂದ ಈ 
ಪದ ಬಂದಿದೆ. 'ವರುಣೋ ವೃಣೋತೀತಿ ಸತಃ' ಎಂದು ಹೇಳಿ ಮೇಘಜಾಲದಿಂದ ಆಕಾಶವನ್ನು 
ಆವರಿಸುವವನು ವರುಣನೆಂದು ಯಾಸ್ಕಾಚಾರ್ಯರು ಹೇಳುತ್ತಾರೆ-(ನಿ. 10-3-2). 
ಸಾಯಣಾಚಾರ್ಯರು 'ವೃಣೋತಿ ಪಾಪಕೃತಃ ಸೃಕೀಯ್ಯೆ; ಪಾಶೈರಾವೃಣೋತೀತಿ 
ರಾತ್ರ್ಯಭಿಮಾನಿದೇವೋ ವರುಣಃ ' ಎಂದು ಹೇಳುತ್ತಾರೆ. (1-89-3). ಇವರ ಅಭಿಪ್ರಾಯದಲ್ಲಿ 
ವರುಣನು ರಾತ್ರಿಗೆ ಅಭಿಮಾನದೇವತೆ. ಬ್ರಾಹ್ಮಣ ಗ್ರಂಥಗಳಲ್ಲಿ ಮಿತ್ರನು ಹಗಲಿಗೆ 
ಅಭಿಮಾನಿದೇವತೆಯೆಂದೂ ವರುಣನು ರಾತ್ರಿಗೆ ಅಭಿಮಾನಿದೇವತೆಯೆಂದೂ ವರ್ಣಿಸಿದೆ. 


೧೫೪ ವೈದಿಕ ಸಾಹಿತ್ಮ ಚರಿತ್ರ 


ತೈತ್ತರೀಯ ಸಂಹಿತೆಯಲ್ಲಿ (2-1-74) ಮಿತ್ರನಿಗೆ ಬಿಳಿಯ ಬಣ್ಣದ ಪಶುವನ್ನೂ ವರುಣನಿಗೆ 
ಕೃಷ್ಣವರ್ಣದ ಪಶುವನ್ನೂ ಯಾಗ ಮಾಡಬೇಕೆಂದು ಹೇಳಿದೆ. ಪ್ರಾತಃಕಾಲದ ಸಂಧ್ಯಾ 
ವಂದನೆಯಲ್ಲಿ ಮಿತ್ರಸ್ತುತಿಯೂ ಸಾಯಂಸಂಧೈಯಲ್ಲಿ ವರುಣನಸ್ತುತಿಯೂ ಈ ಕಾರಣದಿಂದಲೇ 
ರೂಢಿಗೆ ಬಂದಿದೆ. ಆದ್ದರಿಂದ ವರುಣನು ರಾತ್ರ್ಯಭಿಮಾನಿ ದೇವತೆಯೆಂದು ಪ್ರಾಚೀನರ 
ಅಭಿಪ್ರಾಯ. 

ಮಿತ್ರ 

ಮಿತ್ರ ದೇವತೆಯನ್ನು ವರುಣನೊಡನೆಯೇ ಅಧಿಕವಾಗಿ ಸ್ತುತಿಸಿದ್ದಾರೆ. ಪ್ರತ್ಯೇಕವಾಗಿ 
ಇವನೊಬ್ಬನನ್ನೇ ಸ್ತುತಿಸಿರುವ ಸೂಕ್ತ ಒಂದೇ ಒಂದು. ಅವೆಸ್ತಾದಲ್ಲಿನ 'ಮಿಥ್ರ' ದೇವತೆಯನ್ನು 
ಇವನು ಹೋಲುತ್ತಾನೆ. ಅಲ್ಲಿಯೂ 'ಮಿಥ್ರ'ನು ಸೂರ್ಯನಿಗೆ ಸಂಬಂಧಿಸಿದ್ದಾನೆ. 
ಸೌರದೇವತೆಗಳಲ್ಲಿ ಮಿತ್ರನೂ ಒಬ್ಬನು. ಸಾಯಣಾಚಾರ್ಯರು ಮಿತ್ರ ಎಂಬ ಶಬ್ದದ 
ನಿರ್ವಚನವನ್ನು ಮಾಡುತ್ತಾ 'ಪ್ರಕರ್ಷೇಣ ಸರ್ವೈರ್ಮೀಯತೇ ತಥಾ ಸರ್ವಾನ್‌ 
ವೃಷ್ಟಿಪ್ರದಾನೇನ ತ್ರಾಯತೇ ಇತಿ ವಾ ಮಿತ್ರ: ಸೂರ್ಯಃ (3-59-1) ಎಂದು ಹೇಳುತ್ತಾರೆ. 

'ಪ್ರಬ್ರುಮಣಃ ಶಬ್ದಂ ಕುರ್ವನ್‌ ಮಿತ್ರ ಏವ ಧಾರಯತಿ 
ಪೃಥಿವೀಂ ಚ ದಿವಂ ಚ ಮಿತ್ರಂ ಕೃಷ್ಟೀರನಿಮಿಷನ್ನಭಿವಿಶ್ಶತೀತಿ'- 

'ಮಳೆಸುರಿಸಿ ಸರ್ವಲೋಕಗಳನ್ನೂ ನಾಶವಾಗದಂತೆ ಕಾಪಾಡುವವನು ಮಿತ್ರ ; 
ಅಂತರಿಕ್ಷಲೋಕದಲ್ಲಿ ಸುತ್ತಲೆತ್ತಲೂ ಮಳೆಸುರಿಸುವವನು ಮಿತ್ರ ; ಎಲ್ಲವನ್ನೂ ಮಳೆಯಿಂದ 
ನೆನೆಸುವವನು ಮಿತ್ರ'-'ಮಿತ್ರಃ ಪ್ರಮೀತೇಸ್ತಾಯತೇಃ ಸಮ್ಮಿನ್ವಾನೋ ದ್ರವತೀತಿವಾ ; 
ಮೇದಯತೇರ್ವಾ' ಎಂದು ಯಾಸ್ಕರು ಈ ಶಬ್ದದ ನಿರ್ವಚನ ಮಾಡುತ್ತಾರೆ (ನಿ. 19-21- 
4). 'ಮಿತ್ರನು ಶಬ್ದಮಾಡುತ್ತಾ ಜನಗಳನ್ನು ಪ್ರೇರಿಸುತ್ತಾನೆ ; ಉಭಯಲೋಕಗಳನ್ನೂ 
ಧರಿಸಿದ್ದಾನೆ; ಮನುಷ್ಯರು ಕರ್ಮವಂತರಾಗುವಂತೆ ಮಾಡುತ್ತಾನೆ' ಎಂದು ಯಾಸ್ಕಾಟಾರ್ಯರು 
ಹೇಳುತ್ತಾರೆ (ನಿ 10-22). ಮಿತ್ರ ಎಂಬ ಶಬ್ದಕ್ಕೆ ಸ್ನೇಹಿತನೆಂಬ ಅರ್ಥವಿದೆ. ಈ 
ಅರ್ಥದಲ್ಲಿಯೂ ಈ ಪದ ಯಗ್ವೇದದಲ್ಲಿ ಬಳಸಲಾಗಿದೆ. ಮಿತ್ರನ ಸ್ನೇಹಮಯವಾದ 
ಶೀಲವನ್ನು ಈ ಹೆಸರು ಸೂಚಿಸುತ್ತದೆ. 

'ಆದಿತ್ಯರಲ್ಲಿ ಶ್ರೇಷ್ಠನಿವನು. ದ್ಕಾವಾವೃಧಿವಿಗಳನ್ನು ಇವನು ದೃಢವಾಗಿ ನಿಲ್ಲಿಸಿದ್ದಾನೆ. 
ಅನಿಮಿಷ ನೇತ್ರಗಳಿಂದ ಜನರನ್ನು ಇವನು ನೋಡುತ್ತಾ ಅವರು ಕೃಷಿಯೇ ಮೊದಲಾದ 
ಕೆಲಸಗಳಲ್ಲಿ ತೊಡಗುವಂತೆ ಮಾಡುತ್ತಾನೆ' ಎಂದು ಕೆಳಗಿನ ಮಂತ್ರದಲ್ಲಿ ಹೇಳಿದೆ: 

'ಮಿತ್ರೋ ಜನಾನ್ಮಾತಯತಿ ಬ್ರುವಾಣೋ 

ಮಿತ್ರೋ ದಾಧಾರ ಪೃಥಿವೀಮುತ ದ್ಯಾಮ್‌ | 

ಮಿತ್ರ: ಕೃಷ್ಟೀರನಿಮಿಷುಭಿಚಪ್ಪೇ 

ಮಿತ್ರಾಯ ಹವ್ಮಂ ಘೃತವಜ್ನುಹೋತ | (3-59-1) 

ಮಿತ್ರನು ಎಲ್ಲ ಜನರನ್ನೂ ಒಂದುಗೂಡಿಸುತ್ತಾನೆ ಮತ್ತು ಕೆಲಸಗಳಲ್ಲಿ ಪ್ರವರ್ತನ 
ಗೊಳಿಸುತ್ತಾನೆ-'ಜನಂ ಚ ಮಿತ್ರೋ ಯತತಿ ಬ್ರುವಾಣಃ' (7-36-2). ವರುಣನಾದರೋ 
ಧರ್ಮಾಧರ್ಮಸಂಸ್ಥಾಪಕನಾಗಿದ್ದಾನೆ. ಇವರಿಬ್ಬರಿಗಿರುವ ವೃತ್ಕಾಸವಿದು. ಇವನ ರಕ್ಷಣೆ 
ಗೊಳಗಾದವನಿಗೆ ಹತ್ತಿರದ ಅಡ'ವಾ ದೂರದ ಪಾಪಗಳ ಭೀತಿಯೂ ಇಲ್ಲವೆಂದು 
ಹೇಳಿದೆ. 


ಸಂಹಿತೆಗಳು ೧೫೫ 
'ಪ್ರ ಸ ಮಿತ್ರಮರ್ತೋ ಅಸ್ತು ಪ್ರಯಸ್ಟಾನ್‌ 
ಯಸ್ತ ಆದಿತ್ಯ ಶಿಕ್ನತಿ ವ್ರತೇನ | 
ನ ಹನ್ಯತೇ ನ ಜೀಯತೇ ತ್ರೋತೋ ನೈನಂ 
ಅಂಹೋ ಅಶ್ನೋತ್ಕಂತಿತೋ ನ ದೂರಾತ್‌ ॥ (3-59-2) 

'ಎಲ್ಲೆ ಆದಿತ್ಶನೇ, ಮಿತ್ರನೇ, ಯಾವನು ಯಾಗಮಾಡಿ ನಿನಗೆ ಹವಿಸ್ಸಮರ್ಪಣೆಯನ್ನು 
ಮಾಡುವನೋ ಆ ಮನುಷ್ಯನು ಅನ್ನವಂತನಾಗಲಿ. ನಿನ್ನಿಂದ ರಕ್ಷಿಸಲ್ಪಟ್ಟವನನ್ನು ಯಾರೂ 
ಬಾಧಿಸಲಾರರು. ಯಾರೂ ಜಯಿಸಲಾರರು. ಅಂಥವನನ್ನು ಸಮೀಪದ ಅಥವಾ ದೂರದ 
ಪಾಪಗಳು ಸೋಕುವುದಿಲ್ಲ,' 

ಮಿತ್ರನು ಸರ್ವಧಾರಕನಾಗಿದ್ದಾನೆ. ದೇವತೆಗಳಿಗೂ ಅವನು ಧಾರಕ. 'ಸ ದೇವಾನ್‌ 
ವಿಶ್ವಾನ್‌ ಬಿಭರ್ತಿ" (3-59-8). 'ಮಿತ್ರನು ತನ್ನ ಮಹಿಮೆಯಿಂದಲೇ ಅಂತರಿಕ್ಷವನ್ನೆಲ್ಲಾ 
ಅಭಿಭವಿಸುತ್ತಾನೆ. ಮಳೆಯುಂಟುಮಾಡುವುದರ ಮೂಲಕ ಅನ್ನೋತ್ಪತ್ತಿಗೆ ಕಾರಣನಾಗಿ 
ಪೃಥಿವಿಯನ್ನೂ ತನ್ನ ಮಹಿಮೆಯಿಂದ ವ್ಯಾಪಿಸಿದ್ದಾನೆ' ಎಂಬ ಭಾವ ಕೆಳಗಿನ ಮಂತ್ರದಲ್ಲಿದೆ: 

'ಅಭಿಯೋ ಮಹಿನಾ ದಿವಂ 
ಮಿತ್ರೋ ಬಭೂವ ಸಪ್ರಥಾಃ | 
ಅಭಿ ಶ್ರವೋಭಿಃ ಪೃಥಿವೀಮ್‌ | (3-59-7) 

ತನ್ನ ಮಹಿಮೆಯಿಂದ ಇವನು ದ್ಕುಲೋಕ ಮತ್ತು ಭೂಲೋಕಗಳೆರಡರಲ್ಲಿಯೂ 
ಸರ್ವಶ್ರೇಷ್ಠನಾಗಿದ್ದಾನೆ. ಆದ್ದರಿಂದಲೇ ಇವನು 'ಮಹಾನ್‌ ಆದಿತ್ಯಃ. ಪ್ರತಿದಿನವೂ ಜನರು 
ಕರ್ಮಪ್ರವಣರಾಗುವಂತೆ ಪ್ರೇರಿಸುವನಿವನು. ಆದ್ದರಿಂದಲೇ ಇವನು 'ಯಾತಯಜ್ಜ್ಞನಃ' 
ಎಂದು ಪ್ರಸಿದ್ಧನಾಗಿದ್ದಾನೆ. ಸೂರ್ಯನ ಗತಿಯನ್ನು ಮಿತ್ರನು ಕ್ರಮಪಡಿಸುವಂತೆ ಕೆಲವು 
ಮಂತ್ರಗಳಿಂದ ಗೊತ್ತಾಗುತ್ತದೆ. ಸವಿತೃವಿಗೂ ಸೂರ್ಯನಿಗೂ ತಾದಾತ್ಮ್ಯ್ಕವನ್ನು 
(5-81-4) ಹೇಳಿರುವುದೂ ಮಿತ್ರನ ಕಟ್ಟಳೆಯಂತೆ ವಿಷ್ಣು ಮೂರು ಪಾದನ್ಶಾಸಗಳನ್ನು 
ಮಾಡುವನೆಂದು (ವಾಲಖಿಲ್ಕ 6-43) ಹೇಳಿರುವುದೂ ಇದನ್ನು ಸೂಚಿಸುತ್ತವೆ. 

ಮಿತ್ರದೇವನ ಸರ್ವಾನುಗ್ರಾಹಕತ್ವವನ್ನೂ, ಸರ್ವಶ್ರೇಷ್ಠತೆಯನ್ನೂ, 
ಸರ್ವಸ್ವಾಮಿತ್ರವನ್ನೂ ಇಲ್ಲಿ ಕೊಂಡಾಡಿದ್ದಾರೆ, ಪ್ರಕಾಶಪ್ರದನೂ, 
ಸರ್ವನಮಸ್ಕರಣೀಯನೂ, ಸರ್ವಸೇವ್ಮನೂ, ಸರ್ವಾಧಿಪನೂ ಆದ ಇವನಲ್ಲಿ ಯಷಿಗಳು 
ಬೇಡುವುದಾದರೂ ಇವನ ಅನುಗ್ರಹವನ್ನೇ. ಇವನ ಸೌಮನಸ್ಕ ನಮ್ಮ ಮೇಲುಂಟಾಗಲಿ 
ಎಂಬುದಾಗಿ ಅವರು ಬೇಡುತ್ತಾರೆ. 


'ಅನಮೀವಾಸ ಇಳಯಾ ಮದಂತೋ 

ಮಿತಜ್ಞವೋ ವರಿಮನ್ನಾ ಪೃಥಿವ್ಯಾ: | 

ಆದಿತ್ಕಸ್ಮ ವ್ರತಮುಪಕ್ಷಿಯಂತೋ 

ವಯಂ ಮಿತ್ರಸ್ಮ ಸುಮತೌ ಸ್ಮಾಮ ॥' (3-59-3) 

'ಎಲೈ ಮಿತ್ರನೇ, ನಾವು ರೋಗರಹಿತರಾಗಿ ಅನ್ನ ಸಮೃದ್ಧಿಯಿಂದ ಸಂತುಷ್ಟರಾಗಿ 
ವಿಸ್ತೀರ್ಣವಾದ ಈ ಭೂಮಂಡಲದಲ್ಲಿ ಅಚಲವಾದ ಜಂಘಾಬಲದಿಂದ ಕೂಡಿ 
ಆದಿತ್ಯ ದವನ ಕಟ್ಟಳೆಗಳನ್ನು ಕಟ್ಟುನಿಟ್ಟಾಗಿ ಪರಿಪಾಲಿಸುತ್ತಾ ಮಿತ್ರದೇವನ 
ಅನುಗ್ರಹದ ನೆರಳಲ್ಲಿ ಬಾಳೋಣ.' 


೧೫೬ ವೈದಿಕ ಸಾಹಿತ್ಯ ಚರಿತ್ರ 


ಸೂರ್ಯ 
ಸೌರದೇವತೆಗಳಲ್ಲಿ ಸೂರ್ಯನು ಪ್ರಧಾನತಮನಾದವನು. ಜುಗ್ಬೇದದ ಸೂಕ್ತ 
ಸೂರ್ಯೋಪಾಸನೆಗೇ ಪ್ರವೃತ್ತವಾಗಿದೆಯೋ ಎಂದು ಎನ್ನುವಷ್ಟು ಮಟ್ಟಿಗೆ ಈ ದೇವತೆಗೆ 
ಪ್ರಾಧಾನ್ಯವಿದೆ. ಕಾತ್ಕಾಯನರು ತಮ್ಮ ಸರ್ವಾನುಕ್ರಮಣಿಕೆಯಲ್ಲಿ ಬೇರೆ ಬೇರೆ ಕರ್ಮಗಳಿರುವ 
ಕಾರಣ ದೇವತೆಗಳನ್ನು ಬೇರೆ ಬೇರೆಯಾಗಿ ಕರೆದು ಸ್ತುತಿಸಿದ್ದಾರೆಂದೂ, ದೇವತೆ 
ಏಕಮೇವಾದ್ವಿಶೀಯವೆಂದೂ ಹೇಳಿ ಆ ದೇವತೆ ಸೂರ್ಯ ಎಂದು ಹೇಳುತ್ತಾರೆ.-"ಏಕೈವ 
ವಾ ಮಹಾನಾತ್ಮಾ ದೇವತಾ | ಸ ಸೂರ್ಯ ಇತ್ಕಾಚಕ್ಷತೇ | ಸ ಹಿ ಸರ್ವಭೂತಾತ್ಮ | 
ತದುಕ್ತಂ ಯಷಿಣಾ ಸೂರ್ಯ ಆತ್ಮಾ ಜಗತಸ್ತ ಸ್ನುಷಶ್ಚೇತಿ | ತದ್ವಿಭೂತಯೋ ಅನ್ಮಾ 
ದೇವತಾಃ" (ಸರ್ವಾನುಕ್ರಮಣೀ, ಪು. 2.) 
ಯಾಸ್ಕಚಾರ್ಯರು ಸೂರ್ಯಶಬ್ದ ನಿರ್ವಚನಮಾಡುತ್ತಾ 
'ಸೊರ್ಯಃ ಸರ್ತೇವಾ ; ಸುವತೇರ್ಮ ; ಸ್ಟೀರ್ಯತೇರ್ವಾ' ಎಂದು ಹೇಳಿ 'ಸವಿತೃ 
ಕಾಲದ ನಂತರ ಆ ಉತ್ತಮಜ್ಕೋತಿಗೆ ಭಗ ಎಂದು ಹೆಸರು ಬರುವುದು; ತದನಂತರ ಅದಕ್ಕೆ 
ಸೂರ್ಯನೆಂಬ ಹೆಸರು ಬರುವುದು; ಇದೆಲ್ಲವನ್ನೂ ಅವನೇ ಉಂಟುಮಾಡುವುದರಿಂದ 
ಸೂರ್ಯ; ವಾಯುವಿನಿಂದ ಇವನು ಪ್ರೇರಿಸಲ್ಪಡುವುದರಿಂದ ಸೂರ್ಯ ;' ಎಂದು ಹೇಳುತ್ತಾರೆ. 
ಸೂರ್ಯ ಶಬ್ದ ದೇವತಾಪರವಾಗಿರುವಂತೆ ಸೂರ್ಯನ ಮಂಡಲಕ್ಕೂ ಅನ್ವಯಿಸುತ್ತದೆ. 
ಯಗ್ವೇದದಲ್ಲಿ ಹತ್ತು ಸೂಕ್ತಗಳು ಸೂರ್ಯದೇವತಾಕವಾಗಿವೆ. ಆಕಾಶದಲ್ಲಿ ವಿರಾಜಿಸುವ 
ಪರಮಪೂಜ್ಯವಾದ ಸೂರ್ಯನ ತೇಜಸ್ಸು ಮಹತ್ತಮನಾದ ಅಗ್ನಿಯ ಮುಖಮಂಡಲದಂತೆ 
ವಿರಾಜಿಸಿದೆ-'ಆಗ್ನೇರನೀಕಂ ಬೃಹತಃ' (10-7-3). ಸೂರ್ಯನ ಚಕ್ಷುಸ್ಸನ್ನು ಅನೇಕಕಡೆ 
ಹೇಳಿರುವಂತೆಯೇ ಆ ಸೂರ್ಯನು ಮಿತ್ರಾವರುಣರ ಚಕ್ಷುಸ್ಸೆಂದೂ ವರ್ಣಿಸಿದೆ. ದೇವತೆಗಳು 
ಕಣ್ಣಾದ ಸೂರ್ಯನನ್ನು ಉಷೆ ಕರೆದುಕೊಂಡು ಬರುವಳೆಂದು-'ದೇವಾನಾಂ ಚಕ್ಷುಃ ಸುಭಗಾ 
ವಹಂತೀ" (7-77-3) ಎಂಬಲ್ಲಿ ವರ್ಣಿಸಿದ್ದಾರೆ. ಹೀಗೆ ಇವನನ್ನು ಜಗಚ್ಚಕ್ಸುವೆಂದು 
ಸ್ತುತಿಸಿದ್ದಾರೆ. ಸೂರ್ಯದೇವ ಸರ್ವದರ್ಶಿ-'ಸೊರ್ಯಾಯ ವಿಶ್ವಚಕ್ಟಸೇ' (1-50-2) ; ಹಾಗೆಯೇ 
ದೂರದರ್ಶಿಯೂ ಹೌದು-'ಸೂರ್ಯ ಉರುಚಕ್ಷಾ?' (7-35-8) ; ಸಕಲಲೋಕಗಳಲ್ಲಿನ ಎಲ್ಲ 
ಜನರನ್ನೂ ಅವರು ಮಾಡುವ ಶುಭಾಶುಭ ಕರ್ಮಗಳನ್ನೂ ನೋಡುತ್ತಿರುವ ಸರ್ವಸಾಕ್ಷಿ- 
'ವಿಶ್ವಸ್ಕ ಸ್ಥಾತುರ್ಜಗತಶ್ಚ ಗೋಪಾ ಯಜು ಮರ್ತೇಷು ವೃಜಿನಾ ಚ ಪಶ್ಮನ್‌' (7-60-2). 
ಸೂರ್ಯನು ಉದಯಿಸಿದಾಗಲೇ ಅವನಿಂದ ಪ್ರೇರಿತರಾಗಿ ಜನರು ತಾವು ಅನುಷ್ಠಿಸಬೇಕಾದ 
ಕೆಲಸಗಳಲ್ಲಿ ತೊಡಗುವರು-'ನೂನಂ ಜನಾಃ ಸೂರ್ಯೇಣ ಪ್ರಸೂತಾ ಅಯನ್ನರ್ಥಾನಿ 
ಕೃಣವನ್ನಪಾಂಸಿ' (7-63-4). 
ಸೂರ್ಯದೇವನು ಸುಮನೋಹರವಾದ ರಥದಲ್ಲಿ ಕುಳಿತು ಬರುವನು ಮಹತ್ತಮನಾದ 
ತೇಜೋಯುಕ್ತನಾಗಿ. ಸೂರ್ಯನ ಉದಯದ ಬೆಡಗನ್ನು ಕೆಳಗಿನ ಮಂತ್ರಗಳಲ್ಲಿ 
ಕಾಣಬಹುದು. 
'ಉದ್ವೇಶಿ ಸುಭಗೋ ವಿಶ್ವಚಕ್ಷಾ: 
ಸಾಧಾರಣ: ಸೂರ್ಯೋ ಮಾನುಷಾಣಾಂ | 
ಚಕ್ಷುರ್ಮಿತ್ರಸ್ಕ ವರುಣಸ್ಕ ದೇವ: 
ಚರ್ಮೇವ ಯಃ ಸಮವಿವ್ಯಕ್ತಮಾಂಸಿ ॥ (7-53-1) 


ಸಂಹಿತೆಗಳು ನಾ 


'ಉನ್ನತವಾದ ಸ್ತೋತ್ರಗಳಿಗೆ ಪಾತ್ರನಾದವನೂ, ಸರ್ವವನ್ನೂ ಕಾಣುವವನೂ, ಎಲ್ಲ 
ಮನುಷ್ಯರಲ್ಲಿಯೂ ಏಕರೂಪಿಯಾಗಿರುವವನೂ, ಮಿತ್ರಾವರುಣರ ಪ್ರಕಾಶಕನೂ, ದ್ಯೋತ 
ಮಾನನೂ ಆದ ಸೂರ್ಯದೇವನು ಉದಯಿಸಿ ಬರುತ್ತಿದ್ದಾನೆ. ಮಹಾನುಭಾವನಾದ ಅವನು 
ಉದಯಿಸುವಾಗಲೇ ಕತ್ತಲೆಯನ್ನು ಚರ್ಮವನ್ನು ಸುರುಳಿಸುತ್ತುವಂತೆ ಸುತ್ತಿ ಬಿಸುಟಿದ್ದಾನೆ.' 

"ಉದ್ವೇಶಿ ಪ್ರಸವೀತಾ ಜನಾನಾಂ 
ಮಹಾನ್ಮೇತುರರ್ಣವಃ ಸೂರ್ಯಸ್ಯ | 

ಸಮಾನಂ ಚಕ್ರಂ ಪರ್ಯಾವಿವೃತ್ಸನ್‌ 

ಯದೇತಶೋ ವಹತಿ ಧೂರ್ಷು ಯುಕ್ತಃ ॥ (7-63-2) 

'ಎಲ್ಲ ಜನರನ್ನೂ ಅವರವರ ಕರ್ತವ್ಯಗಳಲ್ಲಿ ಪ್ರೇರಿಸುತ್ತಾ ಪೂಜ್ಮನೂ, ಸರ್ವವನ್ನೂ 
ತೋರಿಸಿಕೊಡುವವನೂ ಉದಕಪ್ರದನೂ ಆದ ಸೂರ್ಯದೇವನು ಹಸಿರುಬಣ್ಣದ ಕುದುರೆ 
ಹೂಡಿದುದೂ ಒಂದೇ ಚಕ್ರವನ್ನು ಹೊಂದಿದುದೂ ಆದ ತನ್ನ ರಥವನ್ನು ತಿರುಗಿಸಿಕೊಳ್ಳಲು 
ಬಯಸಿ ಉದಯಿಸುತ್ತಿದ್ದಾನೆ.' 

ಸೂರ್ಯನ ರಥವನ್ನು ಒಂದೇ ಕುದುರೆ ಎಳೆಯುವುದೆಂದು ಇಲ್ಲಿ ಹೇಳಿದೆ. ಇದನ್ನೇ 
'ಏಕೋ ಆಶ್ಟೋವಹತಿ ಸಪ್ತನಾಮಾ' (1-164-2) ಎಂಬಲ್ಲಿಯೂ ಕಾಣಬಹುದು. ಮತ್ತೆ 
ಕೆಲವೆಡೆಗಳಲ್ಲಿ ಆ ರಥವನ್ನು ಅನೇಕ ಕುದುರೆಗಳು ಎಳೆಯುತ್ತವೆಂದೂ, ಏಳು ಕುದುರೆಗಳು 
ಎಳೆಯುವುದೆಂದೂ ಬಗೆಬಗೆಯಾಗಿ ಬಣ್ಣಿಸಲಾಗಿದೆ-'ಛದ್ರಾಃ ಅಶ್ವಾ: ಹರಿತಃ ಸೂರ್ಯಸ್ಯ" 
(1-115-3); 'ಸಪ್ತ ತ್ವಾ ಹರಿತೋ ರಥೇ ವಹಂತಿ ದೇವಸೂರ್ಯ' (1-50-8). ಇವುಗಳು 
ಸೂರ್ಯನ ಪ್ರಕಾಶದಲ್ಲಿರುವ ಸಪ್ತವರ್ಣಗಳಿಗೆ ಅನ್ವಯಿಸುವುದೆಂದು ವಿಮರ್ಶಕರು 
ಹೇಳುತ್ತಾರೆ. 

ಲೋಕವನ್ನಾವರಿಸಿದ ಕತ್ತಲನ್ನು ಕಳೆದುಹಾಕಿ ಉದ್ದೀಪ್ತವಾದ ತೇಜಸ್ಸಿನಿಂದ ಎಲ್ಲವನ್ನೂ 
ಬೆಳಗುತ್ತಾ ರೋಚಮಾನನಾಗಿ ಉದಯಿಸಿ ಬರುವ ಸೂರ್ಯದೇವನ ಮಹೋನ್ನತವಾದ 
ಮಹಿಮೆಯನ್ನು ಬಗೆಬಗೆಯಾಗಿ ಕೊಂಡಾಡಿದ್ದಾರೆ. 

'ಇತರರಿಂದ ನಡೆಯಲು ಸಾಧ್ಯವಾಗದ ದೂರವನ್ನು ನಡೆಯುವವನೂ, ಸರ್ವದರ್ಶನೀ 
ಯನೂ, ಎಲ್ಲ ಪದಾರ್ಥಗಳನ್ನೂ ಬೆಳಗುವವನೂ ತಮೋನಿವಾರಕನೂ ಆಗಿ ಸೂರ್ಯನು 
ವ್ಯಾಪಕವಾದ ಅಂತರಿಕ್ಷವನ್ನು ಸರ್ವತಃ ಬೆಳಗುತ್ತಾನೆ' ಎಂಬ ಭಾವ ಕೆಳಗಿನ ಮಂತ್ರದಲ್ಲಿದೆ- 

*ತರಣಿರ್ವಿಶ್ವದರ್ಶತೋ 
ಜ್ಯೋತಿಷ್ಟದಸಿ ಸೂರ್ಯ | 
ವಿಶ್ವಮಾಭಾಸಿ ರೋಚನಮ್‌ |" (1-50-4) 

ಆಕಾಶದಲ್ಲಿ ಸಂಚರಿಸುವ ಸೂರ್ಯದೇವನನ್ನು ಅನೇಕ ಕಡೆ ಪಕ್ಷಿಯೆಂದು ವರ್ಣಿಸಿ 
ಸ್ತುತಿಸಿದ್ದಾರೆ. ಅಂತರಾಳದಲ್ಲಿ ಹಾರಾಡುವ ಹಕ್ಕಿಯಂತೆ ಸೂರ್ಯ ಚಲಿಸುತ್ತಾನೆ ಎಂದು 
ಬಣ್ಣಿಸಿದ್ದಾರೆ. 'ಪತಂಗೋ ವಾಚಂ ಮನಸಾಬಿಭರ್ತಿ' (10-177-2), 'ಶೈನೋ ನ ದೀಯನ್‌ 
ಅನ್ಪೇತಿ ಪಾಥಃ' (7-63-5) ಮೊದಲಾದುವುಗಳಲ್ಲಿ ಇದನ್ನು ನೋಡಬಹುದು. ಮತ್ತೆ 
ಕೆಲವೆಡೆಗಳಲ್ಲಿ ಭ್ರಾಜಮಾನನಾದ ಸೂರ್ಯನನ್ನು ಗಗನಮಂಡಲದ ರತ್ನ ಎಂದು ಬಣ್ಣಿಸಿದೆ. 

ದಿವೋ ರುಕ್ಮ ಉರುಚಕ್ಷಾ ಉದೇತಿ 
ದುರೋ ಅರ್ಹಸ್ತರಣಿರ್ಭ್ರಾಜಮಾನ: |' (7-634) 


೧೫೮ ವೈದಿಕ ಸಾಹಿತ್ಯ ಚರಿತ್ರ 


'ಈ ಸೂರ್ಯನು ಅಂತರಿಕ್ಷದ ಆಭರಣನಾಗಿ ಅತ್ಯಧಿಕವಾದ ತೇಜಸ್ಸಿನಿಂದ ಕೂಡಿ 
ಉದಯಿಸುತ್ತಾನೆ. ದೇದೀಪ್ಯಮಾನವಾಗಿ ಕತ್ತಲೆಯಿಂದ ಪಾರುಮಾಡುವವನಾಗಿ ನಿಡಿದಾದ 
ದೂರವನ್ನು ಕ್ರಮಿಸುತ್ತಾನೆ.' ಆಕಾಶದಲ್ಲಿರುವ ಸೂರ್ಯನನ್ನು ಜೃಲಿಸುವ ಆಯುಧವೆಂದೂ 
ಬಣ್ಣಿಸಿದ್ದಾರೆ-'ಸೂರ್ಯೊೋ ಜ್ಕೋತಿಶ್ಚರತಿ ಚಿತ್ರ ಮಾಯುಧಂ' (5-63-4). ಹಗಲಿನಲ್ಲಿ 
ಸೂರ್ಯನನ್ನು ಮಿತ್ರಾವರುಣರು ಮೇಘದಿಂದಲೂ ವೃಷ್ಟಿಯಿಂದಲೂ ಅಚ್ಛಾದಿಸುವರು 
(5-63-4). 

ಸೂರ್ಯದೇವನು ಹಗಲು ರಾತ್ರಿಗಳನ್ನುಂಟುಮಾಡುತ್ತಾ ಜೀವಿತದ ದಿನಗಳನ್ನು 
ಅಭಿವೃದ್ದಿ ಪಡಿಸುತ್ತಾನೆ-'ಅಹಾ ಮಿಮಾನೋ ಅಕ್ರುಭಿ' (1-50-7). ಆಲಸ್ಯ ರೋಗ ಮತ್ತು 
ದುಃಸ್ವಪ್ನಗಳನ್ನು ದೂರಮಾಡಿ ಪ್ರಾಣಿಗಳ ಆಯುರ್ವೃದ್ಧಿಯನ್ನು ಸೂರ್ಯದೇವನು 
ಮಾಡುತ್ತಾನೆ. 

'ಯೇನ ಸೂರ್ಯ ಜ್ಯೋತಿಷಾ ಬಾಧಸೇ ತಮೋ 
ಜಗಚ್ಚ ವಿಶ್ವಮುದಿಯರ್ಷಿ ಭಾನುನಾ | 
ತೇನಾಸ್ಮದ್ವಿಶ್ವಾಮನಿರಾಮನಾಹುತಿಂ 
ಅಪಾಮೀವಾಮಪ ದುಷ್ಟೃಷ್ಣಂ ಸುವ ॥ (5-37-4) 

'ಎಲೈ ಸೂರ್ಯನೇ, ನೀನು ಯಾವ ನಿನ್ನ ತೇಜಸ್ಸಿನಿಂದ ಅಂಧಕಾರವನ್ನು ನಿವಾರಿಸು 
ವೆಯೋ, ಯಾವ ನಿನ್ನ ಪ್ರಕಾಶದಿಂದ ಸರ್ವಜಗತ್ತನ್ನೂ ಎಚ್ಚರಿಸುವೆಯೋ ಆ ತೇಜಸ್ಸಿನಿಂದಲೇ 
ಅನ್ನಾಭಾವವನ್ನೂ, ಕರ್ಮವೈಮುಖ್ಯವನ್ನೂ, ರೋಗಜಾತಗಳನ್ನೂ ಕೆಟ್ಟಕನಸಿನಿಂದಾಗುವ 
ಅನಿಷ್ಟಗಳನ್ನೂ ಹೋಗಲಾಡಿಸು. 

ಎಲ್ಲ ಲೋಕಗಳೂ ಸೂರ್ಯನಿಂದಲೇ ಬದುಕಿವೆ. ಅವನಿಂದಲೇ ಕಾರ್ಯಪ್ರವೃತ್ತ 
ವಾಗುತ್ತವೆ. ಆದ್ದರಿಂದಲೇ ಅವನು 'ಸರ್ವಕರ್ತಾ' ಆಗಿದ್ದಾನೆ. ಮಿತ್ರಾ ವರುಣರ ಮುಂದೆ 
ನಾವು ಪಾಪರಹಿತರೆಂದು ಹೇಳಬೇಕೆಂದು ಸರ್ವಸಾಕ್ಸಿಯಾದ ಸೂರ್ಯನಲ್ಲಿ ಬೇಡಿಕೆ 
ಸಲ್ಲಿಸಿದ್ದಾರೆ-ಪ್ರನೋ ಮಿತ್ರಾಯ ವರುಣಾಯ ವೋಚಃ ಅನಾಗಸೋ ಆರ್ಯಮ್ಗೇ ಅಗ್ನಯೇ 
ಚೆ' (7-62-2). ಸೂರ್ಯನಿಂದ ನಾವು ಏನನ್ನೂ ಮುಚ್ಚಿಡುವುದಕ್ಕಾಗುವುದಿಲ್ಲ. ಆದ್ದರಿಂದಲೇ 
ಈ ಮಹಾಮಹಿಮನಲ್ಲಿ ಯಷಿಗಳ ಪ್ರಾರ್ಥನೆ ಹೀಗಿದೆ- 

'ವಿಶ್ವಾಹಾ ತ್ವಾ ಸುಮನಸಃ ಸುಚಕ್ಷಸಃ 

ಪ್ರಜಾವಂತೋ ಅನಮೀವಾ ಅನಾಗಸಃ | 

ಉದ್ಯಂತಂ ತ್ವಾ ಮಿತ್ರಮಹೋ ದಿವೇದಿವೇ 
ಜ್ಯೋಗ್ತೀವಾ: ಪ್ರತಿ ಪಶ್ಶೇಮ ಸೂರ್ಯ ॥ (10-37-7) 

'ಎಲೈ ಸೂರ್ಯನೇ, ನಾವು ಪ್ರೀತಿಯುಕ್ತ; ಮನಸ್ಮರೂ, ಸುದರ್ಶನರೂ, ಪ್ರಜಾವಂತರೂ, 
ರೋಗರಹಿತರೂ, ಅಪರಾಧವಿಲ್ಲದವರೂ ಆಗಿ ನಿನ್ನನ್ನು ದಿನದಿನವೂ ಸೇವಿಸುವಂತಾಗಲಿ. 
ಮಿತ್ರರನ್ನು ಪೂಜಿಸುವ ಸೂರ್ಯದೇವನೇ, ಪ್ರತಿದಿನವೂ ಉದಯಿಸುವ ನಿನ್ನನ್ನು ನಾವು 
ಚಿರಂಜೀವಿಗಳಾಗಿ ನೋಡುವಂತಾಗಲಿ. 

'ಶಂ ನೋ ಭವ ಚಕ್ಷಸಾ ಶಂ ನೋ ಅಷ್ನಾ 

ಶಂ ಭಾನುನಾ ಶಂ ಹಿಮಾ ಶಂ ಘೃಣೇನ | 

ಯಥಾ ಶಮಧ್ವ ನ್ಹಮಸದ್ದುರೋಣೇ 

ತತ್ಸೂರ್ಯ ದ್ರವಿಣಂ ದೇಹಿ ಚಿತ್ರಮ್‌ |/ (10-37-10) 


ಸಂಹಿತೆಗಳು ೧೫೯ 


'ತೇಜಸ್ಸಿನಿಂದ ಸುಖಕರನಾಗು ; ಸೂರ್ಯನೇ, ಹಗಲಿನಲ್ಲಿ ಸುಖಕರನಾಗು ; 
ರಶ್ಮಿಗಳಿಂದಲೂ ಶೈತ್ಯದಿಂದಲೂ, ಔಷ್ಟ್ಯದಿಂದಲೂ ನೀನು ಸುಖಕರನಾಗು. ಬೀದಿಯಲ್ಲಿಯೂ, 
ಮನೆಯಲ್ಲಿಯೂ ನಮಗೆ ಸುಖವುಂಟಾಗುವಂಥ ಪೂಜ್ಯವಾದ ಧನ ಸಮೃದ್ಧಿಯನ್ನು 
ಕರುಣಿಸು.' "| 

ಸೂರ್ಯಶಬ್ದ ಸ್ಟರ್‌ ಎಂಬ ಧಾತುವಿನಿಂದ ಬಂದಿದೆ. ಅವೆಸ್ತಾದಲ್ಲಿ 'ಹ್ವರೇ' ದೇವ 
ಸೂರ್ಯನಂತೆ ತ್ವರಿತಗತಿಯ ಕುದುರೆಗಳನ್ನು ಹೊಂದಿದ್ದಾನೆ. ಅಲ್ಲಿ ಅವನನ್ನು ಅಹುರಮಜ್ಜನ 
ಚಕ್ಷಸ್ಸೆಂದು ವರ್ಣಿಸಿರುವುದೂ ಗಮನಾರ್ಹವಾಗಿದೆ. 
ಸವಿತೃ 

ಬುಗ್ವೇದದಲ್ಲಿ ಹನ್ನೊಂದು ಸೂಕ್ತಗಳು ಸವಿತೃದೇವತುಕವಾಗಿವೆ. ಅಲ್ಲದೆ ಇತರ ಅನೇಕ 
ಸೂಕ್ತಗಳಲ್ಲಿಯೂ "ಇವನ ಉಲ್ಲೇಖವಿದೆ. 'ಉದೆಯಾತ್‌ಪೂರ್ವಭಾವೀ ಸವಿತಾ 
ಉದಯಸ್ತಮಯವರ್ತಿ ಸೂರ್ಯ ಇತಿ' ಎಂದು ಸಾಯಣಾಚಾರ್ಯರು (5-81-4) ಹೇಳುತ್ತಾ 
ಉದಯಕ್ಕೆ ಮೊದಲು ಸೂರ್ಯನಿಗೆ ಸವಿತೃವೆಂಬ ಹೆಸರೆಂದು ಸೂಚಿಸುತ್ತಾರೆ. ಸವಿತೃವಿನ 
ಆವಿರ್ಭಾವದ ಕಾಲ ಕತ್ತಲೆಯು ನಿವಾರಿಸಲ್ಪಡುವ ಕಾಲವೆಂದು ಯಾಸ್ಕಾಚಾರ್ಯರು 'ತಸ್ಕ 
ಕಾಲೋ ಯದಾ ದ್ಕೌರ ಪಹತ ತಮಸ್ಕಾ ಕೀರ್ಣರಶ್ಮಿರ್ಭವತಿ' ಎಂದು (ನಿ. 12-12) 
ಹೇಳುತ್ತಾರೆ. ಪ್ರಪಂಚದ ಜನರನ್ನು ಸಚೇತನಗೊಳಿಸಿ ಕರ್ಮಗಳಲ್ಲಿ ಪ್ರೇರಿಸುವ ಮಹಾಶಕ್ತಿ 
ಈ ದೇವನದು. ಸೂರ್ಯನ ದಿವ್ಯಶಕ್ತಿಯನ್ನು ರೂಪಣ ಮಾಡಿ ಸವಿತೃವೆಂದು ಕೊಂಡಾಡಿದ್ದಾರೆ 
ಸೂರ್ಯನಿಷ್ಕವಾದ ಉದ್ದೀಪಕತ್ವಾಂಶ ಹಾಗೂ ಪ್ರಚೋದಕಾಂಶ ಸವಿತೃ ದೇವನ ರೂಪವನ್ನು 
ಪಡೆದಿದೆ. ಆದ್ದರಿಂದಲೇ ಯಾಸ್ಕರು "ಸರ್ವಸ್ಯ ಪ್ರಸವಿತಾ' 'ಎಲ್ಲವನ್ನೂ ಉತ್ತೇಜನಗೊಳಿಸು 
ವವನು' ಎಂದು ಈ ಶಬ್ದವನ್ನು ವಿವರಿಸುತ್ತಾರೆ (ನಿ. 10-31). 

ಸವಿತೃದೇವನದು ಸರ್ವಾಶಿಶಾಯಿಯಾದ ಸ್ವರ್ಣಮಯರೂಪ, ಇವನು ಸ್ವರ್ಣ ನೇತ್ರ, 
ಹಿರಣ್ಮಹಸ್ತ, ಹಿರಣ್ಮಪಾಣಿ. ಹಿರಣ್ಕಜಿಹ್ಟ, ಹಿತರಮಣೀಯವಾದ ರೂಪ ಮತ್ತು ವಾಕ್ಕು 
ಇವನದು. ಈ ವಿಶೇಷ ಗುಣಗಳು ಇವನಿಗೇ ಮೀಸಲಾಗಿವೆ. ಇವನು ಸ್ಪರ್ಣಮಯವಾದ 
ಬಾಹುಗಳನ್ನುಳ್ಳವನು. ಇವನ ರಥವೂ ಆ ರಥದ ನೊಗವೂ ಸ್ವರ್ಣಮಯವಾದುದು- 
'ರಥಂ ಹಿರಣ್ಮ ಪ್ರಉಗಂ ವಹಂತ! (1-35-5). ಸವಿತೃದೇವನು ಸಾರಿಬರುವ ಸುಂದರಚಿತ್ರ 
ಕೆಳಗಿನ ಮಂತ್ರದಲ್ಲಿದ: 

'ಆ ಕೃಷ್ಣೇನ ರಜಸಾ ವರ್ತಮಾನ: 
ನಿವೇಶಯನ್ನಮೃತಂ ಮರ್ತೃಂ ಚ| 

ಹಿರಣ್ಮಯೇನ ಸವಿತಾ ರಥೇನ 

ಆ ದೇವೋಯಾತಿ ಭುವನಾನಿ ಪಶ್ಶನ್‌ ॥/ (1-35-2) 

'ಕತ್ತಲೆಯ ಲೋಕದಿಂದ ಪುನಃ ಪುನಃ ಸಾರಿಬರುತ್ತಾ ಸವಿತೃದೇವನು ದೇವತೆಗಳನ್ನೂ 
ಮನುಷ್ಯರನ್ನೂ ಅವರವರ ಸ್ಥಾನದಲ್ಲಿ ನೆಲೆಗೊಳಿಸಿ ಎಲ್ಲ ಲೋಕಗಳನ್ನೂ ವೀಕ್ಷಿಸುತ್ತಾ 
ಸ್ವರ್ಣನಿರ್ಮಿತವಾದ ರಥದಲ್ಲಿ ಕುಳಿತು ನಮ್ಮೆಡೆಗೆ ಬರುತ್ತಿದ್ದಾನೆ.' 

ಸವಿತೃದೇವನು ತೇಜೋಮೂರ್ಶಿ. ಅವನ ಕುದುರೆಗಳೂ ಹಾಗೆಯೇ. ಸರ್ವ ಜಗತ್ತನ್ನೂ 
ಪ್ರೇರಣಗೊಳಿಸುವ ಈ ದೇವನ ಸ್ವರ್ಣಮಯವಾದ ದೀಪ್ತಿ ಇಷ್ಟೆಂದು ಯಾರೂ ಬಣ್ಣಿಸ 
ಲಾರರು-ತದಿನ್ನ್ಯಸ್ಮ ಸವಿತುರ್ನಕಿರ್ಮೇ ಹಿರಣ್ಯಯಿಂ ಅಮಿತಿಂ' (3-38-8). ಈ ದೀಪ್ರಿಯಿಂದ 
ಲೋಕವನ್ನೇ ಅವನು ತುಂಬಿಸಿಬಿಡುತ್ತಾನೆ. 


೧೬೦ ವೈದಿಕ ಸಾಹಿತ್ಯ ಚರಿತ್ರ 
'ಅಷ್ಟೌವ್ಯಖೈತ್ಯಕುಭ: ಪೃಥಿವ್ಮಾಃ 
ಶ್ರೀಧನ್ವ ಯೋಜನಾ ಸಪ್ತ ಸಿಂಧೂನ್‌ | 
ಹಿರಣ್ಕಾಕ್ಸಃ ಸವಿತಾ ದೇವ ಆಗಾತ್‌ 
ದಧದ್ರತ್ನಾ ದಾಶುಷೇ ವಾರ್ಯಾಣಿ | (1-35-8) 

'ಸವಿತೃದೇವನು ಎಂಟು ದಿಕ್ಕುಗಳನ್ನೂ ಪ್ರಕಾಶಗೊಳಿಸಿದನು; ಹಾಗೆಯೇ ಪ್ರಾಣಿಗಳಿಗೆ 
ಭೋಗವನ್ನುಂಟುಮಾಡುವ ಪೃಧಿವ್ಕಂತರಿಕ್ನದ್ಕುಲೋಕಗಳೆಂಬ ಮೂರು ಲೋಕಗಳನ್ನೂ 
ಬೆಳಗಿದನು. ಸಪ್ತಸಿಂಧುಗಳನ್ನೂ ಪ್ರಕಾಶದಿಂದ ತುಂಬಿದನು. ಹವಿಸ್ಸಮರ್ಪಣೆ ಮಾಡಿದವನಿಗೆ 
ಇಷ್ಟವಾದ ರತ್ನಾದಿಗಳನ್ನು ಅನುಗ್ರಹಿಸುತ್ತಾ ಸ್ಪರ್ಣನೇತ್ರನಾದ ಸವಿತೃದೇವನು ಇಲ್ಲಿಗೆ 
ಬರಲಿ', ಸವಿತೃವನ್ನು ಸುಪರ್ಣನಿಗೆ ಹೋಲಿಸಿದೆ ಕೆಳಗಿನ ಮಂತ್ರದಲ್ಲಿ- 

'ವಿ ಸುಪರ್ಣೋ ಅಂತರಿಕ್ಷಾಣ್ಮಖ್ಯತ್‌ 
ಗಭೀರವೇಪಾ ಅಸುರ; ಸುನೀಥಃ | 

ಕ್ವೇದಾನೀಂ ಸೂರ್ಯಃ ಕಶ್ಚಿಕೇತ 

ಕತಮಾಂ ದ್ಕಾಂ ರಶ್ಮಿರಸ್ಕಾ ತತಾನ | (1-35-7) 

'ಸುಪರ್ಣವು (ಸವಿತೃವಿನ ರಶ್ಮಿಯು) ಲೋಕತ್ರಯಗಳನ್ನೂ ತುಂಬಿ ಪ್ರಕಾಶಪಡಿಸಿತು 
ಅದಾದರೂ ಯಾರಿಗೂ ಕಾಣದಂತೆ ಗಂಭೀರವಾಗಿ ಚಲಿಸುವುದೂ, ಎಲ್ಲರಿಗೂ ಪ್ರಾಣವನ್ನುಂಟು 
ಮಾಡುವುದೂ, ಶುಭಕರವಾದ ಮಾರ್ಗದರ್ಶನ ಮಾಡುವುದೂ ಆದುದು. ಇಂಥ ಸೂರ್ಯ 
ಈ ರಾತ್ರಿಯ ಹೊತ್ತು ಎಲ್ಲಿದ್ದಾನೆ? ಈ ರಹಸ್ಯವನ್ನು ಯಾರು ತಾನೇ ಬಲ್ಲರು? ಈ ಸೂರ್ಯನ 
ರಶ್ಮಿ ಯಾವ ದ್ಕುಲೋಕವನ್ನು ತಾನೇ ಈಗ ಬೆಳಗುತ್ತಿದೆ ?' 

ಸವಿತೃದೇವನು ಚರಿಸುವ ಅಂತರಿಕ್ಷದ ಹಾದಿ ಸ್ವಚ್ಛವಾಗಿ ಧೂಳಿಲ್ಲದೆ ಇದೆ 'ಅರೇಣವ: 
ಸುಕೃತಾ ಅಂತರಿಕ್ಷೇ' (1-35-11). 

ಸ್ವರ್ಣಮಯವಾದ ಕಾಂತಿಯ ಪ್ರವಾಹದಿಂದ ಲೋಕವನ್ನೇ ತುಂಬಿಬಿಡುವ ಸುಂದರವಾದ 
ಸನ್ನಿವೇಶವನ್ನು ಮೇಲೆ ಹೇಳಿದೆ. ಪೂರ್ವದಿಕ್ಕಿನಿಂದ ಸವಿತೃದೇವನು ತನ್ನ ಸೌವರ್ಣಕಾಂತಿಯಿಂದ 
ಎಲ್ಲವನ್ನೂ ಸ್ಪರ್ಣಮಯವನ್ನಾಗಿಸಿ ಉದಯಿಸುವನು. ಸುದೀರ್ಥವೂ ದಿಗಂತಪರ್ಯಂತ 
ಚುಂಬಿಯೂ ಸ್ವರ್ಣಮಯವೂ ಆದ ತನ್ನ ಬಾಹುದ್ಭಯವನ್ನು ಪ್ರಸಾರ ಮಾಡಿ ಸರ್ವರನ್ನೂ 
ಪ್ರಬೋಧಗೊಳಿಸಿದನು ಮತ್ತು ಅನುಗ್ರಹಿಸುವನು. 

'ವಿಶ್ವಸ್ಕ ಹಿ ಶ್ರುಷ್ಟಯೇ ದೇವ ಊರ್ದ್ವಃ 
ಪ್ರಬಾಹವಾ ಪೃಥುಪಾಣಿ: ಸಿಸರ್ತಿ ॥ (2-38-2) 

'ದ್ಯೋತಮಾನನಾದ ಸವಿತೃದೇವನು ಬೃಹತ್ಕರಗಳನ್ನು ಹೊಂದಿದ್ದಾನೆ. ಎದ್ದು ನಿಂತು 

ಲೋಕದ ಸುಖಕ್ಕಾಗಿ ತನ್ನ ಬಾಹುಗಳನ್ನು ನಿಡಿದಾಗಿ ಚಾಚುತ್ತಾನೆ. 
'ಉದಸ್ಮ ಬಾಹೂ ಶಿಥಿರಾ ಬೃಹಂತಾ 
ಓಿರಣ್ಯಯಾ ದಿವೋ ಅಂತಾ ಅನಷ್ಟಾಮ್‌ ॥' 7-45-2) 

'ದಾನಮಾಡಲು ಪ್ರಸಾರಮಾಡಿದವೂ, ಮಹತ್ತರವಾದವೂ, ಸ್ವರ್ಣಮಯವಾದವೂ ಆದ 
ಸವಿತೃದೇವನ ಬಾಹುಗಳೆರಡೂ ಅಂತರಿಕ್ಷದ ಪರ್ಯಂತ ಪ್ರದೇಶಗಳನ್ನು ವ್ಯಾಪಿಸುತ್ತವೆ.' 

ಹರಿದ್ರಕೇಶಿಯಾದ ಈ ದೇವ ಉಷೆಯು ಬಂದಾದ ಮೇಲೆ ಬರುತ್ತಾನೆ. ದುಃಸ್ಟಪ್ನಗಳನ್ನು 
ದೂರಮಾಡುತ್ತಾನೆ ಇವನು. ಮಾಯಾವಿಗಳಾದ ರಾಕ್ಷಸರನ್ನು ದೂರಕ್ಕೆ ಅಪವಾಹನ 


ಸಂಹಿತೆಗಳು ಯಾ 


ಮಾಡುತ್ತಾನೆ. ಯತವನ್ನು ಪಾಲಿಸುವ ಇವನ ಕಟ್ಟಳೆಗಳಿಗೆ ಮನುಷ್ಯರೂ ದೇವತೆಗಳೂ 
ತಲೆಬಾಗುವರು. 'ರೋಕದಜನರ ಕಷ್ಟಗಳನ್ನೆಲ್ಲಾ ಪರಿಹಾರಮಾಡುತ್ತಾ ಆಕಾಶಮಾರ್ಗದಲ್ಲಿ 
ಈ ದೇವನು ತನ್ನ ಸ್ವರ್ಣಮಯವಾದ ರಥದಲ್ಲಿ ಕುಳಿತು ಬರುತ್ತಾನೆ-" 'ಯಾತು ದೇವಃ 
ಪ್ರವತಾ ಯಾತ್ಯುದ್ವತಾ ಯಾತಿ ಶುಭ್ರಾಭ್ಯಾಂ ಯಜತೋ ಹರಿಭ್ಯಾಮ್‌' (1-35-3). ಇತರ 
ದೇವತೆಗಳೂ ಸವಿತೃದೇವನನ್ನೇ ಅನುಸರಿಸುವರು. ಸವಿತೃವಿನ ಉದಯವಾಗದಿದ್ದರೆ ಅಗ್ನಿ 
ಹೋತ್ರಾದಿಗಳಿಗೂ ಇತರ ದೇವತೆಗಳ ಹವಿಸ್ಸಮರ್ಪಣೆಗೂ ಆಸ್ಪದವೇ ಇಲ್ಲ. ಈ ಅಂಶವನ್ನು 
ಸೂಚಿಸಿದೆ ಕೆಳಗಿನ ಮಂತ್ರದಲ್ಲಿ: 

'ಯಸ್ಕ ಪ್ರಯಾಣಮನ್ಯನ್ಮ ಇದ್ಯಯುಃ 

ದೇವಾ ದೇವಸ್ಯ ಮಹಿಮಾನಮೋಜಸಾ | 

ಯಃ ಪಾರ್ಥಿವಾನಿ ವಿಮಮೇ ಸ ಏತಶೋ 

ರಜಾಂಸಿ ದೇವಃ ಸವಿತಾ ಮಹಿತ್ವನಾ ॥/ (5-81-3) 

'ಅಗ್ನ್ಯಾದಿ ಇತರ ದೇವತೆಗಳು ದೀಪ್ತನಾದ ಸವಿತೃದೇವನ್ನನುಸರಿಸಿ ಮಹತ್ವವನ್ನು 
ಪಡೆಯುವರು ಹಾಗೂ ಬಲಯುತರಾಗುವರು. ಈ ಸವಿತೃವಾದರೂ ಪೃಥಿವ್ಕಾದಿ ಲೋಕಗಳನ್ನು 
ತನ್ನ ಮಹಿಮೆಯಿಂದ ಅಳೆದನು. ಅಂಥ ಈ ದೇವನು ಶೋಭಮಾನನಾಗಿ ವಿರಾಜಿಸಿದ್ದಾನೆ.' 

ಈ ದೇವನ ಮಹತ್ವವನ್ನು ವರ್ಣಿಸುತ್ತಾ ಇವನಿಟ್ಟ ಕಟ್ಟಳೆಯಂತೆ ನದಿಗಳು ಹರಿದು 
ಲೋಕವನ್ನು ಪಾವನಗೊಳಿಸುವುವೆಂದೂ ವಾಯುವು ಸರ್ವತ್ರ ವ್ಯಾಪಕನಾಗಿ ವಿರಾಜಿಸುವನೆಂದೂ 
ಹೇಳುತ್ತಾರೆ (2-38-2). ಇವನ ಮಹತ್ಕರ್ಮಗಳಿಗೆ ಯಾವ ಇತರ ದೇವತೆಗಳೂ 
ಅಡ್ಡಿಯುಂಟುಮಾಡಲಾರರು. ಇವನು ಸರ್ವಸ್ವತಂತ್ರನೂ ಅನಿವಾರಿತನೂ ಆಗಿದ್ದಾನೆ. 

'ನ ಯಸೈನ್ಹ್ಯೋ ವರುಣೋ ನ ಮಿತ್ರೋ 
ವ್ರತಮರ್ಯಮಾ ನ ಮಿನಂತಿ ರುದ್ರಃ | 
ನಾರಾತಯಸ್ತಮಿದಂ ಸ್ವಸ್ತಿ ಹುವೇ 

ದೇವಂ ಸವಿತಾರಂ ನಮೋಭಿ: | (2-38-9) 

'ಈ ಸವಿತೃದೇವನ ವ್ರತವನ್ನು (ಪ್ರಸವಾಖ್ಯಂ ಕರ್ಮ) ಇಂದ್ರನಾಗಲೀ ವರುಣನಾಗಲೀ, 
ಮಿತ್ರನಾಗಲೀ, ಆರ್ಯಮನಾಗಲ್ಲೀ ರುದ್ರನಾಗಲ್ಲಿ ಅಸುರರಾಗಲೀ ಹಿಂಸಿಸಲಾರರು. ಅಂಥ 
ಸರ್ವಪ್ರೇರಕನೂ ದ್ಯೋತಮಾನನೂ ಆದ ದೇವನನ್ನು ಕ್ಲೇಮವುಂಟಾಗಲೆಂದು ಹವಿಸ್ಸುಗಳಿಂದ 
ಸ್ತೋತ್ರ ಮಾಡುತ್ತೇನೆ.' 

ಮಹಾಮಹಿಮನಾದ ಸವಿತೃದೇವನನ್ನು ಎಲ್ಲ ವಸುಗಳೂ, ಅದಿತಿದೇವಿಯೂ, 
ಸಮ್ರಾಜನಾದ ವರುಣನೂ, ಮಿತ್ರನೂ, ಆರ್ಯಮದೇವನೂ ಸ್ತುತಿಸುತ್ತಾರೆ (7-38-3,4). 
ಇವನು ಸ್ಥಾವರಜಂಗಮಾತ್ಮಕವಾದ ವಿಶ್ವವನ್ನೇ ತನ್ನ ಸ್ವಾಧೀನದಲ್ಲಿಟ್ಟುಕೊಂಡಿದ್ದಾನೆ- 
'ಜಗತಃ ಸ್ಥಾತುರುಭಯಸ್ಕ ಯೋ ವಶೀ" (4-53-6). ಲೋಕಗಳೆರಡಕ್ಕೂ ಇವನು ಆಧಾರಭೂತ 
ನಾಗಿದ್ದಾನೆ-'ದಿವೋ ಧರ್ತಾ ಭುವನಸ್ಕ' (4-53-2): 'ವಿಶ್ವಂ ಭುವನಂ ಧಾರಯಿಷ್ಯತಿ' (4- 
54-4). ಸರ್ವಪ್ರೇರಕನಾದ ಈ ದೇವನು ಪೃಥಿವಿಯನ್ನು ದೃಢಪಡಿಸಿ ನಿಲ್ಲಿಸಿದನು; 
ಆಲಂಬನವೇ ಇಲ್ಲದೆಡೆ ದ್ಯುಲೋಕವನ್ನು ನೆಲೆಗೊಳಿಸಿದನು-'ಸವಿತಾಯಂತ್ರೈಃ ಪೃಥಿವೀಂ 
ಅರಮ್ಲಾತ್‌ ಅಸ್ಕಂಭನೇ ಸವಿತಾ ದ್ಯಾಮದೃಂಹತ್‌' (10-149-1). 

ಸವಿತೃವನ್ನು ಒಮ್ಮೆ ಪ್ರಜಾಪತಿ ಎಂದು ಕರೆದಿದೆ (4-53-2). ಶತಪಥ ಬ್ರಾಹ್ಮಣದಲ್ಲಿ 
ಸವಿತೃ ಮತ್ತು ಪ್ರಜಾಪತಿಗಳಿಗೆ ಅಭೇದವನ್ನು ಹೇಳುವಂತಿದೆ (ಶ. ಬ್ರಾ. 12,3, 5-1). 


11 


೧೬೨ ವೈದಿಕ ಸಾಹಿತ್ಯ ಚರಿತ್ರ 


ತೈತ್ತೀರಿಯ ಬ್ರಾಹ್ಮಣದಲ್ಲಿ (1-6-4) ಪ್ರಜಾಪತಿಯು ಸವಿತೃದೇವನಾಗಿ ಜನರನ್ನು 
ಸೃಜಿಸಿದನೆಂದು ಹೇಳಿದೆ. ಸವಿತೃ ತನ್ನ ಗತಿಗಳಿಂದ (ಯಾಮಭಿಃ) ಪೂಷನ್‌ ಆಗುವನು. 
ಇವನಿಗೂ ಪೂಷನ್‌ ದೇವತೆಗೂ ಸಾದೃಶ್ಶವೂ ಸಂಬಂಧವೂ ಇರುವುದು ಗೊತ್ತಾಗುತ್ತದೆ 
(3-62-9). ಕೆಲವು ಮಂತ್ರಗಳಲ್ಲಿ ಸವಿತೃದೇವನೇ ಭಗನೆಂದೂ ಹೇಳಿದೆ-'ಸವಿತಾ ಭಗಃ' (5- 
82-3) ಮತ್ತೆ ಕೆಲವು ಮಂತ್ರಗಳಲ್ಲಿ ಮಿತ್ರ, ಪೂಷನ್‌ ಮತ್ತು ಭಗ-ಈ ದೇವತೆಗಳಿಂದ 
ಸವಿತೃ ಭಿನ್ನನಾದವನೆಂದು ಹೇಳಿದೆ. ಹೀಗೆಯೇ ಕೆಲವು ಮಂತ್ರಗಳಲ್ಲಿ ಸೂರ್ಯ ಮತ್ತು 
ಸವಿತೃ ಶಬ್ದಗಳು ಒಂದೇ ದೇವತೆಯನ್ನು ಹೇಳುವಂತೆ ಇವೆ. 

'ಊರ್ದ್ವಂಕೇತುಂ ಸವಿತಾ ದೇವೋ ಅಶ್ರೇತ್‌ 

ಜ್ಯೋಶಿರ್ವಿಶ್ವಸ್ಥೈ ಭುವನಾಯ ಕೃಣ್ವನ್‌ | 

ಆ ಪ್ರಾ ದ್ಯಾವಾಪೃಧಿವೀ ಅಂತರಿಕ್ಷಂ 

ವಿ ಸೂರ್ಯೋ ರಶ್ಮಿಭಿಶ್ಚೇಕಿತಾನಃ | (4-14-2) 

'ಎಲ್ಲ ಲೋಕಗಳಿಗೂ ತೇಜಸ್ಸನ್ನುಂಟುಮಾಡುತ್ತಾ ಸವಿತೃದೇವನು ತನ್ನ ಪ್ರಕಾಶದೊಡನೆ 
ಮೇಲಕ್ಕೆ ಉದಯಿಸುತ್ತಿದ್ದಾನೆ. ಎಲ್ಲವನ್ನೂ ನೋಡುತ್ತಾ ಸೂರ್ಯನು ತನ್ನ ಕಿರಣಗಳಿಂದ 
ದ್ಕುಲೋಕ, ಭೂಲೋಕ ಮತ್ತು ಅಂತರಿಕ್ಷಗಳನ್ನು ತುಂಬಿದ್ದಾನೆ. ಇಂಥ ಅನೇಕ ಮಂತ್ರಗಳಲ್ಲಿ 
ಸೂರ್ಯ ಮತ್ತು ಸವಿತೃಗಳಿಗೆ ಅಭೇದವೇ ತೋರುತ್ತದೆ. ಆದರೂ ಮತ್ತೆ ಕೆಲವು ಮಂತ್ರಗಳಲ್ಲಿ 
ಇವರಿಬ್ಬರೂ ಭಿನ್ನಭಿನ್ನರೆಂದೇ ಹೇಳಿದೆ. 'ಸವಿತೃದೇವನು ದುಲೋಕ ಭೂಲೋಕಗಳ ನಡುವೆ 
ಚರಿಸುತ್ತಾನೆ ; ರೋಗಾದಿಬಾಧೆಗಳನ್ನು ನಿರಾಕರಿಸುತ್ತಾನೆ; ಹಾಗೆಯೇ ಸೂರ್ಯನನ್ನು ಹೋಗಿ 
ಸೇರುತ್ತಾನೆ' ಎಂದು 'ಸವಿತಾ ವಿಚರ್ಷಣಿರುಭೇ ದ್ಯಾವಾಪೃಥಿವೀ ಅಂತರೀಯತೇ। ಅಪಾಮೀಮಂ 
ಬಾಧತೇ ವೇತಿಸೂರ್ಯಂ' (1-35-9)ರಲ್ಲಿ ಹೇಳಿದೆ. ಸವಿತೃ ಸೂರ್ಯರಲ್ಲಿ ಮೂರ್ತಿ 
ಭೇದವಿದೆಯೆಂಬುದನ್ನು 'ಯದೃಪಿ ಸವಿತೃ ಸೂರ್ಯಯೋರೇಕ ದೇವತಾತ್ವಂ ತಥಾಪಿ 
ಮೂರ್ತಿಬೇದೇನ ಗಂತೃಗಂತವ್ಯಭಾವಃ' ಎಂದು ಸಾಯಣರು ಸೂಚಿಸುತ್ತಾರೆ. 'ನಾವು 
ಪಾಪರಹಿತರೆಂದು ಸೂರ್ಯನಿಗೆ ತಿಳಿಸಿ ಸವಿತೃ ಅನುಗ್ರಹಿಸಲಿ' ಎಂದು 'ಸವಿತಾ ದಮೂನಾ 
ಅನಾಗಸೋ ವೋಚತಿ ಸೂರ್ಯಾಯ (1-123-3) ಎಂಬಲ್ಲಿ ಹೇಳಿದೆ. ದಿನಾಂತಸೂರ್ಯತ್ಟೇನ 
ಇವನನ್ನು ಸ್ತುತಿಸಿರುವುದೂ ಉಂಟು. ಭಾರತೀಯರ ಪ್ರಖ್ಯಾತವಾದ ಗಾಯತ್ರೀ ಮಂತ್ರವು 
ಸವಿತೃದೇವತಾಕವಾಗಿದೆಯೆಂಬುದನ್ನು ನಾವು ಗಮನಿಸಬೇಕು. 

'ತತ್ಸವಿತುರ್ವರೇಣ್ಮಂ 
ಭರ್ಗೋ ದೇವಸ್ಮ ಧೀಮಹಿ | 
ಧಿಯೋ ಯೋ ನಃ ಪ್ರಚೋದಯಾತ್‌ ॥' (3-62-10) 

'ಯಾವ ದೇವನು ನಮ್ಮ ಬುದ್ಧಿಯನ್ನು ಪ್ರೇರಿಸುತ್ತಾನೆಯೋ ಅಂಥ ಸರ್ವಾಂತರ್ಯಾ 
ಮಿಯೂ ಪ್ರೇರಕನೂ ಆದ ಸವಿತೃದೇವನ ಸರ್ವೊೋಪಾಸ್ಕವಾದ ತೇಜಸ್ಸನ್ನು ಧ್ಯಾನಿಸುತ್ತೇವೆ.' 
ಇಂಥ ಮಹಾಮಹಿಮನಾದ ದೇವನಲ್ಲಿ ಯಷಿಗಳ ಪ್ರಾರ್ಥನೆ ಇದು- 

'ಸವಿತಾ ಪಶ್ಚಾತಾತ್ಸವಿತಾ ಪುರಸ್ತಾತ್‌ 
ಸವಿತೋತ್ತರಾತ್ಹಾತ್ಸವಿತಾಧರಾತ್ತಾತ್‌ | 

ಸವಿತಾ ನಃ ಸುವತು ಸರ್ವತಾತಿಂ 

ಸವಿತಾ ನೋ ರಾಸತಾಂ ದೀರ್ಥಮಾಯು:' (10-36-14) 


ಸಂಹಿತೆಗಳು ೧೬೩ 


'ಪಶ್ಚಿಮದಿಗ್ಸಾಗದಲ್ಲಿ ನಿಂತ, ಪೂರ್ವಭಾಗದಲ್ಲಿ ನಿಂತ, ಹಾಗೆಯೇ ಮೇಲೆಯೂ ಕೆಳಗೂ 
ವ್ಯಾಪಿಸಿ ನಿಂತ ಸವಿತೃದೇವನು ನಮ್ಮ ಸರ್ಮಭೀಷ್ಟಗಳನ್ನೂ ಕರುಣಿಸಲಿ, ನಮಗೆ ದೀರ್ಪವಾದ 
ಆಯಸ್ಸನ್ನು ಸವಿತೃದೇವನು ಕೊಡಲಿ.' 


ಪೂಷನ್‌ 

ಪೂಷನ್‌ ದೇವತೆಯನ್ನು ಎಂಟು ಸೂಕ್ತಗಳಲ್ಲಿ ಸ್ತುತಿಸಿದೆ. ಇಂದ್ರ ಮತ್ತು ಸೋಮದೇವತೆ 
ಯೊಡನೆ ಎರಡು ಸೂಕ್ತಗಳಲ್ಲಿ ಇವನನ್ನು ಸ್ತುತಿಸಿದ್ದಾರೆ. ಪೂಷನ್‌ ಎಂದರೆ ಪೋಷಕನೆಂದು 
ಅರ್ಥ. ಸರ್ವಪ್ರಧಾನನಾದ ಸೂರ್ಯದೇವನ ಪೋಷಕ ಸ್ವರೂಪವೇ ಈ ದೇವತೆಯ 
ರೂಪವನ್ನು ಪಡೆದಿರುವಂತಿದೆ. ಪೂಷನ್‌ ಆದ್ದರಿಂದಲೇ ಸೌರದೇವತೆಗಳಲ್ಲಿ ಒಬ್ಬನಾಗಿದ್ದಾನೆ. 

ಯಾಸ್ಕಾಚಾರ್ಯರು ಪೂಷನ್‌ ಶಬ್ದ ನಿರ್ವಚನ ಮಾಡುತ್ತಾ 

'ಅಥಯದ್ರಶ್ಮಿಪೋಷಂ ಪುಷ್ಕತಿ ತತ್‌ ಪೂಷಾ ಭವತಿ' (ನಿ. 12-16-2) ಎಂದು ಹೇಳಿ 
'ತೇಜಸ್ಸಿನಿಂದ ಪೂರ್ಣನಾಗಿ ರಶ್ಮಿಗಳನ್ನು ಧರಿಸಿದಾಗ ಸೂರ್ಯನು ಪೂಷನ್‌ ಆಗುವನೆಂದು' 
ಸಾರುತ್ತಾರೆ. 

ಪೂಷನ್‌ದೇವತೆಯ ರೂಪ ಅಸಾಧಾರಣವಾದುದು. ದರ್ಶನೀಯ--ದಸ್ರಃ (10-26- 
1). ಇವನು ದೀಪ್ತಿಯುತ ದುಷ್ಟರನ್ನು ಕಾಲಿನಿಂದ ತುಳಿಯುವನು. ಇವನು ಕೈಲಿ ಹಿಡಿದ 
ಚಕ್ರ ಅಕುಂಠಿತವಾದ ಧಾರೆಯನ್ನುಳ್ಳುದಾಗಿ ಬೆಳಗುವುದು- 

'ಪೂಷ್ಲಶ್ಚಕ್ರಂ ನ ರಿಷ್ಕತಿ ನ ಕೋಶೋತವಪದೃತೇ | 
ನೋ ಅಸ್ಕ ವೃಥತೇ ಪವ: ॥' (6-53-3) 

'ಪೋಷಕನಾದ ಈ ದೇವನ ಚಕ್ರಾಯುಧ ನಾಶರಹಿತವಾದುದು. ಅದರ ಕೋಶವೂ 
ನಾಶವಾಗದು. ಅದರ ಧಾರೆಯೂ ಅಕುಂರಿತವಾಗಿರುವುದು.' 'ಇವನು ರಥದಲ್ಲಿ ಕುಳಿತು 
ಬರುವನು. ರುದ್ರನಂತೆ ಇವನು ಜಟಾದಾರಿಯಾಗಿದ್ದಾನೆ. ಮಹತ್ತರವಾದ ಧನಕ್ಕೆ 
ಒಡೆಯನಾಗಿದ್ದಾನೆ' ಎಂದು ಕೆಳಗಿನ ಮಂತ್ರದಲ್ಲಿ ಹೇಳಿದೆ: 

'ರಥೀತಮಂ ಕಪರ್ದಿನಂ 

ಈಶಾನಂ ರಾಧಸೋ ಮಹಃ | (6-55-2) 
ಇವನು ಶ್ಮಶ್ರುಧಾರಿಯೂ ಆಗಿದ್ದಾನೆ (10-26-7). ಸ್ವರ್ಣಮಯವಾದ ಕುಂತಾಯುಧವನ್ನು 
ಹಿಡಿದಿದ್ದಾನೆ ಕೈಯಲ್ಲಿ-'ಹಿರಣ್ಮವಾಶೀಮತ್ತಮ' (1-42-6). ಹರಿತವಾದ ಅಂಕುಶವೂ ಇವನ 
ಆಯುಧ-'ಆರಯಾ' (6-53-6). ಇವನ ರಥವನ್ನು ಆಡುಗಳು ಎಳೆಯುತ್ತವೆ-'ಅಜಾಶೃ' 
(6-55-3). 

'ಆ ತೇ ರಥಸ್ಮ ಪೂಷನ್‌ 

ಅಜಾಧುರಂ ವವೃತ್ಯುಃ' | (5-26-8). 

ಇವನ ರಥವನ್ನು ಕುದುರೆಗಳು ಎಳೆಯುವುವೆಂದೂ ಹೇಳಿದೆ--ಅಶ್ವಹಯೋರಥಾನಾಮ್‌' 
(5-26-5). ಹೊರಡುವುದಕ್ಕನುಕೂಲವಾಗುವಂತೆ ಯಾವಾಗಲೂ ರಥವನ್ನು ಇವನು 
ಸಿದ್ಧವಾಗಿಟ್ಟಿರುತ್ತಾನೆ-'ನಿಯುದ್ರಥಃ' (5-26-1). ಇವನಿಗೆ ಘೃತಮಿಶ್ರವಾದ ಕರಂಭವೆಂಬ 
ಗಂಜಿ ಬಹಳ ಪ್ರಿಯ. 'ಯಾವ ಭಕ್ತನು ಈ ಪೂಷನ್‌ ದೇವನು ಕರಂಭಪ್ರಿಯ 
ನೆಂದು ಸ್ತುತಿಸುವನೋ ಅವನು ಮತ್ತೊಬ್ಬ ದೇವತೆಯನ್ನು ಸ್ತುತಿಸಿ ಬೇಡಬೇಕಾದುದಿಲ್ಲ' 
ಎಂದು, 


೧೬೪ ವೈದಿಕ ಸಾಹಿತ್ಯ ಚರಿತ್ರೆ 


'ಯ ಏನಮಾದಿದೇಶತಿ 
ಕರಂಭಾದಿತಿ ಪೂಷಣಮ್‌ | 
ನ ತೇನ ದೇವ ಆದಿಶೇ | (6-56-1) ಎಂಬಲ್ಲಿ ಹೇಳಿದೆ. 
ಪೂಷನ್‌ ದೇವನು ಎಲ್ಲ ಪ್ರಾಣಿಗಳನ್ನೂ ವಿಶದವಾಗಿ ಒಮ್ಮೆಲೇ ಕಾಣಬಲ್ಲನು. 
ಸರ್ವದರ್ಶಿತ್ವ ಇವನದು. 
'ಯೋ ವಿಶ್ವಾಭಿವಿಪಶ್ಯತಿ 
ಭುವನಾ ಸಂಚ ಪಶ್ಯತಿ | 
ಸ ನಃ ಪೂಷಾವಿತಾ ಭುವತ್‌ | (3-62-9) 
'ಪೂಷನ್‌ ದೇವನು ಸರ್ವಲೋಕಗಳನ್ನೂ ನೇರವಾಗಿ ನೋಡುತ್ತಾನೆ. ಮತ್ತು ಆಯಾ 
ವಸ್ತುಗಳ ಯಾಥಾತ್ಮ್ಯವನ್ನು ನೇರವಾಗಿ ಕಾಣುತ್ತಾನೆ. ಅಂಥವನು ನಮಗೆ ರಕ್ಷಕನಾಗಲಿ.' 
ಶೋಭನ ಸ್ತೋತ್ರಗಳ ಸ್ಪರೂಪವನ್ನಿವನು ಅರಿತಿದ್ದಾನೆ. ಸೋಮದೇವನಂತೆ ಕಾಮವರ್ಷಕ 
ನಾಗಿದ್ದಾನೆ. ರೂಪವಂತನಾಗಿದ್ದಾನೆ. ನಮ್ಮಲ್ಲಿ ಕೃಪಾಳುವಾಗಿದ್ದಾನೆ. ನಮ್ಮ ಪಶುಗಳನ್ನು 
ಕಾಪಾಡುತ್ತಾನೆ.' 
'ಸವೇದ ಸುಷ್ಮುತೀನಾಮಿಂದುರ್ನ ಪೂಷಾ ವೃಷು | 
ಅಭಿಪ್ಸರಃ ಪ್ರುಷಾಯತಿ ವ್ರಜಂನ ಆ ಪ್ರುಷಾಯತಿ |॥' (10-26-3) 
ಪೂಷನ್‌ ದೇವನನ್ನು ಲೋಕದ ಚರಾಚರ ಪದಾರ್ಥಗಳ ಪ್ರಭುವೆಂದು ಕೊಂಡಾಡಿದ್ದಾರೆ. 
ಸೂರ್ಯ ಮತ್ತು ಅಗ್ನಿಯನ್ನು ಕುರಿತು ಹೇಳುವಂತೆ ಈತನನ್ನು 'ಸ್ವಸುರ್ಜಾರಃ' 'ಮಾತುರ್ದಿಧಿಷು' 
(6-56-4,5) ಎಂದು ರಾತ್ರಿಯ ಮತ್ತು ಉಷಸ್ಸಿನ ಪತಿಯೆಂದು ನಿರ್ದೇಶಿಸಿದ್ದಾರೆ. ಈತನನ್ನು 
ದೇವತೆಗಳು ಸೂರ್ಯಾದೇವಿಗೆ ವಿವಾಹ ಮಾಡಿಕೊಟ್ಟರೆಂದೂ ಹೇಳಿದೆ-'ಯಂ ದೇವಾಸೋ 
ಅದದುಃ ಸೂರ್ಯಾಯೈೆ' (6-58-4) ಎಂಬಲ್ಲಿ, ಪೂಷನ್‌ ದೇವನು ತನ್ನ ಭಕ್ತರಿಗೆ ಕಮನೀಯ 
ರಾದ ಕನ್ಮೆಯರನ್ನು ವಿವಾಹ ಮಾಡಿಸಲಿ ಎಂದು ಕೆಳಗಿನ ಮಂತ್ರದಲ್ಲಿ ಬೇಡಿದೆ: 
'ಅವಿತಾ ನೋ ಅಬಚಾಶ್ವ: 
ಪೂಪಾ ಯಾಮನಿ ಯಾಮನಿ | 
ಆ ಭಕ್ಷತ್ಯನ್ಮಾಸು ನ:॥ (9-67-10) 
"ಅಜಗಳನ್ನು ವಾಹನಗಳನ್ನಾಗಿ ಉಳ್ಳ ಪೂಷನ್‌ ದೇವನು ನಮ್ಮನ್ನು ನಮ್ಮ ಸಕಲ 
ಗತಿಗಳಲ್ಲಿಯೂ ಪಾಲಿಸುವಂತಾಗಲಿ. ನಮಗೆ ಕನ್ಮೆಯರನ್ನು ಕೊಡಿಸಲಿ." 
'ಹಿರಣ್ಮಯವಾದ ನೌಕೆಗಳಲ್ಲಿ ಕುಳಿತು ಅಂತರಿಕ್ಷ ಮಾರ್ಗದಲ್ಲಿ ಸಾರುತ್ತಾ ಇವನು 
ಸೂರ್ಯನ ದೂತನಾಗಿದ್ದಾನೆ' ಎಂಬ ಭಾವ ಕೆಳಗಿನ ಮಂತ್ರದಲ್ಲಿದೆ: 
"ಯಾಸ್ತೇ ಪೂಷನ್ನಾವೋ ಅಂತಃ ಸಮುದ್ರೇ 
ಓಿರಣೃಯೀರಂತರಿಕ್ಷೇ ಚರಂತಿ | (6-58-3) 
ರಥಿಗಳಲ್ಲಿ ಸರ್ವಶ್ರೇಷ್ಠನಿವನು; ಸರ್ವರ ಪ್ರೇರಕನೂ ಸಜ್ಜನರ ಪಾಲಕನೂ ಆದವನು 
ಇವನು. ಇವನ ಸಹಾಯದಿಂದ ಇಂದ್ರನು ವೃತ್ರಾದಿಗಳನ್ನೂ ಸಂಹರಿಸುತ್ತಾನೆ. ಹೀಗೆ 
ಬಲಿಷ್ಠರಾದವರಿಗೂ ಇವನ ಸಹಾಯ ಆವಶ್ಮಕ. 'ಇವನು ಆದಿತ್ಯನ ಸ್ವರ್ಣ ನಿರ್ಮಿತವಾದ 
ರಥದ ಚಕ್ರವನ್ನೂ ಪ್ರೇರಿಸುವವನಾಗಿದ್ದಾನೆ'- 


ಸಂಹಿತೆಗಳು ೧೬೫ 
"ಉತಾದಃ ಪರುಷೇ ಗವಿ 
ಸೂರಶ್ಚಕ್ರಂ ಹಿರಣ್ಮಯಮ್‌ | 
ನೈರಯದ್ರಥೀತಮಃ ॥ (6-56-3) 

ಇವನು ಲೋಕದ್ವಯ ಮಾರ್ಗಗಳನ್ನೂ ಚೆನ್ನಾಗಿ ಅರಿತವನು. 'ಮಾರ್ಗದ ಪಾಲಕ'- 
'ಪಥಸ್ಪತೇ'-ಎಂದೇ ಇವನನ್ನು ಕರೆಯುತ್ತಾರೆ ಆ ಕಾರಣ. ಇಹಲೋಕದಲ್ಲಿ ಮನುಷ್ಯರನ್ನೂ 
ಪಶುಗಳನ್ನೂ ರಕ್ಷಿಸುವ ಈ ಮಹಾನುಭಾವನು ಪರಲೋಕದಲ್ಲಿ ದಾರಿಕಾಣದೆ ಅರೆಯುವ 
ಪಿತೈರೋಕಗಾಮಿಗಳಾದ ಮೃತರಿಗೆ ಮಾರ್ಗದರ್ಶನ ಮಾಡಿ ಪರಮೋಪಕಾರಮಾಡುವನು. 

'ಪೂಷೇಮಾ ಆಶಾ ಅನುವೇದ ಸರ್ವಾಃ 

ಸೋ ಆಸ್ಮಾನ್‌ ಅಭಯತಮೇನ ನೇಷನ್‌ /' (10-17-5) 
ಮಾರ್ಗಗಳನ್ನೆಲ್ಲಾ ಅರಿತ ಪೂಷನ್‌ ದೇವನು ರಸ್ತೆಯಲ್ಲೊದಗುವ ಅಪಾಯಗಳನ್ನೆಲ್ಲಾ 
ಪರಿಹರಿಸುವನು. ಮಾರ್ಗಪ್ರತಿಬಂಧಕರಾದ ಕಳ್ಳೆರುಗಳು, ಹಿಂಸಕರು ಮೊದಲಾದವರಿಂದ 
ಕಾಪಾಡಬೇಕೆಂದು ಬೇಡಿದ್ದಾರೆ (1-42-3). 'ವಿಮುಚೋನಪಾತ್‌' ಎಂದು ಸ್ತುತಿಸಿದ್ದಾರೆ ಆ 
ಕಾರಣ. 'ವಿಮೋಚನ' ಎಂಬ ಹೆಸರನ್ನೂಇವನಿಗೆ ಅನ್ವಯಿಸಿದೆ. ರಸ್ತೆಯಲ್ಲಿ ಸಂಭವಿಸುವ 
ಅಪಾಯದಿಂದ ಬಿಡಿಸಿ ಒಳ್ಳೆಯದನ್ನುಂಟು ಮಾಡಬೇಕೆಂದು ಬೇಡಿದ್ದಾರೆ. 'ಪಥಸ್ಪಧಃ ಪರಿಪತಿಂ' 
(6-49-8) ಎಂದು ಇವನನ್ನು ಸ್ತುತಿಸಿದ್ದಾರೆ. 

ಇವನು ಮಾರ್ಗದರ್ಶಕನಾದುದರಿಂದಲೇ ಮಾರ್ಗಭ್ರಷ್ಟನಾದವನು ಪೂಷನ್‌ 
ದೇವತೆಯನ್ನು ಸ್ತುಶಿಸಬೇಕೆಂದು ಹೇಳಿದೆ. ಪೂಷನ್‌ ದೇವತೆ ಪಶುಪಾಲಕ. ಇವನು ಹೇಗೆ 
ಮಾರ್ಗರಕ್ಷಕನಾಗಿದ್ದಾನೆಯೋ ಹಾಗೆಯೇ ಗೋಪಾಲನೂ ಆಗಿದ್ದಾನೆ. ಇತರ ದೇವತೆಗಳನ್ನು 
ಸ್ತುತಿಸುವಂತೆ ಇವನನ್ನೂ 'ಅಸುರ' ಎಂದು ಕರೆದಿದ್ದಾರೆ. ಸರ್ವಜ್ಜನೂ ಸರ್ವಶಕ್ತನೂ 
ಆದವನಿವನು. ಮಾನವರನ್ನತಿಶಯಿಸಿದ ಮಹತ್ತಮನಾದ ಇವನು ಅಜೇಯನಾದ ಪ್ರಭುವೂ 
ರಕ್ಷಕನೂ ಆಗಿದ್ದಾನೆ. ಎಲ್ಲ ನಿಧಿಗಳಿಗೂ ಒಡೆಯನಿವನು. ಇವನ ದಾತೃತ್ವವನ್ನು ಹೆಚ್ಚಾಗಿ 
ಕೊಂಡಾಡಿದ್ದಾರೆ. ಇವನ ಮಹಿಮೆಯನ್ನು ಕೆಳಗಿನ ಮಂತ್ರದಲ್ಲಿ ಕೊಂಡಾಡಿದೆ: 

'ಶುಕ್ರಂ ತೇ ಅನ್ಕದ್ಯಜತಂ ತೇ ಅನ್ಮತ್‌ 
ವಿಷುರೂಪೇ ಅಹನೀ ದ್ಯೌರಿವಾಸಿ | 

ವಿಶ್ವಾ ಹಿ ಮಾಯಾ ಅವಸಿ ಸ್ವಧಾಮೋ 

ಭದ್ರಾ ತೇ ಪೂಷನ್ನಿಹ ರಾತಿರಸ್ತು ॥' (6-58-1) 

"ಎಲೈ ಪೂಷನ್‌ ದೇವನೇ, ಶುಕ್ಲವರ್ಣದ ಒಂದು ಹಗಲು ನಿನಗೇ ಸಂಬಂಧಿಸಿದೆ; 
ಹಾಗೆಯೇ ರಾತ್ರಿರೂಪದ ಮತ್ತೊಂದು ಭಾಗವೂ ನಿನಗೇ ಸಂಬಂಧಿಸಿದೆ. ಶುಕ್ಷಕೃಷ್ಣ ರೂಪವಾದ 
ದಿನಗಳೆಲ್ಲ ನಿನ್ನ ಮಹಿಮೆಯಿಂದಲೇ ಉಂಟಾಗುತ್ತದೆ. ಆದಿತ್ಮನಂತೆ ನೀನೂ ಪ್ರಕಾಶನಾಗಿ 
ದ್ದೀಯೆ, ಅನ್ನವಂತನಾದ ಎಲೈ ಪೂಷನ್‌ ದೇವನೇ, ಸಮಸ್ತವಾದ ಪ್ರಜ್ಞೆಯುಳ್ಳವನು ನೀನು. 
ಆದ್ದರಿಂದಲೇ ನೀನು ರಕ್ಷಕ. ಇಂಥ ನಿನ್ನ ಕಲ್ಮಾಣತಮವಾದ ದಾನವು ನಮ್ಮಲ್ಲಿ ಫಲಿಸಲಿ,“ 

ಪೂಷನ್‌ದೇವತೆಯ ಸೌಲಭ್ಯಾತಿಶಯವನ್ನು ಅನೇಕ ರೀತಿಯಲ್ಲಿ ಕೊಂಡಾಡಿದ್ದಾರೆ. ಅನೇಕ 
ರೀತಿಯಲ್ಲಿ ಸಹಾಯ ಮಾಡುವವನಿವನು, ದಾನ ಮಾಡಲು ಇಷ್ಟ ಪಡದವನ ಮನಸ್ಸನ್ನೂ 
ತಿರುಗಿಸಿ ದಾನಮಾಡುವಂತೆ ಪ್ರೇರಿಸಬೇಕೆಂದೂ, ಲುಬ್ಬರಾದ ಪಣಿಗಳ ಹೃದಯವನ್ನು 
ಅಂಕುಶದಿಂದ ಭೇದಿಸಬೇಕೆಂದೂ ಬೇಡಿದೆ (6-53-3). 

ಕೊಡುಗೈದಾನಕ್ಕೆ ಎತ್ತಿದ ಕೈ ಇವನದು. ಪಶುಗಳನ್ನು ಹಿಂಬಾಲಿಸಿಕೊಂಡು ಹೋಗಿ 


೧೬೬ ವೈದಿಕ ಸಾಹಿತ್ಯ ಚರಿತ್ರ 


ರಕ್ಷಿಸುವುದು ಮಾತ್ರವಲ್ಲದೆ ತಪ್ಪಿಸಿಕೊಂಡ ಪಶುಗಳನ್ನು ಮತ್ತೆ ಮನೆಗೆ ಹಿಂತಿರುಗಿಸುವವನಿವನು. 
ಪೂಷನ್‌ ಎಂಬ ಪದಕ್ಕೆ ಅನ್ವರ್ಥವಾಗಿದೆ ಇವನ ಪೋಷಕ ಸ್ವಭಾವ. ಇವನಲ್ಲಿ ಯಷಿಗಳ 
ಬೇಡಿಕೆ ಇದು- 

'ತಾಂ ಪೂಷ್ಲಃ ಸುಮತಿಂ ವಯಂ 

ವೃಕ್ಷಸ್ಯ ಪ್ರ ವಯಾಮಿವ | 

ಇಂದ್ರಸ್ಮ ಚಾರಭಾಮಹೇ ॥' (6-57-6) 

'ಪೂಷನ್‌ ದೇವನ ಹಾಗೂ ಇಂದ್ರದೇವನ ಅನುಗ್ರಹ ಬುದ್ಧಿಯನ್ನು ನಾವು ಮರದ 

ಕೊಂಬೆಯನ್ನು ಹೇಗೋ ಹಾಗೆ, ಅವಲಂಬನವನ್ನಾಗಿ ಹೊಂದಿದ್ದೇವೆ.' 


ಎಷ್ಟು 
ಭಾರತದೇಶದ ವೈಷ್ಣವಪಂಥದವರ ಪರಮದೇವತೆಯಾಗಿ ಪುರುಷೋತ್ರ್ತಮನೆಂದೆಣಿ 
ಸಲ್ಪಟ್ಟಿರುವ ವಿಷ್ಣುದೇವತೆಗೆ ಖುಗ್ಬೇದದಲ್ಲಿ ಐದಾರು ಸೂಕ್ತಗಳು ಮೀಸಲಾಗಿವೆ. ಈ 
ದೇವತೆಯೂ ಸೂರ್ಯನಿಗೆ ಸಂಬಂಧಿಸಿದೆ. ಯಾಸ್ಕಾಚಾರ್ಯರು-'ಅಥ ಯದ್ವಿಷಿತೋ ಭವತಿ 
ತದ್ಭಿಷ್ಣುರ್ಭವತಿ, ವಿಷ್ಣುರ್ವಿಶತೇರ್ವಾ ವೃಶ್ನೋ ತೇರ್ವಾ' ಎಂದು ವಿಷ್ಣು ಶಬ್ದ ನಿರ್ವಚನ 
ಮಾಡಿದ್ದಾರೆ. (ನಿ. 12-18-2). ಯಾವಾಗ ಸೂರ್ಯನು ತನ್ನ ರಶ್ಮಿಗಳಿಂದ ಮ್ಯಪ್ತನಾಗುವನೋ 
ಆಗ ವಿಷ್ಣುವಾಗುತ್ತಾನೆ ; ತನ್ನ ಕಿರಣಗಳಿಂದ ಎಲ್ಲೆಲ್ಲಿಯೂ ಸೂರ್ಯನು ಯಾವಾಗ 
ಪ್ರವೇಶಿಸುವನೋ ಆಗ ವಿಷ್ಣುವಾಗುತ್ತಾನೆ; ಎಲ್ಲವನ್ನೂ ಸ್ವರಶ್ಮಿಗಳಿಂದ ವ್ಯಾಪಿಸಿದ ಕಾಲದಲ್ಲಿ 
ಸೂರ್ಯನು ವಿಷ್ಣುವೆನಿಸುತ್ತಾನೆ; 'ವ್ಯಾಪನಾತ್‌ ವಿಷ್ಣುಃ' ಎಂದು ಹೇಳಿದಂತೆ ಈ ದೇವತೆಯ 
ವ್ಯಾಪಕತ್ವವನ್ನು ಈ ಹೆಸರು ಸೂಚಿಸುತ್ತದೆ. 
ವಿಷ್ಣು ಉರುಗಾಯ, ಉರುಕ್ರಮ, ಮೂರು ಕ್ರಮಣಗಳಲ್ಲಿ ಭೂಮ್ಕಾಕಾಶಾದಿಗಳನ್ನಿವನು 
ಕ್ರಮಿಸುವನು. ಈ ಮೂರು ಪಾದನ್ಮಾಸಗಳಲ್ಲಿ ಎರಡು ಮಾನವರಿಗೆ ಗೋಚರಿಸುವುವು. 
ಆದರೆ ಮೂರನೆಯ ಸ್ಥಾನವನ್ನು ಯಾವ ಮರ್ತ್ಯನೂ ಕಾಣಲಾರನು-'ತೃತೀಯಮಸ್ಕ ನಕಿರಾ 
ದಧರ್ಷತಿ ವಯಶ್ಚನ ಪತಯಂತಃ ಪತತ್ರಿಣಃ' (1-155-5). ವಿಷ್ಣುವಿನ ಪರಮಪದ 
ಸರ್ವೋನ್ನತವಾಗಿ ವಿರಾಜಿಸಿದೆ. ಸೂರಿಗಳು ಆ ದಿವೃಸ್ಥಾನವನ್ನು ಸದಾ ಕಾಣುತ್ತಾರೆ ಆಕಾಶದಲ್ಲಿ 
ವಿಶದವಾಗಿ ಹರಡಿದ ದೃಷ್ಟಿಯು ಕಾಣುವಂತೆ. 
ತದ್ದಿಷ್ಣೋಃ ಪರಮಂ ಪದಂ 
ಸದಾ ಪಶ್ಶಂತಿ ಸೂರಯಃ | 
ದಿವೀವ ಚಕ್ಷರಾತತಮ್‌ | (1-22-20) 
ಖಯಗ್ವೇದದಲ್ಲಿ ಪ್ರತಿಪಾದಿಸಿರುವ ಈ ಪರಮೋನ್ನತವಾದ ಸ್ಥಾನ ಸರ್ವಾತಿಶಾಯಿಯಾಗಿ 
ಈ ದೇವನಿಗೆ ಸಂಬಂಧಿಸಿದೆ. ಇದನ್ನು ಪಡೆಯಬೇಕೆಂಬ ಹಂಬಲ ಅವರದಾಗಿತ್ತು. 
ಈ ದಿವೃಸ್ಥಾನವನ್ನು ಬಗೆಬಗೆಯಾಗಿ ಕೊಂಡಾಡಿದ್ದಾರೆ. ಗಾಡವಾಗಿ ಸ್ತುಶಿಸುವವರೂ 
ಜಾಗರೂಕರೂ ಆದ ಭಕ್ತರುಗಳು ಆ ವಿಷ್ಣುವಿನ ಪರಮಪದವನ್ನು ಸೇರಿ ಬೆಳಗುತ್ತಾರೆ. 
'ತದ್ಧಿಪ್ರಾಸೋ ವಿಪನ್ಶವೋ 
ಜಾಗೃವಾಂಸಃ ಸಮಿಂಧತೇ | 
ವಿಷ್ಣೋರ್ಯತ್ರರಮಂ ಪದಮ್‌ ॥" (1-22-21) 
ಆ ಪರಮಪದದ ವರ್ಣನೆ ಹೀಗಿದೆ: 


ಸಂಹಿತೆಗಳು ೧೬೭ 


'ತದಸ್ಮ ಪ್ರಿಯಮಭಿಪಾಥೋ ಅಶ್ಶಾಂ 

ನರೋ ಯತ್ರ ದೇವಯವೋ ಮದಂತಿ | 

ಉರುಕ್ರಮಸ್ಕ ಸಹಿ ಬಂಧುರಿತ್ಮಾ 

ವಿಷ್ಣೋಃ ಪದೇ ಪರಮೇ ಮಧ್ವ ಉತ್ಸಃ ॥' (1-154-5) 

'ಆ ದೇವನನ್ನೇ ಹೊಂದಲು ಬಯಸಿದ ಮನುಷ್ಯರು ಎಲ್ಲಿ ಸಂತೋಷಿಸುತ್ತಾರೋ 
ಉರುಕ್ರಮನಾದ ವಿಷ್ಣುವಿನ ಯಾವ ಆ ಪರಮಪದದಲ್ಲಿ ಜೇನಿನ ಹೊಳೆಯೇ ಹರಿಯುತ್ತಿ 
ದೆಯೋ ಅಂಥ ಸುಪ್ರಸಿದ್ಧವಾದ ಆ ವಿಷ್ಣುವಿಗೆ ಪ್ರಿಯವಾದಂಥ ಶಾಶ್ವತ ಲೋಕವನ್ನು 
ನಾನು ಪಡೆಯುವಂತಾಗಲಿ. ಈ ರೀತಿಯಲ್ಲಿ ಅವನೀಗ ಎಲ್ಲ ಸುಕೃತಿಗಳಿಗೂ ಬಂಧುವಾಗಿ 
ದ್ದಾನೆ.' 

ಸೂರ್ಯನ ಮೂರು ಗತಿಗಳಿಗೆ ಈ ಮೂರು ಪದನ್ಯಾಸಗಳು ಅನ್ವಯಿಸುವುದೆಂದು 
ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. ಯಾಸ್ಕರು ಈ ವಿಚಾರದಲ್ಲಿ ಇಬ್ಬರು ಪ್ರಾಚೀನರಾದ 
ಔರ್ಣವಾಭ ಮತ್ತು ಶಾಕಪೂಣಿಗಳ ಅಭಿಪ್ರಾಯವನ್ನು ಕೊಡುತ್ತಾರೆ. ''ಮಾರೋಹಣೇ 
ವಿಷ್ಣುಪದೇ ಗಯಶಿರಸೀತಿ ಔರ್ಣವಾಭಃ' 'ತ್ರೇಧಾಭಾವಾಯ ಪೃಥಿವ್ಯಾಮಂತರಿಕ್ಷೇ ದಿವೀತಿ 
ಶಾಕಪೂಣಿಃ' (ನಿ. 12-19) ಎಂದು. ಔರ್ಣವಾಭರ ಅಭಿಪ್ರಾಯದಲ್ಲಿ ಉದಯಿಸುವ, 
ನಡುಹಗಲಿನ ಮತ್ತು ಅಸ್ತಮಿಸುವ ಸೂರ್ಯನನ್ನು ಈ ಮೂರು ಕ್ರಮಣಗಳು ಸೂಚಿಸುತ್ತವೆ. 
ಆದರೆ ಇವು ಪೃಥಿವೀ, ಅಂತರಿಕ್ಷ ಮತ್ತು ದ್ಕುಲೋಕಗಳ ಮೂಲಕ ಸಾರುವ ಸೂರ್ಯನ 
ಗತಿಗಳನ್ನೂ ಸೂಚಿಸುವುವೆಂದು ಶಾಕಪೂಣಿಗಳ ಅಭಿಪ್ರಾಯ. ಯಾಸ್ಕರ ಬೆಂಬಲ ಇದಕ್ಕೇ 
ಇರುವಂತಿದೆ. ವಿಷ್ಣುವಿನ ಮೂರನೆಯ ಪದ ಸೂರ್ಯಾಸ್ತಕ್ಕೆ ಸಂಬಂಧಿಸದೆ ಅವನ 
ಪರಮಪದವನ್ನು ಸೂಚಿಸುತ್ತದೆ. ವಿಷ್ಣುವು (1-155-6)ರಲ್ಲಿ 94 ಸಂಖ್ಯೆಯ 
ಕಾಲಾವಯವಗಳನ್ನು ಪ್ರೇರಿಸಿ (1 ಸಂವತ್ಸರ *2 ಅಯನ 45 ಖತುಗಳು + 12 ತಿಂಗಳು 
+ 24 ಅರ್ಧಮಾಸಗಳು*-30 ಅಹೋರಾತ್ರಿಗಳು *8 ಯಾಮಗಳು ದಿನದಲ್ಲಿ ಬರುವ 
12 ಲಗ್ನಗಳು) ಚಕ್ರೊದೋಪಾಯದಲ್ಲಿ ತಿರುಗಿಸುವನೆಂದು ಹೇಳಿದೆ. ಈ ಮಂತ್ರದಲ್ಲಿ 
ವಿಷ್ಣುವನ್ನು ಕಾಲಾತ್ಮ ಕನನ್ನಾಗಿಯೂ ಬೃಹಚ್ಛರೀರಕನನ್ನಾಗಿಯೂ ನಿತ್ಯ ತರುಣನನ್ನಾಗಿಯೂ 
ಅಕುಮಾರನನ್ನಾಗಿಯೂ ಸ್ತುತಿಸಿರುವುದನ್ನು ನೋಡಿದರೆ ಇವನಿಗೂ ಸೂರ್ಯನಿಗೂ ಇರುವ 
ಸಂಬಂಧವು ಗೊತ್ತಾಗುವುದು. 

'ಜ್ಯೋತಿಶ್ಚರತಿ ಚಕ್ರಮಾಯುಧಮ್‌" ಎಂದು ಸೂರ್ಯನನ್ನು ವರ್ಣಿಸುತ್ತಾ (5- 
63-4) ಚಕ್ರಾಯುಧ'ವಂದು ಹೇಳಿರುವುದೂ, ಮುಂದೆ ಚಕ್ರವು ವಿಷ್ಣುವಿನ 
ಆಯುಧವಾಗಿರುವುದೂ, ವಿಷ್ಣುವಿನ ವಾಹನವಾದ ಗರುಡನ ಗರುತ್ಮತ್‌, ಸುಪರ್ಣ 
ಎಂಬ ಹೆಸರುಗಳು ಸೂರ್ಯನಿಗೆ ಅನ್ವಯಿಸಿರುವುದೂ ಈ ಸಂಬಂಧವನ್ನು 
ದೃಢಪಡಿಸುತ್ತವೆ. 

ವಿಷ್ಣುವಿನ ಸರ್ವಶಕ್ತಿತ್ವವನ್ನೂ ವೀರಕರ್ಮಗಳನ್ನೂ ಹೇಳಲಾಗಿದೆ. 
'ವಿಷ್ಣುದೇವನು ಲೋಕತ್ರಯಗಳಿಗೆ ಸಂಬಂಧಿಸಿದುದೆಲ್ಲವನ್ನೂ ನಿರ್ಮಿಸಿದನು. ಅತಿ 
ವಿಸ್ತೀರ್ಣವೂ ಮೂರುಲೋಕಗಳಿಗೂ ಆಶ್ರಯವಾಡುದೂ ಆದ ಅಂತರಿಕ್ಷವನ್ನು 
ಅವುಗಳಿಗೆ ಆಧಾರವಾಗಿರುವಂತೆ ನಿರ್ಮಿಸಿದನು. ತಾನೇ ಸೃಜಿಸಿದ ಈ ಲೋಕಗಳನ್ನು 
ವಿವಿಧವಾಗಿ ಅವನು ಕ್ರಮಣ ಮಾಡಿದನು" ಎಂದು ಕೆಳಗಿನ ಮಂತ್ರ ಹೇಳುತ್ತದೆ: 


ನ ವೈದಿಕ ಸಾಹಿತ್ಮ ಚರಿತ್ರ 


'ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ 

ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ | 

ಯೋ ಅಸ್ಕಭಾಯದುತ್ತರಂ ಸದಸ್ಮಂ 
ವಿಚಕ್ರಮಾಣಸ್ರೇಧೋರುಗಾಯ; ॥' (1-154-1) 

'ಈ ವಿಷ್ಣುವನ್ನು ಅವನ ವೀರಕರ್ಮಗಳಿಗಾಗಿ ಕೊಂಡಾಡುತ್ತಾರೆ-ಪರ್ವತದ ಉನ್ನತ 
ಪ್ರದೇಶದಲ್ಲಿರುವುವೂ ದುರ್ಗಮ ಪ್ರದೇಶಗಳಿಗೂ ಹೋಗುವುವೂ ಆದ ಸಿಂಷಾದಿಗಳನ್ನು 
ಹೇಗೋ ಹಾಗೆ. ಸಕಲ ಲೋಕಗಳಿಗೂ ಈ ಮಹಾನುಭಾವನ ಮೂರು ಪಾದನ್ಶಾಸಗಳನ್ನಾ 
ಶ್ರಯಿಸಿ ಬದುಕಿವೆ' (1-154-2). ಆ ಮೂರು ಲೋಕಗಳನ್ನೂ ಅದ್ವಿಶೀಯನಾಗಿ ಇವನು 
ಮೂರು ಪಾದನ್ಯಾಸಗಳಿಂದ ಸೃಜಿಸಿದವನು-'ಏಕೋವಿಮಮೇ (1-154-3). 

'ಈ ಮಹಾನುಭಾವನ ಮೂರು ಪಾದನ್ಮಾಸಗಳೂ ದಿವ್ಯವಾದ ಅಮೃತದಿಂದ ತುಂಬಿವೆ; 
ನಾಶದೂರವಾಗಿವೆ ; ಆಶ್ರಿತರನ್ನು ಅನ್ನಾದಿಗಳಿಂದ ತೃಪ್ತಿಪಡಿಸುತ್ತವೆ. ಏಕೈಕನಾಗಿ ಈತನೇ 
ಪೃಥಿವೀಲೋಕ, ದ್ಕುಲೋಕ ಹಾಗೂ ಸರ್ವಲೋಕಗಳನ್ನೂ ಸರ್ವಪ್ರಾಣಿಗಳನ್ನೂ 
ತ್ರಿಧಾತುವಿಶಿಷ್ಟವಾಗುವಂತೆ ಮಾಡಿ ಎಲ್ಲಕ್ಕೂ ಆಧಾರವಾಗಿದ್ದಾನೆ.' 

'ಯಸ್ಕ ತ್ರಿ ಪೂರ್ಣಾ ಮಧುನಾಪದಾ- 

ನೃಕ್ಷೀಯಮಾಣಾ ಸ್ಪಧಯಾ ಮಧಂತಿ | 

ಯ ಉ ತ್ರಿಧಾತು ಪೃಥಿವೀಮುತ ದ್ಕಾ- 

ಮೇಕೋ ದಾದಾರ ಭುವನಾನಿ ವಿಶ್ವಾ ॥' (1-154-4) 

ವಿಷ್ಣುದೇವನು ಮೂರು ಪಾದನ್ಮಾಸಗಳನ್ನು ಮಾಡಿದುದಾದರೂ ಮಾನವನ ಅನುಕೂಲ 
ಕ್ಕಾಗಿ, ಮಾನವರು ವಾಸಿಸಲು ಅನುಕೂಲಿಸುವಂತೆ ಭುವನಗಳನ್ನವನು ನಿರ್ಮಾಣಮಾಡಿದನು- 
'ಜೀವಸೇ ನೋ ರಜಾಂಸಿ' (6-69-5). 

'ಕ್ಷೇತ್ರಾಯ ವಿಷ್ಣುರ್ಮನುಷೇ ದಶಸ್ಕನ್‌' (7-100-4). 
ಇಂದ್ರನೊಡನೆ ವಿಷ್ಣುವಿನ ಮೈತ್ರಿ ಗಮನಾರ್ಹವಾಗಿದೆ. 
'ಇಂದ್ರಸ್ಕ ಯುಜ್ಯಃ ಸಖಾ' (1-22-19) 

ವೃತ್ರನೊಡನೆ ಇಂದ್ರನು ಕಾದುವಾಗ ವಿಷ್ಣುವಿನ ಸಹಾಯ ಲಭಿಸಿತು-'ಹನ್‌ ಯಜೀಷಿನ್‌ 
ವಿಷ್ಣುನಾ ಸಚಾನಃ (6-20-2). ಇಂದ್ರಾವಿಷ್ಣುಗಳು ಯುದ್ಧದಲ್ಲಿ ಅಸುರರ ಮಾಯೆಗಳನ್ನೆಲ್ಲಾ 
ಖಂಡಿಸಿದರು. ಶಂಬರನ 99 ಪಟ್ಟಣಗಳನ್ನು ನಾಶಪಡಿಸಿದರು (7-99-5). 

ಇವರಿಬ್ಬರೂ ಇತರರನ್ನು ಸೋಲಿಸುತ್ತಾರೆ; ಆದರೆ ಯಾರಿಂದಲೂ ಸೋಲಿಸಲ್ಪಡುವುದಿಲ್ಲ- 
'ಉಭಾ ಜಿಗೃಥುರ್ನ ಪರಾ ಜಯೇಥೇ' (6-69-8). ಹೀಗೆ ಇಂದ್ರನ ಪ್ರಿಯಸಖನಾಗಿದ್ದಾನೆ 
ವಿಷ್ಣು. ಮುಂದಿನ ಪುರಾಣಗಳಲ್ಲಿ ವಿಷ್ಣುವನ್ನು ಉಪೇಂದ್ರನೆಂದು ಕರೆದಿರುವ ಮೂಲವನ್ನಿಲ್ಲಿ 
ಕಾಣಬಹುದು. 

ವಿಷ್ಣುವು ಅನೇಕ ರೂಪಗಳಲ್ಲಿರುವನೆಂಬುದು ಮಂತ್ರವೊಂದರಿಂದ ಗೊತ್ತಾಗುತ್ತದೆ. ಈ 
ಮಂತ್ರದಲ್ಲಿ 'ಈ ರೂಪವನ್ನು ನಮ್ಮಿಂದ ಮರೆಮಾಡಬೇಡ ; ಏಕೆಂದರೆ (ನಮಗೆ ಸಹಾಯಕನಾಗಿ) 
ಯುದ್ಧದಲ್ಲಿ ಬೇರೊಂದು ರೂಪದಲ್ಲಿ ನೀನಿದ್ದುದುಂಟು' ಎಂದು-'ಮಾ ವರ್ಪೋ ಅಸ್ಮದಪಗೂಹ 
ಏತದೃದನ್ಮರೂಪಃ ಸಮಿಥೇ ಬಭೂಥ (7-100-6) ಹೇಳಿದೆ. ತದೇವ ಮೇ ದರ್ಶಯ ರೂಪಮದ್ಕ' 
ಎಂದು ಅರ್ಜುನ ಗೀತಾಚಾರ್ಯನಲ್ಲಿಟ್ಟ ಮೊರೆಗೆ ಇದು ಸಂವಾದಿಯಾಗಿದೆ. 


ಸಂಹಿತೆಗಳು ೧೬೯ 


ವಿಷ್ಣುವಿನ ಮಹತ್ವವನ್ನು ಕೊಂಡಾಡುವಾಗ ಅವನು ನಿಸ್ಸಮಾಭ್ಯಧಿಕನೆಂದು ಸ್ತುತಿಸಿದೆ. 
ಮುಂದೆ ಹುಟ್ಟುವ ಅಥವಾ ಹಿಂದೆ ಹುಟ್ಟಿದ ಯಾವನಾಗಲೀ ಆ ಮಹಾ ಮಹಿಮನ 
ಮಹಿಮೆಯನ್ನು ಹೊಂದುವುದಿಲ್ಲ ; ಹೊಂದಿಲ್ಲ. 'ನ ತೇ ವಿಷ್ಣೋ ಜಾಯಮಾನೋ ನ 
ಜಾತೋ ದೇವ ಮಹಿಮ್ನಃ ಪರಮಂತಮಾಪ' (7-99-2) ; 'ನತೇ ಮಹಿತ್ವಮನ್ವ ಶ್ನುವಂತಿ' 
(7-99-1) ; ಇಂಥ ಮಹಾಮಹಿಮನು ಎಷ್ಟು ಮಹತ್ತಮನಾಗಿದ್ದಾನೋ ಅಷ್ಟೇ 
ಅನುಗ್ರಾಹಕನೂ ಆಗಿದ್ದಾನೆ. ಪರಮಕರುಣಾಕರನೂ, ದಾನಿಯೂ, ಆಗಿ ಸರ್ವರಕ್ಷಕನಾಗಿದ್ದಾನೆ. 
'ವಿಷ್ಣು: ಸುಕೃತೇ ಸುಕೃತ್ತರಃ' (1-156-5). ಇಷ್ಟಾರ್ಥಗಳನ್ನು ಸಲ್ಲಿಸಿ ಕಾಪಾಡುವವರಲ್ಲಿವನು 
ಸರ್ವಶ್ರೇಷ್ಠ. 
'ಅಸ್ಕ ದೇವಸ್ಕಮೀ ಳ್ಹುಷೋ ವಯಾ 
ವಿಷ್ಣೋರೇಷಸ್ಕ ಪ್ರಭೃಥೇ ಹವಿರ್ಭಿಃ | (7-40-5) 
'ಹವಿಸ್ಸುಗಳನ್ನರ್ಪಿಸಿ ಈ ವಿಷ್ಣುವನ್ನು ಪಡೆಯಬೇಕು. ಇವನು ಕಾಮವರ್ಷಕನೂ 
ಸರೃದೇವಾತ್ಮಕನೂ ಆಗಿದ್ದಾನೆ. ಇತರರು ಇವನ ಶಾಖೆಗಳಂತೆ ಇದ್ದಾರೆ.' ಇವನು ಭಕ್ತರಲ್ಲಿ 
ದಯೆ ತೋರುವವನೂ ಪರಮದಾನಿಯೂ ಆಗಿದ್ದಾನೆ-'ಅಘ್ನತೇ ವಿಷ್ಣವೇ ವಯಮರಿಷ್ಯಂತಃ 
ಸುದಾನವೇ' (7-25-12) ಸರ್ವರಕ್ಷಕನೂ ಇವನೇ-'ವಿಷ್ಣುರ್ಗೋಪಾಃ ಪರಮಂ ಪಾಶಿ ಪಾಡ 
(3-55-10) ; 'ವಿಷ್ಣುರ್ಗೋಪಾ ಅದಾಭ್ಯಃ' (1-22-18) ; ಇವನ ಸೌಲಭ್ಯ ಸೌಶೀಲ್ಕಾದಿಗಳು 
ಇವನ ಮಹತ್ವಕ್ಕೆ ಭೂಷಣಪ್ರಾಯವಾಗಿವೆ. ; 


ಇಂಥ ಮಹಾಮಹಿಮನಲ್ಲಿ ಸಲ್ಲಿಸಿರುವ ಪ್ರಾರ್ಥನೆ ಇದು: 


'ತಮು ಸ್ತೋತಾರ: ಪೂರ್ವೃಂ ಯಥಾವಿದ 

ಖುತಸ್ಕ ಗರ್ಭಂ ಜನುಷಾ ಪಿಪರ್ತನ | 

ಆಸ್ಕ ಜಾನಂತೋ ನಾಮ ಚದ್ದಿವಕ್ತನ 

ಮಹಸ್ತೇ ವಿಷ್ಣೋ ಸುಮತಿಂ ಭಚಾಮಹೇ | (1-156-3) 

'ಎಲೈ ಸ್ತೋತೃಗಳೇ, ಅನಾದಿಸಂಸಿದ್ದನೂ ಯಜ್ಞರೂಪಿಯಾಗಿ ಜನಿಸಿದವನೂ ಆದ ಆ 
ವಿಷ್ಣುವನ್ನೇ ನಿಮಗೆ ತಿಳಿದಂತೆ ಸ್ವತಃ ಸ್ತೋತ್ರಾದಿಗಳಿಂದ ಸಂತೋಷಪಡಿಸಿ. ಈ ಮಹಾನುಭಾವನ 
ದಿವ್ಯನಾಮಗಳನ್ನು ಆವನು ಪುರುಷುರ್ಥಪ್ರದವೆಂದು ತಿಳಿದು ಮನಮುಟ್ಟಿ ಸಂಕೀರ್ತನೆ ಮಾಡಿ. 
ಎಲೈ ಸರ್ವಾತ್ಮಕನಾದ ದೇವನೇ, ಮಹತ್ತಮನಾದ ನಿನ್ನ ಮಂಗಳಕರವಾದ ಸಂಕಲ್ಪವನ್ನು ನಾವು 
ಸೇವಿಸುತ್ತೇವೆ.' 
ಆದಿತೃರು 

ಮರುದ್ದೇವತಾಗಣದಂತೆ ಆದಿತ್ಮರೂ ದೇವತಾಗಣವನ್ನು ಸೂಚಿಸುತ್ತಾರೆ. ಈ 
ದೇವತಾಗಣವನ್ನು ಆರು ಸೂಕ್ತಗಳಲ್ಲಿ ಸು ಸಿದೆ. ಈ ಗಣಕ್ಕೆ ಸೇರಿದ ದೇವತೆಗಳ ಹೆಸರುಗಳು 
ಮತ್ತು ಸಂಖ್ಯೆಯ ವಿಚಾರ ನಿರ್ದಿಷ್ಟವಾಗಿ ಹೇಳಿಲ್ಲ. ಈ ದೇವತೆಗಳ ಸಂಖ್ಯೆ ಏಳೋ ಎಂಟೋ 
ಎಂದು ಹೇಳಿದೆ ಅವರಲ್ಲಿ ಆರು ದೇವತೆಗಳ ಹೆಸರನ್ನು ಕೆಳಗಿನ ಮಂತ್ರದಲ್ಲಿ ಹೇ ಳಿದೆ: 

'ಇಮಾ ಗಿರ ಆದಿತ್ಕೇಭ್ಕೋ ಘೃತಸ್ನೂ: 

ಸನಾದ್ರಾಜಭ್ಕೋ ಜುಹ್ಟಾ ಜುಹೋಮಿ | 

ಶೃಣೋತು ಮಿತ್ರೋ ಅರ್ಯಮಾ ಭಗೋನಃ 

ತುವಿಜಾತೋ ವರುಣೋ ದಕ್ಷೋ ಅಂಶ! ॥' (2-27-1) 


೧೭೦ ವೈದಿಕ ಸಾಹಿತ್ಯ ಚರಿತ್ರ 


ತೈತ್ತರೀಯ ಆರಣ್ಯಕದಲ್ಲಿ 'ಅಷ್ಟೌಪುತ್ರಾಸೋ ಆದಿತೇಃ' ಎಂದು ಆರಂಭಿಸಿ ಸುಸ್ಪಷ್ಟವಾಗಿ 
'ಮಿತ್ರಶ್ಚ ವರುಣಶ್ಚ ಧಾತಾಚ ಅರ್ಯಮಾಚ ಲಂಶುಶ್ಚ ಭಗಶ್ಚ ಇಂದ್ರಶ್ಚ ವಿವಸ್ವಾಂ ಶ್ಲೇತ್ಯೇತೇ 
(ತೈ, ಆ. 1-13-3) ಎಂದು ನಾಮನಿರ್ದೇಶ ಮಾಡಿದೆ. ಆದಿತ್ಮ ಶಬ್ದನಿರ್ವಚನವನ್ನು ಯಾಸ್ಕರು 
'ಆದಿತ್ಯಃ ಕಸ್ಮಾತ್‌ ಆದತ್ತೇ ರಸಾನಾದತ್ತೇ ಭಾಸಂ ಜ್ಯೋತಿಷುಮಾದೀಪ್ತೋ ಭಾಸೇತಿ ವಾದಿತೇಃ 
ಪುತ್ರ ಇತಿವಾ' ಎಂದು ಹೇಳಿ 'ಎವಮನ್ಶಾಸಾಮಪಿ ದೇವತಾನಾಂ ಆದಿತ್ಯ ಪ್ರವಾದಾಃ ಸ್ತುತಯೋ 
ಭವಂತಿ | ತದ್ಮಥೈತನ್ಮಿತ್ರಸ್ಕ ವರುಣಸ್ಕಾರ್ಯಮ್ಲೋದಕ್ಷಸ್ಮ ಭಗಸ್ಕಾಂಶ ಸ್ಕೇತಿ |' ಎಂದು 
ಆದಿತ್ಕರ ಸಂಖ್ಯೆಯನ್ನು ಹೇಳಿದ್ದಾರೆ. (ನಿ. 2-13-5). ವೇದೋತ್ತರಕಾಲದ ಸಾಹಿತ್ಯದಲ್ಲಿ 
ಆದಿತ್ಕರ ಸಂಖ್ಯೆ ಹನ್ನೆರಡೆಂದೂ ಇವರು ದ್ವಾದಶ ಮಾಸಗಳಿಗೆ ಸಂಬಂಧಿಸಿರುವರೆಂದೂ 
ವರ್ಣಿಸಿದೆ. ಸೂರ್ಯ, ಮಾರ್ತಾಂಡ ಮತ್ತು ಸವಿತೃ ದೇವತೆಗಳನ್ನೂ ಆದಿತ್ಕರ ಗಣದಲ್ಲಿ 
ಸೇರಿಸಿ ಸ್ತುತಿಸಿರುವುದುಂಟು (7-18-3) (10-72-8, 9). 

ಆದಿತ್ಯಗಣದಲ್ಲಿ ವರುಣ ಪ್ರಧಾನನಾಗಿದ್ದಾನೆ. ಆದುದರಿಂದಲೇ ಅವನನ್ನು ಆದಿತ್ಯನೆಂದೂ 
ಸ್ತುತಿಸಿದ್ದಾರೆ. ಒಬ್ಬ ದೇವತೆಯನ್ನೇ ಉದ್ದೇಶಿಸಿದಾಗ. ಇಬ್ಬರು ದೇವತೆಗಳನ್ನುದ್ದೇಶಿಸಿ 
ಸ್ತುತಿಸುವಾಗ ಆದಿತ್ಯ ಶಬ್ದದಿಂದ ಮಿತ್ರ ಮತ್ತು ವರುಣರು ಸ್ತೋತ್ರ ಮಾಡಲ್ಪಟ್ಟಿದ್ದಾರೆ. 
ಆದಿತ್ಯದಲ್ಲಿ ಮೂವರನ್ನು ಹೇಳುವಾಗ ಮಿತ್ರ, ವರುಣ ಮತ್ತು ಅರ್ಯಮನ್‌ ದೇವತೆಯನ್ನು 
ಹೇಳಿದ್ದಾರೆ. ಇವರೊಡನೆ ಪವಿತ್ರ ಮತ್ತು ಭಗ ದೇವತೆಗಳನ್ನು ಸೇರಿಸಿಯೂ, ದಕ್ಷನನ್ನೂ 
ಸೇರಿಸಿ ಆರುಮಂದಿ ಎಂದೂ ಸ್ತೋತ್ರ ಮಾಡಿದ್ದಾರೆ. 

ಆದಿತ್ಯಗಣವನ್ನು ಇತರ ದೇವತಾ ಗಣಗಳಾದ ವಸುಗಳು, ರುದ್ರರು, ಮರುತ್ತುಗಳು, 
ಅಂಗಿರಸರು, ಯಭುಗಳು, ವಿಶ್ವೇದೇವರು ಮೊದಲಾದವರೊಡನೆ ಉಲ್ಲೇಖಿಸಿದೆ. 
ಸಾಮಾನ್ಯವಾಗಿ ದೇವತಾ ಸಮೂಹವನ್ನು ಈ ಗಣ ಪ್ರತಿನಿಧಿಸುತ್ತದೆ ಎಂದು ಹೇಳಬಹುದು. 

ಆದಿತ್ಕರು ದೇದೀಪ್ಯಮಾನರೂ, ನಿರ್ಮಲರೂ, ದೋಷದೂರರೂ, ಅನಭಿಭವನೀಯರೂ 
ಆಗಿ ಸರ್ಮನುಗ್ರಾಹಕರೂ ಆಗಿದ್ದಾರೆ. 

'ಆದಿತ್ಕಾಸ; ಶುಚಯೋ ಧಾರಪೂತಾ 
ಅವೃಜಿನಾ ಅನವದ್ಮಾ ಅರಿಷ್ಟಾ: |. (2-27-2) 


ಇವರ ಸ್ವರೂಪ ಸ್ವಭಾವವನ್ನು ಕೆಳಗಿನ ಮಂತ್ರ ತಿಳಿಸುತ್ತದೆ: 
'ತ ಆದಿತ್ಕಾಸ ಉರವೋ ಗಬೀರಾ 
ಅದಬ್ಬಾ ಸೋ ದಿಪ್ಸಂತೋ ಭೂರ್ಯಕ್ಷುಃ | 
ಅಂತಃ ಪಶ್ಯಂತಿ ವೃಜಿನೋತ ಸಾಧು 
ಸರ್ವಂ ರಾಜಭ್ಯಃ ಪರಮಾ ಚದಂತಿ ॥' (2-27-3) 

'ಆದಿತ್ಯರು ಮಹತ್ತಮರು ; ಗಂಬೀರರು ; ಶತ್ರುಗಳಿಂದ ಅಹಿಂಸಿತರು ; ಶತ್ರುಗಳನ್ನು 
ಪರಾಭವಗೊಳಿಸುವವರು ; ಅನೇಕನೇತ್ರರು ; ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಅಂತಃಪ್ರವೇಶಿಸಿ 
ಪ್ರೇರಕರಾಗಿದ್ದುಕೊಂಡು ಅವರು ಮಾಡುವ ಪಾಪಪುಣ್ಯಗಳನ್ನು ನೇರವಾಗಿ ನೋಡುವವರು; 
ಈಶ್ವರರಾದ ಈ ಆದಿತ್ಯರಿಗೆ ಅತಿದೂರದಲ್ಲಿರುವ ಸಮಸ್ತವೂ ಕೂಡ ಸಮೀಪದಲ್ಲಿದ್ದಂತೆಯೇ' 

ಆದಿತ್ಕರ ಮಹಾಮಹಿಮೆಯನ್ನಿಲ್ಲಿ ಹೇಳಿದೆ. ಸರ್ವಪ್ರಾಣಿಗಳಿಗೂ ಇವರು 
ಪ್ರೇರಕರಾಗಿದ್ದಾರೆ. ಸರ್ವಸಾಕ್ಷಿಗಳಾಗಿದ್ದಾರೆ. ಸರ್ವವನ್ನೂ ನೇರವಾಗಿ ಕಾಣುವ ಸಾಮರ್ಥ್ಯ 
ವನ್ನು ಹೊಂದಿದವರಾಗಿದ್ದಾರೆ ಇವರು. ಕಾಂತಿಯುತರಾದ ಆದಿತ್ಕರು ಚರಾಚರಾತ್ಮಕವಾದ 


ಸಂಹಿತೆಗಳು ೧೬೧ 


ಸಕಲ ಲೋಕಗಳಿಗೂ ಆಧಾರರಾಗಿದ್ದಾರೆ-'ಧಾರಯಂತ ಆದಿತ್ಕೊಸೋ ಜಗತ್‌ಸ್ಟಾ" 
(2-27-3). ಇವರು ಹಾಗೆಯೇ ಸರ್ವಲೋಕಗಳನ್ನೂ ರಕ್ಷಿಸುವವರೂ ಆಗಿದ್ದಾರೆ. "ದೇವಾ 
ವಿಶ್ವಸ್ಯ ಭುವನಸ್ಕ ಗೋಪಾಃ" (2-27-3). ವೃಷ್ಟ್ಯುದಿಗಳನ್ನು ಆಯಾ ಕಾಲದಲ್ಲಿ ಕರುಣಿಸಿ 
ಸಂರಕ್ಷಿಸುವವರು ಇವರು, ಯಾರು ಸಜ್ಜನರು ಯಾರು ದುರ್ಜನರು ಎಂಬುದನ್ನು ಇವರು 
ಅರಿಯಬಲ್ಲವರಾಗಿದ್ದಾರೆ. ಶತ್ರುಗಳು ದಾಟಿ ಹೋಗಲಾರದಂಥ ಪಾಶಗಳನ್ನು ಇವರು 
ಬೀಸುತ್ತಾರೆ-'ಪಾಶಾ ಆದಿತ್ಕಾ ರಿಪವೇ ವಿಚ್ಛತ್ತಾ?' (2-27-16). ಭಕ್ತರನ್ನು ಕಾಪಾಡಿ ಅವರ 
ದುಃಖವನ್ನು ಪರಿಹಾರಮಾಡುವರು. ಇವರು ಪಕ್ಷಿಗಳು ಹೇಗೆ ತಮ್ಮ ರೆಕ್ಕೆಗಳನ್ನು ಮರಿಗಳ 
ಮೇಲೆ ಹರಡಿ ಅವುಗಳಿಗೆ ಸುಖವುಂಟು ಮಾಡುವುವೋ ಹಾಗೆ-'ಪಕ್ಷಾ ವಯೋ ಯಥೋಪರಿ 
ವೃಸ್ಮೇ ಶರ್ಮ ಯಚ್ಛತ' (8-47-2). ಯೋದರಿಗೆ ರಕ್ಷಾಕವಚ ಹೇಗೋ ಹಾಗೆ ಜನರಿಗೆ 
ಇವರ ಅನುಗ್ರಹ-'ಯುಷ್ಮೇ ದೇವಾ ಅಪಿ ಷ್ಮಸಿ ಯುಧ್ಯಂತ ಇವ ವರ್ಮಸು' (7-47-8). 
ಇಂಥ ಮಹಾಮಹಿಮರನ್ನುಳಿದು ಬೇರೆ ರಕ್ಷಕರಿಲ್ಲದ ಕಾರಣ ಇವರನ್ನು ಸೇವಿಸಿ ಇವರಲ್ಲಿ 
ಮರೆ ಹೋಗುವುದೊಂದೇ ಮಾರ್ಗ ನಮಗೆ. 


'ತೇನಾದಿತ್ಕಾ ಅಧಿವೋಚತಾ ನೋ 

ಯಚ್ಛತಾ ನೋ ದುಷ್ಪರಿಹಂತು ಶರ್ಮ | (2-27-6) 
'ಎಲ್ಕೆ ಆದಿತ್ಮರೇ, ನಮ್ಮ ಬೇಡಿಕೆಯನ್ನು ಆಭಿಮುಖ್ಯದಿಂದ ಲಾಲಿಸಿ ನಡೆಸಿಕೊಡಿ, ಅವಿನಾಶಿ 
ಯಾದ ಸುಖವನ್ನು ನಮಗೆ ಕೊಡಿ.' 

ಆದಿತ್ಯಗಣದ ದೇವತೆಗಳೊಬ್ಬೊಬ್ಬರನ್ನೂ ಕುರಿತ ಬೇಡಿಕೆ ಈ ಸೂಕ್ತಗಳಲ್ಲಿವೆ. ಮಿತ್ರ, 
ವರುಣ ಮುಂತಾದ ದೇವತೆಗಳನ್ನು ಕುರಿತ ಸ್ತುಶಿಗಳು ಇಲ್ಲಿಯೂ ಇವೆ. ಜೊತೆಗೆ ಅರ್ಯಮ, 
ಭಗ, ದಕ್ಷ, ಅಂಶ ಮುಂತಾದವರ ಸ್ತುತಿಗಳೂ ಇವೆ. ಅರ್ಯಮನ ಹೆಸರು ಅನೇಕ ಕಡೆ 
ಜುಗ್ಬೇದದಲ್ಲಿ ಬರುತ್ತದೆ. 'ಅರ್ಯಮಾ, ಆದಿತ್ಯಃ ಅರೀನ್ನಿಯಚ್ಛತಿ' ಎಂದು (ನಿ. 11-13- 
1) ಯಾಸ್ಕರು ಹೇಳಿ ಕತ್ತಲೆಯನ್ನು ಕಳೆಯುವವನೆಂಬ ಅರ್ಥಕೊಟ್ಟಿದ್ದಾರೆ. 'ಅರೀನ್‌ ಯಚ್ಛತಿ 
ನಿಯಚ್ಛತಿ' ಎಂದು ಹೇಳಿ ಸಾಯಣರು ಶತ್ರುನಾಶಕನಿವನೆನ್ನುತ್ತಾರೆ. ಈ ಶಬ್ದಕ್ಕೆ 'ಜೊತೆಗಾರ' 
ಎಂಬ ಅರ್ಥವೂ ಇದೆ. 'ತ್ವಮರ್ಯಮಾ ಭವಸಿ ಯತ್ಕನೀನಾಂ' (5-3-2) ಎಂಬಲ್ಲಿ ಅರ್ಯಮ 
ಶಬ್ದಕ್ಕೆ 'ನಿಯಮಿತಾ' ಎಂಬ ಅರ್ಥವನ್ನು ಸಾಯಣರು ಹೇಳುತ್ತಾರೆ. ಈ ದೇವತೆ ಹೀಗೆ 
ಮಿತ್ರನಂತೆ (ಸರ್ವೇಷಾಂಸ್ಲಿಗ್ನಃ) ಜನರೆಲ್ಲರ ಸಂಗಡಿಗನಾಗಿರುವುದು ಕಂಡುಬರುತ್ತದೆ. 
ಭಗ ದೇವತೆಯ ಉಲ್ಲೇಖವೂ ಅನೇಕ ಕಡೆ ಬಂದಿದೆ ಬುಗ್ವೇದದಲ್ಲಿ. ಸವಿತೃವಿನೊಡನೆ 

ಈ ದೇವತೆಯ ಹೆಸರು ಅನೇಕ ಕಡೆ ಬಂದಿದೆ. 'ಶ್ರದ್ಧಾಂ ಭಗಸ್ಮ ಮೂರ್ಧನಿ' (10-151-1) 
ಎಂಬಲ್ಲಿ ಭಗಶಬ್ದಕ್ಕೆ 'ಭಾಗಧೇಯ' 'ಧರ್ಮ' ಎಂಬ ಅರ್ಥವನ್ನು ಯಾಸ್ಕರು ಹೇಳುತ್ತಾರೆ. 
ಈ ಶಬ್ದ ದೇವತಾವಾಚಕವಾದಾಗ ಅನುಗ್ರಹಿಸುವವನು, ಕೊಡುವವನು ಎಂಬ ಅರ್ಥವನ್ನು 
ಹೊಂದುತ್ತದೆ. ಭಗನಂತೆ ಐಶ್ವರ್ಯವನ್ನು ಕೊಡುವವನೆಂದು ಇತರ ದೇವತೆಗಳನ್ನು 
ಸ್ತುತಿಸಿರುವುದುಂಟು. 'ಇವನು ಜಯಶೀಲನೂ, ಉಗ್ರನೂ, ಅದಿತಿಪುತ್ರನೂ ಆಗಿದ್ದಾನೆ. 
ದರಿದ್ರನಾದ ಸ್ತೋತೃವೂ ಹಾಗೆಯೇ ಪ್ರಾಪ್ತಧನರಾದ ರಾಜನೂ ಈ ದೇವನನ್ನು ಕುರಿತು 
ಧನದಾನ ಮಾಡಬೇಕೆಂದುಬೇಡುತ್ತಾರೆ.' 

ಪ್ರಾತರ್ಜಿತಂ ಭಗಮುಗ್ರಂ ಹುವೇಮ ವಯಂ 

ಪುತ್ರ ಮದಿತೇರ್ಯೋ ವಿಧರ್ತಾ | 


೧೭೨ ವೈದಿಕ ಸಾಹಿತ್ಯ ಚರಿತ್ರ 
ಆದ್ರಶ್ಚಿದ್ಧಂ ಮನ್ಮಮಾನಸ್ತುರಶ್ಚಿತ್‌ 
ರಾಜಾ ಚದ್ಮಂ ಭಗಂ ಭಕ್ಷೀತ್ಮಾಹ ॥ (7-41-2) 

'ಇವನು ಭಗವಂತ. ಇವನೊಡನೆ ಸೇರಿ ನಾವೂ ಧನವಂತರಾಗೋಣ' ಎಂಬ ಆಶಯ 'ಭಗ 
ಏವ ಭಗವಾನ್‌ ಅಸ್ತು ದೇವಾಸ್ತೇನ ವಯಂ ಭಗವಂತ! ಸ್ಕಾಮ' (7-41-5) ಎಂಬಲ್ಲಿದೆ. 

ದಕ್ಷ ಎಂಬುದು ದೇವತಾವಾಚಕವಾಗಿ ಐದಾರು ಬಾರಿ ಮಂತ್ರಪ್ರಯುಕ್ತವಾಗಿದೆ ಯಗ್ವೇದ 
ದಲ್ಲಿ. ಅಂಶ ಎಂಬುದೂ ಬಹಳ ವಿರಳವಾಗಿ ಪ್ರಯುಕ್ತವಾಗಿದೆ. ಭಗಶಬ್ದಕ್ಕೆ ಸಮಾನವಾದ 
ಅರ್ಥದಲ್ಲಿ ಇದೂ ಬಳಸಲಾಗಿದೆ. ದೇವತಾವಾಚಕವಾದಾಗ ಈ ಹೆಸರು ಉದಾರಿಯಾದ 
ದೇವನನ್ನು ಸೂಚಿಸುತ್ತದೆ. ದಕ್ಷಶಬ್ಧ ಹೆಚ್ಚಾಗಿ ವಿಶೇಷಣವಾಗಿ ಬಳಸಲಾಗಿದೆ 'ಸಮರ್ಥ' 
ಎಂಬ ಅರ್ಥದಲ್ಲಿ. ಈ ಹೆಸರಿನ ದೇವತೆ ಬಹಳ ಕೌಶಲ್ಯವನ್ನು ಹೊಂದಿದೆ. 'ಅದಿತೇರ್ದಕ್ಷೋ 
ಅಜಾಯುತ ದಕ್ಷಾದದಿತಿಃ ಪರಿ' (10-72-45) ಎಂಬಲ್ಲಿ ಅದಿಶಿಯಿಂದ ದಕ್ಷನೂ ದಕ್ಷನಿಂದ 
ಅದಿತಿಯೂ ಹುಟ್ಟಿದರೆಂದೂ ಅನಂತರ ಇತರರು ಜನಿಸಿದರೆಂದೂ ಹೇಳಿದೆ. ಮಿತ್ರಾವರುಣರನ್ನು 
'ಸೂನೂ ದಕ್ಷಸ್ಕ' ಎಂದೂ, ಆದಿತ್ಕರನ್ನು 'ದಕ್ಷಪಿತರಃ' ಎಂದೂ ಹೇಳಿರುವುದುಂಟು 
ಇದಕ್ಕನುಗುಣವಾಗಿ. ಅದಿತಿಶಬ್ದನಿರ್ವಚನೆ ಮಾಡುವಾಗ ಯಾಸ್ಕರು 'ದಕ್ಷಸ್ಕವಾದಿತೇ ಜನ್ಮನಿ 
ವ್ರತೇ' (10-64-5) ಎಂಬ ಮಂತ್ರವನ್ನು ಉದಾಹರಿಸಿ ದಕ್ಷನೆಂದರೆ ಆದಿತ್ಯನೆಂದು 
ಅರ್ಥಮಾಡಿದ್ದಾರೆ. ದಕ್ಷಸ್ಕಜನ್ಮನಿ ಎಂಬುವುದಕ್ಕೆ ದುರ್ಗಭಾಷ್ಕಕಾರರೂ 'ಉದಯೇಚ 
ಅರ್ಥವರ್ತಿನ್ಶಾದಿತ್ಕೇ' ಎಂದೇ ಅರ್ಥಮಾಡುತ್ತಾರೆ. (ನಿ. 11-23-1). 'ಆದಿತ್ಕೋ ದಕ್ಷ 
ಇತ್ಮಾಷುಃ ಆದಿತ್ಯಮಧ್ಯೇ ಚ ಸ್ತುತಃ' (ನಿ. 11-23-2) ಎಂದು ಯಾಸ್ಕರೂ ಸ್ಪಷ್ಟವಾಗಿ ಹೇಳಿ 
ಅದಿತಿಯನ್ನು 'ದಾಕ್ಷಾಯಣೀ ಎಂದು ಹೇಳಿದ್ದಾರೆ (ನಿ, 11-23-3). ಒಬ್ಬರಿಗೊಬ್ಬರು ಇವರು 
ಹೇಗೆ ಜನಕರಾಗುವರೆಂಬ ಪ್ರಶ್ನೆಗೆ 'ಅಪಿವಾ ದೇವಧರ್ಮೇಣ ಇತರೇತರಜನ್ಮಾನೌ ಸ್ಕಾತಾಂ 
ಇತರೇತರ ಪ್ರಕೃತೀ' (ನಿ. 11-23-4) ಎಂದು ಉತ್ತರಿಸಿದ್ದಾರೆ. 

ಇಂಥ ಆದಿತ್ಯರನ್ನು ಭಜಿಸಿ ಮಾನವರು ಭಯರಹಿತರಾಗಬಹುದು ಎಂಬ ಭಾವ ಕೆಳಗಿನ 
ಮಂತ್ರದಲ್ಲಿದೆ: 

'ನ ದಕ್ಷಿಣಾ ವಿ ಚಿಕಿತೇನ ಸಮ್ಮ 

ನ ಪ್ರಾಚೀನಮಾದಿತ್ಕಾ ನೋತ ಪಶ್ಚಾ 

ಪಾಕ್ಕಾಚಿದ್ದಸವೋ ಧೀರ್ಯಾ ಚಿತ್‌ 

ಯುಷ್ಮಾನೀತೋ ಅಭಯಂ ಚ್ಕೋತಿರಶ್ಶಾಮ್‌ |॥' (2-27-11) 

'ಆದಿತ್ಮರೇ ನನ್ನ ಬಲಗಡೆ ಇರುವುದು ನನಗೆ ತಿಳಿಯದು ; ಎಡಗಡೆ ಇರುವುದೂ 
ಗೊತ್ತಾಗದು ; ನನ್ನ ಮುಂದೆ ಏನಿರುವುದೆಂಬುದನ್ನೂ ನಾನರಿಯೆ ; ನನ್ನ ಹಿಂದೆ ಏನಿದೆ 
ಯೆಂಬುದೂ ನನಗೆ ಗೊತ್ತಾಗದು. ಪಕ್ಚವಾಗದ ಜ್ಞಾನವುಳ್ಳವನಾದರೂ, ಕಾತರಪಡುವವ 
ನಾದರೂ, ಎಲೆ ಆದಿತ್ಯರೇ, ನಿಮ್ಮಿಂದ ಒಳ್ಳೆಯ ಮಾರ್ಗದಲ್ಲಿ ನಡೆಸಲ್ಪಟ್ಟು ಭಯರಹಿತವಾದ 
ಜ್ಞಾನಜ್ಯೋತಿಯನ್ನು ಪಡೆಯುವಂತಾಗಲಿ.' 

ಆದಿತ್ಮರನ್ನು ಭಜಿಸುವವರಿಗೆ ಸಕಲ ಕ್ಷೇಶಗಳೂ ಪರಿಹಾರವಾಗಿ ಸರ್ವಮಂಗಳಗಳೂ 
ಉಂಟಾಗುವುವು. ಅಂಥವರಿಗೆ ಹತ್ತಿರದ ಅಥವಾ ದೂರದ ಬುಧೆಗಳಾವುವೂ ಉಂಟಾಗುವುದಿಲ್ಲ- 
'ನ ಕಿಷ್ಟಂ ಘ್ನಂತ್ಕಂತಿತೋ ನ ದೂರಾದ್ಮ ಆದಿತ್ಕಾನಾಂ ಭವತಿ ಪ್ರಣೀತೌ' (2-27-13). 

ಆದ್ದರಿಂದ ನಾವು ಮಾಡಿರುವ ಪಾಪವನ್ನು ಕ್ಷಮಿಸಿ ನಮಗೆ ಸಕಲ ಸುಖಗಳನ್ನೂ ಕರುಣಿಸ 
ಬೇಕೆಂದು ಆದಿತ್ಕರಲ್ಲಿ ಮೊರೆಯಿಡಬೇಕು. 


ಸಂಹಿತೆಗಳು ೧೭೩ 


'ಅದಿತೇ ಮಿತ್ರ ವರಣೋತ ಮೃಳ 
ಯದ್ವೋ ವಯಂ ಚಕ್ಕಮಾ ಕಚ್ಚಿದಾಗ: |' (2-27-14) 

'ನನ್ನ ವಿಸ್ತೀರ್ಣವೂ, ಭಯನಿವಾರಕವೂ ಆದ ದಿವ್ಯಪ್ರಕಾಶವನ್ನು (ಸುಜ್ಞಾನದ ಬೆಳಕನ್ನು, 
ನಾವು ಹೊಂದುವಂತೆ ಮಾಡು. ದೀರ್ಥವಾದ ಅಂದತಮಸ್ಸು (ಅಜ್ಞಾನದ ಕತ್ತಲೆ) ನಮ್ಮನ್ನು 
ಆವರಿಸದಂತಿರಲಿ' ಎಂಬ ಬೇಡಿಕೆಯನ್ನು- 

'ಉರ್ವಶ್ಕಾಂ ಅಭಯಂ ಜ್ಯೋತಿರಿಂದ್ರ 
ಮಾ ನೋ ದೀರ್ಫಾ ಅಭಿನಶನ್‌ ತಮಿಸ್ರಾ: ॥' (2-27-14) 
ಎಂಬ ಮಾತುಗಳಿಂದ ಈ ದೇವತೆಗಳಲ್ಲಿ ಸಲ್ಲಿಸಲಾಗಿದೆ. 


ಉಷಸ್‌ 

ಜುಗ್ಗೇದದಲ್ಲಿ 20 ಸೂಕ್ತಗಳು ಉಪಸ್ಸೂಕ್ತಗಳಾಗಿವೆ. ವೇದವಾಜ್ಮಯದಲ್ಲಿ ಬರುವ 
ಸ್ತ್ರೀ ದೇವತೆಗಳಲ್ಲಿ ಉಷೆ ಪ್ರಧಾನತಮಳಾಗಿದ್ದಾಳೆ. ಉಷೆಯು ಉಷಃಕಾಲಕ್ಕೆ 
ಅಭಿಮಾನಿದೇವತೆಯಾಗಿದ್ದಾಳೆ. ಉಷಸ್ಸೂಕ್ತದಲ್ಲಿ ಮನೋಹರವಾದ ಉಷಃಕಾಲದ 
ಸೌಂದರ್ಯ ಅಚ್ಚಳಿಯದೆ ಉಳಿದಿದೆ. ಯಾಗದಲ್ಲಿ ಹವಿರ್ಭಾಗವಿಲ್ಲದ ಉಷೋ 
ದೇವತೆಯನ್ನು ಅನುಪಮವಾಗಿ ಸ್ತುತಿಸಿರುವುದು ಇದನ್ನು ಸಮರ್ಥಿಸುತ್ತದೆ. 

ಲಲಿತವೂ ಸುಂದರವೂ ಆದ ಭಾವಗಳಿಂದ ಪರಿಪೂರ್ಣವಾದ ಆ ಸೂಕ್ತಗಳು ಉತ್ತಮ 
ಕಾವ್ಯವಾಗಿವೆ. ಉಷೆಯ ದಿವ್ಮರೂಪ ಎಲ್ಲಿಯೂ ಮಸುಕಾಗದೆ ಉಜ್ವಲವಾಗಿದೆ. ಈ 
ಅಂಶವನ್ನು-"Ushas is the most graceful creation of vedic poetry and 
there is no more charming figure in the descriptive religious lyrics of 
any other literature.’ (Vedic Mythology.— A. A. Macdonell) p. 46 
ಎಂದು ಮುಕ್ತಕಂಠದಿಂದ ಮೆಕ್ಡಾನಲ್‌ ಮಹಾಶಯ ಹೇಳಿದ್ದಾನೆ. 

'ಉಷಾಃ ವಷ್ಟೇಃ ಕಾಂತಿಕರ್ಮಣಃ ಉಚ್ಚತೇಃ' ಎಂದು ಯಾಸ್ಕರು (ನಿ. 12-5-3) ಈ 
ಶಬ್ದದ ನಿರ್ವಚನ ಮಾಡಿ ಪ್ರಕಾಶಕ ಕರ್ಮವನ್ನು ಹೊಂದಿರುವಳಿವಳೆಂದು ಹೇಳುತ್ತಾರೆ. 
ಉಷೆ ಕಾಂಶಿಮತೀ. 'ಉಷುಃ ಕಸ್ಮಾತ್‌ ಉಚ್ಛತೀತಿ ಸತ್ಕಾಃ ರಾತ್ರೇರಪರಃ ಕಾಲಃ-(ನಿ. 2-18- 
4) ಎಂದು ಹೇಳಿರುವಂತೆ ಉಷೆ ತಮಸ್ಸನ್ನು ಕಳೆಯುವ ಕೆಲಸವನ್ನು ಮಾಡುವಳು. ರಾಶ್ರಿಯ 
ಅಪರಕಾಲವೇ ಉಷೆಯ ಕಾಲ. 

ಉಷೆ ನಭೋಜಾತೆ-'ದಿವಃ ದುಹಿತಾ' (1-92-7). ಇವಳು ಪುರಾತನೆಯಾದರೂ 
ನಿತ್ಕನೂತನೆ ಎಂದು ಕೆಳಗಿನ ಮಂತ್ರದಲ್ಲಿ ಹೇಳಿದೆ: 

'ಪುನಃ ಪುನರ್ಚಾಯಮಾನಾ ಪುರಾಣೀ 

ಸಮಾನಂ ವರ್ಣಮಭಿಶುಂಭಮಾನಾ | 

ಶೃಫ್ನೀವ ಕೃತ್ನುರ್ವಿಜ ಆಮಿನಾನಾ 

ಮರ್ತಸ್ಕ ದೇವೀ ಜರಯಂತ್ಯಾಯಃ ॥|'(1-92-10) 

ಪ್ರತಿದಿನವೂ ಆವಿರ್ಭವಿಸುವ ಇವಳು ಚಿರಂತನೆಯಾಗಿದ್ದಾಳೆ. ಆದ್ದರಿಂದಲೇ ಒಂದೇ 
ವಿಧವಾದ ರೂಪದಿಂದ ಎಂದೆಂದೂ ಶೋಭಿಸುತ್ತಾಳೆ. ಹಿಂಸಿಸುವ ಸ್ವಭಾವದ ವ್ಯಾಧ ಸ್ತ್ರೀಯು 
ಹಾರಾಡುವ ಪಕ್ಷಿಗಳ ರೆಕ್ಕೆಗಳನ್ನು ಕತ್ತರಿಸಿ ಹಿಂಸಿಸುವಂತೆ ಇವಳು ಕ್ರೀಡಾಲೋಲಳಾಗಿ ಮಾನವರ 
ಆಯುಷ್ಯವನ್ನು ಕಳೆಯುತ್ತಿರುತ್ತಾಳೆ.' 


೧೭೪ ವೈದಿಕ ಸಾಹಿತ್ಯ ಚರಿತ್ರ 


'ಉಷಸ್ಸೆಂಬ ಈ ಜ್ಯೋತಿ ಪ್ರಕಾಶಯುಕ್ತವಾದ ಗ್ರಹನಕ್ಷತ್ರಗಳಲ್ಲೆಲ್ಲಾ ಶ್ರೇಷ್ಠವಾದುದು. 
ಇಂಥ ಜ್ಯೋತಿ ಪೂರ್ವದಿಕ್ಕಿನಲ್ಲಿ ಆವಿರ್ಭವಿಸಿದೆ. ಪೂಜನೀಯಳಾದ ಇವಳು ಜನಿಸಿ ಸರ್ವ 
ದಿಕ್ಕುಗಳನ್ನೂ ವ್ಯಾಪಿಸಿದಳು. ಇವಳು ಸವಿತೃವಿಗೆ ಹೇಗೆ ಜನನಿಯಾಗಿರುವಳೋ ಹಾಗೆಯೇ 
ರಾತ್ರಿ ಇವಳಿಗೆ ಸ್ಥಾನವನ್ನು ಕಲ್ಪಿಸಿದ್ದಾಳೆ. 

'ಇದಂ ಶ್ರೇಷ್ಠಂ ಜ್ಯೋತಿಷಾಂ ಜ್ಕೋತಿರಾಗಾತ್‌ 

ಚಿತ್ರಂ ಪ್ರಕೇತೋ ಅಜನಿಷ್ಟ ವಿಬ್ಬಾ | 

ಯಥಾ ಪ್ರಸೂತಾ ಸವಿತು: ಸವಾಯಂ 

ಏವಾ ರಾತ್ರ್ಯುಷಸೇ ಯೋನಿಮಾರೈಕ್‌ |. (1-113-1) 

ಹಿಂದೆ ಹೇಗೋ ಇಂದು ಹೇಗೋ ಹಾಗೆಯೇ ಎಂದೆಂದೂ ಉಷೆ ಏಕರೂಪಳಾಗಿ 
ಪ್ರಕಾಶಿಸುವಳು. ಅವಳು 'ಅಜರಾ ಅಮೃತಾ' ಆದವಳು (1-113-13). 'ದ್ಯೋತಮಾನಳಾದ 
ಉಷೆ ತನ್ನ ರಥಕ್ಕೆ ಯಜ್ಞಗಾಮಿಗಳಾದ ಅಶ್ಚಗಳನ್ನು ಹೂಡಿಕೊಂಡು ನಿಯಮಿತವಾದ ಕಾಲಕ್ಕೆ 
ಸರಿಯಾಗಿ ದಿನದಿನವೂ ಆವಿರ್ಭವಿಸಿ ಭುವನಗಳನ್ನೆಲ್ಲಾ ಸುತ್ತಿಕೊಂಡು ಬರುವಳು. 
ನಿದ್ರಿಸುತ್ತಿರುವ ಮನುಷ್ಯರನ್ನೂ ಪ್ರಾಣಿಗಳನ್ನೂ ಎಚ್ಚರಿಸಿ ಅವರವರ ಕೆಲಸದಲ್ಲಿ 
ಪ್ರವೃತ್ತರಾಗುವಂತೆ ಮಾಡುವವಳು ಇವಳು' (4-51-5).ಉಷಸ್ಸುಗಳು ಮಂಗಳರೂಪವನ್ನು 
ಹೊಂದಿವೆ. 'ಭದ್ರಾಃ'. ಸತ್ಯಕ್ಕಾಗಿ ಹುಟ್ಟಿವೆ ಮತ್ತು ಸತೃಸ್ಟರೂಪವನ್ನು ಹೊಂದಿವೆ-'ಯತಜಾತ 
ಸತ್ಕಾಃ' (4-51-7). 

'ಉಷೆಯು ಜಗತ್ತನ್ನಾವರಿಸಿರುವ ಕತ್ತಲೆಯನ್ನು ಕತ್ತರಿಸಿಹಾಕುತ್ತಾಳೆ. ನರ್ತಕಿಯಂತೆ 
ದರ್ಶನೀಯವಾದ ರೂಪದಿಂದ ಕೂಡಿ ಕತ್ತಲೆಯಿಂದ ಅನಾವೃತವಾದ ತನ್ನ ವಕ್ಷಃಸ್ಥಲವನ್ನು 
ಪ್ರದರ್ಶಿಸುತ್ತಾಳೆ-ಹಾಲು ಕರೆಯುವಾಗ ಹಸು ತನ್ನ ಕೆಚ್ಚಲನ್ನು ತೋರುವಂತೆ. ಹಸುಗಳು 
ತಮ್ಮ ಕೊಟ್ಟಿಗೆಗೆ ಹೇಗೆ ತಾವೇ ಸೇರುವುವೋ ಹಾಗೆ ಉಷೆಯೂ ಪೂರ್ವದಿಕ್ಕಿನಲ್ಲಿ ಮೈದೋರಿ 
ಸಮಸ್ತಲೋಕಗಳಿಗೂ ಪ್ರಕಾಶವನ್ನುಂಟುಮಾಡಿ ಕತ್ತಲೆಯನ್ನು ಕಳೆಯುತ್ತಾಳೆ' ಎಂದು ಕೆಳಗಿನ 
ಮಂತ್ರದಲ್ಲಿದೆ: 

'ಅಧಿ ಪೇಶಾಂಸಿ ವಪತೇ ನೃತೂರಿವ 

ಅಪೋರ್ಣುತೇ ವಕ್ಷ ಉಸ್ರೇವ ಬರ್ಜಹಮ್‌ | 

ಜ್ಕೋತಿರ್ವಿಶ್ಚಸ್ಥೈ ಭುವನಾಯ ಕೃಣೃತೀ 

ಗಾವೋನ ವ್ರಜಂ ವ್ಯುಷಾ ಆವರ್ತಮಃ ॥' (1-92-4) ಸ 

'ನಿರ್ಮಲೆಯೂ ಸ್ವಲಂಕೃತಳೂ ಆದ ತರುಣಿಯೋಪಾದಿಯಲ್ಲಿ ಅಂಗಾಂಗಗಳನ್ನು ತೋರಿ 
ಸುತ್ತಾ, ಸ್ನಾನ ಮಾಡಿ ಮೇಲೆದ್ದುನಿಂತ ಹಾಗೆ ಪೂರ್ವದಿಕ್ಕಿನಲ್ಲಿ ಉಷೆ ನಿಂತಿದ್ದಾಳೆ'-'ಏಷಾ 
ಶುಭ್ರಾನ ತನ್ಬ್ಹೋ ವಿದಾನೋರ್ಧ್ವೇವ ಸ್ನಾಶೀ ದೃಶಯೇ ನೋ ಆಸ್ಥಾತ್‌ (5-80-5). 
ಕಲ್ಕಾಣವೇಷಯುತಳಾದ ಯುವಶಿಯಂತೆ ಇವಳು-'ಯೋಷೇವ ಭದ್ರಾ' (5-80-6). 

ದ್ಮುಲೋಕದ ಸುತೆಯಿವಳು. ಎಲ್ಲ ಪ್ರಾಣಿಗಳಲ್ಲಿಯೂ ಆಭಿಮುಖ್ಯವನ್ನು ತೋರಿ ಇವಳು 
ಪೂರ್ವದಿಕ್ಕಿನಲ್ಲಿ ಕಾಣಿಸಿಕೊಳ್ಳುವಳು. ತೇಜೋರೂಪವಾದ ವಸ್ತ್ರದಿಂದ ಶೋಭಿಸಿರುವಳಿವಳು. 
ಇಂಥ ಇವಳು ಆದಿತ್ಶನ ಮಾರ್ಗವನ್ನನುಸರಿಸಿ ಸಾರುತ್ತಾಳೆ. ಯತವನ್ನು ಕಟ್ಟುನಿಟ್ಟಾಗಿ 
ಪಾಲಿಸುವವಳಿವಳು-(1-124-3), ಆಕಾಶದಲ್ಲಿ ಸೂರ್ಯನ ಚಕ್ರ ಮತ್ತೆ ಮತ್ತೆ ಸುತ್ತುತ್ತಿರುವಂತೆ 
ಇವಳು ಮತ್ತೆ ಮತ್ತೆ ತೋರಿ ಚಲಿಸುತ್ತಾಳೆ-'ಚಕ್ರಮಿವ ನವೃಸ್ಕಾವವೃತ್ಸೃ' (3-61-3). 
'ಸರ್ವಲೋಕಗಳಿಗೂ ಮೊದಲು ಎಚ್ಚೆತ್ತವಳಿವಳು; ಕತ್ತಲೆಯನ್ನು ಗೆದ್ದವಳೂ ಅಮಿತವಾದ 


ಸಂಹಿತೆಗಳು ೧೭೫ 


ಧನವನ್ನು ದಾನಮಾಡುವವಳೂ ಇವಳೇ- 
'ಪೂರ್ವಾ ವಿಶ್ವಸ್ಮಾದ್ಭುವನಾದಬೋಧಿ 
ಜಯಂತೀ ವಾಜಂಬೃಹತೀ ಸನುಶ್ರೀ' (1-123-2) 

'ಎಲ್ಲವನ್ನೂ ಕಾಪಾಡುತ್ತಾ ಈ ದೇವಿ ದಿನದಿನವೂ ಬರುತ್ತಾಳೆ ಗೃಹಕೃತ್ಯದಲ್ಲಿ 
ನಿಪುಣೆಯಾದ ಗೃಹಿಣಿಯಂತೆ. ಪ್ರಾಣಿಜಾತಕ್ಕೆ ಮುಪ್ಪುಂಟುಮಾಡುವವಳಿವಳು. ಜನರನ್ನು 
ತಮ್ಮ ತಮ್ಮ ಕೆಲಸದಲ್ಲಿ ಪ್ರಚೋದಿಸುತ್ತಾಳೆ. ಪಕ್ಷಿಗಳೂ ಎಚ್ಚೆತ್ತು ಹಾರಾಡುವಂತೆ 
ಮಾಡುತ್ತಾಳೆ"- 

'ಆಘಾ ಯೋಷೇವ ಸೂನರ್ಯುಷಾ ಯಾತಿ ಪ್ರಭುಂಜಶೀ | 
ಜರಯಂತೀ ವೃಜನಂ ಪದ್ವದೀಯತ ಉತ್ಪಾತಯತಿ ಪಕ್ಷಿಣಃ ॥ (1-48-5) 
ಪ್ರಪಂಚದ ಚೇಷ್ಟನ ಮತ್ತು ಪ್ರಾಣಧಾರಣ ಉಷೆಯಲ್ಲಿದೆ ; ಏಕೆಂದರೆ ಅವಳು 
ಕತ್ತಲೆಯನ್ನು ಕಳೆಯುವವಳಾಗಿದ್ದಾಳೆ- 
'ವಿಶ್ವಸ್ಯಓ ಪ್ರಾಣನಂ ಜೀವನಂ 
ತ್ರೇ ವಿಯದುಚ್ಛಸಿ ಸೂನರಿ |' (1-48-10) 

ಉಷೆಯ ರಥ ಉಜ್ಬಲವೂ ಕಾಂತಿಯುತವೂ ಆದುದು. ಅದು ಸ್ವರ್ಣಮಯವಾದುದು. 
ಬೃಹತ್ತಮವಾದುದು-'ಚಂದ್ರರಥಾ', 'ಸುಪೇಶಸಂ ಸುಖ ರಥಂ', 'ರಥೇನ ಬೃಹತಾ'. ನೂರಾರು 
ರಥಗಳಲ್ಲಿವಳು ಕುಳಿತು ಮಾನವರೆಡೆಗೆ ಬರುವಳೆಂದೂ ಹೇಳಿದೆ. 'ಶತಂ ರಥೇಭಿಃ ಸುಭಗೋಷಾ 
ಇಯಂ ವಿಯಾತೃಭಿಮಾನುಷಾನ್‌' (1-48-7). 

ಪ್ರತಿದಿನವೂ ಉಷೆ ಮೈದೋರಿದ ಮೇಲೆಯೇ ಅಗ್ನೀಂಧನವಾಗುವುದು. ಸೂರ್ಯೋದಯ 
ಕಾಲದಲ್ಲಿ ಹಾಗೂ ಅಗ್ನೀಂಧನ ಕಾಲದಲ್ಲಿ ಸೂರ್ಯನ ಅರುಣಕಿರಣಗಳೊಡನೆ, ಅಗ್ನಿಯ 
ತೇಜಸ್ಸಿನೊಡನೆ ಅಭ್ಯುದಯ ಸಾಧನವಾದ ಅನ್ನಸಂಪತ್ತನ್ನು ತಂದುಕೊಡಬೇಕೆಂದು ಈ 
ದೇವಿಯನ್ನು ಬೇಡಿದ್ದಾರೆ (5-79-8). 

ಇವಳು ದೃಷ್ಟಿಗೋಚರಳಾಗಿ ಸ್ಪರ್ಗದ್ವಾರವನ್ನು ತೆಗೆಯುವಳು. ಪಶುಗಳ ಮಂದೆಯಂತೆ 
ಇವಳ ಕಿರಣಗಳು ಪ್ರಕಾಶಿಸುವುವು. ದುಪ್ಪರಾದ ರಾಕ್ಷಸರುಗಳನ್ನೂ ಪಿಶಾಚಾದಿಗಳನ್ನೂ 
ಕಟ್ಟಕನಸುಗಳನ್ನೂ ಇವಳು ಓಡಿಸುತ್ತಾಳೆ. ಸೂರ್ಯನ ಸಂಚಾರಕ್ಕೆ ಇವಳು ಮಾರ್ಗವನ್ನು 
ಮಾಡಿಕೊಡುವಳು. ತರುಣ ತರುಣಿಯನ್ನು ಹೇಗೋ ಹಾಗೆ ಸೂರ್ಯನು ಉಷೆಯನ್ನು 
ಹಿಂಬಾಲಿಸುತ್ತಾನೆ- 

'ಸೂರ್ಯೋ ದೇವೀಮುಷಸಂ ರೋಚಮಾನಾ 
* ಮರ್ಯೋ ನ ಯೋಷಾಮಭ್ಯೇತಿ ಪಶ್ಚಾತ್‌' | (1-115-2) 

ಸೂರ್ಯ ಉಷೆಯ ಪತಿಯೆಂದು ಹೇಳಿದೆ. ಆದ್ದರಿಂದಲೇ-'ವಾಜಿನೀವಶೀ ಸೂರ್ಯ 
ಸ್ಮಯೋಷಾ' (7-75-5). ಸೂರ್ಯನಿಗಿಂತ ಮೊದಲು ಉಷೆ ಬರುವುದರಿಂದ ಸೂರ್ಯನ 
ಮಾತೆಯೆಂದೂ ಇವಳನ್ನು ಹೇಳಿದೆ. ಅಗ್ನಿಯ ಆಧಾನ ಉಷಃಕಾಲದಲ್ಲಿ ಆಗುವುದರಿಂದ 
ಉಷೆಯನ್ನು ಸ್ಟಾಗತಿಸಲು ಆಗ್ನಿ ಬರುತ್ತಾನೆಂದು ಹೇಳಿದೆ. ಅಶ್ವಿನೀ ದೇವತೆಗಳು ಇವಳಿಂದ 
ಎಚ್ಚರಿಸಲ್ಪಟ್ಟು ಇವಳನ್ನು ಮಿತ್ರರಂತೆ ಹಿಂಬಾಲಿಸುವರು. ಐಶ್ವರ್ಯ, ಆರೋಗ್ಯ, ಆಯುಷ್ಯ 
ಮತ್ತು ಸಂತಾನ ಇವಳಿಂದ ಲಭಿಸುವ ಕಾರಣ ಇವಳನ್ನು 'ಮಘೋನಿ'-ಉದಾರಿ ಎಂದು 
ಕೊಂಡಾಡಿದ್ದಾರೆ. 


೧೭೬ ವೈದಿಕ ಸಾಹಿತ್ಯ ಚಂತ್ರೆ 


ಸಾದ್ವಿಯಾದವಳು ಭ್ರಮಣಶೀಲನಾದ ಪತಿಯನ್ನು ತೃಜಿಸದೆ ಆವನೊಡನೆಯೇ ಸಂಚರಿಸು 
ವಂತೆ ಉಷೆ ಸೂರ್ಯನನ್ನು ಹಿಂಬಾಲಿಸುತ್ತಾಳೆ-'ಯತಃ ಪರಿಜಾರ ಇವಾಚರಂತ್ಯುಪ' 
(7-76-3). ವಸ್ತ್ರಾದಿಗಳಿಂದ ಶೃಂಗರಿಸಿಕೊಂಡ ಯುವತಿಯಾದ ಪತ್ನಿ ಪಶಿಯ ಸಮೀಪದಲ್ಲಿ 
ಸುಳಿಯುವಂತೆ ಉಷೆಯೂ ಸೂರ್ಯನ ಸಮೀಪದಲ್ಲಿ ರೋಚಮಾನಳಾಗಿದ್ದಾಳೆ-(7-77-1). 
ದೇವತೆಗಳಿಗೆ ಚಕ್ಬ:ಸ್ಥಾನೀಯವಾದ ತೇಜಸ್ಸನ್ನು ಧರಿಸಿದ ಈ ಸುಭಗೆ ಸುದರ್ಶನನೂ, ಸರ್ವದಾ 
ಗಮನಶೀಲನೂ ಆದ ಆದಿತ್ಕನನ್ನು ಪ್ರಕಾಶಯುತನನ್ನಾಗಿ ಮಾಡುತ್ತಾ ಕಾಂತವಾದ ರಶ್ಮಿ 
ಗಳಿಂದ ಕೂಡಿ ಅಭಿವ್ಯಕ್ತಳಾಗುತ್ತಾಳೆ ಎಂಬ ಭಾವ ಕೆಳಗಿನ ಮಂತ್ರದಲ್ಲಿದೆ: 

'ದೇವಾನಾಂ ಚಕ್ಷು: ಸುಭಗಾ ವಹಂತೀ 

ಶ್ರೇತಂ ನಯಂತೀ ಸುದೃಶೀಕಮಶ್ಚಂ | 

ಉಷು ಅದರ್ಶಿ ರಶ್ಮಿ ಭಿರ್ವಕ್ತಾ 

ಚಿತ್ರಾಮಘಾ ವಿಶ್ವಮನುಪ್ರಭೂತಾ ॥ (7-77-3) 

ನಿತ್ಯ ತರುಣಿಯಾದ ಉಷೆ ಸೂರ್ಯನ ಮುಂದೆ ಸುಳಿದಾಡುವಳು ಲಜ್ಜೆಯನ್ನು ತೋರದ 
ಯುವತಿಯಂತೆ-'ಅಗ್ರ ಏತಿ ಯುವತಿರಪ್ರಯಾಣಾ' (7-80-2). ಸೂರ್ಯನನ್ನೂ, 
ಯಜ್ಞವನ್ನೂ, ಅಗ್ನಿಯನ್ನೂ ಪ್ರಜ್ಞಾಪನಗೊಳಿಸುವ ಈ ದೇವತೆಯ ಮಹಿಮೆ 
ಅಪಾರವುದುದು-'ಪ್ರಾಚಿಕಿತತ್ಸೂರ್ಯಂ ಯಜ್ಞಮಗ್ಗಿಂ' (7-80-2). ಮಹಿಮಾನ್ವಿತಳಾದ 
ನೀನು ಬರಲು ವಿಲಂಬಿಸಬೇಡ ಎಂದು ಬೇಡಲಾಗಿದೆ. 'ಮಾ ಚಿರಂ ತನುಥಾ ಅಪ: 
(5-79-9). 

ಉಷಸ್ಸೂಕ್ತ ಅತ್ಯುತ್ತಮವಾದ ಕಾವ್ಯವಾಗಿದೆ. ಇಲ್ಲಿ ಬರುವ ವರ್ಣನೆಗಳೂ 
ಉಪಮಾನಗಳೂ ಹೃದಯಂಗಮವಾಗಿ ಈ ದೇವತೆಯ ಸ್ವರೂಪವನ್ನು ತೋರುತ್ತವೆ. ಉಷೆ 
ಸೂರ್ಯನ ಜೊತೆಗೆ ನಿಕಟವಾದ ಸಂಬಂಧವನ್ನು ಹೊಂದಿದ್ದಾಳೆ ಎಂಬುದನ್ನು ಮೇಲಿನ 
ವಿವೇಚನೆಯಿಂದ ತಿಳಿಯಬಹುದು. ಉಷೆಯನ್ನು ಆದಿತ್ಯಭಗನ ಸೋದರಿ ಎಂದೂ, ವರುಣನ 
ಬಂಧುವೆಂದೂ, ರಾತ್ರಿಯ ಸೋದರಿ ಎಂದೂ ವರ್ಣಿಸಿದೆ. ಉಷಸ್‌ ಎಂಬ ಪದ "ವಸ್‌" 
ಎಂದರೆ ಪ್ರಕಾಶಿಸು ಎಂಬ ಧಾತುವಿನಿಂದ ಬಂದಿದೆ. ಲ್ಯಾಟಿನ್‌ ಬಾಷೆಯ 'ಅರೋರ' ಮತ್ತು 
ಗ್ರೀಕ್‌ ಭಾಷೆಯ 'ಏವೋಲ್‌' ಎಂಬುವುದಕ್ಕೆ ಈ ಶಬ್ದ ಸಂವಾದಿಯಾಗಿದೆ. ಇಂಥ ನಿತ್ಯ 
ನೂತನೆಯೂ ವರಪ್ರದೆಯೂ ಆದ ಮಂಗಳ ದೇವತೆಯಲ್ಲಿ ಸಲ್ಲಿಸಿರುವ ಪ್ರಾರ್ಥನೆ ಹೀಗಿದೆ: 

'ಶ್ರವಃ ಸೂರಿಭ್ಯೋ ಅಮೃತಂ ವಸುತ್ವಸಂ 
ವಾಜಾಂ ಅಸ್ಮಭ್ಯಂ ಗೋಮತಃ | 
ಚೋದಯುತ್ರೀ ಮಘೋನಃ ಸೂನೃತಾವತೀ 
ಉಷಾ ಉಚ್ಛದಪ ಸ್ರಿಧಃ ॥' (7-82-6) 

'ಎಲೈ ಉಷೋದೇವತೆಯೇ, ಸ್ತೋತೃಗಳಾದ ನಮಗೆ ಮರಣರಹಿತವೂ, ಸಂಪದ್ಮುಕ್ತವೂ 
ಆದ ಯಶಸ್ಸನ್ನು ಕರುಣಿಸು. ಗೋಸಂಪತ್ತಿನಿಂದಲೂ ಅನ್ನಸಂಪತ್ತಿನಿಂದಲೂ ನಮ್ಮನ್ನು 
ಅನುಗ್ರಹಿಸು. ಯಾಜಕನನ್ನು ಪ್ರೇರಿಸುವವಳೂ, ಪ್ರಿಯ ಸತ್ಕಾತ್ಮಿಕವಾದ ವಾಕ್ಕನ್ನುಳ್ಳವಳೂ 
ಆದ ಉಷೆಯು ಶೋಷಕರಾದ ಶತ್ರುಗಳನ್ನು ಹೋಗಲಾಡಿಸಲಿ.' 


ಅಶ್ವಿನೀ ದೇವತೆಗಳು 
ಖುಗ್ಬೇದದಲ್ಲಿ 50ಕ್ಕಿಂತ ಹೆಚ್ಚಾದ ಸೂಕ್ತಗಳು ಅಶ್ವಿನೀ ದೇವತೆಗಳನ್ನು ಸ್ತುಶಿಸುತ್ತವೆ. 
ಈ ಸೂಕ್ತಸಂಖ್ಯೆಯಿಂದ ಇವರಿಗೆ ಮಹತ್ವವಿತ್ತೆಂಬುದು ಗೊತ್ತಾಗುತ್ತದೆ. ದ್ಕುಸ್ಹಾನ ದೇವತೆ 


ಸಂಹಿತೆಗಳು ಜು 


ಗಳಲ್ಲಿ ಇವರು ವಿಶಿಷ್ಟರಾಗಿದ್ದರೂ ಯಾವ ಪ್ರಕಾಶದೊಡನೆ ಇವರಿಗೆ ಸಂಬಂಧವಿದೆ 
ಯೆಂಬುದನ್ನು ನಿರ್ಧಾರವಾಗಿ ಹೇಳುವುದಕ್ಕಾಗಿಲ್ಲ. ಇವರ ಆವಿರ್ಭಾವದ ಕಾಲ ಉಷಃ 
ಕಾಲದ ಮೊದಮೊದಲ ಕಾಲದಲ್ಲಿ ಎಂದು ಹೇಳಿದೆ-'ಕೃಷ್ಣಾ! ಯದ್ಗೋಷ್ಟ ರುಣೀಷುಸೀದತ್‌' 
(561-4). 

'ಅರುಣಪಶುಗಳ ನಡುವೆ ಕತ್ತಲೆ ಇನ್ನೂ ಇರುವಾಗ' ಎಂದು ಇದನ್ನು ತಿಳಿಸಲಾಗಿದೆ. 
ಅಶ್ವಿನೀ ದೇವತೆಗಳು ಯಾರು ಎಂಬ ಅಂಶವನ್ನು ಯಾಸ್ಕರು ಚರ್ಚಿಸಿರುವ ಬಗೆ ಹೀಗಿದ- 
"ಅಶ್ವಿನೌ ಎಂದೇಕೆ? ಏಕೆಂದರೆ ಇವರಲ್ಲೊಬ್ಬನು ಜಲದಿಂದ ಎಲ್ಲವನ್ನೂ ವ್ಯಾಪಿಸುತ್ತಾನೆ ; 
ಮತ್ತೊಬ್ಬನು ಪ್ರಕಾಶದಿಂದ ತುಂಬುತ್ತಾನೆ. ಕುದುರೆಗಳಿಂದ ಕೂಡಿದವರಾದ ಕಾರಣ ಅಶ್ವಿನೀ 
ದೇವತೆಗಳೆಂದು ಔರ್ಣವಾಭರ ಮತ. ದ್ಕಾವಾಪೃಥಿವೀಗಳೆಂದು ಕೆಲವರ ಮತ. 
ಅಹೋರಾತ್ರಿಗಳೇ ಇವರಂದು ಮತ್ತೆ ಕೆಲವರ ಅಭಿಪ್ರಾಯ. ಸೂರ್ಯ ಚಂದ್ರರೆಂದು ಇನ್ನು 
ಕೆಲವರು ಹೇಳುತ್ತಾರೆ. ಪುಣ್ಯವನ್ನು ಗಳಿಸಿದ ರಾಜರುಗಳೆಂದು ಐತಿಹಾಸಿಕರ ಮತ. ಇವರ 
ಕಾಲ ಮಧ್ಯರಾತ್ರಿಯಾದ ಮೇಲೆ ಕತ್ತಲೆಯನ್ನು ಜ್ಯೋತಿಯು ವ್ಯಾಪಿಸುವ ಕಾಲ." 

'ಅಶ್ಚಿನೌ ಯ ದ್ವ್ಯುಶ್ನುವಾತೇ ಸರ್ವಂ ರಸೇನಾನ್ಕೋ ಜ್ಯೋತಿಷಾನ್ಯ! (ನಿ. 12-1-3) 
ಇ ತಯೋಃ ಕಾಲ: ಊರ್ಧ್ವಮ 

ರ್ಧರಾತ್ರಾತ್‌ ಪ್ರಕಾಶೀಭಾವಸ್ಕಾನುವಿಷ್ಟಂಭಮ್‌ | ಅನುತ್ತಮೋ 

ಭಾಗ: ಹಿ ಮಧ್ಯಮ: ಜ್ಕೋತಿರ್ಭಾಗಃ ಆದಿತ್ಯಃ | (ನಿ 12-1-9) 

'ಉಷಕಾಲಕ್ಕೂ ಮೊದಲಿನ ಅರ್ಧಕತ್ತಲೆ ಮತ್ತು ಅರ್ಧಬೆಳಕಿನ ಉಭಯ ಜ್ಯೋತಿಗಳನ್ನು 
ಈ ದೇವತೆಗಳು ಪ್ರತಿನಿಧಿಸುವರೆಂದು ಕೆಲವರು ಆಧುನಿಕ ವಿಮರ್ಶಕರೂ ಅಭಿಪ್ರಾಯ 
ಪಡುತ್ತಾರೆ. ಯಾಸ್ಕರ ಕಾಲಕ್ಕೆ ಈ ದೇವತೆಗಳ ಸ್ವರೂಪದ ವಿಚಾರದಲ್ಲಿ ಭಿನ್ನಾಭಿಪ್ರಾಯ 
ವಿತ್ರೆಂಬುದು ಮೇಲಿನ ವಚನದಿಂದ ಗೊತ್ತಾಗುತ್ತದೆ. (ಬೃಹದ್ದೇವತೆ-6-162,7) 

ಇವರು ಯಮಳರು. ನಿತ್ಕಸುಂದರರೂ, ನಿತ್ತಯೌವನಶಾಲಿಗಳೂ ಆದವರು. ಸ್ವರ್ಣಮಯ 
ವಾದ ತೇಜಸ್ಸಿನಿಂದ ರಾರಾಜಿಸುವರಿವರು. ಇವರು ದೇವತೆಗಳಲ್ಲೆಲ್ಲಾ ಕಿರಿಯರು ಮತ್ತು 
ಪುರಾತನರು. ಪುಷ್ಕರಮಾಲೆಗಳಿಂದಲಂಕೃತರಾಗಿ ಇವರು ಸೂರ್ಯ ದುಹಿತೆಯಾದ ಸೂರ್ಯೆ 
ಯಿಂದ ಅಧಿಷ್ಠಿತವಾದ ರಥದಲ್ಲಿ ಹೊರಟು ಬರುತ್ತಾರೆ. ಈ ರಥ ಸೂರ್ಯನಂತೆ 
ಶೋಭಿಸುವುದು. ಇವರು ರಥವನ್ನು ಹೂಡುವ ಕಾಲದಲ್ಲಿಯೇ ಉಷೆ ಪ್ರಾದುರ್ಭವಿಸುವಳು. 

ಇವರು ಮಧುಯುತರು ; ಮಧುಪ್ರಿಯರು. ಇವರ ರಥದವೇಗ ಮನೋವೇಗಕ್ಕೂ 
ಮಿಗಿಲಾಗಿದೆ (1-117-2). ದಿವೃಶಿಲ್ಪಿಗಳಾದ ಯಭುಗಳು ಇದನ್ನು ನಿರ್ಮಾಣ ಮಾಡಿಕೊಟ್ಟರು. 
(10-39-12). ಈ ರಥ ಹಿರಣ್ಮಯವಾದುದು. ಇದಕ್ಕೆ ಮೂರು ಚಕ್ರಗಳಿವೆ. ಸೂರ್ಯೆಯ 
ವಿವಾಹಕ್ಕೆ ಬಂದಾಗ ಇವುಗಳಲ್ಲೊಂದು ಚಕ್ರ ಮರೆಯಾಯುತೆಂದು ಹೇಳಿದೆ (10-85-15). 
ಇವರ ರಥವನ್ನು ವೇಗಶಾಲಿಗಳಾದ ಕುದುರೆಗಳು ಎಳೆಯುತ್ತವೆ. ಪಕ್ಷಿಗಳು, ಮಹಿಷ ಮತ್ತು 
ರಾಸಭಗಳೂ ಈ ರಥವನ್ನು ಎಳೆಯುವುವೆಂದೂ ಹೇಳಿದೆ. 

ದೂರದ ಪ್ರದೇಶದಿಂದ ಇವರು ಸಾರಿಬರುತ್ತಾರೆ- 


'ಪರಾವತಶ್ಚಿದಾಗಚಮ್‌' (8-5-30). 
ದ್ಕುಲೋಕದಿಂದಲೂ ಅಂತರಿಕ್ಷದಿಂದಲೂ ಬಂದು ಇವರು ಸ್ತೋತೃಗಳನ್ನು ಕಾಪಾಡು 
ತ್ತಾರೆ. ಇವರನ್ನು ದ್ಕುಲೋಕ ಪ್ರತ್ರರೆಂದು ಸ್ತುತಿಸಿದೆ. ವಿವಸ್ವಾನ್‌ ಮತ್ತು ಸರಣ್ಯುಗಳ ಪುತ್ರರಂದೂ 


12 


೧೭೮ ವೈದಿಕ ಸಾಹಿತ್ಯ ಚರಿತ್ರ 


(10-17-2), ಉಷೆ ಸೋದರಿಯೆಂದೂ (1-180-2), ಸೂರ್ಯೆಯಪತಿಗಳೆಂದೂ 
(ಯೇನಪತೀಭವಥಃ ಸೂರ್ಯಾಯಾಃ") (4-43-6) ಹೇಳಿದೆ. ದೇವತೆಗಳು ಪೂಷನ್‌ 
ದೇವತೆಯನ್ನು ಇವನಿಗೆ ಕೊಟ್ಟರೆಂದು ಹೇಳಿದೆ (6-56-4). 
ಅಶ್ವಿನೀದೇವತೆಗಳು ಪರಹಿತವನ್ನೇ ನೆರವೇರಿಸುವವರು. ರೋಗಬಾಧೆಗಳಿಂದಲೂ 
ಕಷ್ಟಕಾರ್ಪಣ್ಮಗಳಿಂದಲೂ ಅತಿಶೀಘ್ರುವಾಗಿ ಪಾರುಮಾಡುವವರಿವರು. ಲೋಕದ 
ರೋಗರುಜಿನಗಳನ್ನು ವಾಸಿಮಾಡುವ ಇವರು ದೇವವೈದ್ಯರಾಗಿದ್ದಾರೆ- 
'ಉತತ್ಕಾ ದೈವ್ಕಾ ಭಿಷಜಾ 
ಶಂ ನಃ ಕರತೋ ಅಶ್ವಿನಾ |' (8-18-8) 
ತಮ್ಮ ಔಷಧಿಗಳಿಂದ ರೋಗಪರಿಹಾರ ಮಾಡುವರಿವರು-'ಭಿಷಜ್ಯಂತಂ ಯದಾತುರಂ' 
(8-22-10). 
ಅಶ್ವಿನೀದೇವತಗಳು ಮಾಡಿದ ಉಪಕಾರನಿರೂಪಣೆಯನ್ನು ಯಗ್ವೇದದಲ್ಲಿ ಕಾಣಬಹುದು. 
ವೃದ್ಧನೂ ಜೀರ್ಣಶರೀರನೂ ಆದ ಚ್ಯವಾನನ ಮುಪ್ಪನ್ನು ಕಳೆದು ಅವನಿಗೆ ದೀರ್ಫಾಯುಷ್ಕ 
ವನ್ನು ಕರುಣಿಸಿದರು. ಪೇದುವಿಗೆ ಶೀಘ್ರಗತಿಯ ಅಶ್ವವನ್ನಿತ್ತರು. ಅತ್ರಿಯನ್ನು ತಮಸ್ಸಿನಿಂದಲೂ 
ಪಾಪದಿಂದಲೂ ಬಿಡಿಸಿದರು. ಜಾಹುಷನನ್ನು ಸ್ವತಂತ್ರಗೊಳಿಸಿದರು- 
'ಯುವಂ ಚೈವಾನಂ ಜರಸೋ ಮುಮುಕ್ತಂ 
ನಿ ಪೇದವ ಊಹಧುರಾಶ್ರು ಮಶ್ಚಮ್‌ | 
ನಿರಂಹಸಸ್ತಮಸಃ ಸ್ಪರ್ಧಮ ತ್ರಿಂ 
ನಿ ಜಾಹುಷಂ ಶಿಥಿರೇ ಧಾತಮಂತಃ ॥' (6-17-5). 
ಕಲಿ ಎಂಬ ಬುಪಿಗೂ ಇವರು ತಾರುಣ್ಮವನ್ನಿತ್ತರು- 
'ಪುನಃ ಕಲೇರಕೃಣುತಂ ಯುವದೃಯಃ' (10-39-6). 
ವಿಶ್ವಕ ಎಂಬ ಹೆಸರಿನ ಬುಷಿಗೆ ಕಳೆದು ಹೋಗಿದ್ದ ಅವನ ಪುತ್ರನಾದ ವಿಷ್ಣುಪುವನ್ನು 
ತೋರಿಸಿಕೊಟ್ಟರು- 
'ದರ್ಶನಾಯ ವಿಷ್ಣುಪ್ವಂ ದದಥುರ್ವಿಶೃಕಾಯ' (1-116-23) 
'ರೇಭನೆಂಬ ಬುಷಿಯನ್ನು ಅಸುರರು ತಿವಿದು ಬಾವಿಯಲ್ಲಿ ತಳ್ಳಿಬಿಟ್ಟಿದ್ದಾಗೆ ಅಲ್ಲಿಂದ 
ಉದ್ದರಿಸಿ ಅವನನ್ನು ಕಾಪಾಡಿದರು ಅಶ್ವಿನಿಗಳು-' 
'ಯಾಭೀ ರೇಭಂ ನಿವೃತಂ ಸಿತಮದ್ಭೃ ಉದೃಂದನ ಮೈರಯತಂ ಸ್ವರ್ದ್ಯಶೇ' (1-112-5) 
ರಾಕ್ಷಸರಿಂದ ಪೀಡಿಸಲ್ಪಟ್ಟು ಗುಳಿಯಲ್ಲಿ ಹೂಳಲ್ಪಟ್ಟ ವಂದನನೆಂಬ ಯಷಿಯ ಸ್ತೋತ್ರಕ್ಕೆ 
ಮೆಚ್ಚಿ ಅವನನ್ನು ಮೇಲಕ್ಕೆ ತಂದು ರಕ್ಷಿಸಿದರು- 
'ಉದ್ದರ್ಶತಾ ದೂಪಥುರ್ವಂದನಾಯ' (1-116-11) 
ನೂರೊಂದು ಕುರಿಗಳನ್ನು ತಾನು ಸಾಕುತ್ತಿದ್ದ ಹೆಣ್ಣು ತೋಕಕ್ಕೆ ತಿನ್ನಿಸಿದ ಯಜ್ರಾಶ್ವನೆಂಬು 
ವವನನ್ನು ಅವನ ತಂದೆ ಅಂಧನನ್ನಾಗಿ ಮಾಡಿದ. ಆ ಹೆಣ್ಣು ತೋಳದ ಪ್ರಾರ್ಥನೆಯನ್ನನುಸರಿಸಿ 
ಅವನಿಗೆ ಇವರು ಕಣ್ಣುಗಳನ್ನು ಕೊಟ್ಟರು. 


'ಶತಂ ಮೇಷುನ್ಸಕ್ಕೇ ಚಕ್ಷದಾನಂ 
ಖುಜ್ಪಾಶ್ಚಂ ತಂ ಪಿತಾಂಧಂ ಚಕಾರ | 


ಸಂಹಿತೆಗಳು ೧೭೯ 
ತಸ್ಮಾ ಅಕ್ಷೀ ನಾಸತ್ಕಾ ವಿಚಕ್ಸ 
ಆಧತ್ತಂ ದಸ್ರಾ ಭಿಷಜಾವನರ್ವನ್‌ ॥(1-116-16) 

ಒಂದನೇ ಮಂಡಲದ 116, 112 ಮತ್ತು 117ನೇ ಸೂಕ್ತಗಳಲ್ಲಿ ಇವರು ಮಾಡಿದ 
ಇಂಥ ಅನುಗ್ರಹಗಳ ಉಲ್ಲೇಖ ವಿಶೇಷವಾಗಿ ಬರುತ್ತದೆ. ಇವರು ಮಾಡಿದ ಪವಾಡಗಳನ್ನು 
ಇಲ್ಲಿ ಕೊಂಡಾಡಿದೆ. ಅಂಗಿರಸಕುಲೋತ್ಪನ್ನನಾದ ಕಕ್ಷೀವತ್‌ ಎಂಬುವವನಿಗೆ ಅನುಗ್ರಹಿಸಿ 
ಕುದುರೆಯ ಗೊರಸಿನಿಂದ ಮಧುವಿನ ಪ್ರವಾಹವನ್ನು ಹರಿಸಿ ನೂರು ಪಾತ್ರೆಗಳ ತುಂಬ 
ಮಧುವನ್ನು ತುಂಬಿಸಿಕೊಟ್ಟರು- 

'ಶಫಾದಶ್ವಸ್ಮ ವಾಜಿನೋ ಜನಸ್ಯ ಶತಂ ಕುಂಭಾನ್‌ ಅಸಿಂಚತಂ ಮಧೂನಾಮ್‌' (1-117-9) 

ಸಮುದ್ರದಲ್ಲಿ ಹಡಗೊಡೆದುದರಿಂದ ದುಖುಕ್ಕೀಡಾಗಿದ್ದ ಭುಜ್ಕುವನ್ನು ಕಾಪಾಡಲು ಇವರೇ 
ಧೂಳಿಲ್ಲದ ಅಂತರಿಕ್ಷ ಮಾರ್ಗದಲ್ಲಿ ತೃರಿತಗತಿಯ ಕುದುರೆಗಳ ಮೇಲ ಕುಳಿತು ಬಂದರು- 
(6-62-6). 

ಮಕ್ಕಳಿಲ್ಲದವರಿಗೆ ಸಂತಾನವನ್ನೂ, ಗೃಹಸ್ಥರಿಗೆ ಧನಧಾನ್ಯಗಳನ್ನೂ, ರೋಗಾದಿ ಉಪದ್ರವ 
ಗಳಿಂದ ನರಳುವವರಿಗೆ ಅವುಗಳಿಂದ ಪರಿಹಾರವನ್ನೂ, ಶತ್ರುಗಳ ಆಕ್ರಮಣಕ್ಕೊಳಗಾದವರಿಗೆ 
ರಕ್ಷಣೆಯನ್ನೂ ಒದಗಿಸಿ ಕಾಪಾಡುವವರಿವರು. ಹೀಗೆ ಅಶ್ವಿನೀ ದೇವತೆಗಳು ಮಹತ್ತರವಾದ 
ಕೆಲಸಗಳನ್ನು ಮಾಡಬಲ್ಲವರು ; ಅಮರರು. ಅವರನ್ನು ಪ್ರಸನ್ನರಾಗಿಸಿಕೊಂಡವರು ಸಂಸಾರದ 
ದುಃಖವನ್ನು ದಾಟುತ್ತಾರೆ- ` 

ಅತರಿಷ್ಠ ತಮಸಸ್ಪಾರಮಸ್ಕ 

ಪ್ರತಿಸ್ತೋಮಂ ದೇವಯಂತೋ ದಧಾನಾಃ | 
ಪುರುದಂಸಾ ಪುರುತಮಾ ಪುರಾಜಾ- 

ಇಮರ್ತ್ಮಾ ಹವತೇ ಅಶ್ಟಿನಾ ಗೀಃ | (7-73-1) 

'ದೇವಪರರಾಗಿ ದೇವತೆಗಳಲ್ಲಿ ಸ್ತುತಿಗಳನ್ನರ್ಪಿಸಿ ಈ ಅಜ್ಞಾನವನ್ನು ನಾವು ದಾಟಿಬಿಟ್ಟಿ 
ದ್ವೇವ. ಬಹು ವಿಧವಾದ ಕಾರ್ಯಗಳನ್ನು ಮಾಡಬಲ್ಲವರೂ, ಪ್ರಭೂತತಮರೂ, ಪೂರ್ವ 
ಜಾತರೂ, ಅಮರರೂ ಆದ ಅಶ್ವಿನೀದೇವತೆಗಳನ್ನು ಸ್ತೋತೃವು ಆಹ್ವಾನಿಸುತ್ತಾನೆ.' 

ಎರಡನೆಯ ಮಂಡಲದ 39ನೇ ಸೂಕ್ತ ಅಶ್ವಿನೀದೇವತೆಗಳನ್ನು ಬಹಳ ಸುಂದರವಾಗಿ 
ಸ್ತುತಿಸುವುದು. ಇದರ ಕಾವ್ಯಶೋಭೆಯ ಪರಿಚಯವಾಗಲೆಂದು ಕೆಳಗೆ ಇದನ್ನು ಪೂರ್ಣವಾಗಿ 
ಉದಾಹರಿಸಿದ- 

ಪ್ರಾತರ್ಯಾವಾಣಾ ರಥ್ಯೇವ ವೀರಾ 
ಅಜೇವ ಯಮಾ ವರಮಾ ಸಚೇಥೇ | 


ಮೇನೇ ಇವ ತನ್ನಾ ಶುಂಭಮಾನೇ 
ದಂಪತೀವ ಕ್ರತುವಿದಾ ಜನೇಷು ॥' 
'ಶೃಂಗೇವ ನಃ ಪ್ರಥಮಾಗಂತಮರ್ವಾಕ್‌ 
ಶಫಾವಿವ ಜರ್ಭುರಾಣಾ ತರೋಭಿ: | 
ಚಕ್ರವಾಕೇವ ಪ್ರಶಿವಸ್ತೋರುಸ್ರಾ 
ಅರ್ವಾಂಚಾ ಯಾತಂ ರಥ್ಮೇವ ಶಕ್ರಾ ॥' 
'ನಾವೇವ ನ: ಪಾರಾಯತಂ ಯುಗೇವ 
ನಬಭ್ಕೇವ ನ ಉಪಧೀವ ಪ್ರಧೀವ | 


೧೮೦ ವೈದಿಕ ಸಾಹಿತ್ಯ ಚಂತ್ರ 


ಶ್ಯಾನೇವ ನೋ ಅರಿಷಣ್ಮಾ ತನೂನಾಂ 
ಖೃಗಲೇವ ವಿಸ್ರಸಃ ಪಾತಮಸ್ಮಾನ್‌ | 
'ವಾತೇವಾಜುರ್ಯಾ ನದ್ಮೇವ ರೀತಿಃ 

ಅಕಿ ಇವ ಚಕ್ಷುಷು ಯಾತಮರ್ವಾಕ್‌ | 
ಹಸ್ತಾವಿವ ತನ್ವೇ ಶಂ ಭವಿಷ್ಠಾ 

ಪಾದೇವ ನೋ ನಯತಂ ವಸ್ಕೋ ಅಚ್ಚ ॥ 
'ಓಷ್ಠಾವಿವ ಮಧ್ವಾಸ್ನೇ ವದಂತಾ 
ಸ್ತನಾವಿವ ವಿಪ್ಕತಂ ಜೀವಸೇ ನಃ | 
ನಾಸೇವ ನಸ್ತನ್ನೋ ರಕ್ಷಿತಾರಾ 

ಕರ್ಣಾವಿವ ಸುಶ್ರುತಾ ಭೂತಮಸ್ಮೇ ॥' 
'ಹಸ್ತೇವ ಶಕ್ತಿಮಭಿ ಸಂದದೀ ನಃ 

ಕ್ಷಾಮೇವ ನಃ ಸಮಜತಂ ರಜಾಂಸಿ | 

ಇಮಾ ಗಿರೋ ಅಶ್ಚಿನಾ ಯುಷ್ಮಯಂತೀಃ 
ಕ್ಲೋತ್ರೇಣೇವ ಸ್ಪಧಿತಿಂ ಸಂ ಶಿಶೀತಮ್‌ |॥' (2-39-2 ರಿಂದ 2-39-7) 

'ಶೂರರಾದ ಈರ್ವರು ರಥಿಗಳಂತೆ, ಅವಳಿಗಳಾದ ಎರಡು ಆಡುಗಳಂತೆ ಶೋಭಮಾನ 
ರಾದ ಇಬ್ಬರು ನಾರೀಮಣಿಯರಂತೆ, ಸಂಗತರಾದ ಪತಿಪಶ್ನಿಯರಂತೆ ಯಮಳರಾದ ಅಶ್ವಿನೀ 
ದೇವತೆಗಳು ಪ್ರಾತಃಕಾಲದಲ್ಲಿ ಯಾಗಭೂಮಿಗೆ ಬರುವರು. ಕರ್ಮವನ್ನರಿತ ನೀವಿಬ್ಬರೂ 
ಭಜಿಸುವವನನ್ನು ಕೂಡಿಕೊಳ್ಳುವಿರಿ." 

'ಪಶುವಿನ ಎರಡು ಶೃಂಗಗಳಂತೆ ದೇವತೆಗಳಲ್ಲಿ ಶೃಂಗಪ್ರಾಯರಾದವರೂ ಕುದುರೆಗಳ 
ಖುರಪುಟಗಳೆರಡರಂತೆ ಶೀಘ್ರವಾಗಿ ಚರಿಸುವವರೂ, ಶತ್ರುಗಳನ್ನು ದಮನಮಾಡುವ 
ರಥಿಗಳಿಬ್ಬರಂತೆ ಸ್ವಕರ್ಮಶಕ್ತರೂ ಆದ ನೀವು ನಮಗಭಿಮುಖರಾಗಿ ಚಕ್ರವಾಕ ಮಿಥುನವು 
ಹೇಗೋ ಹಾಗೆ ಒಲಿದು ಬನ್ನಿರಿ." 

'ಹಡಗುಗಳೆರಡರಂತೆ, ನೊಗದ ಎರಡು ಪಕ್ಕಗಳಂತೆ, ರಥಚಕ್ರದ ನಾಭಿಫಲಕಗಳೆರಡರಂತ, 
ಅವುಗಳ ಪಕ್ಕದ ಹಲಗೆಗಳೆರಡರಂತೆ, ಚಕ್ರದ ಸುತ್ತಿರುವ ಬಳೆಗಳರಡರಂತೆ ನೀವಿಬ್ಬರೂ 
ನಮ್ಮನ್ನು ಕಷ್ಟಗಳಿಂದ ಪಾರುಮಾಡಿ. ನಮ್ಮನ್ನಾಕ್ರಮಿಸುವವರನ್ನು ಹಿಂಸಿಸಿ ನಮ್ಮನ್ನು 
ಕಾಪಾಡುವ ಶ್ವಾನಗಳೆರಡರಂತೆ ನಮ್ಮ ದೇಹವನ್ನು ರಕ್ಷಿಸಿರಿ. ಕವಚದ್ವಯ ದೇಹವನ್ನು 
ರಕ್ಷಿಸುವಂತೆ ನೀವಿಬ್ಬರೂ ಮುಪ್ಪಿನಿಂದ ನಮ್ಮನ್ನು ಕಾಪಾಡಿ." 

'ಸುಳಿಗಾಳಿಗಳೆರಡರಂತೆ ಅಜರರೂ, ನದಿಗಳೆರಡರಂತೆ ಶೀಘ್ರಗಾಮಿಗಳೂ, ನೋಡುವುದಕ್ಕೆ 
ಕಣ್ಮಣಿಗಳಂತಿರುವವರೂ ಆದ ನೀವು ನಮಗಭಿಮುಖರಾಗಿ ಬನ್ನಿರಿ. ದೇಹಕ್ಕೆ ಎರಡು 
ಹಸ್ತಗಳೂ ಎರಡು ಪಾದಗಳೂ ಹೇಗೆ ಸುಖವನ್ನುಂಟುಮಾಡುವುವೋ ಹಾಗೆ ನೀವಿಬ್ಬರೂ 
ನಮಗೆ ಶ್ರೇಷ್ಠವಾದ ಧನವನ್ನು ಕರುಣಿಸಿ." 

'ಮಧುರವೂ ರಸಭರಿತವೂ ಆದ ಮಾತುಗಳನ್ನು ತುಟಿಗಳೆರಡರಂತೆ ನೀವು ಆಡಿಸಿ ; 
ಸ್ತನದ್ಭಯದಂತ ನೀವಿಬ್ಬರೂ ನಾವು ಬದುಕಲು ಪಾಲೂಡಿಸಿ, ನಾಸಿಕೆಗಳೆರಡರಂತೆ ನೀವಿಬ್ಬರೂ 
ನಮ್ಮ ಶರೀರವನ್ನು ರಕ್ಷಿಸುವವರಾಗಿ. ಶ್ರೋತ್ರದ್ವಯದಂತೆ ಒಳ್ಳೆಯ ಮಾತುಗಳನ್ನು ನಮ್ಮಿಂದ 
ಕೇಳಿಸುವವರಾಗಿ.' 

'ಹಸ್ತಗಳೆರಡು ಹೇಗೋ ಹಾಗೆ ನೀವಿಬ್ಬರೂ ನಮಗೆ ಸಾಮರ್ಥ್ಯವನ್ನುಂಟು ಮಾಡಿ. 
ದ್ಮಾವಾಪೃಥಿವೀಗಳೋಪಾದಿಯಲ್ಲಿ ನಮಗೆ ಸ್ಥಾನಗಳನ್ನು ಕಲ್ಪಿಸಿಕೊಡಿ. ನಿಮ್ಮಿಬ್ಬರನ್ನೂ 


ಸಂಹಿತೆಗಳು ಜ್ರ 


ಬಯಸಿ ಬೇಡಿರುವ ಈ ನಮ್ಮ ಸ್ತೋತ್ರಗಳನ್ನು ಸಾಣೆಯಕಲ್ಲು ಕತ್ತಿಯನ್ನು ಹೇಗೋ 
ಹಾಗೆ ತೀಕ್ಷ್ಣಗೊಳಿಸಿ.' 
ಇಂಥ ಅಶ್ವಿನೀದೇವತೆಗಳಲ್ಲಿ ಯಷಿಗಳೆ ಬೇಡಿಕೆ ಹೀಗಿದೆ- 
'ಶುಶ್ರುವಾಂಸಾ ಚಿದಶ್ಟಿನಾ ಪುರೂಣ್ಮಭಿ 
ಬ್ರಹ್ಮಾಣಿ ಚಕ್ಷಾಥೇ ಯಷೀಣಾಮ್‌ | 
ಪ್ರತಿ ಪ್ರಯಾತಂ ವರಮಾ ಜನಾಯ 
ಅಸ್ಮೇ ವುಮಸ್ತು ಸುಮತಿಶ್ಚ ನಿಷ್ಟು ॥' (7-70-5) 
'ಎಲೈ ಅಶ್ವಿನೀ ದೇವತೆಗಳೇ, ಶ್ರುತವಂತರಾದ ನೀವು ಯಪಿಗಳಾದ ನಮ್ಮ ಬಹುವಿಧವಾದ 
ಸ್ಪವನಾದಿಕ್ರಿಯೆಗಳನ್ನು ಕಾಣುತ್ತಿದ್ದೀರಿ. ಆದ್ದರಿಂದ ನಮ್ಮ ಯಾಗಕ್ಕೆ ದಯಮಾಡಿ ಮೇಲೆ 
ಹೇಳಿದಂತಹ ನಿಮ್ಮ ಅನುಗ್ರಹಬುದ್ಧಿ ನಮ್ಮ ಮೇಲುಂಟಾಗಲಿ.' 


ವಿಶ್ವೇದೇವಾ: 
ಇದುವರೆಗೆ ಪೃಥ್ವೀಸ್ಲಾನ, ಅಂತರಿಕ್ಷಸ್ಥಾನ ಮತ್ತು ದ್ಯುಸ್ಥಾನಗಳಲ್ಲಿನ ದೇವತೆಗಳಲ್ಲಿನ 

ದೇವತೆಗಳ ಸ್ವರೂಪವನ್ನು ಕುರಿತು ವಿಚಾರಿಸಿದೆವು. ಸಮಗ್ರವಾಗಿ ಈ ದೇವತೆಗಳನ್ನೆಲ್ಲಾ 
ಒಮ್ಮೆಯೇ ಸ್ತುತಿಸುವ ಪ್ರಯತ್ನವೇ ವಿಶ್ವೇದೇವತೆಗಳ ಕಲ್ಪನೆಗೆ ಕಾರಣ. ಯಾವ 
ದೇವತೆಯನ್ನೂ ಬಿಡದೆ ಸ್ತುತಿಸಲು 'ಎಲ್ಲಾ' ಎಂಬ ಫದದ ಪ್ರಯೋಗ ಬಂದಿದೆ ಇಲ್ಲಿ. 
ದೇವತಾ ವಿಭಾಗವನ್ನು ಮಾಡಿ ಅವುಗಳ ಸ್ವರೂಪ ಚಿಂತನೆಯನ್ನು ಮಾಡುವಾಗ ಯಾಸ್ಕರು 
'ವಿಕ ಏವ ಆತ್ಮಾ ಬಹುಧಾ ಸ್ತೂಯತೇ" ಎಂದು ಸಾರಿದರು. ಯಾವ ದೇವತೆಯನ್ನು ಕುರಿತು 
ಸ್ತುಶಿಸಿದರೂ ಅದು ಅದ್ವಿತೀಯನಾದ ಒಬ್ಬನಿಗೇ ಸೇರುತ್ತದೆ. ಆದರೂ ಯಾಜ್ಞಿಕ ಸಂಪ್ರದಾಯ 
ದಲ್ಲಿ ದೇವತೆಗಳ ನಾನಾತೃ ತಥ್ಮವಾದುದು. ಈ ದೇವತೆಗಳೆಲ್ಲಾ ಮರ್ಹಾ ಆದೆ ಒಬ್ಬನೇ 
ಆತ್ಮನ ಅಂಗ ಪ್ರತ್ಕಂಗಗಳು ಎಂದಾಗ ಆ ಮಹಾನ್‌ ಆದ ಆತ್ಮನನ್ನು ಅವನ ಅಂಗಪ್ರತ್ಯಂಗ 
ಗಳೆಲ್ಲದರೊಡನೆ ಸ್ತುತಿಸಬೇಕೆಂಬ ಆಶೆ ಉದಿಸುವುದು ಸಹಜ. ವಿಶ್ವೇದೇವತೆಗಳ ಬಾವನೆ 
ಆ ಆಶೆಯನ್ನು ಸಫಲಪಡಿಸಿದೆ. ಆದ್ದರಿಂದಲೇ ಎಲ್ಲ ದೇವತೆಗಳೂ ನಮ್ಮಲ್ಲಿ ಅನುಗ್ರಹಿಸಲಿ 
ರಕ್ಷಿಸಲಿ ಎಂಬ ಬೇಡಿಕೆ ಬಂದಿದೆ. ಒಬ್ಬ ದೇವತೆಗಿಂತ ಮತ್ತೊಬ್ಬ ದೇವತೆ ಹೆಚ್ಚು ಅಥವಾ 
ಕಡಿಮೆ ಎಂಬ ಭಾವ ಇಲ್ಲಿಲ್ಲ. ಒಬ್ಬನೇ ಆತ್ಮನು ಅನಂತ ರೂಪಗಳಲ್ಲಿ ಮೆರೆದಿದ್ದಾನೆ. 
ಸಮಸ್ತರೂಪಗಳಿಂದಲೂ ಆ ದೇವನು ನಮಗೆ ಕಲ್ಕಾಣವನ್ನುಂಟುಮಾಡಲಿ ಎಂಬ ಪ್ರಾರ್ಥನೆ 
ಇಲ್ಲಿದೆ. ಕೆಳಗಿನ ಮಂತ್ರದಲ್ಲಿ ದೇವತೆಗಳನ್ನೆಲ್ಲಾ ಸೇರಿಸಿ ಸ್ತುತಿಸಿರುವುದನ್ನು ಕಾಣಬಹುದು: 

'ಅಗ್ನಿರಿಂದ್ರೋ ವರುಣೋ ಮಿತ್ರೋ ಅರ್ಯಮಾ 

ವಾಯುಃ ಪೂಷಾ ಸರಸ್ಪತೀ ಸಜೋಪಸ: | 

ಆದಿತ್ಕಾ ವಿಷ್ಣುರ್ಮರುತ: ಸ್ಪರ್ಬಹತ್‌ 

ಸೋಮೋ ರುದ್ರೋ ಅದಿತಿ: ಬ್ರಹ್ಮಣಸ್ವಶಿ' (10-65-1) 

ಖಗ್ವೇದದಲ್ಲಿ ಸುಮಾರು 40 ಸೂಕ್ತಗಳು ವಿಶ್ವೇದೇವತಾಕವಾಗಿದೆ. ದೇವತೆಗಳೆಲ್ಲರೂ 

ಯತವನ್ನು ರಕ್ಷಿಸುವವರು. ಸುಜಾತರು, ಐಶ್ವರ್ಯಯುತರು, ವಿಶ್ವವನ್ನು ಬೆಳಗಿ 
ಪವಿತ್ರಗೊಳಿಸುವವರು, ಮತ್ತು ಅನಭಿಭವನೀಯರು- 

'ಸ್ತುಷ ಉವೋ ಮಹ ಯತಸ್ಮ್ಥ ಗೋಪಾನ್‌`- (6-51-3) 
ವಿಶ್ಚೇದೇವತೆಗಳು ಎಂಥವರೆಂಬುದನ್ನು ಕೆಳಗಿನ ಮಂತ್ರದಲ್ಲಿ ಕಾಣಬಹುದು- 


೧೮೨ ವೈದಿಕ ಸಾಹಿತ್ಯ ಚರಿತ್ರೆ 


ರಿಶಾದಸಃ ಸತ್ತಕೀರದಬ್ಭಾನ್‌ 

ಮಹೋ ರಾಜ್ಞಃ ಸುವಸನಸ್ಮದಾತ್ಮನ್‌। 

ಯೂನಃ ಸುಕ್ತತ್ರಾನ್‌ ಕೃಯತೋ ದಿವೋನ್ಸನ್‌ 

ಆದಿತ್ಕಾನ್‌ ಯಾಮಿ ಅದಿತಿಂ ದುವೋಯು ॥ (6-51-4) 

'ಭಕ್ತರ ಹಿಂಸಕರನ್ನು ನಾಶಪಡಿಸುವವರೂ, ಸಜ್ಜನರ ಪಾಲಕರೂ, ಅಹಿಂಸಿತರೂ. 
ಮಹತ್ತಮರೂ, ರಾಜರಂತೆ ನಿಯಮಿಸುವವರೂ, ಮಂಗಳಮಯವಾದ ನಿವಾಸಗಳನ್ನು 
ಕೊಡುವವರೂ, ನಿತ್ಯ ಯವ್ವನಶಾಲಿಗಳೂ, ಮಹತ್ತರವಾದ ಬಲವುಳ್ಳವರೂ, ದ್ಕುಲೋಕದ 
ನಾಯಕರೂ, ಅದಿತಿಪುತ್ರರೂ ಆದ ಎಲ್ಲ ದೇವತೆಗಳನ್ನೂ ಅದಿತಿ ದೇವಿಯನ್ನೂ ಸಹ ನನ್ನ 
ಸೇವೆಯನ್ನು ಸ್ವೀಕರಿಸಲು ಬೇಡುತ್ತೇನೆ." 

ಈ ಮಂತ್ರದಲ್ಲಿ ದೇವತಾ ತತ್ತ್ವದ ಸ್ವರೂಪವನ್ನೇ ಸಂಗ್ರಹವಾಗಿ ಹೇಳಿದೆ. ಸರ್ವಾತಿ 
ಶಾಯಿತ್ವೆ ಮತ್ತು ಸರ್ವಶಕ್ತಿತ್ವವನ್ನು ಹೊಂದಿರುವಂತೆಯೇ ದೇವತೆ ಸರ್ವಸುಲಭವೂ ಆಗಿರು 
ವುದರಿಂದ ಮಾನವ ಮತ್ತು ದೇವತೆಯ ಸಂಬಂಧ ಸಾರ್ಥಕವಾಗುತ್ತದೆ. ದೇವತೆಯ ಸ್ವರೂಪ 
ಹಾಗೂ ಆ ದೇವತೆಗೂ ಮಾನವರಿಗೂ ಇರುವ ಸಂಬಂಧ-ಈ ಎರಡು ಅಂಶಗಳನ್ನೂ ಇಲ್ಲಿ 
ವಿವೇಚಿಸಿದೆ. 

ಮಾನವ ಮತ್ತು ದೇವರ ಸಂಬಂಧವನ್ನು ಇಲ್ಲಿ ಸೂಕ್ಮ ವಾಗಿಯೂ ನಿರ್ಧಾರಕವಾಗಿಯೂ 
ಹೇಳಿದೆ. ಮಾನವನ ಆಗು ಹೋಗುಗಳು ದೇವರ ಅಧೀನ, ಪಾಪ ಮಾಡುವವನಿಗೆ ಪಾಪದಿಂದ 
ಬಿಡುಗಡೆಯ ಅವಕಾಶವೇ ಇಲ್ಲದಿದ್ದರೆ ಅವನ ಉದ್ಧಾರದ ಪ್ರಶ್ನೆಯೇ ಏಳದು. ಆದರ 
ದೈವವಶಾತ್‌ ಹಾಗಿಲ್ಲ. ಅಜ್ಞಾನದ ಕಾರಣ ಪಾಪದ ಹಾದಿಯಲ್ಲಿ ಪಶ್ಚಾತ್ತಾಪಪಟ್ಟು ದೇವರಲ್ಲಿ 
ಕ್ಷಮೆ ಬೇಡಿದರೆ ದೇವರು ಅವನನ್ನು ಕ್ಷಮಿಸುತ್ತಾನೆ. ಮಾನವನನ್ನು ಕ್ಲಮಿಸುವುದರಲ್ಲಿಯೇ 
ದೇವರ ಮಹಾತ್ಮ್ಮಯ ಗುಟ್ಟಡಗಿದೆ. ಆದ್ದರಿಂದ ಆತನಲ್ಲಿ ಮಾಡಿದ ನಮಸ್ಕಾರಕ್ಕೆ ಮಹತ್ವ 
ಇದೆ. ಈ ಅಂಶವನ್ನು ಕೆಳಗಿನ ಮಂತ್ರದಲ್ಲಿ ಕಾಣಬಹುದು: 

'ನಮ ಇದುಗ್ರಂ ನಮ ಆ ವಿವಾಸೇ 

ನಮೋ ದಾಧಾರ ಪೃಥಿವೀಮುತ ದ್ಕಾಮ್‌ | 

ನಮೋ ದೇವೇಭ್ಕೋ ನಮ ಈಶ ಏಷಾಂ 

ಕೃತಂ ಚಿದೇನೋ ನಮಸಾ ವಿವಾಸೇ ॥' (6-5-18) 

'ನಮಸ್ಕಾರವೇ ಸರ್ವೋತ್ಸಷ್ಟವಾದುದು. ಆದ್ದರಿಂದ ನಮಸ್ಕಾರವನ್ನು ನಾನು 
ಸೇವಿಸುತ್ತೇನೆ. ನಮಸ್ಕಾರವೇ ಪೃಥಿವೀಲೋಕವನ್ನೂ ದ್ಕುಲೋಕವನ್ನೂ ದರಿಸಿ ನಿಲ್ಲಿಸಿದೆ. 
ಆದ್ದರಿಂದ ದೇವತೆಗಳಿಗೆ ಇಂಥ ನಮಸ್ಕಾರವನ್ನರ್ಪಿಸುತ್ತೇನೆ. ದೇವತೆಗಳು ನಮಸ್ಕಾರಕ್ಕೆ 
ವಶರಾಗುತ್ತಾರೆ. ನಮಸ್ಕಾರದಿಂದ ನಾನು ಮಾಡಿದ ಪಾಪವನ್ನು ಹೋಗಲಾಡಿಸಿಕೊಳ್ಳುತ್ತೇನೆ.' 

ಇಂಥ ದೃಢನಿಶ್ಚಯವನ್ನು ಹೊಂದಿ ಭಗವತ್ಪರನಾದವನು ತನಗೆ ಬೇಕಾದ ಐಹಿಕ 
ಹಾಗೂ ಆಮುಷ್ಮಿಕವಾದ ಸಂಪತ್ತನ್ನು ಆ ದೇವರಿಂದಲೇ ಬೇಡುತ್ತಾನೆ. 
ಪಾಪರಹಿತವಾದ ಹಾದಿಯಲ್ಲಿ ನಡೆದು ಸುಖವನ್ನು ಹೊಂದಲು ಬಯಸುತ್ತಾನೆ-(6- 
51-16). ಮನಸ್ಸು ಸನ್ಮಾರ್ಗಗಾಮಿ ಯಾಗಲಿ-'ಸುಮನಸಃ ಸ್ಕಾಮ' (6-52-5) ಎಂದು 
ಬೇಡುತ್ತಾನೆ. 

ವಿಶ್ವೇದೇವತೆಗಳ ಸೂಕ್ತಗಳಲ್ಲಿ ಭಗವತ್ಸ್ಪೃರೂಪವನ್ನು ನಿರೂಪಿಸಿ ಅವರಿಂದ 
ರಕ್ಷಣೆಯನ್ನು ಬೇಡಿದ್ದಾರೆ ಹೀಗೆ- 


ಸಂಹಿತೆಗಳು ೧೮೩ 

'ಯೇ ದೇವಾನಾಂ ಯಜ್ಞಿಯಾ ಯಜ್ಞಿಯಾನಾಂ 

ಮನೋರ್ಯಜತ್ರಾ ಅಮೃತಾ ಯತಜ್ಞಾ: | 

ತೇ ನೋ ರಾಸಂತಾಮುರುಗಾಯಮದ್ಕ 

ಯೂಯಂ ಪಾತ ಸ್ವಸ್ತಿಭಿಃ ಸದಾ ನಃ |" (7-35-15) 

'ಯಜನೀಯರಾದ ದೇವತೆಗಳಿಗೂ ಪೂಜ್ಕರಾದವರೂ, ಪ್ರಜಾಪ್ರತಿಯಿಂದಲೂ 

ಪೂಜಿಸಲ್ಪಡಬೇಕಾದವರೂ ಆದ ಅಮೃತರೂ ಯತಜ್ಞರೂ ಆದ ಯಾವ ದೇವತೆಗಳಿದ್ದಾರೆಯೋ 
ಅವರು ಎಲ್ಲರೂ ಇಂದು ನಮಗೆ ಬಹು ಕೀರ್ತಿಯನ್ನು ಕೊಡಲಿ. ನೀವೆಲ್ಲರೂ ಯಾವಾಗಲೂ 
ನಮಗೆ ಮಂಗಳವನ್ನುಂಟುಮಾಡಿ ನಮ್ಮನ್ನು ಕಾಪಾಡಿ.' 


ಇತರ ದೇವತೆಗಳು 
ಬುಗ್ನೇದದಲ್ಲಿ ಕೆಲವು ಗುಣಗಳನ್ನು ರೂಪಣಮಾಡಿ ದೇವತೆಗಳಂತೆಯೇ ಸ್ತುತಿಸಿದ್ದಾರೆ. 
ಇಂದ್ರನ ಕೋಪ ಮನ್ಮುಸೂಕ್ತದಲ್ಲಿ ಸ್ತುತವಾಗಿದೆ (10-83, 84). ಮನ್ಮುದೇವತೆಯನ್ನು 
ಬಗೆಬಗೆಯಾಗಿ ಇಲ್ಲಿ ಸ್ತುತಿಸಿದೆ. 'ಮನ್ಮುವೇ ಇಂದ್ರ ; ಸರ್ವದೇವತೆಗಳೂ ಮನ್ಮುವೇ ; 
ಮನ್ಯುವೇ ಹೋತ್ಯ, ಜಾತವೇದ ಮತ್ತು ವರುಣ, ಮಾನವ ಕುಲದಲ್ಲಿ ಜನಿಸಿದ ಪ್ರಜೆಗಳೆಲ್ಲರೂ 
ಮನ್ಶುವನ್ನೇ ಸ್ತುತಿಸುತ್ತಾರೆ. ಎಲೈ ಮನ್ಮುವೇ ತಪಸ್‌ ದೇವತೆಯೊಡಗೂಡಿದ ನೀನು 
ಸುಪ್ರೀತನಾಗಿ ನಮ್ಮನ್ನು ರಕ್ಷಿಸು' ಎಂದು ಕೆಳಗಿನ ಮಂತ್ರದಲ್ಲಿ ಸ್ತುತಿಸಿದೆ: 
'ಮನ್ಮುರಿಂದ್ರೋ ಮನ್ಮುರೇವಾಸ ದೇವೋ 
ಮನ್ಮುರ್ಹೋತಾ ವರುಣೋ ಜಾತವೇದಾಃ | 
ಮನ್ಶ್ಮುಂ ವಿಶ ಈಳತೇ ಮಾನುರ್ಷೀಯಾಃ 
ಪಾಹಿ ನೋ ಮನ್ಮೋ ತಪಸಾ ಸಜೋಷ: ॥' (10-83-2) 
ಶ್ರದ್ಧೆಯನ್ನು ಒಂದು ಸೂಕ್ತದಲ್ಲಿ ಸುಂದರವಾಗಿ ಸ್ತುತಿಸಿದ. 'ಶ್ರದ್ಧೆಯಿಂದಲೇ 
ಅಗ್ನೀಂಧನವೂ ಹೋಮಾದಿಗಳೂ ನಡೆಯುತ್ತವೆ. ಐಶ್ಚರ್ಯಪ್ರಾಪ್ತಿ ಶ್ರದ್ಧೆಯಿಂದಲೇ' ಎಂಬ 
ಭಾವವನ್ನು ಕೆಳಗಿನ ಮಂತ್ರದಲ್ಲಿ ಕಾಣಬಹುದು: 
'ಶ್ರದ್ಧಯಾಗ್ನಿ: ಸಮಿಧ್ಯತೇ 
ಶ್ರದ್ಧಯಾ ಹೂಯತೇ ಹವಿ: | 
ಶ್ರದ್ಧಾಂ ಭಗಸ್ಮ ಮೂರ್ಧನಿ 
ವಚಸಾ ವೇದಯಾಮಸಿ | (10-151-1) 
'ಎಲೆ ಶ್ರದ್ಧಾ ದೇವಿಯೇ ಈ ಲೋಕದಲ್ಲಿ ಕರ್ಮವಂತರಾಗಲು ನಾವು ಶ್ರದ್ಧೆಯನ್ನು 
ಹೊಂದುವಂತೆ ಅನುಗ್ರಹಿಸು- 
'ಶ್ರದ್ಧೇ ಶ್ರದ್ಧಾಪಯೇಹ ನಃ' (10-15-5) ಎಂದು ಬೇಡಿದ್ದಾರೆ. 
ಬುಗ್ಬೇದದಲ್ಲಿ ಅನೇಕ ಸ್ತ್ರೀ ದೇವತೆಗಳನ್ನೂ ಸ್ತುತಿಸಿದ್ದಾರೆ. ಇವರಲ್ಲಿ ಉಷೆ, ರಾತ್ರಿ, 
ಸರಸ್ವತಿ, ಪೃಥಿವೀ ಮೊದಲಾದವರು ಮುಖ್ಯರಾದವರು. ಇವರಲ್ಲಿ ಉಷೆ. ಸರಸ್ಪತೀ ಮತ್ತು 
ಪೃಥಿವೀ ದೇವತೆಗಳ ಸ್ವರೂಪವನ್ನು ಬೇರೆ ಕಡೆ ವಿವರಿಸಿದೆ. ಆದ್ದರಿಂದ ರಾತ್ರಿ ದೇವತೆಯ 
ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸಬಹುದು. 
ಉಷೆಯಂತೆ ರಾತ್ರಿಯೂ ನಭೋಜಾತೆ. ಇವಳು ಕತ್ತಲೆಯಲ್ಲ. ಆದರೆ ನಕ್ಕ ತ್ರ 
ಮಂಡಲದಿಂದ ದೀಪ್ತಕಾದ ರಾತ್ರಿ ದೇವತೆ ಅಸಂಖ್ಯವಾದ ತಾರೆಗಳಿಂದ ರುಗ ರುಗಿಸುವ 


೧೮೪ ವೈದಿಕ ಸಾಹಿತ್ಯ ಚರಿತ್ರ 


ನಭೋಮಂಡಲದಿಂದಿವಳು ಬೆಳಗುತ್ತಿದ್ದಾಳೆ. ಕಣಿವೆಗಳನ್ನೂ ಪರ್ವತಗಳನ್ನೂ ತನ್ನ 
ದೀಪ್ತಿಯಿಂದ ಇವಳು ತುಂಬುತ್ತಾಳೆ ಮತ್ತು ಕತ್ತಲೆಯನ್ನು ಕತ್ತರಿಸುತ್ತಾಳೆ- 

'ಜ್ಯೋತಿಷಾ ಬಾಧತೇ ತಮಃ' (10-127-2). ರಾತ್ರಿದೇವಿ ಬಂದಾಗ ಮನುಷ್ಯರು ತಮ್ಮ 
ತಮ್ಮ ಮನೆಗಳಿಗೆ ಹಿಂದಿರುಗುತ್ತಾರೆ, ಹಕ್ಕಿಗಳು ಗೂಡುಗಳನ್ನು ಸೇರುವಂತೆ- 

ಸಾ ನೋ ಅದೃಯಸ್ಕಾವಯಂ 
ನಿ ತೇ ಯಾಮನ್ನವಿಕ್ಷ್ಮಹಿ | 
ವೃಕ್ಷೇನ ವಸತಿಂ ವಯಃ ॥' (10-127-4) 

ಎಲ್ಲ ಪ್ರಾಣಿಜಾತಗಳೂ ತಮ್ಮ ತಮ್ಮ ಜಾಗಗಳಿಗೆ ಹೋಗುತ್ತವೆ ರಾಶ್ರಿಯಲ್ಲಿ. ಎಲ್ಲರೂ 
ವಿಶ್ರಾಂತಿ ಹೊಂದುತ್ತಾರೆ. ಹೀಗೆ ಮನುಷ್ಯರಿಗೂ, ಪ್ರಾಣಿಗಳಿಗೂ ವಿಶ್ರಾಂತಿಯಿತ್ತು ರಾತ್ರಿ 
ದೇವಿಯು ಸಂರಕ್ಷಿಸುತ್ತಾಳೆ. 

ವಾಕ್‌ ದೇವತೆಯನ್ನು ಒಂದು ಸೂಕ್ತದಲ್ಲಿ ಸ್ತೋತ್ರಮಾಡಿದೆ. ತನ್ನನ್ನೇ ದೇವತೆ ಈ 
ಸೂಕ್ತದಲ್ಲಿ ವರ್ಣಿಸಿಕೊಂಡಿದ್ದಾಳೆ. ವಾಗ್ದೇವತೆ ಎಲ್ಲ ದೇವತೆಗಳ ಸ್ವರೂಪದಲ್ಲಿದ್ದಾಳೆ. 
ಎಲ್ಲ ದೇವತೆಗಳಿಗೂ ಆಧಾರವಾಗಿದ್ದಾಳೆ. ಮಿತ್ರಾವರುಣ, ಇಂದ್ರಾಗ್ನೀ, ಅಶ್ಚಿನೀದೇವತೆಗಳು 
ಮೊದಲಾದ ದೇವತೆಗಳಿಗೂ ಇವಳು ಆಧಾರವಾಗಿದ್ದಾಳೆ- 

'ಅಹಂ ಮಿತ್ರಾವರುಣೋಭಾ ಬಿಭರ್ಮಹಮಿಂದ್ರಾಗ್ನೀ ಅಹಮಶ್ಚಿನೋಭಾ |' (10-125-1) 

ಹವಿಸ್ಸಮರ್ಪಣ ಮಾಡುವವರಿಗೆ ಧನವನ್ನು ಕರುಣಿಸುವವಳೂ ಇವಳೇ. 'ಸರ್ವ 
ಜಗತ್ತಿಗೂ ನಾನು ಈಶ್ವರೀ; ಧನವನ್ನು ಕರುಣಿಸುವವಳೂ ನಾನೇ; ಪರಬ್ರಹ್ಮ ವಸ್ತುವನ್ನು 
ಸಾಕ್ಷಾತ್ಕರಿಸಿಕೊಡುವಳು ನಾನು. ನಾನೇ ಪೂಜ್ಮರಲ್ಲಿ ಮೊದಲಿಗಳು. ಬಹು ಭಾವದಿಂದ 
ಪ್ರಪಂಚಾತ್ಮನಾ ಇರುವವಳೂ, ಅನೇಕ ಪ್ರಾಣಿಗಳಲ್ಲಿ ಜೀವಭಾವದಿಂದ ಪ್ರವೇಶಿಸಿದವಳೂ 
ಆಗಿ ಈ ರೀತಿ ವೈಶ್ವರೂಪದಿಂದ ಇರುವ ನನ್ನನ್ನು ಅನೇಕ ಕಡೆಗಳಲ್ಲಿ ದೇವತೆಗಳು ಸೇವಿಸುವರು" 
ಎಂದು (ಕೆಳಗಿನ ಮಂತ್ರದಲ್ಲಿ) ಹೇಳಿದ್ದಾಳೆ: 

"ಅಹಂ ರಾಷ್ಟ್ರೀ ಸಂಗಮನೀ ವಸೂನಾಂ 
ಚಿಕಿತುಷೀ ಪ್ರಥಮಾ ಯಜ್ಞಯಾನಂ | 
ತಾಂ ಮಾ ದೇವಾ ವೃದಧುಃ ಪುರುತ್ರಾ 
ಭೂರಿಸ್ಥಾತ್ರಾಂ ಭೂರ್ಯಾವೇಶಯಂತೀಮ್‌ |” (10-125-3) 

ಭಗವಂತನಲ್ಲಿ ಶ್ರದ್ಧೆ ಇಲ್ಲದವರ ವಿರುದ್ಧ ರುದ್ರನ ಬಿಲ್ಲನ್ನು ಇವಳೇ ಹೆದೆಯೇರಿಸುವಳು. 
'ಅಹಂ ರುದ್ರಸ್ಯ ಧನುರಾತನೋಮಿ ಬ್ರಹ್ಮ ದ್ವಿಷೇ' (10-125-6). 

'ಹೇಗೆ ವಾಯು ಸ್ವಯಂ ಬೀಸುವುದೋ ಹಾಗೆ ನಾನೇ ಮತ್ತೊಬ್ಬರಿಂದ ಅನಧಿಷ್ಠಿತಳಾಗಿ 
ಸರ್ವಭೂತಜಾತಕಗಳ ಕಾರ್ಯಗಳನ್ನೂ ಕಾರಣರೂಪದಿಂದ ಉತ್ಪಾದಿಸುವವಳಾಗಿದ್ದೇನೆ' 
ಎಂಬ ಭಾವ ಇಲ್ಲಿದೆ- 

'ಆಹಮೇವ ವಾತ ಇವ ಪ್ರವಾಮಿ 
ಆರಭಮಾಣಾ ಭುವನಾನಿ ವಿಶ್ವಾ | (10-125-8) 
ಹೀಗೆ ವಾಗ್ದೇವತೆಯ ಪರಸ್ಪರೂಪದ ಸ್ತೋತ್ರವೂ ಇಲ್ಲಿದೆ. 

ಧಿಷಣಾ ಎಂಬ ದೇವತೆಯು ಸಮೃದ್ಧಿಯನ್ನು ಕರುಣಿಸುವ ದೇವತೆ ಎಂದು ಸ್ತುತಿಸಲಾಗಿದೆ. 
ಹಾಗೆಯೇ ಇಳಾ, ಈಡಾ ಮುಂತಾದ ದೇವತೆಗಳ ಸ್ತುತಿಯೂ ಇಲ್ಲಿದೆ. 


ಸಂಹಿತೆಗಳು ೧೮೫ 


ಇತರ ದೇವತೆಗಳಲ್ಲಿ ಧಾತೃ. ತೃಷ್ಟೃ, ವಿಶ್ವಕರ್ಮ ಮತ್ತು ಪ್ರಜಾಪತಿ ದೇವತೆಗಳು 
ಮುಖ್ಯರಾದವರು. ದೇವತಾದೃಂದೃಗಳನ್ನೂ ಅನೇಕವಾಗಿ ಇಲ್ಲಿ ಕಾಣುತ್ತೇವೆ. ದ್ಯಾವಾ 
ಪೃಥಿವೀ, ಇಂದ್ರಾವರುಣಾ, ಸೋಮಾಪೂಷನ್‌ ಮುಂತಾದ ರೀತಿಯಲ್ಲಿ ದೇವತೆಗಳಿಬ್ಬರನ್ನು 
ಒಟ್ಟಿಗೆ ಒಂದೇ ಸೂಕ್ತದಲ್ಲಿ ಸ್ತುತಿಸಿದೆ. ಇದಲ್ಲದೆ ಅನೇಕ ದೇವತಾಗಣಗಳ ಸ್ತುತಿಯೂ 
ಬರುತ್ತದೆ. ಇಂಥ ಗಣಗಳಲ್ಲಿ ಪ್ರಧಾನವಾದವು ವಸುಗಳ ಮತ್ತು ಆದಿತ್ಮರ ಗಣಗಳು. 
ಬಭುಗಳು ಮೂವರು. ಅವರ ಹೆಸರುಗಳು ಖಭುಕ್ನನ್‌, ಪಾಜ ಮತ್ತು ವಿಭ್ವನ್‌. ಈ 
ಗಣವನ್ನು ಅನೇಕ ಕಡೆ ಸ್ತುತಿಸಿದ್ದಾರೆ. ಹೀಗೆ ಯಗ್ವೇದ ಸಂಹಿತೆಯಲ್ಲಿ ಅನೇಕ ದೇವತೆ 
ಗಳನ್ನು ಬೇರೆ ಬೇರೆಯಾಗಿಯೂ ಒಟ್ಟೊಟ್ಟಾಗಿಯೂ ಸ್ತುತಿಸಿರುವುದನ್ನು ನಾವು ನೋಡು 
ತ್ತೇವೆ. 
ಭಾರತ ದೇಶದಲ್ಲಿ ಪರಮ ಪವಿತ್ರವೆಂದು ಪೂಜಿಸಲ್ಪಡುವ ಗೋಮಾತೆಯನ್ನು ಬಹಳ 
ಹಿಂದಿನ ಕಾಲದಿಂದಲೂ ಪೂಜಿಸಿ ಸ್ತುತಿಸಿದ್ದಾರೆ. ಯಗ್ವೇದದಲ್ಲಿ ಬಂದಿರುವ ಗೋಸೂಕ್ತ 
ಬಹಳ ಸುಂದರವಾಗಿದೆ. ದೇವತೆಗಳನ್ನು ಕುರಿತು ಬೇಡುವಾಗ ಗೋಧನವನ್ನು ಅಧಿಕವಾಗಿ 
ಬೇಡಿರುವುದನ್ನು ಅಲ್ಲಿ ನಾವು ಕಾಣಬಹುದು. ಪಶುಪಾಲನೆ ಅವರ ಮುಖ್ಯವೃತ್ತಿಯಾಗಿತ್ತು. 
ಬುಷಿಗಳ ಯಾಗಾದಿಗಳ ನಿರ್ವಾಹಕ್ಕೆ ಪಶುಸಮೃದ್ಧಿ ಆವಶೃಕವಾಗಿತ್ತು. ಅನೇಕ ಕಡೆ ಜುಗ್ಗೇದ 
ಸಂಹಿತೆಯಲ್ಲಿ ಹಸು, ಕರು, ಕೊಟ್ಟಿಗೆ ಮೊದಲಾದವುಗಳಿಗೆ ಸಂಬಂಧಿಸಿದ ಉಪಮಾನಗಳು 
ಬಂದಿವೆ. ಪೂಜ್ಕಳಾದ ಗೋಮಾತೆಯ ಸ್ತುತಿ ಆ ಕಾರಣದಿಂದಲೇ ವಿಶಿಷ್ಟವಾದ ಮಹತ್ವವನ್ನು 
ಹೊಂದಿದೆ. ಗೋಮಾತೆಯ ಸ್ತುತಿಯೊಂದನ್ನು ಇಲ್ಲಿ ಉದ್ದರಿಸಿದೆ: 

'ಆಗಾವೋ ಅಗ್ಮನ್ನುತ ಭದ್ರಮಕ್ರನ್‌ 

ಸೀದಂತು ಗೋಷ್ಮೇ ರಣಯಂತ್ರೃಸ್ಮೇ | 

ಪ್ರಜಾವತೀಃ ಪುರುರೂಪಾ ಇಹ ಸ್ಕುಃ 

ಇಂದ್ರಾಯ ಪೂರ್ವೀರುಷಸೋ ದುಹಾನಾಃ ॥ (6-28-1) 
'ನ ತಾನಶಂತಿ ನದಭಾತಿ ತಸ್ಕರೋ 

ನಾಸಾಮಮಿತ್ರೋ ವ್ಯಥಿರಾ ದಧರ್ಷತಿ | 

ದೇವಂಶ್ಚ ಯಾಭಿರ್ಯಜತೇ ದದಾತಿ ಚ 
ಜ್ಕೋಗಿತ್ತಾಭಿ: ಸಚತೇ ಗೋಪತಿ:ಸಹ ॥/ (6-28-3) 
ಗಾವೋ ಭಗೋ ಗಾವ ಇಂದ್ರೋ ಮೇ ಅಚ್ಛಾನ್‌ 
ಗಾವಃ ಸೋಮಸ್ಯ ಪ್ರಥಮಸ್ಕ ಭಕ್ಷ: | 

ಇಮಾ ಯಾ ಗಾವಃ ಸಜನಾಸ ಇಂದ್ರಃ 
ಇಚ್ಛಾಮೀದ್ವದಾ ಮನಸಾಚಿದಿಂದ್ರಮ್‌ ॥ (6-28-5) 
'ಪ್ರಜಾವತೀಃ ಸೂಯವಸೂ ರಿಶಂತೀಃ ॥ 

ಶುದ್ಧಾ ಅಪಃ ಸುಪ್ರಪಾಣೇ ಪಿಬಂತಿ: | 

ಮಾವಸ್ತೇನ ಈಶತ ಮಾಘಶಂಸ: 

ಪರಿವೋ ಹೇತೀ ರುದ್ರಸ್ಮ ವೃಜ್ಯಾಃ | (6-28-7) 

'ಗೋವುಗಳು ನಮ್ಮ ಗೃಹಕ್ಕೆ ಬರಲಿ ; ನಮಗೆ ಮಂಗಳವನ್ನುಂಟುಮಾಡಲಿ ; ನಮ್ಮ 
ಮನೆಯ ಕೊಟ್ಟಿಗೆಯಲ್ಲಿ ಮಲಗಲಿ; ನಮಗೆ ಸಂತಸವೀಯಲಿ ; ನಾನಾ ವರ್ಣದ ಗೋವುಗಳು 
ತಮ್ಮ ತಮ್ಮ ಕರುಗಳಿಂದ ಕೂಡಿದ್ದು ಇಂದ್ರನಿಗೋಸ್ಕರ ಉಷುಕಾಲದಲ್ಲಿಯೇ ಸಮೃದ್ಧಿಯಾಗಿ 
ಹಾಲು ಕರೆಯಲಿ.' 


Ree ವೈದಿಕ ಸಾಹಿತ್ಯ ಚರಿತ್ರೆ 


'ಪಶುಗಳು ನಾಶಹೊಂದದಿರಲಿ. ಕಳ್ಳರು ಅವುಗಳನ್ನು ಹಿಂಸಿಸದಿರಲಿ. ಶತ್ರುಗಳ 
ಆಯುಧಗಳಿಂದ ಅವುಗಳ ಮೇಲೆ ಆಕ್ರಮಣವಾಗದಿರಲಿ. ಯಾವ ಗೋವುಗಳಿಂದ ಇಂದ್ರಾದಿ 
ದೇವತೆಗಳನ್ನುದ್ದೇಶಿಸಿ ಯಾಗಮಾಡುವರೋ ಅಂಥ ಗೋಪತಿಗಳೂ ಇಂದ್ರನಿಗಾಗಿ ಹಾಲು 
ಕರೆಯುವ ಹಸುಗಳೂ ಚಿರಕಾಲ ಕೂಡಿರುವಂತಾಗಲಿ.' 

'ಪಶುಗಳೇ ನನಗೆ ಧನ ; ಇಂದ್ರನು ನನಗೆ ಗೋಧನವನ್ನೇ ಕೊಡಲಿ; ಇವುಗಳೊಡನೆ 
(ಆಜ್ಮಾದಿಗಳೊಡನೆ) ಸೋಮ ಸಂಸರ್ಗವಾಗಲಿ. ಎಲೈ ಜನರೇ, ಇಂಥ ಹಸುಗಳೇ ನನಗೆ 
ಇಂದ್ರನೂ ಆಗಿವೆ (ಇಂದ್ರನಿಗೆ ಸಂತೋಷವುಂಟುಮಾಡುವುದರಿಂದ) ; ಇಂಥ ಇಂದ್ರನನ್ನು 
ಶ್ರದ್ದಾಯುಕ್ತವಾದ ಮನಸ್ಸಿನಿಂದ ಪೂಜಿಸಲಿಚ್ಛಿಸುವೆನು.' 

'ಎಲೈ ಪಶುಗಳೇ, ನೀವು ಕರುಗಳಿಂದ ಕೂಡಿರಿ. ಪುಷ್ಟಿಕರವಾದ ತೃಣಾದಿಗಳನ್ನು 
ಭುಜಿಸುತ್ತಾ, ಸುಖವಾಗಿ ಇಳಿಯಬಹುದಾದ ತಟಾಕಗಳಲ್ಲಿ ನಿರ್ಮಲವಾದ ನೀರನ್ನು 
ಕುಡಿಯುವವರಾಗಿರಿ. ನಿಮ್ಮನ್ನು ಕಳ್ಳಕಾಕರು ಹಿಂಸಿಸದಿರಲಿ. ಮ್ಮಘ್ರಾದಿ ಶತ್ರುಗಳೂ ನಿಮ್ಮನ್ನು 
ಹಿಂಸಿಸದೆ ಇರಲಿ. ರುದ್ರನ ಆಯುಧವೂ ನಿಮ್ಮನ್ನು ಮುಟ್ಟದಿರಲಿ.' 

ಯಗ್ವೇದದಲ್ಲಿ ಲೌಕಿಕ ವಿಷಯ 

ಆಧುನಿಕ ವಿಮರ್ಶಕರ ಅಭಿಪ್ರಾಯದಂತೆ ಬುಕ್ಸಂಹಿತೆಯಲ್ಲಿ ಇರುವ ಸೂಕ್ತಗಳನ್ನು 
ಸ್ಥೂಲವಾಗಿ ಎರಡು ವಿಭಾಗಮಾಡಬಹುದು-ಧಾರ್ಮಿಕ ವಿಷಯಗಳನ್ನು ಕುರಿತವು, ಲೌಕಿಕ 
ವಿಚಾರಗಳನ್ನು ವಿವೇಚಿಸುವುವು ಎಂದು. ಅನೇಕಾನೇಕ ದೇವತೆಗಳನ್ನು ಕುರಿತ ಸ್ತೋತ್ರ ಸಮೂಹ 
ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಪರಿಪಕ್ಚವೂ ಭಕ್ತಿನಮ್ರವೂ ಆದ ಯಷಿಷೃದಯವನ್ನವು 
ಪ್ರತಿಬಿಂಬಿಸುತ್ತವೆ. ಯಗ್ವೇದದ ದರ್ಶನ, ಧರ್ಮ, ದೇವತಾಸ್ಪರೂಪ, ಉನ್ನತಾದರ್ಶಗಳು, 
ಸಾಧನಾನುಷ್ಠ್ಮುನಗಳು ಮೊದಲಾದುವುಗಳನ್ನು ಅವು ತಿಳಿಸಿಕೊಡುತ್ತವೆ. ಮತ್ತೊಂದು ಬಗೆಯ 
ಸೂಕ್ತಗಳು ಲೌಕಿಕ ವಿಚಾರಗಳನೇಕವನ್ನು ಪ್ರತಿಪಾದಿಸುತ್ತವೆ. ಇವುಗಳಿಂದ ಅಂದಿನ ಸಾಮಾಜಿಕ 
ಜೀವನದ ಪರಿಚಯವಾಗುತ್ತದೆ. ಈ ಲೌಕಿಕ ವಿಚಾರಗಳ ಗುಂಪಿಗೆ ಕೆಳಗಿನ ಸೂಕ್ತಗಳನ್ನು 
ಸೇರಿಸಬಹುದು : 


೧. ದಾನಸ್ತುತಿಗಳು ೨. ಮಂಡೂಕ ಸೂಕ್ತ 

೩ ಔರ್ಧ್ವದೈಹಿಕ ಸೂಕ್ತಗಳು ೪. ಅಕ್ಷಸೂಕ್ತ 

೫. ಸಂವಾದ ಸೂಕ್ತಗಳು ೬. ವಿವಾಹ ಸೂಕ್ತ 

೭. ಐತಿಹಾಸಿಕ ಸೂಕ್ತಗಳು ೮. ಅಭಿಚಾರಕ ಸೂಕ್ತಗಳು 
೯. ಬ್ರಹ್ಮೋದ್ಮಗಳು 


'ಯಗ್ವೇದದ ಮಂತ್ರಗಳು ಹೇಗೆ ಬಗೆಬಗೆಯಾಗಿವೆಯೆಂಬುದನ್ನು ಯಾಸ್ಕರು ತಮ್ಮ 
ನಿರುಕ್ತದಲ್ಲಿ ಪ್ರಸ್ತಾಪಿಸುತ್ತಾ ಸ್ತುತಿ, ಆಶೀರ್ವಾದ, ಶಪಥ, ಅಭಿಶಾಪ, ನಿಂದೆ, ಪರಿದೇವನೆ, 
ಆಚಿಖ್ಕ್ಮಾಸಾ ಮೊದಲಾದುವೆಲ್ಲಾ ಮಂತ್ರದರ್ಶನ ಪ್ರಕರಣಗಳೆಂದು ವಿವರಿಸುತ್ತಾರೆ. 
ಬೃಹದ್ದೇವತೆಯಲ್ಲಿಯೂ ಈ ವಿಚಾರದ ಪ್ರಸ್ತಾಪವಿದೆ. 

'ಮಂತ್ರಾ ನಾನಾಪ್ರಕಾರ ಸ್ಕು: ದೃಷ್ಟಾಯೇ ಮಂತ್ರದರ್ಶಿಭಿಃ | 
ಸ್ತುತ್ಕಾಚೈವ ವಿಭೂತ್ಮಾಚ ಪ್ರಭಾವಾದ್ದೇವತಾತ್ಮನಃ ॥ 
ಸ್ತುತಿಃ ಪ್ರಶಂಸಾ ನಿಂದಾಚ ಸಂಶಯಃ ಪರಿದೇವನಾ | 


ಸಂಹಿತೆಗಳು ೧೮೭ 


ಸ್ಪೃಹಾಶೀಃ ಕತ್ತನಾ ಯಾಂಛಾ ಪ್ರಶ್ನ: ಪ್ರೈಷಃ ಪ್ರವಲ್ಲಿಕಾ ॥ 
ನಿಯೋಗಶ್ಚಾನುಯೋಗಶ್ಟ ಶ್ಲಾಘಾ ವಿಲಪಿತಂ ಚ ಯತ್‌ | 
ಆಚಿಖ್ಯಾಸಾಥ ಸಂಲಾಪಃ ಪವಿತ್ರಾಖ್ಳಾನಮೇವ ಚ ॥ 
ಆಹನಸ್ಕಾ ನಮಸ್ಕಾರಃ ಪ್ರತಿರಾಧಸ್ತಧೈೆವಚ 
ಸಂಕಲ್ಪಶ್ಚ ಪ್ರಲಾಪಶ್ಚ ಪ್ರತಿವಾಕ್ಕಂ ತಥೈವಚ ॥ 
ಪ್ರತಿಷೋಧೋಪದೇಶೌಚ ಪ್ರಮಾದಾಪಹ್ನವೌಚಹ | 
ಉಪಪ್ರೈಷಶ್ಚ ಯಃ ಪ್ರೋಕ್ತ: ಸಂಜ್ವರೋ ಯಶ್ಚ ವಿಸ್ಮಯ: ॥ 
ಆಕ್ರೋಶೋಬಿಷ್ಟವಶ್ವೈವ ಕ್ಷೇಪಃ ಶಾಪಸ್ತಥೈವಚೆ |' 
(ಬೃಹದ್ದೇವತೆ 1-34 ರಿಂದ 1-39) 
ಮಂತ್ರರಾಶಿ ಅಖಂಡ ಮತ್ತು ಅಪಾರ. ಇದರ ಅಭಿವ್ಯಕ್ತಿಗೆ ಭಾವವೈವಿಧ್ಧ ಸಾರಣ. 
ಬಭುಷಿಗಳ ಅನುಭವ ಅನಂತವಾದುದು. ಆ ಅನುಭವಕ್ಕನುಗುಣವಾಗಿ ಮಂತ್ರಾಭಿವೃಕ್ತಿ. 
ಹೀಗಾಗಿ ಸ್ತುತಿಯಿರುವಂತೆ ಆಶೀರ್ವಾದವೂ ಇದೆ, ಸಂಕೆಲ್ಪವೂ ಇದೆ, ಪ್ರಲಾಪವೂ ಇದೆ, 
ಶಾಪವೂ ಇದೆ, ಸಂಶಯವೂ ಇದೆ. ಮನೋರಾಜ್ಯ್ಕ, ಭಾವನಾರಾಜ್ಕ ವಿಶ್ವದಷ್ಟು ವಿಸ್ತಾರ 
ವಾಗಿರುವುದರಿಂದ ಮಂತ್ರಗಳೂ ಅವುಗಳಿಗನುಗುಣವಾಗಿ ವಿಶ್ವಪ್ರಕಾರಗಳಾಗಿವೆ. ಹೀಗೆ 
ಯಾಸ್ಕರೂ ಶೌನಕರೂ ಮಂತ್ರವೈವಿಧ್ಯವನ್ನು ಕುರಿತು ಪ್ರಸ್ತಾಪಿಸಿದ್ದಾರೆ. ಆಧುನಿಕ ವಿಮರ್ಶಕರು 
ಈ ಮೂಲ ಸೂತ್ರವನ್ನಂಗೀಕರಿಸಿದರೂ ವೇದಮಂತ್ರಗಳು ಯಷಿಗಳ ಕೃತಿಗಳೆಂದು ನಂಬುವ 
ಕಾರಣ ಅನೇಕಾನೇಕ ವಿಷಯಗಳನ್ನು ಕುರಿತು ಯುಷಿಗಳು ಮಂತ್ರಗಳನ್ನು ರಚಿಸಿದ್ದಾರೆಂದೂ 
ಅವುಗಳೆಲ್ಲಾ ಇಲ್ಲಿವೆಯೆಂದೂ ಹೇಳಿದ್ದಾರೆ. 
ದಾನಸ್ತುತಿಗಳು : ಮೇಲೆ ಸೂಚಿಸಿದ ವಿಚಾರಗಳನ್ನೊಂದೊಂದನ್ನೂ ಈಗ ನಾವು 
ವಿವೇಚಿಸೋಣ, ಸಂಹಿತೆಯಲ್ಲಿ ಅನೇಕ ಕಡೆಗಳಲ್ಲಿ ರಾಜರುಗಳ ಹೆಸರುಗಳು, ವಂಶಾವಳಿಗಳು, 
ಅವರು ಮಾಡಿದ ದಾನದ ವಿವರಗಳು, ಅವರಿಂದ ದಾನ ಪಡೆದ ಯಷಿಗಳ ಹೆಸರು, ಕುಲ, 
ಗೋತ್ರಗಳು ಇವುಗಳನ್ನು ಒಳಗೊಂಡ ಮಂತ್ರಗಳಿವೆ. ಇಂಥ ಮಂತ್ರಗಳನ್ನು ದಾನಸ್ತುತಿಗಳೆಂದು 
ಕರೆಯುತ್ತಾರೆ. ಬಹಳ ಹಿಂದಿನ ಕಾಲದಿಂದಲೂ ದಾನ ಪರಮಧರ್ಮವಾಗಿತ್ತೆಂಬುದನ್ನು 
ಇವು ತೋರಿಸುತ್ತವೆ. 'ತ್ರಯೋಧರ್ಮಸ್ಕಂಧಾಃ' ಎಂದು ಉಪನಿಷತ್ತುಗಳು ದಾನ, ತಪಸ್ಸು 
ಮತ್ತು ಯಜ್ಞಗಳನ್ನು ಕೊಂಡಾಡಿವೆ. ಇವುಗಳಲ್ಲಿ ಒಂದಾದ ದಾನಕ್ಕೆ ಎಂಡಾ 
ಮಹತ್ವವಿತ್ತೆಂಬುದನ್ನು ಇವು ತೋರಿಸುತ್ತವೆ. ತಮಗೆ ಮಹತ್ತಮವಾದ ನಿಧಿಯನ್ನು 
ಉದಾರಿಗಳಾದ ರಾಜರುಗಳ ಮೂಲಕ ದಾನ ಮಾಡಿಸಿದ ದೇವತೆಯನ್ನು ಪ್ರಸಕ್ತಾನುಪ್ರಸಕ್ತವಾಗಿ 
ಇವೂ ಸ್ತುತಿಸುತ್ತವೆ. ಕೆಲವು ದಾನಸ್ತುತಿಗಳನ್ನು ಇಲ್ಲಿ ಉದಾಹರಣೆಗಾಗಿ ಕೊಟ್ಟಿದೆ: 
'ದ್ವೇ ನಪ್ಪುರ್ದೇವವತಃ ಶತೇ ಗೋರ್ಧಾ 
ರಥಾ ವಧೂಯಂತಾ ಸುದಾಸಃ | 
ಅರ್ಹನ್ನಗ್ನೇ ಪೈಜವನಸ್ಕ ದಾನಂ 
ಹೋತೇವ ಸದ್ಮ ಪರ್ಯೇಮಿರೇಭನ್‌ | 
'ಅಗ್ನಿದೇವನೇ, ದೇವವ್ರತರಾಜನ ಪೌತ್ರನೂ, ಪಿಜವನ ಪುತ್ರನೂ ಆದ ಸುದಾಸನಿಂದ 
ಇನ್ನೂರು ಹಸುಗಳ ಮತ್ತು ವಧೂಸಹಿತವಾದ ಎರಡು ರಥಗಳ ದಾನವನ್ನು ಪಡೆಯಲು 
ಇಂದ್ರನನ್ನು ಸ್ತುತಿಸಿ ಅರ್ಹನಾದ ನಾನು (ವಸಿಷ್ಠ) ವಷಟ್ಕಾರದೋಪಾದಿಯಲ್ಲಿ ಯಜ್ಞಗೃಷಕ್ಕೆ 
ಹೋಗುತ್ತೇನೆ.' 


೧೮೮ ವೈದಿಕ ಸಾಹಿತ್ಯ ಚೆರಿತ್ರ 


ದಶಾಶ್ವಾನ್‌ ದಶಕೋಶಾನ್‌ ದಶವಸ್ತಾದಿ ಭೋಜನಾ | 


ದಶೋ ಹಿರಣ್ಯಪಿಂಡಾನ್‌ ದಿವೋದಾಸಾದಸಾನಿಷಮ್‌ || (6-47-23) 
ಯ ಯಜಾ ಮಹ್ಮಂ ಮಾಮಹೇ ಸಹತ್ವಚಾ ಹಿರಣ್ಮಯಾ ! 
ಏಷ ವಿಶ್ವಾನ್ಯಭ್ಯುಸ್ತು ಸೌಭಗಾ5ಸಂಗಸ್ಕ ಸ್ವನ ದ್ರಥಃ ॥ (8-13-2) 


ಧೀಭಿಃ ಸಾತಾನಿ ಕಣ್ವಸ್ಮ ವಾಜಿನಃ ಪ್ರಿಯಮೇದ್ಯೆರಭಿದುಭಿಃ | 
ಷಷ್ಠಿಂ ಸಹಸ್ರಾನು ನಿರ್ಮಜಾಮಜೇ ನಿರ್ಯೂಡಾನಿ ಗವಾಂ ಯಷಿಂ ॥ (8-4-20) 
ತಾಮೇ ಅಶ್ವಿನಾ ಸನೀನಾಂ ವಿದ್ಕಾತಂ ನವಾನಾಮ್‌ | 
ಯಥಾಚಿಚ್ಚೆದ್ಕಃ ಕಶು: ಶತಮುಷ್ಟಾನಾಂ ದದತ್ಸಹಸ್ರಾ ದಶಗೋನಾಂ ॥' (8-5-37) 
'ಅಧಯಚ್ಚಾರಥೇ ಗಣೇ ಶತಮುಷ್ಟಾಂ ಅಚಿಕ್ರದತ್‌ | 
ಅಧ ಶ್ವಿತ್ನೇಷು ವಿಂಶತಂ ಶತಾ ॥' (8-46-31) 
ದಾನಮಾಡಿದವರಿಗೆ ಸದ್ಗತಿಯುಂಟಾಗುವುದು, ದಾನದಿಂದ ಸಮಾಜವೂ ಮುಂದುವರಿ 
ಯುತ್ತದೆ. ವ್ಯಕ್ತಿ ಮತ್ತು ಸಮಾಜದ ಸಂಬಂಧ ಮಧುರವಾಗುತ್ತದೆ. ದಾನಮಾಡಿದವನಿಗೆ 
ಐಹಿಕ ಮತ್ತು ಆಮುಷ್ಮಿ ಕಲಾಭವುಂಟು. ಈ ಅಂಶವನ್ನು ಕೆಳಗಿನ ಮಂತ್ರದಲ್ಲಿ ಹೇಳಿದೆ: 
ಉಚ್ಚಾ ದಿವಿ ದಕ್ಷಿಣಾವಂತೋ ಅಸ್ಮು- 
ರೇ ಅಶೃದಾಃ ಸಹತೇ ಸೂರ್ಯೇಣ | 
ಹರಣ್ಯದಾ ಅಮೃತತ್ವಂ ಭಜಂತೇ 
ಮಸೋದಾಃ ಸೋಮಪ್ರತಿರಂತ ಆಯು: |! (10-107-2) 

ಹತ್ತನೇ ಮಂಡಲದ 117ನೇ ಸೂಕ್ತದಲ್ಲಿ ದಾನದ ಮಹತ್ವವನ್ನು ಅನುಪಮವಾಗಿ 
ಕೊಂಡಾಡಿದ್ದಾರೆ. ಈ ಮಂತ್ರಕ್ಕೆ ಭಿಕ್ಷು ಎಂಬ ಹೆಸರಿನ ಆಂಗಿರಸಯಷಿ ದ್ರಷ್ಟಾ, ಧನದಾನ 
ಮತ್ತು ಅನ್ನದಾನವನ್ನು ಸ್ತುತಿಸಿರುವುದರಿಂದ ಅನ್ನದಾನವೇ ದೇವತೆ. 

'ನವಾಉ ದೇವಾಃ ಕ್ಷುಧಮಿದೃಧಂ ದುದು; 
ಉತಾಶಿತಮುಪಗಚ್ಛಂತಿ ಮೃತ್ಯವಃ | 

ಉತೋ ರಯಿಃ ಪೃಣತೋ ನೋಪದಸ್ಕತಿ 

ಉತಾ ಪೃಣನ್‌ ಮರ್ಡಿತಾರಂ ನ ವಿಂದತೇ ॥' (10-117-1) 

'ದೇವತೆಗಳು ಎಲ್ಲರಿಗೂ ಕೊಟ್ಟಿದ್ದು ಹಸಿವನ್ನಲ್ಲ; ವಧೆಯನ್ನು. (ಇಂಥ ವಧರೂಪವಾದ 
ಹಸಿವನ್ನು ಅನ್ನದಾನದಿಂದ ಕಳೆಯುವವನೀಗ ದಾತನು). ದಾನ ಮಾಡದೆ ತಾನೇ 
ಊಟಮಾಡುವವನನ್ನು ಸಾವು ಸಮೀಪಿಸಿಯೇ ಬಿಡುತ್ತದೆ. ದಾನಿಯ ಧನ ಕರಗಿ ಹೋಗುವುದಿಲ್ಲ. 
ದಾನ ಮಾಡದವನ ಮೇಲೆ ದಯೆ ತೋರುವವರೂ ದೂರೆಯರು.' 

'ಯ ಆಧ್ರಾಯ ಚಕಮಾನಾಯ ಪಿತ್ವಃ 
ಅನ್ನವಾನ್‌ಸನ್‌ ರಫಿತಾಯ ಉಜಜಗ್ಮುಷೇ | 


ಸ್ಥಿರಂ ಮನಃ ಕೃಣುತೇ ಸೇವತೇ ಪುರೋ- 
ತೋ ಚಿತ್ಸ ಮರ್ಡಿತಾರಂ ನವಿಂದತೇ ॥' 
'ಸ ಇದ್ಭ್ಬೋಜೋ ಯೋ ಗೃಹವೇ ದದಾತಿ 
ಅನ್ನಕಾಮಾಯ ಚರತೇ ಕೃಶಾಯ | 
ಅರಮಸ್ಕೈ ಭವತಿ ಯಾಮಹೂತೌ 


ಸಂಹಿತೆಗಳು ೧೮೯ 


ಉತಾಪರೀಷು ಕೃಣುತೇ ಸಖಾಯಮ್‌ | 
'ನಸ ಸಖಾಯೋ ನ ದದಾತಿ ಸಖ್ಕೇ 
ಸಚಾಭುವೇ ಸಚಮಾನಾಯ ಪಿತ್ರಃ | 
ಅಪಾಸ್ಮುತ್‌ ಪ್ರೇಯಾನ್ನತದೋಕೋ ಅಸ್ತಿ 
ಪೃಣಂತಂ ಅನ್ಮಂ ಅರಣಂ ಚಿದಿಚ್ಛೇತ್‌ |" 
'ಪೃಣೀಯಾದಿತ್‌ ನಾಥ ಮಾನಾಯ ತವ್ಕಾನ್‌ 
ದ್ರಾಭೀಯಾಂಸಂ ಅನುಪಶ್ಶೇತ ಪಂಥಾಂ | 
ಓ ಹಿವರ್ತಂತೇ ರಥಧ್ಯೇವ ಚಕ್ರಾ 
ಅನ್ಮಮನ್ಮಮುಪತಿಷ್ಮಂತ ರಾಯ: | 
'ಮೋಘಮನ್ನಂ ವಿಂದತೇ ಅಪ್ರಚೇತಾಃ 
ಸತ್ಯಂ ಬ್ರವೀಮಿ ವಧ ಇತ್ಪತಸ್ಕ | 
ನಾರ್ಯಮಣಂ ಪುಷ್ಕಶಿ ನೋ ಸಖಾಯಂ 
ಕೇವಲಾಘೋ ಭವತಿ ಕೇವಲಾದೀ ॥' 
'ಕೃಷನ್‌ ಇತ್‌ಫಾಲ: ಅಶಿತಂಕೃಣೋತಿ 
ಯನ್‌ ಅಧ್ವಾನಂ ಅಪವೃಂಕ್ತೇ ಚರಿತ್ರೈ: | 
ವದನ್‌ ಬ್ರಹ್ಮಾವದತಃ ವನೀಯಾನ್‌ 
ಪೃಣನ್ನಾಪಿಃ ಅಪೃಣಂತಮಭಿಷ್ಯಾತ್‌ ॥ 
(10-117-2 ರಿಂದ 10-117-7) 

'ದುರ್ಬಲನೂ, ಅನ್ನಬೇಡುವವನೂ, ಬಡತನಕ್ಕೊಳಗಾದವನೂ 'ಆದವನು ಮನೆ 
ಬಾಗಿಲಿಗೆ ಬಂದು ಬೇಡಿದಾಗ ಸಮೃದ್ಧಿಯಾಗಿ ಅನ್ನವಿದ್ದರೂ ಯಾರು ಮನಸ್ಸನ್ನು 
ಕಲ್ಲುಮಾಡಿಕೊಂಡು ದಾನಮಾಡುವುದಿಲ್ಲವೋ ಮತ್ತು ಯಾರು ಅವನ ಮುಂದೆಯೇ 
ಭೋಗಗಳನ್ನನುಭವಿಸುವನೋ ಅಂಥವನಿಗೆ ಕರುಣೆ ತೋರುವವರು ದೊರೆಯುವುದಿಲ್ಲ.' 

'ಅನ್ನಬೇಡಿ ಮನೆಗೆ ಬಂದ ಬಡವನಿಗೆ ಅನ್ನವನ್ನು ನೀಡುವವನೀಗ ದಾತಾ. ಯಜ್ಞದಲ್ಲಿ 
ಇಷ್ಟಾರ್ಥಗಳಿಂದ ಫಲಗಳು ಅವನಿಗೇ ಸಿದ್ಧಿ ಸುವುವು. ಅಲ್ಲದೆ ಅಂಥವನನ್ನು ಅವನಿಗಾಗ 
ದವರೂ ಸ್ನೇಹಮಾಡಿಕೊಳ್ಳುವರು.' 

'ಅಪ್ರನಾದ ಮಿತ್ರನಿಗೆ ಧನಾದಿಗಳನ್ನು ಕೊಡದವನು ಸಖನೇ ಅಲ್ಲ. ಅಂಥ ದಾನ 
ಮಾಡದವನನ್ನು ಅವನೂ ತೊರೆದು ಹೊರಟುಹೋದಾನು. ಆಗ ಪ್ರಿಯರಿಂದ ಬಿಡಲ್ಪಟ್ಟಿ 
ಅದು ಮನೆ ಎಂದೂ ಎನಿಸಿಕೊಳ್ಳಲಾರದೆ ಹೋದೀತು! ಧನದಾನಮಾಡುವ ಮತ್ತೊಬ್ಬನನ್ನು 
ಆತನು (ಆ ಮಿತ್ರನು) ಸ್ವಾಮಿಯಾಗಿ ಹೊಂದಿಯಾನು.' 

'ಧನವುಳ್ಳವನು ಬೇಡುವವನಿಗೆ ಹಣವನ್ನು ಕೊಡಲೇಬೇಕು. ಕೊಟ್ಟರೀಗ ಅವನು 
ದೀರ್ಫುವಾದ ಸುಕೃತದ ಹಾದಿಯನ್ನು ನೋಡಿಯಾನು. ಹಣ ಎಂದೂ ಒಂದು ಕಡೆ 
ನಿಲ್ಲಬಾರದು. ರಥದ ಚಕ್ರಗಳು ಮೇಲೆ ಕೆಳಗೆ ಹೇಗೆ ಬದಲಾಗುತ್ತಾ ಚಲಿಸುವುವೋ ಹಾಗೆ 
ಹಣವೂ ಒಬ್ಬನಿಂದ ಮತ್ತೊಬ್ಬನ ಕಡೆಗೆ ಚಲಿಸುವುದು. 

'ದಾನಮಾಡುವ ಬುದ್ಧಿಯೇ ಬಾರದವನು ಅನ್ನ ಪಡೆಯುವುದು ವ್ಯರ್ಥ. ಸತ್ಯವಾಗಿ 
ನಾನು ಹೇಳುತ್ತೇನೆ (ವೃರ್ಥ ಮಾತ್ರವಲ್ಲ) ಅದು ಅವನ ವದೆಯೇ. ಹವಿಃ ಪ್ರದಾನದಿಂದ 
ಅವನು ದೇವನನ್ನೂ ಸೇವಿಸಿ, ಮಿತ್ರನನ್ನು ಪೋಷಿಸಲಿ. ಕೇವಲ ತಾನೇ ತಿನ್ನುವ ಅವನು 
ಕೇವಲ ಪಾಪವಂತನಾಗುತ್ತಾನೆ. 


೧೯೦ ವೈದಿಕ ಸಾಹಿತ್ಯ ಚರಿತ್ರ 


'ನೇಗಿಲು ಕೃಷಿಮಾಡಿ ತನ್ನ ಯಜಮಾನನು ಊಟಮಾಡುವಂತೆ ಮಾಡುವುದು. ದಾರಿ 
ನಡೆದು ಮನುಷ್ಯನು ತನ್ನ ಗತಿಗಳಿಂದ ಧನ ಸಂಪಾದನೆ ಮಾಡುವನು. ಶಾಸ್ತ್ರಾದಿಗಳನ್ನು 
ಹೇಳುವವನು ನುಡಿಯದವರಿಗಿಂತ ಹೆಚ್ಚು ಪ್ರಿಯಕರನಾಗುವನು. (ಹೀಗೆ ತಮ್ಮ ತಮ್ಮ 
ಕರ್ಮಗಳಲ್ಲಿ ಪ್ರವರ್ಶಿಸಿ ಉಪಕಾರಕರಾಗುವಂತೆ) ದಾನಿಯು ದಾನ ಮಾಡದ ಕೃಪಣನಿಗಿಂತ 
ಸಮೀಪ ಬಂಧುವಾಗುತ್ತಾನೆ.' 

ಹೀಗೆ ದಾನವನ್ನು ಕೊಂಡಾಡುವ ಮಂತ್ರಗಳನೇಕವಿವೆ ಯಕ್ಸಂಹಿತೆಯಲ್ಲಿ. ಪ್ರಾಚೀನರಾದ 
ಭಾರತೀಯರ ದೃಷ್ಟಿಯಲ್ಲಿ ಇವು ಐತಿಹಾಸಿಕ ಘಟನೆಗಳನ್ನು ಸೂಚಿಸುವುದಿಲ್ಲ. ಏಕೆಂದರೆ 
ಅಪೌರುಷೇಯವಾದ ವೇದದಲ್ಲಿ ಇವು ಅಸಂಭಾವ್ಯವಾದವು. ಆದ್ದರಿಂದ ಇವು ದಾನಮಾಡಲು 
ಪ್ರೇರಿಸುವುದಕ್ಕಾಗಿ ಆಗಿರುವ ಅಖ್ಶಾನಗಳ ಕಲ್ಪನೆಗಳು. ವೈದಿಕಾಖ್ಕಾನಗಳೆಲ್ಲ 
ಪ್ರಯೋಚನಾರ್ಥವಾಗಿ ಬಂದವು ಎಂಬುದು ಮೀಮಾಂಸಕರ ಸಿದ್ಧಾಂತ. 


ಮಂಡೂಕ ಸೂಕ್ತ 
ಯಗ್ವೇದದ ಏಳನೇ ಮಂಡಲದ 103ನೇ ಸೂಕ್ತಕ್ಕೆ ಮಂಡೂಕ ಸೂಕ್ತವೆಂದು ಹೆಸರು. 
ವಾರ್ಷಿಕ ಸೂಕ್ತಗಳೊಡನೆ ಇದನ್ನೂ ಜಪಿಸಬೇಕೆಂದು ಯಗ್ರಿಧಾನದಲ್ಲಿ ಹೇಳಿದೆ. ವಸಿಷ್ಠರು 
ಮಳೆಗರೆಸಲು ಮಳೆಬೀಳುವ ಸೂಕ್ತ ಜಪಿಸಿದರೆಂದೂ ಆಗ ಮಂಡೂಕಗಳು ಅದನ್ನು 
ಅನುಮೋದಿಸಿ ಧ್ವನಿಗೈದವೆಂದೂ ಇದರಿಂದ ಸಂತುಷ್ಟರಾದ ವಸಿಷ್ಠರು ಮಂಡೂಕಗಳನ್ನು 
ಸ್ತುಶಿಸಿದರೆಂದೂ ಯಾಸ್ಕರು ಹೇಳುತ್ತಾರೆ (ನಿ. 9-6). 
ಪಶ್ಚಾತ್ಮ ಪಂಡಿತರಲ್ಲಿ ಕೆಲವರು ಇದರಲ್ಲಿ ಬ್ರಾಹ್ಮಣರನ್ನು ಕುರಿತ ಅಣಕವಿದೆ ಎನ್ನುತ್ತಾರೆ. 
ಆದರೆ ಮ್ಯಾಕ್ಸ್‌ಮುಲ್ಲರ್‌ ಮುಂತಾದವರು ಇದನ್ನು ಬ್ರಾಹ್ಮಣರೇ ಸೇರಿಸಿರುವರಾದ ಕಾರಣ 
ಅವರನ್ನು ಕುರಿತ ಅಣಕವಿದರಲ್ಲಿ ಇಲ್ಲವೆಂಬ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಸೂಕ್ತದಿಂದ 
ಕೆಲವು ಮಂತ್ರಗಳನ್ನಿಲ್ಲಿ ಉದ್ದೆರಿಸಿದೆ: 
'ಸಂವತ್ಸರಂ ಶಶಯಾನಾ ಬ್ರಾಹ್ಮಣಾ ವನಚಾರಿಣಃ | 
ವಾಚಂ ಪರ್ಜನ್ಯಜಿನ್ಬಿತಾಂ ಪ್ರಮುಂಡೂಕಾ ಅವಾದಿಷು: ॥' 
'ದಿಮ್ಮ ಆಪೋ ಅಭಿ ಯದೇನ ಮಾಯನ್‌ 
ದೃತಿಂ ನಶುಷ್ಕಂ ಸರಸೀ ಶಯಾನಮ್‌ | 
` ಗಮಮಹ ನ ಮಾಯುರ್ವತಿನೀನಾಂ 
ಮಂಡೂಕಾನಾಂ ವಗ್ನುರತ್ರಾ ಸಮೇತಿ ॥' 
'ಅಿನ್ಕೋ ಅನ್ಕಮನು ಗೃಬ್ಲಾತ್ಮೇನೋಃ 
ಅಪಾಂ ಪ್ರಸರ್ಗೇ ಯದಮಂದಿಷಾತಾಮ್‌ | 
ಮಂಡೂಕೇ ಯದಭಿವೃಷ್ಟಃ ಕನಿಷ್ಠನ್‌ 
ಪೃಶ್ನಿ: ಸಂಪೃಕ್ಷೇ ಹರಿತೇನ ವಾಚಮ್‌ ॥' 
'ಯದೇವಮನ್ಕೋ ಅನ್ಕಸ್ಥ ವಾಚಂ 
ಶಕ್ತಸ್ಮೇವ ವದತಿ ಶಿಕ್ಷಮಾಣಃ | 
ಸರ್ವಂ ತದೇಷುಂ ಸಮೃಧೇವ ಪರ್ಪ 
ಯತ್ಸುವಾಚೋ ವದಧನಾಧ್ಭುಪ್ಪು ॥' 


60. ಪೂ. ಮೀ ಸೂ. 1-2-10 


ಸಂಹಿತೆಗಳು ೧೯೧ 


'ಗೋಮಾಯುರೇಕೋ ಅಜಮಾಯುರೇಕ; 
ಪೃಶ್ನಿರೇಕೋ ಹರಿತ ಏಕ ಏಷಾಮ್‌ | 
ಸಮಾನಂ ನಾಮ ಬಿಭ್ರತೋ ಎರೂಪಾ: 
ಪುರುತ್ರಾಮಚಂ ಪಿಪಿಶುರ್ವದಂತಃ ॥' 
'ಬ್ರಾಹ್ಮಣಾಸೋ ಅತಿರಾತ್ರೇ ನ ಸೋಮೇ 
ಸರೋನ ಪೂರ್ಣಮಭಿತೋ ವದಂತಃ | 
ಸಂವತ್ಸರಸ್ಮ ತದಹಃ ಪರಿಷ್ಕ 
ಯನ್ಮಂಡೂಕಾಃ ಪ್ರಾವೃಷೀಣಂ ಬಭೂವ ॥' 
'ಗೋಮಾಯುರದಾದಜಮಾಯುರದಾತ್‌ 
ಪೃಶ್ನಿರವುದ್ಧರಿತೋ ನೋ ವಸೂನಿ | 
ಗವಾಂ ಮಂಡೂಕಾ ದದತೋ ಶತಾನಿ 


ಸಹಸ್ರಸಾವೇ ಪ್ರತಿರಂತ ಆಯುಃ ॥'. (7-103-1, 2, 4,5, 6,7, 10) 

'ಒಂದು ವರ್ಷಕಾಲ ವ್ರತವನ್ನು ಆಚರಿಸಿದ ಬ್ರಾಹ್ಮಣರಂತೆ ಒಂದು ಸಂವತ್ಸರ ಮಳೆಗಾಗಿ 
ತಪಿಸುತ್ತಿದ್ದಂತೆ ಇರುವ ಈ ಮಂಡೂಕಗಳು ಪರ್ಜನ್ಮನಿಗೆ ಸಂತೋಷವಾಗುವಂತೆ ಮಾತು 
ಗಳನ್ನಾಡುತ್ತವೆ.' 

'ದ್ಕುಲೋಕದಲ್ಲಿರುವ ಜಲ ಹರಿದಂತೆ, ಮಳೆ ಶುಷ್ಕವಾದ ಸರೋವರದಲ್ಲಿ ವಾಸಿಸುತ್ತಿದ್ದ 
ಮಂಡೂಕಗಣಕ್ಕೆ ಸುರಿದಾಗ ಈ ಮಂಡೂಕಗಳ ಶಬ್ದವು ಕರುಗಳನ್ನು ಕೂಡಿಕೊಂಡ ಪಶುಗಳ 
ಕಲಕಲಶಬ್ದದಂತೆ ಉಂಟಾಗುತ್ತದೆ.' 

'ಇವೆರಡು ಕಪ್ಪೆಗಳಲ್ಲಿ ಒಂದು ಮತ್ತೊಂದನ್ನನುಸರಿಸಿ ಹೋಗಿ ಹಿಡಿದುಕೊಳ್ಳುತ್ತದೆ- 
ಮಳೆ ವರ್ಷಿಸಲು ಇವು ಸಂತಸಗೊಂಡ ಕಾರಣ. ಮಳೆಯಿಂದ ಅಭಿಪಿಕ್ತವಾದಾಗ ಪೃಶ್ನಿವರ್ಣದ 
(ಚುಂಚು ಮಿಂಚಿನ) ಕಪ್ಪೆ ಕುಪ್ಪುತ್ತಾ ಹಸಿರು ಬಣ್ಣದ ಕಪ್ಪೆಯೊಡನೆ ಸೇರಿ ಪರಸ್ಪರ ನಲಿದು 
ಮಾತಾಡುತ್ತದೆ.' 

'ಶಿಷ್ಕನು ಶಿಕ್ಷಕನ ಮಾತನ್ನ ನುಸರಿಸುವಂತೆ, ಎಲೈ ಮಂಡೂಕಗಳೇ, ನಿಮ್ಮಲ್ಲಿ ಒಂದು 
ಮತ್ತೊಂದರ ಮಾತನ್ನನುಕರಿಸುತ್ತದೆ. ಶೋಭನವಾದ ವಾಕ್ಕುಳ್ಳ ನೀವು ಮಳೆಯ ನೀರಿನ 
ಮೇಲೆ ಕುಪ್ಪಳಿಸುತ್ತಾ ಶಬ್ದ ಮಾಡುವಾಗ, ನಿಮ್ಮ ಶರೀರಗಳು ಸರ್ವಾವಯವಗಳಿಂದ ಸಂಪನ್ನ 
ವಾಗಿದೆಯೆಂಬುದು ತಿಳಿಯುವುದು. 

ಬೇಸಗೆಯಲ್ಲಿ ಮೃದ್ಧಾವವನ್ನು ಹೊಂದಿದ್ದ ಇವು ಮಳೆಗಾಲದಲ್ಲಿ ಸರ್ವಾಂಗ ಶೋಭಿತ 
ವಾಗಿ ಕಾಣಿಸಿಕೊಳ್ಳುತ್ತವೆ. 

'ಈ ಕಪ್ಪೆಗಳಲ್ಲಿ ಒಂದು ಹಸುವಿನಂತೆಯೂ ಮತ್ತೊಂದು ಆಡಿನಂತೆಯೂ ಶಬ್ದ 
ಮಾಡುತ್ತದೆ. ಇವುಗಳಲ್ಲಿ ಒಂದು ಪೃಶ್ನಿವರ್ಣದ್ದಾದರೆ ಮತ್ತೊಂದು ಹಸಿರು ಬಣ್ಣದ್ದು. 
ಹೀಗೆ ನಾನಾ ರೂಪವಾಗಿದ್ದರೂ ಇವು 'ಮಂಡೂಕ' ಎಂಬ ಸಮಾನವಾದ ಹೆಸರನ್ನು ಹೊಂದಿ 
ಅನೇಕ ದೇಶಗಳಲ್ಲಿ ಶಬ್ದ ಮಾಡುವುವಾಗಿ ಕಾಣಿಸಿಕೊಳ್ಳುತ್ತವೆ.' 

'ಅತಿರಾತ್ರವೆಂಬ ಸೋಮಯಾಗದಲ್ಲಿ ಬ್ರಾಹ್ಮಣರು ರಾತ್ರಿಯೆಲ್ಲ ಪರ್ಯಾಯದಿಂದ 
ಸ್ತುತಿಸುವಂತೆ ಈಗ ತುಂಬಿದ ಸರೋವರದ ಸುತ್ತಲೂ ರಾತ್ರಿಯೆಲ್ಲ ಶಬ್ದ ಮಾಡುವ ನೀವು 
ಮಳ ಬಿದ್ದ ದಿನವೆಲ್ಲಾ ಎಲ್ಲೆಲ್ಲಿಯೂ ಇರುವಿರಿ.' 

'ಹಸುವಿನಂತೆ ಶಬ್ದಮಾಡುವ ಮಂಡೂಕ ನಮಗೆ ಧನಾದಿಗಳನ್ನು ಕೊಡಲಿ; ಆಡಿನಂತೆ 


೧೯೨ ವೈದಿಕ ಸಾಹಿತ್ಮ ಚರಿತ್ರ 


,ವಟಗುಟ್ಟುವ ಕಪ್ಪೆಯೂ ಕೊಡಲಿ. ಪೃಶ್ನಿವರ್ಣದ ಹಾಗೂ ಹಸಿರು ಬಣ್ಣದ ಕಪ್ಪೆಯೂ 
ಧನಾದಿಗಳನ್ನು ನಮಗೆ ಕೊಡಲಿ. ವರ್ಷಾಕಾಲ ಬರಲಾಗಿ ಎಲ್ಲ ಮಂಡೂಕಗಳೂ ಅಸಂಖ್ಯವಾದ 
ಹಸುಗಳನ್ನು ನಮಗೆ ಕೊಟ್ಟು ನಮ್ಮನ್ನು ದೀರ್ಫಾಯುಗಳನ್ನಾಗಿ ಮಾಡಲಿ.' 

ಈ ಸೂಕ್ತದಲ್ಲಿ ಮಳೆಗಾಲದ ಸನ್ನಿವೇಶವೊಂದರ ಸುಂದರ ಚಿತ್ರವಿದೆ. ಕಪ್ಪೆಗಳು ಮಳೆಬಿದ್ದ 
ಮಾರನೇ ದಿನ ಎಲ್ಲೆಲ್ಲಿಯೋ ಕಾಣಿಸಿಕೊಳ್ಳುತ್ತವೆ ; ಆ ದಿನ ರಾತ್ರಿ ಅವುಗಳ ಶಬ್ದ 
ದಿಕ್ಕುಗಳಲ್ಲೆಲ್ಲಾ ಪ್ರತಿಧ್ವನಿಸುತ್ತದೆ. ಈ ಒಂದು ಸಹಜಸುಂದರವಾದ ಪ್ರಾಕೃತಿಕ ಸನ್ನಿವೇಶವನ್ನು 
ಇಲ್ಲಿ ಕಾಣಬಹುದು. ಕೊನೆಯಲ್ಲಿ ಮಂಡೂಕಗಳನ್ನು ದೇವತೆಯೆಂದು ಭಾವಿಸಿ, ಸ್ತುತಿಸಿ, 
ಅವುಗಳಿಂದಲೂ ಅನುಗ್ರಹವನ್ನು ಬೇಡಿದೆ. ಆದ್ದರಿಂದಲೇ ಇದೂ ಧಾರ್ಮಿಕ ಮಹತ್ವವನ್ನೇ 
ಹೊಂದಿದೆಯೆಂದು ಸಂಪ್ರದಾಯಿಕರ ಸಿದ್ಧಾಂತ. 


ಔರ್ದ್ವ ದೈಹಿಕ ಸೂಕ್ತಗಳು 

ಜುಗ್ಬೇದದ ಹತ್ತನೆಯ ಮಂಡಲದಲ್ಲಿ ಬರುವ ಐದು ಸೂಕ್ತಗಳು ಮರಣ ಮತ್ತು 
ಮರಣಾನಂತರದ ವಿಚಾರಗಳನ್ನು ತಿಳಿಸುವುವು. ಈ ಶರೀರವು ಬಿದ್ದು ಹೋದಮೇಲೆ ಏನೂ 
ಉಳಿಯದೆ ಹೋಗುವುದಿಲ್ಲ. ದೇಹ ವಿನಾಶಿಯಾದರೂ ಅದರಲ್ಲಿ ಅವಿನಾಶಿಯಾದ ತತ್ವ 
ವೊಂದಿದೆ. ಅದೇ ಆತ್ಮಾ. ಈ ಆತ್ಮನು ಜಡದೇಹವನ್ನು ಪರಿತ್ಯಜಿಸಿ ನಿತ್ಕಲೋಕವನ್ನು 
ಸೇರುವನು. ಪಿತೃರಾಜನಾದ ಯಮನೊಡನೆಯೂ ತನ್ನ ಸ್ವಂತ ಪಿತೃಗಳೊಡನೆಯೂ, 
ವರುಣದೇವನೊಡನೆಯೂ ಸೇರಿ ಅತಿಶಯವಾದ ಆನಂದವನ್ನನುಭವಿಸುವನು. ಇಲ್ಲಿ ದೇಹ 
ಬಿಟ್ಟವನು ಅಕ್ಷತ ಶರೀರನಾಗಿ ಪಿತೃಗಳೆಡೆಗೆ ಸಾರುವನೆಂದೂ ಅಲ್ಲಿ ಅವನು ಅಮರ 
ನಾಗಿರುವನೆಂದೂ ಹೇಳಿದೆ. 'ತ್ಮನ್‌' ಎಂಬ ಶಬ್ದದಿಂದ ಆತ್ಮನನ್ನುದ್ದೇಶಿಸಿದೆ ಇಲ್ಲಿ 
(1-63-8). 

ಈ ಪ್ರೇತಸೂಕ್ತಗಳಲ್ಲಿ ಬರುವ ಅನೇಕಾನೇಕ ಮಂತ್ರಗಳನ್ನು ಇಂದೂ ಉಪಯೋಗಿಸು 
ತ್ತಿದ್ದಾರೆ. ಈ ಮಂತ್ರಗಳ ಅಧ್ಯಯನದಿಂದ ಜೀವನು ಪಾಂಚಭೌತಿಕ ದೇಹವನ್ನು ಬಿಟ್ಟಮೇಲೆ 
ಹೋಗುವ ಮಾರ್ಗಗಳ ಮತ್ತು ಲೋಕದ ವಿಚಾರ ತಿಳಿಯುತ್ತದೆ. ದಹನ ಮತ್ತು ಖನನ 
ಗಳೆರಡಕ್ಕೂ ಅನ್ವಯಿಸುವ ಮಂತ್ರಗಳು ಇಲ್ಲಿವೆ. 

ಖನನಕ್ಕೆ ಅನ್ವಯಿಸುವಂತಿದೆ ಕೆಳಗಿನ ಮಂತ್ರ: 

'ಉಪಸರ್ಪ ಮಾತರಂ ಭೂಮಿಮೇತಾಂ 
ಉರುವ್ಯಚಸಂ ಪೃಥಿವೀಂ ಸುಶೇವಾಂ | 
ಊರ್ಣಮೃದಾ ಯುವತಿರ್ದಕ್ಷಿಣಾವತೇ 
ಏಷಾ ತ್ವಾ ಪಾತು ನಿರ್ಯತೇರುಪಸ್ಕಾತ್‌ | (10-18-10) 

'ತಾಯಿಯಾದ ಭೂಮಿಯನ್ನನುಪ್ರವೇಶಿಸು. ಇವಳು ವಿಸ್ತೀರ್ಣಳೂ, ಬಹಳ ವ್ಯಾಪಕಳೂ 
ಸರ್ವರಿಗೂ ಸುಖಕರಳೂ ಆದವಳು. ಯುವತಿಯಾದ ಇವಳು ಯಜಮಾನರಿಗೆ (ಬಾಧಕ ಕಾಗಿಲ್ಲ) 
ಉಣ್ಣೆಯಂತೆ ಮೃದುವಾಗಿರುವವಳು. ಮೃತ್ಯುದೇವತೆಯ ಸಮೀಪಸ್ಥಾನದಿಂದ ನಿನ್ನನ್ನು ಈ ಪೃಥಿವೀ 
ಕಾಪಾಡಲಿ.' 

ಈ ಮಂತ್ರವನ್ನು ಖನನಕ್ಕೆ ಅನ್ವಯಿಸುತ್ತಿದ್ದರೆಂದು ಕೆಲವು ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. 
ದಹನಾನಂತರ ಸಂಚಿತವಾದ ಅಸ್ಜಿಗಳನ್ನು ಭೂಮಿಯಲ್ಲಿ ಪ್ರಕ್ಷೇಪಣ ಮಾಡುವಾಗ ಹೇಳುತ್ತಿದ್ದರೆಂದು 
ಸಾಯಣರು ಹೇಳಿ ಆಶ್ವಲಾಯನ ಗೃಹ್ಮಸೂತ್ರದ ಆಧಾರವನ್ನು ಉದಾಹರಿಸಿದ್ದಾರೆ. 


ಸಂಹಿತೆಗಳು ೧೯೩ 


'ಇವನ ಉಸಿರು ಮೇಲಕ್ಕೇಳುವಂತೆ ಮಾಡು. ಇವನನ್ನು ಪೀಡಿಸಬೇಡ. ಇವನನ್ನು ಚೆನ್ನಾಗಿ 
ಉಪಚರಿಸುವವಳಾಗು. ಇವನ ವಿಷಯದಲ್ಲಿ ಒಳ್ಳೆಯ ಗೌರವವುಳ್ಳವಳಾಗು. ತಾಯಿಯು 
ತನ್ನ ಬಾಲಕನನ್ನು ವಸ್ಟ್ರಾಂತದಿಂದ ಆಚ್ಛಾದಿಸುವಂತೆ: ಎಲೌ ಭೂಮಿಯೇ, ನೀನೂ ಇವನನ್ನು 
ಆಭಿಮುಖ್ಯದಿಂದ ಆಚ್ಛ್ರದಿಸು '—ಂದು ಕೆಳಗಿನ ಮಂತ್ರದಲ್ಲಿ ಹೇಳಿದೆ: 


'ಮಾತಾ ಪುತ್ರಂ ಯಥಾ ಸಿಚಾಭ್ಕೇನಂ ಭೂಮಊರ್ಣುಔಿ.' (10-18-11) 


ಈ ಮಂತ್ರದಿಂದ ಗರ್ತದಲ್ಲಿಟ್ಟ ಆಸ್ಥಿಗಳ ಮೇಲೆ ಮಣ್ಣನ್ನು ಹರಡಬೇಕೆಂದು ಆಶ್ಚ. 
ಗೃಹ್ಮಸೂತ್ರದಲ್ಲಿ (4-5-6) ಹೇಳಿದೆ. 

ಈ ಮಂತ್ರಗಳು ಖನನದಲ್ಲಿಯೂ ಪ್ರಯುಕ್ತವಾಗಿದ್ದಿರಬಹುದೆಂದು ವಿದ್ಭಾಂಸರ ಮತ,5' 
ಇವಲ್ಲದೆ ದಹನಕ್ಕಾಗಿಯೇ ವಿಧಿಸಿರುವ ಮಂತ್ರಗಳೂ ಅನೇಕವಿದೆ. ಅವುಗಳಲ್ಲಿ ಕೆಲವನ್ನು 
ಕೆಳಗೆ ಉದಾಹರಿಸಿದೆ : 

'ಮೈನಮಗ್ನೇ ವಿ ದಹೋ ಮಾಭಿಶೋಚೋ 
ಮಾಸ್ಕ ತೃಚಂ ಚಿಕ್ಷಿಪೋ ಮಾ ಶರೀರಮ್‌ | 
ಯದಾಶೃತಂ ಕೃಣವೋ ಜಾತವೇದೋ- 
*ಥೇಮೇನಂ ಪ್ರಾಹಿಣುತಾತ್ರಿತೃಭ್ಛ: ॥ 

'ಶೃತಂ ಯದಾ ಕರಸಿ ಜಾತವೇದೋ 
$ಥೇಮೇನಂ ಪರಿದಾತ್ತಾತ್‌ ಪಿತೃಭ್ಯಃ | 
ಯದಾಗಚ್ಛಾತ್ಮಸುನೀತಿಮೇತಾ- 

ಮಥಾ ದೇವಾನಾಂ ವಶನೀರ್ಭವಂತಿ ॥' 
'ಸೂರ್ಯಂ ಚೆಕ್ಸುರ್ಗಚ್ಛತು ವಾತಾಮಾತ್ಮಾ 
ದ್ಮಾಂಚಗಚ್ಛ ಪೃಥಿವೀಂಚ ಧರ್ಮಣಾ | 
ಆಪೋವಾ ಗಚ್ಛ ಯದಿತತ್ರತೇ ಹಿತಂ 
'ಓಷಧೀಷು ಪ್ರತಿತಿಷ್ಠಾ ಶರೀರೈ: ॥' 
'ಆಜೋಭಾಗ ಸ್ತಪನಾ ಸಂತಪಸ್ವ 
ತಂತೇಶೋಚಿಸ್ತಪತು ತಂತೇ ಲರ್ಚಿಃ | 
ಯಾಸ್ತೇ ಶಿಮಸ್ತನ್ನೋ ಜಾತವೇದ- 
ಸ್ವಾಭಿರ್ವಹೈನಂ ಸುಕೃತಾಮು ಲೋಕಮ್‌ | 
'ಅವಸೃಜ ಪುನರಗ್ನೇ ಪಿತೃಭ್ಕೋ 

ಯಸ್ತ ಆಹುತಿಶ್ಚರತಿ ಸ್ಪಧಾಭಿಃ | 
ಆಯುರ್ವಸಾನ ಉಪವೇತು ಶೇಷಃ 
ಸಂಗಚ್ಛತಾಂ ತನ್ನಾ ಜಾತವೇದ: ॥' (10-6-1ರಿಂದ 5) 

'ಎಲೈ ಅಗ್ನಿಯೇ, ಇವನನ್ನತಿಯಾಗಿ ದಹಿಸಬೇಡ. ಸಂತಾಪಗೊಳಿಸಬೇಡ. ಇವನ ಚರ್ಮ 
ವನ್ನು ಇತ್ತಲತ್ತ ವಿಕ್ಷೇಪಗೊಳಿಸಬೇಡ ಶರೀರವನ್ನೂ ಚದುರಿಸಬೇಡ. ಎಲೈ ಜಾತವೇದನೇ, 
ಇವನನ್ನು ಚೆನ್ನಾಗಿ ಪಕ್ಕಗೊಳಿಸಿದಮೇಲೆ ಈ ಮೃತನನ್ನು ಪಿತೃಗಳ ಸಮೀಪಕ್ಕೆ ಪ್ರೇರಿಸು.' 

'ಎಲೈ ಜಾತವೇದನೇ, ಈ ಪ್ರೇತ ಶರೀರವನ್ನು ಪಕ್ಟಗೊಳಿಸಿದ ಮೇಲೆಯೇ ಪಿತೃಗಳಿಗೆ ಇವನನ್ನು 
ಒಪ್ಪಿಸು. ಈ ಪ್ರೇತವು ಅಗ್ನಿಯಿಂದ ಪ್ರಾಣಪ್ರೇರಣವನ್ನು ಪಡೆದೇ ದೇವತೆಗಳ ವಶಕ್ಕೆ ಸೇರಲಿ." 

61. Wintemitz—Hislory of 176187 Literature, Vol.1, ೧. 96. 


13 


೧೯೪ ವೈದಿಕ ಸಾಹಿತ್ಯ ಚರಿತ್ರೆ 


'ಎಲೈ ಪ್ರೇತವೇ, ನಿನ್ನ ಚಕ್ಷುರಿಂದ್ರಿಯ ಸೂರ್ಯನನ್ನು ಸೇರಲಿ; ಪ್ರಾಣವಾಯುವನ್ನು 
ಸೇರಲಿ. ನೀನು ನಿನ್ನ ಸುಕೃತವನ್ನನುಭವಿಸಲು ದ್ಯುಲೋಕವನ್ನಾಗಲೀ ಪೃಥಿವೀಲೋಕವನ್ನಾಗಲೀ 
ಸೇರು. ಅಂತರಿಕ್ಷದಲ್ಲಿ ನಿನ್ನ ಕರ್ಮಫಲ ಸ್ಥಾಪಿತವಾಗಿದ್ದರೆ ಅದನ್ನಾದರೂ ಹೊಂದು. 
ಓಷಧಿಗಳಲ್ಲಿ ನಿನ್ನ ಶರೀರಾವಯಗಳಿಂದ ನಿಲ್ಲು." 

'ಎಲೈ ಅಗ್ನಿಯೇ, ನಿನ್ನ ಕಾವಿನಿಂದ ಇವನ ಜನನರಹಿತವಾದ (ಶರೀರೇಂದ್ರಿಯಾದಿ 
ಭಾಗವೃತಿರಿಕ್ತವಾಗಿ ಆಂತರ ಪುರುಷ ಲಕ್ಷಣವಾದ) ಆ ಭಾಗವನ್ನು ಚೆನ್ನಾಗಿ ಪಕ್ಟಗೊಳಿಸು.* 
ನಿನ್ನ ಜ್ವಾಲಾ ವಿಶೇಷ ಆ ಭಾಗವನ್ನು ಚೆನ್ನಾಗಿ ಶುದ್ಧಿಗೊಳಿಸಲಿ. ನಿನ್ನ ಪ್ರಕಾಶಕವಾದ ಜ್ಞಾಲೆಯೂ 
ಅದನ್ನು ಸಂಸ್ಕರಿಸಲಿ. ಸುಖಕರವಾದ ನಿನ್ನ ಮೂರ್ತಿಗಳಿಂದ ಈ ಪ್ರೇತವನ್ನು ಶೋಭನ 
ಕರ್ಮವನ್ನಾಚರಿಸಿದವರು ಸೇರುವ ಸ್ಥಾನಕ್ಕೆ ಸೇರಿಸು,' 

'ಹೇ ಅಗ್ನಿಯ, ಮಂತ್ರಪೂರ್ವಕ ಅಗ್ನಿಯಲ್ಲಿ ಅರ್ಪಿಸಲ್ಪಟ್ಟವನೂ ಸ್ವಧಾಕಾರಗಳಿಂದ 
ಕೊಡಲ್ಪಟ್ಟ ಉದಕವುಳ್ಳವನೂ ಆದ ಮೃತನನ್ನು ಅವನ ಪಿತೃಗಳ ಸಮೀಪಕ್ಕೆ ಪ್ರೇರಿಸು. 
ಇವನು ಆಯುಸ್ಸಿನಿಂದ ಯುಕ್ತನಾಗಿ ಶರೀರವನ್ನು ಹೊಂದಲಿ. ಎಲೈ ಜಾತವೇದನೇ ನಿನ್ನ 
ಪ್ರಸಾದದಿಂದ ಇವನು ಶರೀರದಿಂದ ಕೂಡಿದವನಾಗಲಿ.' 

ಇದರಿಂದ ಶರೀರಾತಿರಿಕ್ತನಾದ ಆತ್ಮನು ಮರಣಾನಂತರ ತನ್ನ ಪಿತೃಗಳನ್ನು ಸೇರುವನೆಂದು 
ತಿಳಿದುಬರುತ್ತದೆ. ಮರಣ ಸಹಜವಾದ ಧರ್ಮ. ಇದಕ್ಕಾಗಿ ಯಾರೂ ಅತೀವ ದುಃಖಿಸಬಾರದು. 
'ಮೃತರೂಡನೆ ಇತರರೂ ಮೃತರಾಗಬಾರದು. ಪಿತೃಮೇಧಾಖ್ಯವಾದ ಯಜ್ಞ ಕಳೆದ ಮೇಲೆ 
ಕಲ್ಮಾಣವುಂಟಾಗುವುದು. ಆದ್ದರಿಂದ ಉಳಿದವರು ಅವರವರ ಕರ್ಮಾನುಷ್ಠಾನ ಮಾಡುತ್ತಾ 
ಪುತ್ರಪೌತ್ರರೊಡನೆ ರಮಿಸುತ್ತಾ ದೀರ್ಥ್ಫವಾದ ಆಯುಸ್ಸನ್ನು ಹೊಂದಬೇಕು.' ಈ ಭಾವ 
ಕೆಳಗಿನ ಮಂತ್ರದಲ್ಲಿದೆ: 

'ಇಮೇ ಜೀವಾ ವಮೃತೈರಾವವೃತ್ರನ್‌ 

ಅಭೂದ್ಭದ್ರಾ ದೇವಹೂಪಿರ್ನೋ ಅದ್ಕ | 

ಪ್ರಾಂಚೋ ಅಗಾಮ ನೃತಯೇ ಹಸಾಯ 

ದ್ರಾಫೀಯ ಆಯುಃ ಪ್ರತರಂ ದಧಾನಾಃ | (10-18-3) 

ಮೃತನನ್ನು ದಹನ ಮಾಡುವ ಮೊದಲು ಆ ಕಾಷ್ಠಶಯ್ಕೆಯ ಮೇಲೆ ಅವನ ಪತ್ನಿಯೂ 
ಮಲಗುತ್ತಿದ್ದಳು. ಆಗ ಅವಳನ್ನು ಇತರರು "ಉದೀರ್ಷ್ಯನಾರಿ ಅಭಿಜೀವ ಲೋಕಂ' 
(10-18-8) ಎಂಬ ಮಂತ್ರದಿಂದ ಎಬ್ಬಿಸುತ್ತಿದ್ದರು. ಸಹಗಮನದ ಸೂಚನೆ ಇಲ್ಲಿದೆಯೆಂದು 
ಕೆಲವರು ಅಭಿಪ್ರಾಯಪಡುತ್ತಾರೆ. ಮೃತನ ಭಾರ್ಯೆಯ ಮೈದುನನು ಪತಿಯೆಡೆಯಿಂದ 
ಅವಳನ್ನು ಈ ಮಂತ್ರ ಹೇಳಿ ಎಬ್ಬಸಬೇಕೆಂದು ವಿಧಿಸಿದೆ. 

ಆತ್ಮ ತತ್ತ್ವವು ಅವಿನಾಶಿಯಾದುದೆಂದೂ ದೇಹದ ವಿನಾಶ ಅದನ್ನು ನಾಶಪಡಿಸು 
ವುದಿಲ್ಲವೆಂದೂ ಇದರಿಂದ ತಿಳಿಯುವುದು. ಮೃತನಾದವನು ಅಗ್ನಿಯಿಂದ ತೋರಲ್ಪಟ್ಟ 
ದಾರಿಯಲ್ಲಿ ಸಾರಿ ವರುಣನನ್ನೂ ಪಿತೃದೇವತೆಗಳನ್ನೂ ಸೇರುವನು. ಪಿತೃಗಳನ್ನು ಸೇರಲು 
ಅಡ್ಡಿಯಾದ ದೋಷಗಳನ್ನು ಹೋಗಲಾಡಿಸಲು ಔರ್ದ್ವದೈಹಿಕ ಸಂಸ್ಕಾರಗಳು ನಡೆಯುವುವು. 
ಇಲ್ಲಿ ಬರುವ ಪಿತ್ಯಲೋಕದ ಚಿತ್ರವೂ ಚೆನ್ನಾಗಿದೆ. ಶಾಖೋಪಶಾಖೆಗಳಿಂದ ಶೋಭಿಸುವ 


62. ಆಜೋಭಾಗಃ ಒಂದರೆ ಅಜನಃ ಎಂದರೆ ಹುಟ್ಟಿಲ್ಲದುದು ಎಂದು ಯಾಸ್ಕರು ಹೇಳುತ್ತಾರೆ. 
ನೋಡಿ. (ನಿರುಕ್ತ 12-29, 30, 32, 33). 


ಸಂಹಿತೆಗಳು ರತ 


ಮರದ ನೆರಳಿನಲ್ಲಿ ಯಮದೇವನು ಇತರ ದೇವತೆಗಳೊಡನೆ ಸೋಮಪಾನಮಾಡುತ್ತಿದ್ದಾನೆ. 
ಮಧುರವಾದ ಮುರಳಿಯ ನಾದವೊಂದು ಕಡೆ ಕೇಳಿಬರುತ್ತಿದೆ. ಅವನನ್ನು ಮೃತನು ಸೇರಿ 
ಜರಾಮರಣದೂರನಾಗಿ ಸ್ವಚ್ಛೆಂದವಾದ ಸುಖವನ್ನು ಪಡೆಯುತ್ತಾನೆ. ಸಂಗ್ರಾಮಗಳಲ್ಲಿ ಕಾದಿ 
ಮಡಿದವರಿಗೆ ಈ ಪರಮ ಸುಖವುಂಟಾಗುತ್ತದೆ. ಇವರಿಗಿಂತ ಅಧಿಕವಾಗಿ ಈ ಸುಖ, 
ಯಾಗಾದಿಗಳನ್ನು ಮಾಡಿ ವೈತಾನ ದಾನಾದಿಗಳನ್ನು ಮಾಡಿದವರಿಗೆ ದೊರೆಕೊಳ್ಳುವುದು. 

ಯಗ್ವೇದದ ಯಮದೇವ ಮೃತ್ಕುಮಾರ್ಗವನ್ನರಿತವನು. ಇವನಿಗೆ ಉಲೂಕ ಮತ್ತು 
ಕಪೋತಗಳೆಂಬ ದೂತರಿಬ್ಬರುಂಟು. ಪಿತೃಮಾರ್ಗವನ್ನು ಕಾಯುವ ನಾಯಿಗಳೆರಡು ಇವನಿಗೆ 
ದೂತರಾಗಿದ್ದಾರೆ. ಇವನು ಪುರಾಣಾದಿಗಳಲ್ಲಿ ಹೇಳುವಂತೆ ಮೃತ್ಯುದೇವತೆಯಲ್ಲ. 
ಜಗ್ಬೇದದಲ್ಲಿ ಮೃತರು ಸಾರುವ ದೇವಯಾನ ಮತ್ತು ಪಿತೃಯಾನದ ಉಲ್ಲೇಖವೂ ಇದ. 

ಧಾರ್ಮಿಕವಾದ ಜೀವನವನ್ನು ನಡೆಸಿದ ಮಹಾಮಹಿಮರು. ಈ ಸತ್ಪದವನ್ನು 
ಪಡೆಯುವರು. ತಮ್ಮ ಮಹಿಮಾತಿಶಯದಿಂದ ಪಿತೃಗಳಾಗಿ ದೇವತೆಗಳ ಮಟ್ಟಕ್ಕೂ ಅವರು 
ಏರುವರು (ಇದಕ್ಕೆ ಯಭುಗಳು ಉದಾಹರಣೆ). ಆದರೆ ದುರ್ಮಾರ್ಗಿಗಳ ಗತಿ ಏನು ? 
ಯಗ್ವೇದದಲ್ಲಿ ಅಂಥವರಿಗೆ ನರಕವೆಂದು ಸ್ಪಷ್ಟವಾಗಿ ಹೇಳಿಲ್ಲ. ಅವರು ಭೂಮಿಯೊಳಗೆ 
ಗೂಢವಾಗಿರುವ ಅಂಧತಮಸ್ಸನ್ನು ಹೊಗುವರೆಂದು ಹೇಳಿದೆ. 

ಹೀಗೆ ಈ ಸೂಕ್ತಗಳು ಔರ್ಧ್ಯದೈಹಿಕ ಕ್ರಿಯಾದಿಗಳನ್ನೂ ವಿಚಾರವನ್ನೂ ಪ್ರತಿಪಾದಿಸು 
ತ್ತವೆ. ಆ ಕಾರಣವೇ ಇವುಗಳಿಂದ ಅಂದಿನ ಜನರ ಜನಜೀವನ, ಆಚಾರವಿಚಾರಗಳು 
ನಂಬಿಕೆಗಳು ಮೊದಲಾದವು ತಿಳಿದುಬರುವುದೆಂದು ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. 


ಅಕ್ಷಸೂಕ್ತ 

ಯಗ್ವೇದದಲ್ಲಿರುವ ಲೌಕಿಕಸೂಕ್ತಗಳಲ್ಲಿ ಅಕ್ಷಸೂಕ್ತ ಬಹಳ ಸುಂದರವಾದುದು. ಇದು 
ಒಬ್ಬ ಜೂಜುಕೋರನ ಸ್ವಗತದಾದ ಪರಿದೇವನೆ. ಜೂಜಿನ ಹವ್ಮಾಸಕ್ಕೊಳಗಾದ ಕಾರಣ 
ಸಾಂಸಾರಿಕ ಸುಖವನ್ನು ಹೇಗೆ ಕಳೆದುಕೊಂಡನೆಂಬುವುದನ್ನೇ ಮಾರ್ಮಿಕವಾಗಿ ಇಲ್ಲಿ ಹೇಳಿದ್ದಾನೆ 
ಆ ಜೂಜುಕೋರ. ಅಕ್ಬಗಳದು ಅನಿವಾರಣೀಯವಾದ ಪ್ರಭಾವ. ಅದು ಅವನನ್ನು 
ಜೂಜುಕಟ್ಟೆಗೆ ಸೆಳೆದೊಯ್ಕುತ್ತದೆ. ತನ್ನ ದುಃಸ್ಥಿತಿಗೂ ದುರ್ದೈವಕ್ಕೂ ಅವನು ಮರುಗಿದರೂ 
ಅದರ ಪ್ರಲೋಭನೆಯಿಂದ ಪಾರಾಗಲಾರದ ತನ್ನ ಸ್ಥಿತಿಯನ್ನೂ ಬಣ್ಣಿಸುತ್ತಾನೆ ಅವನು. 
ಇದು ತಪ್ಪೆಂದು ನಾವು ತಿಳಿದಿದ್ದರೂ ಅದನ್ನು ಬಿಡಲು ಅನೇಕ ವೇಳೆ ಅಸಮರ್ಥರಾಗುತ್ತೇವೆ. 
ಅವುಗಳ ಪ್ರಭಾವ ಹಾಗಿರುವುದು. ಜೂಜು ಇಂಥವುಗಳಲ್ಲಿ ಒಂದು. ಸ್ತಿ ರವಾದ ಮನಸ್ಸಿನಿಂದ 
ಆ ಪ್ರಲೋಭನೆಯನ್ನು ಗೆಲ್ಲಬೇಕು. ಪಾಪ ಪ್ರವೃತ್ತಿಗೆ ಅಕ್ಷಗಳೂ ಕಾರಣವೆಂಬುದನ್ನು 
(7-86-6)ರಲ್ಲಿ ಕಂಠೋಕ್ತವಾಗಿ ಹೇಳಿದೆ. ಸುರೆ, ಕ್ರೋಧ, ಅಕ್ಷಗಳು, ಅಜ್ಞಾನ ಇವುಗಳೆಲ್ಲಾ 
ಪಾಪಪ್ರವೃತ್ತಿಗೆ ಕಾರಣಗಳು. ಈ ಸೂಕ್ತದಲ್ಲಿ ಜೂಜಿನ ದುಷ್ಪರಿಣಾಮಗಳನ್ನು ಹೇಳಿ ಅದರಿಂದ 
ದೂರವಾಗಬೇಕೆಂದೂ ಪ್ರಾಮಾಣಿಕವಾದ ಪರಿಶ್ರಮದಿಂದ ಜೀವನವನ್ನು ನಡೆಸಿ 
ಬಾಳಬೇಕೆಂದೂ ಸೂಚಿಸಿದೆ. 

ಜೂಜುಕೋರನಿಗೆ ಆ (ಕಾಯಿ) ದಾಳಗಳನ್ನು ನೋಡುವುದರಿಂದಲೇ ಹರ್ಷೋನ್ಮಾದ 
ವುಂಟಾಗುವುದು. ಈ ಅಂಶ ಕೆಳಗಿನ ಮಂತ್ರದಲ್ಲಿ ಹೇಳಿದೆ: 


'ಪ್ರಾವೇಪಾ ಮಾ ಬೃಹತೋ ಮಾದಯಂತಿ 
ಪ್ರವಾತೇಜಾ ಇರಿಣೇ ವರ್ವೃತಾನಾ: | 


೧೯೬ ವೈದಿಕ ಸಾಹಿತ್ಕ ಚರಿತ್ರೆ 


ಸೋಮಸ್ಕೇವ ಮೌಜವತಸ್ಮ ಭಕ್ಕೋ 
ಎಭೀದಕೋ ಜಾಗೃವಿರ್ಮಹ್ಮಮಚ್ಛಾನ್‌ ॥ (10-34-1) 

'ಪ್ರಬಲವಾದ ಗಾಳಿಗಳಿರುವ ದೇಶಗಳಲ್ಲಿ ಬೆಳೆದ, ವಿಭೀತ ಫಲಕಗಳಿಂದಾದ (ಕಾಯಿ) 
ದಾಳಗಳು ಅಕ್ಷಫಲದ ಮೇಲೆ ಉರುಳುವಾಗಲೇ ನನಗೆ ಹರ್ಷವುಂಟುಮಾಡುವುವು. ಮೂಜ 
ವಾನ್‌ ಪರ್ವತದಲ್ಲಿ ಬೆಳೆದ ಸೋಮದ ಪಾನ ಯಜಮಾನನಿಗೂ ದೇವತೆಗಳಿಗೂ ಮುದವನ್ನುಂಟು 
ಮಾಡುವಂತೆ ಜೂಜುಕೋರರ ಜಾಗರಣೆಗೆ ಕಾರಣವಾದ (ಜಯಪರಾಜಯ ಹರ್ಷಶೋಕಗಳ 
ಕಾರಣ) ವಿಭೀತಕ ಫಲಗಳಿಂದಾದ (ಕಾಯಿಗಳು) ದಾಳಗಳು ನನಗೆ ಮದವನ್ನುಂಟು ಮಾಡು 
ತಮೆ 

ಜೂಜುಕೋರನು ಜೂಜಿನ ಹವ್ಯಾಸಕ್ಕೆ ಬಿದ್ದು ನಿರಪರಾಧಿನಿಯಾದ ಪತ್ನಿಯನ್ನು 
ಮನೆಯಿಂದ ಓಡಿಸಿದುದಕ್ಕಾಗಿ ಕೆಳಗಿನ ಮಂತ್ರದಲ್ಲಿ ದುಃಖಿಸುತ್ತಾನೆ: 

'ನ ಮಾ ಮಿಮೇಥ ನ ಜಿಹೀಳ ಏಷಾ 

ಶಿವಾ ಸಖಿಭ್ಯ ಉತ ಮಹ್ಕಮಾಸೀತ್‌ | 

ಅಕ್ಷಸ್ಕಾಹಮೇಕಪರಸ್ಮ ಹೇತೋಃ 

ಅನುವ್ರತಾಮಪ ಜಾಯಾಮರೋಧಮ್‌ |” (5-34-2) 

'ಈ ನನ್ನ ಮಡದಿ ನನ್ನ ಮೇಲೆ ಕೋಪಗೊಳ್ಳಲಿಲ್ಲ ; ನನ್ನನ್ನು ಅಪಮಾನಪಡಿಸಲಿಲ್ಲ; 
(ಈ ದುಷ್ಪಪದ್ಧತಿಯವನು ನನ್ನ ಪತಿ ಎಂದು ಲಜ್ಜೆಪಡಲಿಲ್ಲ). ನನಗೂ ನನ್ನ ಜೂಜುಕೋರ 
ಮಿತ್ರರಿಗೂ ಸುಖವನ್ನೇ ಉಂಟುಮಾಡುತ್ತಿದ್ದಳು. ಇಂಥ ಅನುಕೂಲ ಪತ್ನಿಯನ್ನು (ದಾಳದ 
ಆಟವೊಂದರ) ಕಾರಣದಿಂದಲೇ ನಾನು ಓಡಿಸಿಬಿಟ್ಟಿದ್ದೇನೆ.' 

ಜೂಜುಕೋರನನ್ನು ಯಾರೂ ಗೌರವಿಸುವುದಿಲ್ಲ. ಎಲ್ಲರೂ ದೂರಮಾಡುವವರೇ. 

'ದ್ವೇಷ್ಟಿ ಶೃಶ್ರೂರಪ ಜಾಯಾ ರುಣದ್ದಿ 

ನ ನಾಧಿತೋ ವಿಂದತೇ ಮರ್ಡಿತಾರಮ್‌ | 

ಅಶ್ಚಸ್ಕೇವ ಜರತೋ ವಸ್ಮೃಸ್ಮ 

ನಾಹಂ ವಿಂದಾಮಿ ಕಿತವಸ್ಕಭೋಗಮ್‌ | (10-34-3) 

'(ಮನೆಗೆ ಬಂದರೆ) ಅತ್ತೆ ದ್ವೇಷಿಸುವಳು, ಹೆಂಡತಿಯೂ ದೂರಮಾಡುವಳು. ಬೇಡುವ 
ಜೂಜುಕೋರನಿಗೆ ದಯೆತೋರುವವರೂ ಇಲ್ಲ. ಕ್ರಯಕ್ಕಿರುವ ಮುದಿಕುದುರೆಯಂತೆ 
ಜೂಜುಕೋರನಿಗೆ ಸುಖ ಸ್ವಲ್ಪವೂ ಇಲ್ಲ. 

ಜೂಜುಕೋರನಿಗಾಗುವ ಪರಾಭವ ಹೇಳತೀರದು. 

'ಅನ್ಕೇ ಜಾಯಾಂ ಪರಿಮೃಶಂತ್ಯಸ್ಕ 
ಯಸ್ಕಾಗೃಧದ್ವೇದನೇ ವಾಜ್ಯಕ್ಕ: | 
ಪಿತಾಮಾತಾ ಭ್ರಾತರ ಏನಮಾಹುಃ 
ನ ಜಾನೀಮೋ ನಯತಾ ಬದ್ಧಮೇತಮ್‌ I (10-34-4) 

"ಇತರೆ ಜೂಜುಕೋರರ ಹಣದಲ್ಲಿ ತೀವ್ರವಾದ ಅಭಿಕಾಂಕ್ಷೆಯುಳ್ಳ ಜೂಜುಗಾರನ 
ಪತ್ನಿಯನ್ನು ಇತರ ಜೂಜುಕೋರರು (ವಸ್ತ್ರಕೇಶಾದಿಗಳನ್ನು ಹಿಡಿದು) ಎಳೆಯುವರು. ಇವನ 
ತಂದೆ, ತಾಯಿ, ಸೋದರರು ಇವನನ್ನು ಕುರಿತು 'ನಾವಿವನನ್ನು ಕಾಣೆವು ಮನಬಂದೆಡೆ ಇವನನ್ನು 
ಕಟ್ಟಿ ಎಳೆದೊಯ್ಕಿರಿ' ಎಂದು ಜೂಜುಕೋರರೊಡನೆ ಹೇಳುವರು.' 

ಜೂಜಾಡುವುದು ತಪ್ಪು. ಅದನ್ನು ಬಿಡಬೇಕು ಎಂದು ಮತ್ತೆ ಮತ್ತೆ ನಿರ್ಣಯ ಮಾಡಿ 


ಸಂಹಿತೆಗಳು ೧೯೭ 


ಕೊಳ್ಳುತ್ತಾನೆ. ಆದರೆ ಮರುಕ್ಷಣದಲ್ಲಿ ಆ ವೇಳೆ ಬಂದಾಗ ತನ್ನನ್ನೂ ಮರೆತು ಜೂಜು 
ಕಟ್ಟೆಯನ್ನು ಸೇರುತ್ತಾನೆ. 

'ಯದಾದೀಧ್ಮೇನ ದಎಿಷುಣ್ಮೇಭಿ: 

ಪರಾಯದ್ಭೋೋವ ಹೀಯೇ ಸಖಿಭ್ಯಃ | 

ನ್ಯುಪ್ತಾಶ್ಚ ಬಭ್ರವೋ ವಾಚಮಕ್ರತಂ 

ಏಮೀ ದೇಷಾಂ ನಿಷ್ಟತಂ ಜಾರಿಣೀವ | (10-34-5) 

'ನನ್ನ ಮನಸ್ಸಿನೊಡನೆ ಹೀಗೆ ಯೋಚಸುವೆನು-ಈ (ಕಾಯಿ) ದಾಳಗಳೊಡನೆ ಜೂಜಾಡು 
ವುದು ಬೇಡ. ತಾವಾಗಿ ಹೊರಟು ಹೋಗುವ ಸ್ನೇಹಿತರ ಹಿಂದೆಯೇ ನಾನುಳಿಯುವೆ' (ಮೊದಲು 
ನಾನು ದಾಳವೆಸೆಯುವುದು ಬೇಡ ಎಂದು), ಆದರೆ ಬೂದು ಬಣ್ಣದ ಲಕ್ಷಗಳು (ಇತರ 
ಜೂಜುಗಾರರಿಂದ ಎಸೆಯಲ್ಪಟ್ಟು) ಶಬ್ದಮಾಡುವುವು. ಅದನ್ನು ಕೇಳಿದಾಗ (ನನ್ನ ಸಂಕಲ್ಪವನ್ನು 
ಪರಿತ್ಯಜಿಸಿ ಅಕ್ಬವ್ಯಸನದಿಂದ ಅಭಿಭೂಯಮಾನನಾಗಿ) ಜೂಜುಕಟ್ಟೆಯನ್ನು (ಕಾಮವೃಸನದಿಂದ 
ಸಂಕೇತ ಸ್ಥಾನವನ್ನು ಸೇರುವ) ಜಾರಿಣಿಯಂತೆ ಸೇರುವೆನು' 

ಜೂಜುಗಾರನು 'ಇಲ್ಲಿರುವ ಧನಿಕನನ್ನು ಗೆಲ್ಲುವೆನು' ಎಂದುಕೊಳ್ಳುತ್ತಾ ದ್ಕೂತಸಭೆಗೆ 
ಬರುತ್ತಾನೆ. ಅಕ್ಷಗಳು ಅವನ ಇಚ್ಛೆಗೆ ವಿರುದ್ಧವಾಗಿ ಉರುಳುತ್ತವೆ ಮತ್ತು ಅವನ ಪ್ರತಿಸ್ಪರ್ಧಿಗೇ 
ಅದೃಷ್ಟವನ್ನುಂಟುಮಾಡುತ್ತವೆ. 

ಅಕ್ಷಗಳ ಪ್ರಭಾವ ತಪ್ಪಿಸಿಕೊಳ್ಳಲಾಗದ್ದು. ಆಟಗಾರರನ್ನವು ಅಂಕುಶವಿಟ್ಟು ಎಳೆಯುವುವು. 
ಪರಾಜಯವುಂಟಾದಾಗ ಸಂತಾಪವನ್ನುಂಟುಮಾಡುವುವು. ಗೆದ್ದವರಿಗೆ ಧನಧಾನ್ಯ ಲಾಭವನ್ನೂ 
ಸೋತವನಿಗೂ ಅವನ ಕುಟುಂಬಕ್ಕೂ ದು:ಖವನ್ನೂ ಉಂಟುಮಾಡುವುವು. 

ಐವತ್ತುಮೂರು ಸಂಖ್ಯೆಗಳ ಅಕ್ಷಗಳು ಜೂಜಿನ ಹಲಗೆಯ ಮೇಲೆ ವಿಹರಿಸುತ್ತವೆ. 
ಸರ್ವಪ್ರೇರಕನಾದ ಸವಿತೃದೇವನಂತೆ. ಕ್ರೂರಿಗಳ ಕ್ರೋಧಕ್ಕೂ ಇವು ತಲೆ ಬಾಗುವುದಿಲ್ಲ. 
ದ್ಯೂತಕುಲದಲ್ಲಿ ರುಜನೂ ಇವುಗಳಿಗೆ ನಮಸ್ಕರಿಸುತ್ತಾನೆ (10-34-8). 

ಇವುಗಳ ಶಕ್ತಿ ಎಂಥದು ಎಂಬುದನ್ನು ಕೆಳಗಿನ ಮಂತ್ರದಲ್ಲಿ ಹೇಳಿದೆ : 

'ನೀಚಾ ವರ್ತಂತ ಉಪರಿ ಸ್ಫುರಂತಿ 

ಅಹಸ್ತಾಸೋ ಹಸ್ತವಂತಂ ಸಹಂತೇ | 

ದಿವ್ಕಾ ಅಂಗಾರಾ ಇರಿಣೇ ನ್ಮುಪ್ತಾ: 

ಶೀತಾಃ ಸಂತೋ ಹೃದಯಂ ನಿರ್ದಹಂತಿ ॥' (10-34-9) 

'ಈ ಅಕ್ಬಗಳು ಕೆಳಗಿದ್ದರೂ (ಸೋಲಿನ ಹೆದರಿಕೆಯಿಂದ ನಡುಗುವ ದ್ಯೂತಕಾರರ 
ಹೃದಯದ) ಮೇಲಕ್ಕೆ ಹೊರಳುತ್ತವೆ. ಹಸ್ತಗಳೇ ಇಲ್ಲದ ಇವು ಕೈಗಳಿರುವ ದ್ಕೂತಕಾರರನ್ನೂ 
ಗೆಲ್ಲುತ್ತವೆ. ದಿವ್ಯವಾದ ಈ ಇದ್ದಿಲುಗಳು ಅಕ್ಬಫಲಕದ ಮೇಲೆಸೆಯಲ್ಪಟ್ಟಾಗ ತಾವು 
ತಣ್ಣಗಿದ್ದರೂ ಸಹ ಜೂಜುಕಾರರ ಹೃದಯವನ್ನು (ಸೋಲಿನ ಸಂತಾಪದಿಂದ) ಸುಡುತ್ತವೆ. 

ಜೂಜಾಡಿ ಸರ್ವವನ್ನೂ ಕಳೆದುಕೊಂಡವನ ಸ್ಥಿತಿ ಎಷ್ಟು ಅಪಮಾನಕರವಾದುದು | 

'ದಾಯಾ ತಪಸ್ಕೇ ಕಿತವಸ್ಕ ಹೀನಾ 
ಮಾತಾ ಪುತ್ರಸ್ಮ ಚರತ: ಕೃಸ್ಟಿತ್‌ |' 
ಬುಣಾವಾ ಬಿಭೃದ್ಧನಮಿಚ್ಛಾಮಾನಃ 
ಅನ್ಯೇಷಾಮಸ್ತಮುಪನಕ್ತಮೇತಿ |॥' (10-34-10) 
'ನಿರ್ವೇದದಿಂದ ಎಲ್ಲಿಯೋ ಓಡಿಹೋದ ಜೂಜುಗಾರನ ಹೆಂಡಶಿಯು ದುಃಖಿಸುವಳು. 


ರ ವೈದಿಕ ಸಾಹಿತ್ಯ ಚರಿತ್ರ 


ಅವನ ತಾಯಿ ಪುತ್ರಶೋಕದಿಂದ ಸಂತಪ್ತಳಾಗುವಳು. ಜೂಜಿನಲ್ಲಿ ಸೋತು ಸಾಲಗಾರನಾದ 
ಆ ಜೂಜುಕೋರ ಕದ್ದು ಹಣ ಸಂಪಾದಿಸಲು ಇತರರ ಮನೆಗಳಿಗೆ ಕಳ್ಳತನಕ್ಕಾಗಿ ರಾತ್ರಿ 
ಬರುತ್ತಾನೆ.' 

ಜೂಜುಗಾರನಿಗಾದರೂ ಸುಖವುಂಟೇ ಎಂದರೆ ಏನು ಹೇಳೋಣ? ಅವನು ತನ್ನ ಪಾಡನ್ನು 
ಇತರರೊಡನೆ ಹೋಲಿಸಿ ನೋಡಿ ತನ್ನನ್ನು ನಿಂದಿಸಿಕೊಳ್ಳುತ್ತಾನೆ. ತನ್ನವರ ಪಾಡನ್ನು ನೆನೆದು 
ದುಃಖಿಸುತ್ತಾನೆ. ಈ ಭಾವವನ್ನು ಕೆಳಗಿನ ಮಂತ್ರದಲ್ಲಿ ಕಾಣಬಹುದು: 

'ಸ್ತ್ರಿಯಂ ದೃಷ್ಟಾಯ ಕಿತವಂ ತತಾಪ 

ಅನ್ಕೇಷಾಂ ಜಾಯಾಂ ಸುಕೃತಂ ಚ ಯೋನಿಮ್‌ | 

ಪೂರ್ವಾಹ್ಲೇ ಅಶ್ವಾನ್ಮುಯುಜೇ ಹಿ ಬಭ್ರೂನ್‌ 

ಸೋ ಅಗ್ನೇರಂತೇ ವೃಷಲಃ ಪಪಾದ | (10-34-11) 

'ಇತರರ ಹೆಂಡತಿಯರನ್ನೂ, ಸುಖಮಯವಾದ ಅವರ ಮನೆಯನ್ನೂ ನೋಡಿ ಜೂಜುಗಾರ 
ತಪ್ಪಿಸುತ್ತಾನೆ-ಬೆಳಗಾದರೆ ಬಭ್ರುವರ್ಣದ ಅಕ್ಟಗಳನ್ನು ಹೂಡಿಯೇ ಬಿಡುತ್ತಾನೆ. ಮತ್ತೆ 
ಸೋತು ಭಿಕಾರಿಯಾಗಿ ಬೆಂಕಿಯ ಪಕ್ಕದಲ್ಲಿ ಚಳಿಯಿಂದ ನಡುಗುತ್ತಾ ಬಿದ್ದುಕೊಳ್ಳುವನು.' 

ಎಲ್ಲವನ್ನೂ ಕಳೆದುಕೊಂಡು ಪರಿತಪಿಸುವ ಜೂಜುಕೋರ 'ಇನ್ನು ಜೂಜಾಡಲು ನನ್ನಲ್ಲಿ 
ಹಣವಿಲ್ಲ. ಇದೋ ನಿನಗೆ ನಮಸ್ಕಾರ' ಎಂದು ಗೋಳಾಡುವನು. ಆಗ ಇನ್ನು ಮುಂದೆ ಪಣ 
ವಿಟ್ಟು ಆಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡುತ್ತಾನೆ, ಕೆಳಗೆ ಕಂಡಂತೆ : 

'ಯೋ ವಃ ಸೇನಾನೀರ್ಮಹತೋ ಗಣಸ್ಕ 

ರಾಜಾ ವ್ರಾತಸ್ಕ ಪ್ರಥಮೋ ಬಭೂವ | 

ತಸ್ಮೈ ಕೃಣೋಮಿ ನ ಧನಾ ರುಣದ್ಮಿ 

ದಶಾಹಂ ಪ್ರಾಚೀಸ್ತದೃತಂ ವದಾಮಿ | (5-34-12) 

'ಎಲೈ ಅಕ್ಷಗಳೇ, ನಿಮ್ಮ ಮಹಾಸಮೂಹಕ್ಕೆ ಯಾರು ಸೇನಾಪತಿಯಾಗಿದ್ದಾನೆಯೋ, 
ನಿಮ್ಮ ಗುಂಪಿಗೆ ಯಾರು ರಾಜನೋ, ಯಾರು ಮುಖ್ಯಸ್ಥನೋ ಅಂಥವನಿಗೆ ನಾನು ಕೈಮುಗಿಯು 
ತ್ತೇನೆ. ಇನ್ನು ಮುಂದೆ ಜೂಜಿಗಾಗಿ ನಾನು ಧನ ತರುವುದಿಲ್ಲ. ನನ್ನ ಹತ್ತು ಬೆರಳುಗಳಿಂದಲೂ 
ಕೂಡಿಸಿ ಅಂಜಲಿ ಮಾಡಿದ್ದೇನೆ. ಇದನ್ನು ಸತ್ಯವಾಗಿ ಹೇಳುತ್ತಿದ್ದೇನೆ.' 

ಇತರರನ್ನು ಕುರಿತು ಜೂಜುಕೋರ ಹೇಳುವ ಮಾತೊಂದಿದೆ. ಅದೇನೆಂದರೆ- 

ಅಕೈರ್ಮಾದೀವ್ಯ: ಕೃಷಿಮಿತ್‌ಕೃಷಸ್ಟ 

ವಿತ್ತೇ ರಮಸ್ತ ಬಹುಮನ್ಯಮಾನ: | 

ತತ್ರ ಗಾವಃ ಕಿತವ ತತ್ರ ಜಾಯಾ 

ತನ್ಮೇ ವಿಚಪ್ಪೇ ಸವಿತಾಯಮರ್ಯ; | (10-34-13) 

'ಅಕ್ಷಗಳಿಂದ ಜೂಜಾಡಬೇಡ ; ಕೃಷಿಯನ್ನೇ ಮಾಡು, ಕೃಷಿಯಿಂದ ಸಂಪಾದಿಸಿದ 
ಧನವನ್ನೇ ಅಧಿಕವೆಂದು ತಿಳಿದು ಸಂತೋಷಿಸು. ಕೃಷಿಯಿಂದಲೇ ಪಶುಗಳೂ, ಪತ್ನಿಯೂ, 
ಈ ಧರ್ಮರಹಸ್ಮವನ್ನು ಸರ್ವಪ್ರೇರಕನೂ, ಈಶ್ವರನೂ ಆದ ಸವಿತೃದೇವನು ನನಗೆ ತಿಳಿಸಿ 
ದ್ದಾನೆ.' 

ಅಕ್ಷಗಳಲ್ಲಿರುವ ಆಕರ್ಷಣಶಕ್ತಿಯನ್ನು ಕಂಡ ಜೂಜುಕೋರ ಅವುಗಳನ್ನು ಕುರಿತು ಹೀಗೆ 
ಬೇಡುತ್ತಾನೆ-(ಎಲ್ಕ ಅಕ್ಷಗಳೇ, ನೀವು ನಮ್ಮ ಮಿತ್ರರಾಗಿ. ನಮಗೆ ದಯೆತೋರಿ ನಮ್ಮನ್ನು 
ಸುಖಿಗಳನ್ನಾಗಿ ಮಾಡಿ. ನಿಮ್ಮ ಆಕರ್ಷಣಶಕ್ತಿಯಿಂದ ನಮ್ಮನ್ನು ಬಲಾತ್ಕಾರವಾಗಿ 


ಸಂಹಿತೆಗಳು ೧೯೯ 


ಮೋಹಕ್ಕೊಳಗಾಗಿಸಬೇಡಿ. ನಿಮ್ಮ ಕೋಪ ನಮ್ಮ ಶತ್ರುಗಳ ಮೇಲೆ ಬೀಳಲಿ. ನಮ್ಮ 
ಶತ್ರುಗಳು ಬಭ್ರುವರ್ಣದ ನಿಮ್ಮ ಬಲವಾದ ಬಲೆಗೆ ಬೀಳಲಿ." (10-34-14) 

ಅಕ್ಷಸೂಕ್ತ ಬಹಳ ಮಾರ್ಮಿಕವಾಗಿ ಜೂಜಿನ ಅಪಾಯಗಳನ್ನು ಎತ್ತಿತೋರಿಸುತ್ತದೆ. 
ಪ್ರಾಮಾಣಿಕತನದ ದುಡಿಮೆಯ ಮಹತ್ವವನ್ನು ಇದು ಎತ್ತಿ ಹೇಳುತ್ತದೆ. ವ್ಯಕ್ತಿ ಜೀವನ 
ಪರಿಶುದ್ಧವಾಗದೆ ಆತನ ಉದ್ದಾರವಾಗದು. ಪ್ರತಿಯೊಬ್ಬನೂ ತನ್ನ ತನ್ನ ಉದ್ದಾರವನ್ನು 
ಮಾಡಿಕೊಳ್ಳಲು ಉನ್ನತವಾದ ಆದರ್ಶಗಳನ್ನು ಪರಿಪಾಲಿಸಬೇಕು. ನಿರ್ದುಷ್ಟವೂ, ಮಾನ್ಯವೂ 
ಆದ ವಿಧಾನದಲ್ಲಿ ಜೀವನ ನಡೆಸಬೇಕು. ಈ ಉನ್ನತವಾದ ಧ್ಯೇಯದ ನಿರೂಪಣೆ ಇಲ್ಲಿದೆ. 


ಸಂವಾದ ಸೂಕ್ತಗಳು 

ಜಗ್ವೇದದಲ್ಲಿನ ದಾರ್ಶನಿಕ ಸೂಕ್ತಗಳು ಮುಂದಿನ ಉಪನಿಷತ್ತುಗಳ ತಾಶ್ವಿಕ ವಿವೇಚನೆಗೆ 
ಆಧಾರವಾಗಿರುವಂತೆಯೇ ಮತ್ತೆ ಕೆಲವು ಸೂಕ್ತಗಳು ಮುಂದಿನ ಕಾವ್ಯ ನಾಟಕಗಳಿಗೆ 
ಮೂಲವಾಗಿವೆ. ಪರಸ್ಪರ ಸಂವಾದಗಳ ರೂಪದಲ್ಲಿರುವ ಕೆಲವು ಸೂಕ್ತಗಳು ಸಂವಾದ 
ಸೂಕ್ತಗಳೆಂದು ಹೆಸರಾಗಿವೆ. ಇಂಥ ಸೂಕ್ತಗಳು ಸುಮಾರು ಇಪ್ಪತ್ತರವರೆಗೂ ಇವೆ. ಈ 
ಸಂವಾದ ಸೂಕ್ತಗಳ ವಿಚಾರದಲ್ಲಿ ಪಾಶ್ಚಾತ್ಮ ಪಂಡಿತರಲ್ಲಿ ಭಿನ್ನಾಭಿಪ್ರಾಯವಿದೆ. ಪ್ರಾಚೀನ 
ವಾದ ಆಖ್ಕಾನಗಳು ಗದ್ಮಪದ್ಮಾತ್ಮಕವಾಗಿದ್ದವೆಂದೂ ಅವುಗಳಲ್ಲಿ ಗದ್ಮಭಾಗ ಕಾಲಕ್ರಮೇಣ 
ಲುಪ್ಪವಾಗಿ ಈ ಸಂವಾದ ಸೂಕ್ತಗಳ ರೂಪವನ್ನು ಹೊಂದಿದವೆಂದೂ ಕೆಲವರ ಅಭಿಪ್ರಾಯ. 
(ಉದಾ: ಒಲ್ಲೆನ್‌ಬರ್ಗ್‌). ಮತ್ತೆ ಕೆಲವರು (ಡಾ. ಹರ್ಟಲ್‌, ಡಾ. ಸಿಲ್ವನ್‌ಲೆವಿ ಮುಂತಾ 
ದವರು) ಇವು ವಸ್ತುತಃ ನಾಟಕದ ಅವಶಿಷ್ಟುಂಶಗಳೆಂದೂ ಯಾಗದ ಸಂದರ್ಭಗಳಲ್ಲಿ ಇವನ್ನು 
ಪಾತ್ರರಚನೆ ಮತ್ತು ಸಂಗೀತದೊಡನೆ ಅಭಿನಯಿಸುತ್ತಿದ್ದರೆಂದೂ ಅಭಿಪ್ರಾಯಪಡುತ್ತಾರೆ. 
ಆದರೆ ನಾಟಕ ಮತ್ತು ಕಥೆಗಳ ಮಿಶ್ರಣವು ಎಂದು ಡಾ. ವಿಂಟರ್‌ನಿಟ್ಸ್‌ರ ಅಭಿಪ್ರಾಯ. 

ಈ ಸಂವಾದ ಸೂಕ್ತಗಳಲ್ಲಿ ಯಮ-ಯಮಿಯರ ಸಂವಾದ (10-10), ಪುರೂರವ 
ಊರ್ವಸೀಯರ ಸಂವಾದ (10-95), ವಿಶ್ವಾಮಿತ್ರ ನದಿಗಳ ಸಂವಾದ (3-33), ಸರಮಾ 
ಮತ್ತು ಪಣಿಗಳ ಸಂವಾದ (10-108), ಅಗ್ನಿ ಮತ್ತು ದೇವತೆಗಳ ಸಂವಾದ-(10-51), 
ವಸಿಷ್ಠ ವಾಸಿಷ್ಕರ ಮತ್ತು ಇಂದ್ರನ ಸಂವಾದ (7-33), ಅಗಸ್ತ್ಯ ಮತ್ತು ಲೋಪಾಮುದ್ರೆಯರ 
ಸಂವಾದ (1-179) ಇವು ಮುಖ್ಯವಾದವು. 

ಯಮ-ಯಮಿಯರ ಸಂವಾದ ಸೂಕ್ತದಲ್ಲಿ 14 ಮಂತ್ರಗಳಿವೆ. ಇವುಗಳಲ್ಲಿ 1,3,5, 
6,7, 11, 13) ಏಳು ಮಂತ್ರಗಳು ಯಮಿ ಹೇಳುವುವು. ಉಳಿದವು ಯಮನ ಮಾತುಗಳು. 
ಯಮ-ಯಮಿಯರು ವೈವಸ್ತತನ ಅವಳಿ ಮಕ್ಕಳು. ಮಂದಪ್ರಕಾಶವುಳ್ಳ ದೂರದ 
ದ್ವೀಪವೊಂದಕ್ಕೆ ಇವರು ಬಂದಾಗ ಯಮಿ ಯಮನಲ್ಲಿ ಅನುರಕ್ತಳಾಗಿ ಅವನನ್ನು 
ಪ್ರಲೋಭನೆಗೊಳಿಸಲು ಆರಂಭಿಸುತ್ತಾಳೆ. ಯಮ ಧೀರನೂ, ವಿವೇಕಿಯೂ ಆದವನು. ಅವನು 
ಅವಳ ಪ್ರಾರ್ಥನೆಯನ್ನು ನಿರಾಕರಿಸುತ್ತಾನೆ. ಯಮಿಗೆ ಬುದ್ಧಿ ಹೇಳಿ ಪಾಪದಿಂದ 
ದೂರವಾಗುತ್ತಾನೆ. ಕಾಮವಶಳಾದ ಯಮಿ ಯಮನನ್ನು ಕುರಿತು ಹೇಳುತ್ತಾಳೆ ಕೆಳಕಂಡಂತೆ: 

'ಓ ಚಿತ್ಸಖಾಯಂ ಸಖ್ಯಾ ವವೃತ್ಮಾಂ 

ತಿರ; ಪುರೂಚಿದರ್ಣವಂ ಜಗನ್ಸಾನ್‌ | 
ಪಿತುರ್ನಪಾತಮಾ ದಧೀತ ವೇಧಾ 

ಅಧಿಕ್ಷಮಿ ಪ್ರತರಂ ದೀಧ್ಮಾನ: ॥' (5-10-1) 


ಬಂ ವೈದಿಕ ಸಾಹಿತ್ಯ ಚರಿತ್ರ 


'ವಿಸ್ತೀರ್ಣವಾದ ಸಾಗರದಿಂದಾವೃತವಾದ ಈ ದ್ವೀಪಕ್ಕೆ ಬಂದಿರುವ ನಾನು 
ಗರ್ಭವಾಸದಿಂದ ಹಿಡಿದು ನನ್ನ ಸಖನಾದ ನಿನ್ನಲ್ಲಿ ಆಭಿಮುಖ್ಯ ಹೊಂದಿದ್ದೇನೆ. ನಿನ್ನನ್ನು 
ಕೂಡಲಿಚ್ಛಿಸುತ್ತೇನೆ. ವಿಧಾತನು ನಮಗೆ ಶ್ರೇಷ್ಠವಾದ ಸಂತಾನವುಂಟಾಗಲೆಂದು 
ಚಿಂತಿಸುತ್ತಿದ್ದಾನೆ.' 

'ತಾಯಿಯ ಗರ್ಭದಲ್ಲಿ ನಿನ್ನೊಡನೆ ಇದ್ದುದು ನಿಜ. ಆದ್ದರಿಂದಲೇ ನೀನು ನನಗೆ 
ಸೋದರಿ. ನಮ್ಮಲ್ಲಿ ಹಣ್ಣುಗಂಡಿನ ಪ್ರೇಮ ಸಲ್ಲದು. ನೀನು ನನ್ನ ಭಗಿನಿಯೇ ಸರಿ' ಎಂದು 
ಯಮ ಉತ್ತರಿಸುತ್ತಾನೆ-(5-10-2). ಯಮಿ ಇಷ್ಟರಿಂದ ಸುಮ್ಮನಾಗುವುದಿಲ್ಲ. 'ತೇ ಅಮೃತಾಸು 
ಏತತ್‌ ತೃಜಸಂ ಉಶಂತಿ'-ದೇವತೆಗಳು ತಮ್ಮ ಸ್ವಂತ ದುಹಿತೃ ಭಗಿನಿಯನ್ನು ಕಾಮಿಸುತ್ತಾರೆ. 
ಹಾಗೆಯೇ ನಿನ್ನ ಜಿತ್ರವೂ ನನ್ನಲ್ಲಿ ನಿಲ್ಲಲಿ. ನಮ್ಮ ಜನಕನಾದ ಪ್ರಜಾಪತಿ ಮಗಳನ್ನೇ 
ಪತ್ನಿಯಾಗಿ ಹೊಂದಿದಂತೆ ನೀನೂ ನನ್ನನ್ನು ಕೂಡಿಕೋ' ಎಂದು ಮತ್ತೆ ರಮಿಸುತ್ತಾಳೆ. 

ಯಮ ಇದಕ್ಕೆಲ್ಲ ಸೋಲುವವನಲ್ಲ. ಅಪರಿಮಿತವಾದ ಸಾಮರ್ಥ್ಯವುಳ್ಳ ಪ್ರಜಾಪತಿಯಂತೆ 
ಎಲ್ಲರೂ ನಡೆಯಲಾಗುವುದಿಲ್ಲವೆಂಬುದು ಅವನಿಗೆ ಗೊತ್ತು. 'ಆದಿತ್ಮ ಮತ್ತು ಸರಣ್ಕೂಗಳನ್ನು 
ತಾಯಿತಂದೆಯರನ್ನಾಗಿ ಹೊಂದಿರುವ ನಾವು ನಮ್ಮ ಪವಿತ್ರವಾದ ಸೋದರ ಬಂಧುತ್ವವನ್ನು 
ರಕ್ಷಿಸಬೇಕು' ಎಂದು ಅವನು ಬುದ್ಧಿಮಾತನ್ನು ಹೇಳುತ್ತಾನೆ. ಇದಕ್ಕೆ ಯಮಿಯ ಉತ್ತರವಿದು: 

'ಗರ್ಭೇ ನು ನೌ ಜನಿತಾ ದಂಪತೀ 
ಕರ್ದೇವಸ್ತಷ್ಟು ಸವಿತಾ ವಿಶ್ವರೂಪ: | 

ನ ಕಿರಸ್ಕ ಪ್ರಮಿನಂತಿ ವ್ರತಾನಿ 

ವೇದ ನಾವಸ್ಯ ಪೃಥಿವೀ ಉತ ದ್ಯೌಃ | (5-10-5) 

"ಸರ್ವವನ್ನೂ ರೂಪಿಸುವವನೂ, ಪ್ರೇರಿಸುವವನೂ, ವಿಶ್ವರೂಪನೂ, ದೇವನೂ ಆದ 
ಪ್ರಜಾಪತಿದೇವನು ಗರ್ಭಾವಸ್ಥೆ ಯಲ್ಲಿಯೇ ನಮ್ಮನ್ನು ದಂಪಶಿಗಳನ್ನಾಗಿ ಮಾಡಿದ್ದಾನೆ. ಇವನ 
ಈ ಕಾರ್ಯವನ್ನು ಯಾರುತಾನೇ ನಿರೋಧಿಸಿಯಾರು ? ಅಲ್ಲದೆ ತಾಯಿಯ ಗರ್ಭದಲ್ಲಿ 
ಒಟ್ಟಿಗೆ ವಾಸಮಾಡುವುದರಿಂದಾದ ಈ ನಮ್ಮ ದಂಪತಿತ್ವವನ್ನು ದ್ಯಾವಾ ಪೃಥಿವಿಗಳೂ 
ಅರಿತಿದ್ದಾರೆ.' 

ಯಮಿ ತನ್ನ ವಾದವನ್ನು ಮುಂದುವರಿಸುತ್ತಾಳೆ-'ನಮ್ಮ ಈ ಸಮಾಗಮವನ್ನು ಈ 
ಮೊದಮೊದಲ ಮುಂಬೆಳಗಿನಲ್ಲಿ ಯಾರುತಾನೇ ಕಾಣಬಲ್ಲರು? ಇತರರಿಗೆ ಯಾರುತಾನೇ 
ತಿಳಿಸಬಲ್ಲರು ? ಮಿತ್ರಾವರುಣರಿಗೆ ಸೇರಿದ ಹಗಲು ರಾತ್ರಿಗಳಲ್ಲಿ ಜನರು ಮಾಡುವ 
ಪಾಪಪುಣ್ಯಗಳಿಗೆ ಶುಭಾಶುಭ ಫಲಪ್ರದಾನ ಮಾಡುವವನು ನೀನು. ಈಗೇನು ಹೇಳುವಿ?' 

ಯಮ ಆದರೂ ಮನ ಸೋಲದುದನ್ನು ಕಂಡು ಯಮಿ ಆರ್ದ್ರಷೃದಯಳಾಗಿ ಯಮನಿಗೆ 
ನನ್ನ ಮೇಲೆ ಆಸೆ ಹುಟ್ಟುವಂತಾಗಲಿ! ಜೊತೆಜೊತೆಯಲ್ಲಿ ಬೆಳೆದು ನಾವು ರಥದ ಗಾಲಿಗಳಂತೆ 
ಪತಿಪತ್ನಿಯರಾಗಿ ಕೂಡಿ ನಡೆಯುವಂತಾಗಬಾರದೇ' ಎಂದು ಮರುಗುವಳು. 

ಯಮ ತನ್ನ ನಿಷ್ಮೆಯಲ್ಲಿ ಅಪ್ರಕಂಪೃನಾಗಿದ್ದಾನೆ. ಪ್ರಲೋಭನೆಗಳಿಗವನು ಮನಸೋಲು 
ವವನಲ್ಲ. ಯತದ ಪಾಲನೆ ತನ್ನ ಕರ್ತವ್ಯವೆಂದು ಮನಗಂಡಿದ್ದಾನೆ. 'ನಿನ್ನ ಅಸಹ್ಯ ಭಾಷೂದಿಂದ 
ನನ್ನ ಮನ ನೋಯಿಸಬೇಡ. ನಿನಗೆ ಅನುರೂಪನಾದ ವರನನ್ನು ಸೇರಿ ರಥದ ಗಾಲಿಗಳಂತೆ 
ಅನುವರ್ತಿಸು' ಎಂದು ಅವಳಿಗೆ ಬುದ್ಧಿ ಹೇಳುವನು. ಮತ್ತು ತನ್ನ ಮನಸ್ಸು ಸ್ಥಿರವಾಗಿರಲೆಂದೂ 
ಪ್ರಲೋಭನೆಗೊಳಗಾಗದಿರಲೆಂದೂ ಬೇಡುತ್ತಾನೆ- 


ಸಂಹಿತೆಗಳು ೨೦೧ 
'ರಾತ್ರೀ ಭಿರಸ್ಮಾ ಅಹಭಿರ್ದಶಸ್ಯೇತ್‌ 
ಸೂರ್ಯಸ್ಯ ಚಕ್ಷುರ್ಮುಹುರುನ್ಮಿಮೀಯಾತ್‌ | 
ದಿವಾ ಪೃಥಿವ್ಠಾ ಮಿಥುನಾ ಸಬಂಧೂ 
ಯಮೀರ್ಯಮಸ್ಯ ಬಿಭ್ರಯಾದಜಾಮಿ | (5-10-9) 

'ಯಾಗ ಮಾಡುವವರು ನನಗೆ ಅಹೋರಾತ್ರಿಗಳಲ್ಲಿ ಹವಿರ್ಭಾಗವನ್ನು ಸಲ್ಲಿಸಲಿ (ಹಾಗೆ 
ನನ್ನ ಮನಸ್ಸು ಸ್ಥಿರವಾಗಿರಲಿ). ಸೂರ್ಯ ಸಂಬಂಧಿಯಾದ ತೇಜಸ್ಸು ನನ್ನಲ್ಲಿ ಮೈದೋರಲಿ, 
ದ್ಯಾವಾಪೃಥಿವೀಗಳೊಡನೆ ಸಮಾನ ಬಂಧುಗಳಾದ ಅಹೋರಾತ್ರಗಳು ಯಮನಾದ ನನಗೆ 
ಕರುಣಿಸಲಿ. ಈ ಯಮಿ ಒಡಹುಟ್ಟಿದವನನ್ನು ಬಿಟ್ಟು ಬೇರೆಯವನನ್ನು ವರಿಸುವಂತಾಗಲಿ.' 

ಯಮನ ಮುಂದೆ ಯಮಿ ತಂದ ಪ್ರಲೋಭನೆ ಬಹಳ ಪ್ರಬಲವಾದದ್ದು. ಅದನ್ನು 
ಗೆಲ್ಲಲು ಅವನು ಸರ್ವಾತ್ಮನಾ ಪ್ರಯತ್ನಿಸಿದ. ದೇವತೆಗಳ ಅನುಗ್ರಹವನ್ನು ಟೇಡಿದ. 
ಪರ್ವತದಂತೆ ಅಚಲನಾಗಿ ನಿಂತ. ಯಮಿ ಯಮನನ್ನು ನಿಂದಿಸುತ್ತಾಳೆ, ಹೀಯಾಳಿಸುತ್ತಾಳೆ 
ಸಂತಾಪದಿಂದ ಖತಿಗೊಂಡು. ಆಸೆ ಕೈಗೊಡದಿದ್ದರೆ ಹೆಣ್ಣಿನ ಹೃದಯ ಹೇಗೆ 
ಸಂತಾಪಗೊಳ್ಳುವುದೆಂಬುದನ್ನು ಅವಳು ತೋರುತ್ತಾಳೆ. ಹೇಗಾದರೂ ತನ್ನ ಬಲೆಗೆ ಅವನನ್ನು 
ಬೀಳಿಸಬೇಕೆಂಬುದು ಅವಳ ದೂರದಾಸೆ. ಅದರೆ ಅದೂ ಫಲಿಸಲಿಲ್ಲ. ಯಮ 
ಹೃದಯವಿಲ್ಲದವನಂತೆಯೇ ನಡೆದುಕೊಂಡ. 'ಎಲೌ ಯಮಿ, ನೀನು ದುಃಖಿಸಬೇಡ. 
ಬೇರೆಯವನನ್ನು ನೀನು ಮನಸಾ ವರಿಸು. ಅವನೂ. ನಿನ್ನನ್ನು ವರಿಸುವನು. ವೃಕ್ಷವನ್ನು 
ಲತೆಯು ಹೇಗೋ ಹಾಗೆ ನೀನು ಅವನನ್ನು ಅವಲಂಬಿಸು. ಪರಸ್ಪರ ವಶಪರ್ಶಿಗಳಾಗಿ ಸುಖಿಸಿ' 
ಎಂದು ಉಪದೇಶಿಸಿದ ಯಮ ಅವಳಿಗೆ. ಈ ಸಂವಾದ ಇಲ್ಲಿಗೆ ಮುಗಿಯುತ್ತದೆ. ಮುಂದೆ 
ಇವರ ಕಡಿ ಏನಾಯಿತೆಂಬುದು ಗೊತ್ತಾಗುವುದಿಲ್ಲ. ಯಮ ಯಮಿಯನ್ನು 
ವಿವಾಹವಾಗುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆ. 

ಸೋದರ ಸೋದರಿಯರಲ್ಲಿ ವಿವಾಹ ಬೆಳೆಯುವ ಪದ್ಧತಿ ಎಂದಾದರೂ ಇತ್ತೇ ಎಂಬುದರ 
ಮೇಲೆ ಇದು ಬೆಳಕು ಚೆಲ್ಲುವುದು. ಈ ಸೂಕ್ತದ ಅಭಿಪ್ರಾಯ ಅಂಥ ಪದ್ಧತಿ ಹಿಂದಿನಿಂದ 
ಇರಲಿಲ್ಲವೆಂಬುದನ್ನು ಖಚಿತಪಡಿಸುತ್ತದೆ. ಮಾನವಕುಲದ ಪುರುಷರ ಕಥೆ ಈ ಸಂಭಾಷಣೆಯ 
ಹಿನ್ನೆಲೆಯಲ್ಲಿದೆ ಎಂದು ಮತ್ತೆ ಕೆಲವರು ಅಭಿಪ್ರಾಯಪಡುತ್ತಾರೆ. ಈ ಸಂವಾದ ಸೂಕ್ತದಲ್ಲಿ 
ನಾಟಕದ ಅಂಶ ತುಂಬಿದೆ. 

ಸಂವಾದ ಸೂಕ್ತಗಳಲ್ಲೆಲ್ಲ ಪುರೂರಮ್‌ ಮತ್ತು ಉರ್ವಶಿ ಸಂವಾದ ಪ್ರಧಾನವಾದುದು. 
ಈ ಸೂಕ್ತದಲ್ಲಿ 18 ಮಂತ್ರಗಳಿವೆ. ಪುರೂರವ ಮಾನವ; ಊರ್ವಶಿ ಅಪ್ಸರೆ. ಈ ದಿವ್ಕಾಪ್ಸರೆ 
ಪುರೂರವನೊಡನೆ ಭೂಮಿಯ ಮೇಲೆ ನಾಲ್ಕು ವರ್ಷಗಳ ಕಾಲ ದಾಂಪತ್ಕ ನಡೆಸಿದಳು. 
ಗರ್ಭವತಿಯಾದ ಉರ್ವಶಿ ಮರೆಯಾದಳು. ಅನಂತರ ಪುರೂರವ ಅವಳನ್ನು ಹುಡುಕಿಕೊಂಡು 
ಹೊರಟ. ಅವಳು ಇತರ ಅಪ್ಸರೆಯರೊಡನೆ ಸರೋವರದಲ್ಲಿ ಕ್ರೀಡಿಸುತ್ತಿದ್ದಾಗ ಇವನು 
ಅವಳನ್ನು ಕಂಡ. ಇಷ್ಟು ಕಥ ಈ ಸಂವಾದ ಸೂಕ್ತದಿಂದ ದೊರೆಯುತ್ತದೆ. 

ಉರ್ವಶಿಯಿಂದ ಪರಿತ್ಯಕ್ತನಾದ ಪುರೂರವ ಜಲಕೇಳಿಯಲ್ಲಿದ್ದ ಉರ್ವಶಿಯೊಡನೆ ನಡೆಸಿದ 
ಸಂವಾದ ಈ ಸೂಕ್ತದಲ್ಲಿದೆ. 

'ಎಲೌ ದುಃಖಜನಕಳಾದ ನಲ್ಲೆಯೇ, ಸಾನುರಾಗಳಾಗಿ ಕ್ಷಣಮಾತ್ರ ನನ್ನೊಡನೆ ನಿಲ್ಲು. 
ಬೇಗ ಸ್ವಲ್ಪ ಮಾತಾಡಿಬಿಡೋಣ ಇಬ್ಬರೂ. ನಮ್ಮ ಮಾತುಕಥೆ ರಹಸ್ಕವಾದುದು. ಈ 
ಮಾತು ಬಹಳ ದಿನಗಳವರೆಗೆ-ಕೊನೆಯವರೆಗೆ ಸುಖವನ್ನುಂಟುಮಾಡುವುದು. ಅದಕ್ಕಾಗಿ 


೨೦೨ ವೈದಿಕ ಸಾಹಿತ್ಯ ಚರಿತ್ರ 


ಕ್ಷಣ ಮಾತ್ರ ನಿಲ್ಲು'-ಎಂದು ಪುರೂರವ ಉರ್ವಶಿಯನ್ನು ಕುರಿತು ಹೇಳಿದಾಗ ಈ ಕೊಳದಿಂದ 
ಅವಳು ಹೇಳುವ ಮಾತಿದು: 

'ಕಿಮೇತಾ ವಾಚಾ ಕೃಣವಾ ತವಾಹಂ 

ಪ್ರಾಕ್ರಮಿಷಮುಷಸಾಮಗ್ರಿಯೇವ | 

ಪುರೂರವ: ಪುನರಸ್ತಂ ಪರೇಹಿ 

ದುರಾಪನಾ ವಾತ ಇವಾಹಮಸ್ಮಿ ॥ (10-95-2) 

'ಈ ಮಾತಿನಿಂದ ಈಗೇನು? ಅನೇಕ ಉಷಸ್ಸುಗಳಲ್ಲಿ ಮೊದಮೊದಲಿನ ಉಷಸ್ಸುಗಳು 
ಹೇಗೆ ದೂರದೂರ ಹೋಗುವುವೋ ಹಾಗೆ ನಿನ್ನಿಂದ ನಾನು ದೂರವಾಗಿದ್ದೇನೆ, ಆದ್ದರಿಂದ 
ಎಲೈ ಪುರೂರವನೇ, ನೀನು ಮತ್ತೆ ಮನೆಯನ್ನು ಸೇರು. ವಾಯುವಿನಂತೆ ನಾನು ನಿನ್ನ ಕೈಗೆ 
ಸಿಕ್ಕಲಾರದವಳಾಗಿದ್ದೇನೆ.' 

ವಿರಹತಪ್ತನಾದ ಪುರೂರವ ಸುತ್ತಿಸುಳಿದು ಕೊನೆಗೆ ನಲ್ಲೆಯನ್ನು ಕಂಡು ಆಸೆಯಿಂದ 
ನುಡಿಸಿದಾಗ ಈ ಮಾತನ್ನವಳು ಹೇಳಿದಳು. ಇದರಿಂದ ಅವನಿಗೆಷ್ಟು ದುಃಖವಾಗಿರಬೇಕು ! 
ನೊಂದ ಪುರೂರವ ತನ್ನ ವಿರಹಾವಸ್ಥೆಯನ್ನು ತೋಡಿಕೊಳ್ಳುತ್ತಾನೆ: 

'ಇಷುರ್ನ ಶ್ರಿಯ ಇಷುಧೇರಸನಾ 

ಗೋಷುಃ ಶತಸಾ ನರಂಹಿ: | 

ಅವೀರೇ ಕ್ರತೌ ವಿ ದವಿದ್ಯುತ- 

ನ್ನೋರಾ ನ ಮಾಯುಂ ಚಿತಯಂತ ಧುನಯಃ | (10-95-3) 

'ಜಯಗಳಿಸಲು ಬತ್ತಳಿಕೆಯಿಂದ ಬಾಣವನ್ನೆಳೆಯಲೂ ಮನಸ್ಸಾಗದು. ವೀರನಾದ 
ನಾನು ಶತ್ರುಗಳ ಗೋಧನವನ್ನೂ ಅಪರಿಮಿತವಾದ ಧನವನ್ನೂ ಕೈ ಬಿಟ್ಟುಬಿಟ್ಟೆ (ನಿನ್ನ 
ವಿರಹದ ಕಾರಣ). ವೀರ್ಯಾಪೇಕ್ಷೆಯಿಲ್ಲದ ರಾಜಕಾರ್ಯದಲ್ಲಿಯೂ ನನ್ನ ಸಾಮರ್ಥ್ಯ 
ತೊಡಗದು. ಇತರರನ್ನು ನಡುಗಿಸುವ ನಮ್ಮ ಭಟರು ಸಂಗ್ರಾಮದಲ್ಲಿ ಸಿಂಹನಾದ ಮಾಡಲೂ 
ತಿಳಿಯರು." 

ಉರ್ವಶಿ ಪುರೂರವನ ಗುಣಗಳನ್ನು ಮರೆತಿಲ್ಲ. ಅವನೊಡನೆ ಅವಳಿದ್ದ ಕಾಲದಲ್ಲಿ 
ಸಕಲ ಸುಖಗಳನ್ನೂ ಪಡೆದವಳವಳು. ಅವಳಿಗೂ ಅವನಲ್ಲಿ ಅತಿಯಾದ ಅನುರಾಗವಿತ್ತು. 
ಆದರೂ ತನ್ನ ಒಪ್ಪಂದಕ್ಕನುಗುಣವಾಗಿ ಆತನನ್ನು ಬಿಡಬೇಕಾಗಿ ಬಂದುದರಿಂದ ಮನಸ್ಸನ್ನು 
ಕಲ್ಲುಮಾಡಿಕೊಂಡು ಬಿಟ್ಟುಬಂದಳು. ಆತನಲ್ಲಿ ತನಗಿದ್ದ ಗೌರವ ಪ್ರೀತಿಗಳನ್ನು ಉರ್ವಶಿ 
ತೋರಿಸುತ್ತಾಳೆ (10-95-7). 

ಪುರೂರವನ ಗುಣಗಳನ್ನು ಕೊಂಡಾಡಿ ಅವನು ತನ್ನ ಕೆಲಸದಲ್ಲಿ ಪ್ರವೃತ್ತನಾಗುವಂತೆ 
ಮಾಡಲು ಇವಳು ಯತ್ನಿಸಿದಳು. ಮಹತ್ತರವಾದ ಸಂಗ್ರಾಮದ ಜವಾಬ್ದಾರಿಯನ್ನವನು 
ಹೊಂದಿದವನೆಂದೂ ಕೇವಲ ಒಬ್ಬ ಹೆಂಗಸಿಗಾಗಿ ಶೋಕಿಸುತ್ತಾ ಕೊರಗಬಾರದೆಂದೂ 
ಮೃದುವಾಗಿ ತಿಳಿಸಿದಳು. 

ಉರ್ವಶೀ ಪುರೂರವರ ಪ್ರಣಯ ಅಪೂರ್ವವಾದುದು. ಒಬ್ಬನು ಮರ್ತ್ಯ ; ಮತ್ತೊಬ್ಬಳು 
ಅಪ್ಸರೆ. ಇವರ ಸಮಾಗಮ ಆ ಕೊಳದಲ್ಲಿ ಆದುದೂ ಒಂದು ಅಪೂರ್ವ ಘಟನೆ. ಇವರ 
ಸಂಭಾಷಣೆ ಆಗುತ್ತಿದ್ದಾಗ ಇತರ ಆಪ್ಸರೆಯರು ತಮ್ಮನ್ನು ತೋರಿಸಿಕೊಳ್ಳಲಿಲ್ಲ (10-95-9). 
ಉರ್ವಶಿ ಪುರೂರವನ ಬಾಳಿನಲ್ಲಿ ಮಿಂಚಿನಂತೆ ತೋರಿ ಬೆಳಗಿ ಮಾಯವಾದಳು. ಅವನ 
ಆಶೆಗಳೆಲ್ಲವನ್ನೂ ಸಫಲಗೊಳಿಸಿದಳು. ಅವಳಿಂದ ಸುಪುತ್ರನು ಜನಿಸಲು ಅವನ ಕುಲ 


ಸಂಹಿತೆಗಳು Bok 


ಬೆಳೆಯಿತು, ಆಯುಸ್ಸು ವೃದ್ಧಿಯಾಯಿತು (10-95-10). 
ಪುತ್ರನಾಗುವವರೆಗೂ ಅವನೊಡನೆ ಇರುವುದಾಗಿ ಅವಳು ಸಂಕೇತ ಮಾಡಿಕೊಂಡಿದ್ದಳು. 
ಆ ಸಂಕೇತವನ್ನು ಪಾಲಿಸಬೇಕೆಂದೂ ಪ್ರಲಪಿಸಕೂಡದೆಂದೂ ಉರ್ವಶಿ ಶಿಳಿಸುತ್ತಾಳೆ 
(10-95-11). ಪುರೂರವ ಆ ಸಂಕೇತವನ್ನು ಕುರಿತು ದುಃಖಿಸುತ್ತಾನೆ. 'ಈ ಪುತ್ರನಾದರೂ 
ಎಂಥವನು! ತಾಯಿತಂದೆಯರನ್ನಗಲಿಸಿದನಲ್ಲವೇ ಅವನು। ಆ ಮಗು ತಂದೆಯಾದ ನನ್ನನ್ನು 
ಸೇರಿ ಅಳುತ್ತಿರಬಹುದೇ ? ತಾಯಿತಂದೆಯರನ್ನು ಒಟ್ಟಿಗಿಟ್ಟು ಸುಖಪಡಿಸಬೇಡವೇ ?' 
(10-95-12) ಎಂದು ಪುರೂರವ ಗೋಳಿಡುತ್ತಾನೆ. ಹೆಣ್ಣಿನ ಕರುಳನ್ನು ಕರಗಿಸಲು ಅವನು 
ಈ ಮನ ಮುಟ್ಟುವ ಮಾತನ್ನಾಡಿದ. ತಾಯಿಯಿಲ್ಲದ ಶಿಶುವಿನ ಬಾಳು ಕರುಣಾಜನಕವೆಂದು 
ಸೂಚಿಸಿದ. ಆದರೆ ಉರ್ವಶೀ ಈ ಮಾತಿಗೆ ಮರುಳಾಗಲಿಲ್ಲ. ಇವನ್ನೆಲ್ಲಾ ಗೆದ್ದಿದ್ದಳವಳು 
ಈ ಮಗುವನ್ನೇ ಅವಳು ಮುಂದಮಾಡಿ ಅವನನ್ನು ಮನೆಗೆ ಹೋಗಲೂ ಪ್ರೇರೇಪಿಸಿದಳು. 
'ಈ ನಿನ್ನ ಮಗು ಕಣ್ಣೀರಿಡುತ್ತಾ ಅಳುತ್ತಿದೆ. ನಾನು ಧರಿಸಿದ್ದ ಈ ಮಗುವನ್ನು ನಿನಗೆ 
ಕೊಡುತ್ತಿದ್ದೇನೆ. ಇದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಸಲಹು ಇದನ್ನು ನೋಡಿಕೊಂಡು 
ನಿನ್ನ ದುಃಖವನ್ನು ನುಂಗಿಕೋ. ಕರ್ತವ್ಯ ತತ್ಪರನಾಗು. ಎಲೈ ಮೂಢ, ನನ್ನನ್ನಿನ್ನು ನೀನು 
ಪಡೆಯಲಾರೆ. ಇದು ದಿಟ' ಎನ್ನುವಳವಳು (10-95-13). ಈ ಮಾತು ಪುರೂರವನಿಗೆ 
ಬಹಳ ದುಃಖವನ್ನುಂಟುಮಾಡಿತು. ಊರ್ವಶಿಯಿಂದ ವಿಯುಕ್ತನಾಗಿಯೂ ತಾನು 
ಬದುಕಿರುವೆನಲ್ಲಾ ಎಂದು ತನ್ನನ್ನೇ ಅವನು ಹಳಿದುಕೊಳ್ಳುತ್ತಾನೆ (10-95-14). ಇವನ 
ಈ ಶೋಕ ಉರ್ವಶಿಯ ಹೃದಯವನ್ನು ಕಲುಕಿತು. ಅವಳು ಅವನನ್ನು ಸಮಾಧಾನ 
ಮಾಡುತ್ತಾಳೆ ಕೆಳಗೆ ಕಂಡಂತೆ: 
'ಪುರೂರವೋ ಮಾ ಮೃಥಾ ಮಾ ಪ್ರಪಪ್ಪೋ 
ಮಾ ತ್ಸಾ ವೃಕಾಸೋ ಅಶಿವಾಸ ಉಕ್ಸನ್‌ | 
ನ ವೈ ಸ್ಟೈಣಾನಿ ಸಖ್ಯಾನಿ ಸಂತಿ 
ಸಾಲಾವೃಕಾಣಾಂ ಹೃದಯಾನ್ಯೇತಾ ॥' (10-95-15) 
ಎಲೈ ಪುರೂರವನೇ, ನೀನು ಪ್ರಾಣವನ್ನು ಬಿಡಬೇಡ ; ಪತನವನ್ನೂ ಹೊಂದಬೇಡ. 
ಅಶುಭವಾದ ತೋಳಗಳೂ ನಿನ್ನನ್ನು ಹಿಂಸಿಸದಿರಲಿ. ಸ್ತ್ರೀಯರೊಡನೆ ಸ್ನೇಹವೆಂಬುದು 
ನಿಜವಲ್ಲ. ಅವರ ಹೃದಯಗಳು ತೋಳಗಳ ಹೃದಯದಂತೆ. (ವಿಶ್ವಾಸವಿಟ್ಟ ವತ್ಸಾದಿಗಳನ್ನು 
ಸಾಲಾವೃಕಗಳು ಘಾತಿಸುವುವಷ್ಟೆ?) ಆದರೂ ಪುರೂರವ ಮತ್ತೆ ಅವಳನ್ನು ಹಿಂತಿರುಗಬೇಕೆಂದು 
ಕೋರುತ್ತಾನೆ-'ನಿವರ್ತಸ್ಪ ಹೃದಯಂ ತಪ್ಕತೇ ಮೇ' (10-95-17) ಎಂದು. ಉರ್ವಶಿ 
ಕೊನೆಯದಾಗಿ ಹೇಳುವ ಮಾತಿದು ಪುರೂರವನ ದೇವತೆಗಳೀ ಮಾತನ್ನು ನಿನಗೆ 
ಹೇಳುತ್ತಿದ್ದಾರೆ. 'ಮೃತ್ಕುಬಂಧುವಾದ ನೀನು ಹವಿಸ್ಸುಗಳಿಂದ ದೇವತೆಗಳನ್ನುದ್ದೇಶಿಸಿ 
ಯಾಗಮಾಡು. ಸ್ವರ್ಗದಲ್ಲಿ ನಮ್ಮೊಡನೆ ಸಂತೋಷಿಸುವೆಯಂತೆ' ಎಂದು. ಆದ್ದರಿಂದ ನನ್ನ 
ಅಭಿಲಾಷೆ ಬಿಟ್ಟು ಸುಖಿಯಾಗು.” 
ಪುರೂರವ ಮತ್ತು ಉರ್ವಶಿಯರ ಈ ಕಥೆ ಇತರ ಕಡೆಗಳಲ್ಲಿಯೂ ಬರುತ್ತದೆ. ಶತಪಥ 
ಬ್ರಾಹ್ಮಣದಲ್ಲಿ (11-5-1) ಈ ಮಂತ್ರಗಳನ್ನು ಸಂವಾದವಾಗಿ ಹೆಣೆದಿದೆ. ಅಲ್ಲಿ ಮೂರು 
ಷರತ್ತುಗಳನ್ನು ಉರ್ವಶಿ ಹಾಕುತ್ತಾಳೆ ರಾಜನಿಗೆ. ನಗ್ನನಾಗಿ ರಾಜನು ತನಗೆ 
ಕಾಣಿಸಿಕೊಳ್ಳ: ಬಾರದೆಂಬುದು ಅವುಗಳಲ್ಲೊಂದು ಷರತ್ತು. ಗಂಧರ್ವರ ಕುಟಿಲ ತಂತ್ರದಿಂದ 
ರಾಜನು ಉರ್ವಶಿಗೆ ನಗ್ನನಾಗಿ ಕಾಣಿಸಿಕೊಳ್ಳುತ್ತಾನೆ. ಅವಳು ಅದೃಶ್ಮಳಾದಾಗ ಹುಚ್ಚನಂತೆ 


೨೦೪ ವೈದಿಕ ಸಾಹಿತ್ಯ ಚರಿತ್ರ 


ಆಲೆಯುತ್ತಾನೆ-ಕೊನೆಗೆ ಕೊಳದ ಬಳಿ ಅವಳನ್ನು ಕಂಡು ಮೇಲೆ ಕಂಡಂತೆ ಸಂಭಾಷಿಸುತ್ತಾನೆ. 

ಕೊನೆಗೆ ಉರ್ವಶಿಯೊಡನೆ ಪುರೂರವ ಸೇರಿದನೇ ಇಲ್ಲವೇ ಎಂಬ ಅಂಶ ಸ್ಪಷ್ಟವಾಗಿಲ್ಲ, 
ಈ ಸಂವಾದದಂತೆ ಅವರ ಸಮಾಗಮ ಮತ್ತೆ ಆಗಲಿಲ್ಲವೆಂದೇ ಧ್ವನಿತವಾಗುತ್ತದೆ. ಈ ಕಥೆ 
ಕಾಠಕದಲ್ಲಿ, ಬೋಧಾಯನ ಶ್ರೌತಸೂತ್ರ, ಬೃಹದ್ದೇವತೆ, ಸರ್ವಾನುಕ್ರಮಣಿಕೆಗಳಲ್ಲಿ ಬಂದಿದೆ. 
ಇದರ ಆಧಾರದ ಮೇಲೆ ಕಾಳಿದಾಸನ 'ವಿಕ್ರಮೋರ್ವಶೀಯ' ನಿರ್ಮಿತವಾಗಿದೆ. 

ಮೂರನೆಯ ಮಂಡಲದಲ್ಲಿ 33ನೇ ಸೂಕ್ತ ವಿಶ್ವಾಮಿತ್ರ ಮತ್ತು ನದಿಗಳ ಸಂವಾದವಾಗಿದೆ. 
ಇದರಲ್ಲಿ 13 ಮಂತ್ರಗಳಿವೆ. ಪೈಜವನ ಸುದಾಸನ ಪುರೋಹಿತನಾದ ವಿಶ್ವಾಮಿತ್ರ ವಿಪಾಟ್‌ 
ಮತ್ತು ಶತದ್ರುಗಳ ಸಂಗಮಕ್ಕೆ ಬಂದ. ಆಗ ನದಿಗಳು ಪೂರ್ಣಪ್ರವಾಹದಲ್ಲಿದ್ದವು. 
ವಿಶ್ವಾಮಿತ್ರನನ್ನುಸರಿಸಿ ಇತರರೂ ಬರುತ್ತಿದ್ದರು. ಆಗ ವಿಶ್ವಾಮಿತ್ರ ತನಗೆ ದಾರಿ ಬಿಡಬೇಕೆಂದು 
ಆ ನದಿಗಳನ್ನು ಬೇಡುತ್ತಾನೆ. ಮೂರು ಮಂತ್ರಗಳಿಂದ ಆ ನದಿಗಳನ್ನು ವಿಶ್ವಾಮಿತ್ರ ಮೊದಲು 
ಸ್ತುತಿಸುತ್ತಾನೆ. 

'ಈ ವಿಪಾಟ್‌ ಶತದ್ರುಗಳು ಶೈಲಗಳ ಉತ್ಸಂಗದಿಂದ ಸಮುದ್ರವನ್ನು ಸೇರಲಿಚ್ಛಿಸಿ 
ಹೊರಟಿವೆ--ಲಾಯದಿಂದ ಬಿಡಲ್ಪಟ್ಟ ಕುದುರೆಗಳ ಜೋಡಿ ಪೈಪೋಟಿಯಿಂದ ಓಡುವಂತೆ-- 
ಬೆಳ್ಳಗಿರುವ ಹಸುಗಳೆರಡು ಶುಭ್ರವಾಗಿ ಪ್ರಕಾಶಿಸುವಂತೆ. ಕರುವನ್ನು ಕಂಡು ಮುದ್ದಿಸಲು 
ಹೊರಟ ಧೇನುವಿನಂತೆ ಈ ನದಿಗಳೆರಡೂ ವೇಗವಾಗಿ ಸಾಗುತ್ತಿವೆ.' (3-33-1) ವಿಶ್ವಾಮಿತ್ರನ 
ಸ್ತುತಿಯನ್ನು ಕೇಳಿದ ನದಿಗಳು ಹೇಳಿದವು: 

'ನಾವು ಜಲಸಮೃದ್ಧಿಯಿಂದ ವರ್ಧಿಸಿ ಎಲ್ಲರಿಗೂ ಸಂತೋಷವುಂಟುಮಾಡುತ್ತಾ 
ಇಂದ್ರನಿಂದ ಸಂದಿಷ್ಟವಾದ ಸಮುದ್ರಕ್ಕೆ ಹೋಗುತ್ತಿದ್ದೇವೆ. ಮುಂದೆ ಸಾಗುವ ಸ್ವಭಾವವುಳ್ಳ 
ನಾವು ನಮ್ಮ ಉದ್ಯೋಗದಿಂದ ಹಿಂತಿರುಗುವಂತಿಲ್ಲ. ಯಾವ ಉದ್ದೇಶದಿಂದ ಈ ಬ್ರಾಹ್ಮಣ 
ನಮ್ಮನ್ನು ಸ್ತುತಿಸಿ ಆಹ್ಟಾನ ಮಾಡುತ್ತಿದ್ದಾನೆ ?' (3-33-4). ಆಗ ವಿಶ್ವಾಮಿತ್ರನು ಹೇಳಿದನು: 

'ರಮಧೃಂ ಮೇ ವಚಸೇ ಸೋಮ್ಕಾಯ | 
ಜತಾವರೀರುಪ ಮುಹೂರ್ತಮೇವೈಃ |' (3-33-5) 

'ಎಲೈ ನದಿಗಳ, ಸೋಮಯಾಜಿಯಾದ ನನ್ನ ಮಾತುಗಳಿಗೆ ಒಲಿಯಿರಿ. ನನಗೋಸ್ಕರ 
ಒಂದು ಮುಹೂರ್ತ ಮಾತ್ರ ವೇಗವನ್ನು ಕಡಿಮೆ ಮಾಡಿಕೊಳ್ಳಿ. ರಾಜರ್ಷಿ ಕುಶಿಕನ ಮಗ 
ನಾನು. ಆತ್ಮ ರಕ್ಷಣೆಗಾಗಿ ನಿಮ್ಮನ್ನು ಮಹತ್ತರವಾಗಿ ಸ್ತುತಿಸುತ್ತಿದ್ದೇನೆ. ಕ್ಷಣಕಾಲ ಆಭಿಮುಖ್ಕ 
ತೋರಬೇಕು ನೀವು.' ವಿಶ್ವಾಮಿತ್ರ ಹೀಗೆ ಶುತದ್ರು ನದಿಯನ್ನು ಬೇಡಿದ. 

ನದಿಗಳು ಆಗ ಹೇಳಿದವು-'ನಾವು ಇಂದ್ರನ ಕಟ್ಟಳೆಯಂತೆ ಸಾಗುತ್ತಿದ್ದೇವೆ. ನಿನ್ನ 
ಮಾತಿನಿಂದ ಸುಮ್ಮನಾಗಲಾರೆವು' ಎಂದು. ಆಗ ವಿಶ್ವಾಮಿತ್ರನು ತನ್ನ ವೈಶಿಷ್ಟ್ಯವನ್ನು 
ಹೇಳಿಕೊಂಡು ಬೇಡುತ್ತಾನೆ ಅವುಗಳನ್ನು-'ನಾನು ಸ್ತೋತ್ರಕಾರ. ನನ್ನ ಮಾತನ್ನು ಲಾಲಿಸಿ. 
ಬಹಳ ದೂರದಿಂದ ರಥದಲ್ಲಿ ಬಂದಿದ್ದೇನೆ. ನೀವು ಗಾಧೋದಕರಾಗಿ ಹಾಯಲು 
ಅನುಕೂಲವಾಗುವಂತೆ ಕರುಣಿಸಿ." ಈ ಮಾತು ನದಿಗಳ ಮನಸ್ಸನ್ನು ಸಂತೋಷಪಡಿಸಿತು. 
ತಾನು 'ಕಾರು' ಸ್ತೋತ್ರಕಾರ, ಖಷಿ ಎಂಬುದನ್ನು ಕೇಳಿ ಮೆಚ್ಚಿದ ನದಿಗಳು ಅವನಿಗೆ 
ದಾರಿಕೊಟ್ಟವು. ಯಷಿ ನದಿಗಳಿಂದ ಅನುಜ್ಞಾತನಾಗಿ ನದಿಯನ್ನು ದಾಟಿ ಹೋಗುತ್ತಾನೆ. 

ಹತ್ತನೇ ಮಂಡಲದ 108ನೇ ಸೂಕ್ತದಲ್ಲಿ ಸರಮಾ ಮತ್ತು ಪಣಿಗಳ ಸಂವಾದವಿದೆ. 
ಈ ಸೂಕ್ತದಲ್ಲಿ 11 ಮಂತ್ರಗಳಿವೆ. ಈ ಸೂಕ್ತಾರಂಭದಲ್ಲಿ ಸಾಯಣರು ಹೇಳುವ ಕಥೆ 


ಸಂಹಿತೆಗಳು ೨೦೫ 


ಹೀಗಿದೆ-ಐಂದ್ರ ಪುರೋಹಿತನಾದ ಬೃಹಸ್ಪತಿಯ ಗೋವುಗಳನ್ನು ವಲನೆಂಬ ರಾಕ್ಷಸನ ಭಟರು 
(ಪಣಿಗಳೆಂಬ ಅಸುರರು) ಅಪಹರಿಸಿ ಗುಹೆಯೊಳಗೆ ಮುಚ್ಚಿಟ್ಟರು. ಬೃಹಸ್ಪತಿಯಿಂದ ಪ್ರೇರಿತ 
ನಾದ ಇಂದ್ರನು ಆ ದನಗಳನ್ನು ಹುಡುಕಿಕೊಂಡು ಬರಲು 'ಸರಮಾ' ಎಂಬ ದೇವಶುನಿಯನ್ನು 
ಕಳುಹಿಸಿದನು. ಸರಮೆಯು ಮಹತ್ತರವಾದ ನದಿಯನ್ನು ದಾಟಿ ವಲಪುರವನ್ನು ಸೇರಿ 
ಮುಚ್ಚಿಟ್ಟಿದ್ದ ಹಸುಗಳನ್ನು ನೋಡಿಬಿಟ್ಟಳು. ಈ ಸಮಾಚಾರ ತಿಳಿದ ಪಣಿಗಳು ಸರಮೆಯೊಡನೆ 
ಸ್ನೇಹವನ್ನು ಸಂಪಾದಿಸಲು ಸಂವಾದ ನಡೆಸಿದರು. 

ತಮ್ಮ ನೆಲೆಯನ್ನು ಕಂಡುಕೊಂಡ ಸರಮೆಯನ್ನು ಕುರಿತು ಪಣಿಗಳು ಹೇಳುತ್ತಾರೆ- 
'ಎಲೌ ಸರಮೆ, ಏನನ್ನಪೇಕ್ಷಿಸಿ ನಮ್ಮ ನೆಲೆಗೆ ಬಂದೆ ? ಈ ಮಾರ್ಗ ಸಂಚಾರಕ್ಕೆ 
ದುಸ್ತರವಾದುದು. ದೂರವಾದುದು. ಮನಬಂದಾಗ ಬರಲಾಗದು ಇಲ್ಲಿಗೆ. ನಮ್ಮಿಂದ ನೀನು 
ಬಯಸುವುದೇನು? ನೀನು ಬರುತ್ತಿದ್ದ ಹಾಗೆ ರಾತ್ರಿ ಹೇಗೆ ಕಳೆಯಿತು ? ರಸಾನದಿಯ 
ಪ್ರವಾಹವನ್ನು ಹೇಗೆ ದಾಟಿ ಬಂದೆ ?' ಆಗ ಸರಮೆ ಹೇಳಿದಳು: 

'ಇಂದ್ರಸ್ಮ ದೂತೀರಿಷಿತಾ ಚರಾಮಿ 

ಮಹ ಇಚ್ಛಂಶೀ ಪಣಯೋ ನಿಧೀನ್‌ ವಃ | 
ಅತಿಷ್ಯದೋ ಭಿಯಸಾ ತನ್ನ ಆವತ್‌ 

ತಥಾ ರಸಾಯಾ ಅತರಂ ಪಯಾಂಸಿ ॥' (10-108-2) 

'ಎಲೈ ಪಣಿಗಳೇ, ನಾನು ಇಂದ್ರನ ದೂತಿ. ಅವನಿಂದ ಕಳುಹಲ್ಪಟ್ಟು ಇಲ್ಲಿಗೆ ಬಂದೆ. 
ನಿಮ್ಮ ಮಹತ್ತರವಾದ ಗೋಧನವನ್ನು ಬಯಸಿಬಂದೆ. ಅತಿಕ್ರಮಣದಿಂದ ಭಯಗೊಂಡ 
ನದೀಜಲ ನನ್ನನ್ನು ರಕ್ಷಿಸಿತು. ಹಾಗೆಯೇ ರಸಾನದಿಯನ್ನು ದಾಟಿಬಂದೆ.' 

ಆಗ ಪಣಿಗಳು ಇಂದ್ರನ ಪರಾಕ್ರಮವನ್ನೂ ಸೇನಾ ಬಲವನ್ನೂ ವಿಚಾರಿಸಿದರು. ತಮ್ಮ 
ತಮ್ಮಲ್ಲಿ ಹೇಳಿಕೊಂಡರು-'ಈ ಸರಮ ಇಲ್ಲಿಗೆ ಬರಲಿ. ಇವಳನ್ನು ಒಲಿಸಿಕೊಂಡು 
ಸ್ನೇಹಮಾಡಿಕೊಳ್ಳೋಣ ಇವಳೊಡನೆ. ನಮ್ಮೆಲ್ಲ ಗೋವುಗಳಿಗೆ ಇವಳು ಒಡೆಯಳಾಗಲಿ' 
ಎಂದು-'ಆಚಗಚ್ಛಾನ್ಮಿ ತ್ರಮೇನಾ ದಧಾಮಾಭ ಗವಾಂಗೋಪತಿರ್ನೋ ಭವಾಶಿ' (10-108-3). 

ಇಂದ್ರನನ್ನು ಯಾರೂ ಹಿಂಸಿಸಲಾರರಂದೂ, ಎಲರೂ ಅವನಿಂದ ಹಿಂಸೆಗೊಳಗಾಗುವ 
ರೆಂದೂ, ಗಂಭೀರಸ್ವಭಾವದ ನದಿಗಳೂ ಅವನನ್ನು ಆವರಿಸಲಾರವೆಂದೂ ಹೇಳಿ ಎಚ್ಚರಿಸಿ 
ಸರಮೆ ಆ ಪಣಿಗಳನ್ನು ಕುರಿತು ಹೇಳಿದಳು-'ಇಂದ್ರನಿಂದ ನೀವು ಹತರಾಗಿ ಬೀಳುವಿರಿ'ಎಂದು 
(10-108-4). 

ಈ ಮಾತು ಪಣಿಗಳನ್ನೂ ರೇಗಿಸಿತು. 'ನಮ್ಮಲ್ಲಿರುವ ಗೋವುಗಳನ್ನು ಅಪಹರಿಸಿಕೊಂಡು 
ಹೋಗುವುದೇನೂ ಸುಲಭವಲ್ಲ. ನಾವೂ ಆಯುಧಗಳನ್ನು ಹೊತ್ತಿದ್ದೇವೆ. ಯುದ್ಧಮಾಡದೆ 
ಯಾರು ತಾನೇ ಹಸುಗಳನ್ನು ಒಯ್ಯಬಲ್ಲರು ? ಹಸುಗಳು ಬೆಟ್ಟದೊಳಗೆ ಭದ್ರವಾಗಿವೆ. 
ಅಸುರರ ಬಲವಾದ ಕಾವಲೂ ಇದೆ. ನೀನಿಷ್ಟು ಪ್ರಯಾಸಪಟ್ಟು ಈ ನದಿಯನ್ನು ದಾಟಿ 
ಬಂದುದು ವ್ಯರ್ಥವೇ ಸರಿ' ಎಂದರು. ಆಗ ಸುರಮೆ ನುಡಿಯುತ್ತಾಳೆ-'ಸೋಮಪಾನದಿಂದ 
ಮತ್ತರೂ ನವಗ್ವರೂ ಆದ ಆಂಗೀರಸರು ಈ ನಿಮ್ಮ ಗುಪ್ತಸ್ಥಾನಕ್ಕೆ ಬಂದೇ ಬರುವರು ; 
ನಿಮ್ಮ ಗೋಸಂಪತ್ತನ್ನು ಪಡೆದುಕೊಂಡು ಹಂಚಿಕೊಳ್ಳುವರು' ಎಂದು. ಇವಳು ಹೇಳಿದುದು 
ನಿಜವೆಂದು ತಿಳಿದ ಪಣಿಗಳು ಹೆದರಿದರು. ಹೇಗಾದರೂ ಸರಮೆಯನ್ನು ಒಲಿಸಿಕೊಂಡು ಅಲ್ಲೇ 
ಉಳಿಸಿಕೊಳ್ಳಬೇಕೆಂದು ಚಿಂತಿಸಿ ಅವರು ಸರಮೆಗೆ ಇಂತೆಂದರು: 


೨೦೬ ವೈದಿಕ ಸಾಹಿತ್ಯ ಚರಿತ್ರ 


'ಏವಾ ಚ ತೃಂ ಸರಮ ಆಜಗಂಥ 

ಪ್ರಬಾಧಿತಾ ಸಹಸಾ ದೈವ್ಯೇನ | 

ಸೃಸಾರಂ ತ್ವಾ ಕೃಣವೈ ಮಾಪುನರ್ಗಾಃ 

ಅಪ ತೇ ಗವಾಂ ಸುಭಗೇ ಭಜಾಮ ॥' (10-108-9) 

"ಹೇ ಸರಮೇ ದೈವಬಲದಿಂದ ಕೂಡಿ ಬಲಪುರದಲ್ಲಿ ಹಸುಗಳ ನೆಲೆಯನ್ನರಿತು ಹಿಂತಿರುಗಿ 
ಬರಬೇಕೆಂದು ಹೇಳಲ್ಪಟ್ಟ ನೀನು ಇಲ್ಲಿಗೆ ಬಂದಿರುವುದು ಸರಿಯಷ್ಟೆ ? ನಿನ್ನನ್ನು ನಾವೀಗ 
ಸೋದರಿಯನ್ನಾಗಿ ಮಾಡಿಕೊಳ್ಳುವೆವು. ನೀನು ಮತ್ತೆ ಹಿಂತಿರುಗಿ ಹೋಗುವುದೇ ಬೇಡ. 
ಇಲ್ಲಿರುವ ಹಸುಗಳನ್ನು ನಾವೆಲ್ಲರೂ ಹಂಚಿಕೊಳ್ಳೋಣ." 

ಈ ಮಾತಿಗೆ ಸರಮೆ ಒಲಿಯಲಿಲ್ಲ. ಅವರ ಪ್ರಾರ್ಥನೆಯನ್ನು ನಿರಾಕರಿಸಿದಳವಳು. 
ತಾನು ಹೋದ ಕೂಡಲೇ ಇಂದ್ರನೂ ಆಂಗಿರಸರೂ ಅಲ್ಲಿಗೆ ಬರುವರೆಂದೂ ಆ ಕಾರಣ ಗೋವು 
ಗಳನ್ನಲ್ಲೇ ಬಿಟ್ಟುಬಿಟ್ಟು ತಲೆತಪ್ಪಿಸಿಕೊಂಡು ಹೋಗುವುದು ಮೇಲೆಂದೂ ಪಣಿಗಳಿಗೆ ಅವಳು 
ತಿಳಿಸಿದಳು. ಅದರಂತೆ ಪಣಿಗಳು ಇಂದ್ರಾದಿಗಳಿಂದ ಪರಾಭವಗೊಂಡರೆಂದು ಊಹಿಸ 
ಬಹುದು. 

ಈ ಸೂಕ್ತಕ್ಕೆ ಐತಿಹಾಸಿಕ ಮಹತ್ವವಿದೆಯೆಂದು ವಿಮರ್ಶಕರ ಅಭಿಪ್ರಾಯವಿದೆ ರಸಾನದಿ 
ಆರ್ಯನಿಮಸದ ಗಡಿಯಾಗಿತ್ತೆಂದೂ ಪಣಿಗಳು ಗಡಿಯಾಚೆ ಇದ್ದ ಅನಾರ್ಕರೆಂದೂ ಹೇಳುತ್ತಾರೆ. 
ಆರ್ಕದಸ್ಕುಗಳ ವಿವಾದದ ಸೂಚನೆ ಈ ಸೂಕ್ತದಲ್ಲಿದೆಯೆಂದು ಆ ಕಾರಣ ಹೇಳುತ್ತಾರೆ. 
'ಪಣಿಃ ವಣಿಗ್ಭವತಿ' ಎಂದು ಯಾಸ್ಕರು ಹೇಳುತ್ತಾರೆ. ಪಣಿಗಳು ಆರ್ಯಾವರ್ತಕ್ಕೂ ಪ್ರಪಂಚದ 
ಇತರ ಭಾಗಗಳಿಗೂ ಸಂಪರ್ಕವನ್ನುಂಟುಮಾಡುವ ವರ್ತಕರಾಗಿದ್ದಿರಬಹುದು. ಸರಮೆ ಆರ್ಯ 
ವೀರರ ಪರಾಕ್ರಮಾತಿಶಯಗಳನ್ನು ಕೊಂಡಾಡುತ್ತದೆ. ಗೋಧನವನ್ನಪಹರಿಸುವ ವಾಡಿಕೆ ಬಹಳ 
ಹಿಂದಿನದೆಂದು ಇದು ಸೂಚಿಸುತ್ತದೆ. ಮಹಾಭಾರತದಲ್ಲಿಯೂ ಗೋಗ್ರಹಣದ ಪ್ರಸಂಗ 
ಬರುತ್ತದೆಂಬುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. 

ಅಗ್ನಿ ಮತ್ತು ದೇವತೆಗಳ ಸಂವಾದವೊಂದು ಹತ್ತನೆಯ ಮಂಡಲದಲ್ಲಿದೆ (10-51). 
ಕನಿಷ್ಠನಾದ ಸೌಚೀಕನೆಂಬ ಅಗ್ನಿ ವಷಟ್ಕಾರ ಮತ್ತು ಹವಿರ್ವಹನರೆಂಬುವರಿಗೆ ಹೆದರಿ ನೀರಿನಲ್ಲಿ 
ಅಡಗಿಕೊಂಡನೆಂದು ಸಾಯಣರು ಸೂಚಿಸುತ್ತಾರೆ. ಇಂಥವನನ್ನು ಹುಡುಕುತ್ತಾ ದೇವತೆಗಳು 
ಬಂದರು. ಮತ್ಯ್ಯಗಳಿಂದ ಇವನು ಪ್ರದರ್ಶಿತನಾಗಿಬಿಟ್ಟ. ಆಗ ಆ ದೇವತೆಗಳೊಡನೆ ಸಂವಾದ 
ಬೆಳೆಯಿತು. 

"ಅಗ್ನಿಯನ್ನು ಕಂಡ ದೇವತೆಗಳು ಹೇಳಿದರು-'ಮಹತ್ತರವಾದ ಪ್ರಾವರಣದಿಂದ ಆವೇಷ್ಟಿತ 
ನಾಗಿ ಜಲವನ್ನು ಪ್ರವೇಶಿಸಿದ್ದೀಯೆ. ಎಲೈ ಜಾತವೇದನೇ, ನಿನ್ನ ಸಮಸ್ತಾಂಗಗಳನ್ನೂ ಬಹು 
ಪ್ರಕಾರವಾಗಿ ದೇವತೆಗಳು ಕಂಡಿದ್ದಾರೆ-' ಎಂದು. 'ವಿಶ್ವಾ ಅಪಶ್ಮದ್ಪಹುಧಾತೇ ಅಗ್ನೇ 
ಜಾತವೇದಸ್ತನ್ನೋ ದೇವ ಏಕಃ' (10-51-1). ಆಗ ಅಗ್ನಿ ಉತ್ತರಿಸಿದನು- 

'ಕೋ ಮಾ ದದರ್ಶ ಕತಮಃ ಸದೇವಃ 

ಯೋ ಮೇ ತನ್ನೋ ಬಹುಧಾ ಪರ್ಯಪಶೃತ್‌ | 

ಕ್ಟಾಹ ಮಿತ್ರಾವರುಣಾ ಕ್ಷಿಯಂತಿ 

ಅಗ್ನೀರ್ವಿಶ್ಟಾ: ಸಮಿಧೋ ದೇವಯಾನೀ: ॥ (10-15-2) 

'ಯಾರು ನನ್ನನ್ನು ಕಂಡವರು? ಬಹುವಿಧವಾಗಿರುವ ನನ್ನ ದೇಹವನ್ನು ಕಂಡ ಆ ದೇವತೆ 
ಯಾರು? ನನ್ನ ಸಮಸ್ತವೂ, ದೀಪ್ತವೂ, ದೇವಯಾನಸಾಧನಭೂತವೂ ಆದ ದೇಹಗಳನ್ನು 


ಸಂಹಿತೆಗಳು ೨೦೭ 


ಕಂಡಿದ್ದೇ ನಿಜವಾದರೆ, ಎಲೈಮಿತ್ರಾವರುಣರೇ, ಅವೆಲ್ಲಿವೆಯೆಂದು ತಿಳಿಸಿ.' ಅಗ್ನಿದೇವ ಈ 
ಮಾತನ್ನು ದೇವತೆಗಳ ಮುಂದಿದ್ದ ಮಿತ್ರಾ ವರುಣರನ್ನು ಕುರಿತು ಆಡಿದನು. 'ಎಲ್ಕೆ 
ಜಾತವೇದನೇ, ಉದಕದಲ್ಲಿಯೂ ಓಷಧಿಗಳಲ್ಲಿಯೂ ಪ್ರವೇಶಿಸಿರುವ ನಿನ್ನನ್ನು ನಾವು 
ಬಯಸುತ್ತೇವೆ. ಅತಿಪ್ರಕಾಶಮಾನವಾದ ನಿನ್ನ ಹತ್ತು ಗೂಢಸ್ಥಾನಗಳನ್ನೂ ತಿಳಿದೆವು'-ಎಂದು 
ದೇವತೆಗಳೆಂದರು. ಪೃಥಿವ್ಮಾದಿ ಮೂರು ಲೋಕಗಳು, ಅಗ್ನಿವಾಯ್ಭಾದಿತ್ಕರೆಂಬ ಮೂರು 
ದೇವತೆಗಳು ಅಪ್ಪು, ಓಷಧಿ, ವನಸ್ಪತಿ ಮತ್ತು ಪ್ರಾಣಿಶರೀರ-ಈ ಹತ್ತು ಗೂಢಸ್ಥಾನಗಳಲ್ಲಿ 
ಅಗ್ನಿಪ್ರಕಾಶಮಾನನಾಗಿದ್ದಾನೆ. ಈ ಹತ್ತು ಸ್ಥಾನಗಳನ್ನೂ ಇಲ್ಲಿ 'ದಶಾಂತರೂಷ್ಯಾತ್‌' ಎಂದು 
ಹೇಳಿದೆ (10-51-3). 

ಹವಿರ್ವಹನವನ್ನು ಮಾಡಲು ಹೆದರಿ ತಾನು ಜಲದೊಳಗೆ ಹೊಕ್ಕೆನೆಂದೂ ಮತ್ತೆ ಆ 
ಕಾರ್ಯವನ್ನು ತಾನು ವಹಿಸಿಕೊಳ್ಳಲಾರೆನೆಂದೂ ಅಗ್ನಿ ಹೇಳುತ್ತಾನೆ. ಮಾನವರು ಯಜ್ಞ 
ಮಾಡಲಿಚ್ಛಿಸುವರೆಂದೂ ಅವರು ದೇವತೆಗಳನ್ನು ಸೇರುವಂತೆ ಅವರ ಮಾರ್ಗಗಳನ್ನು ಸುಗಮ 
ಗೊಳಿಸಬೇಕೆಂದೂ ಆದ್ದರಿಂದ ಸೌಮನಸ್ಕದಿಂದ ಹವಿರ್ವಹನವನ್ನು ಆಚರಿಸಬೇಕೆಂದೂ 
ದೇವತೆಗಳು ಕೇಳಿಕೊಳ್ಳುತ್ತಾರೆ. ಆಗ ಅಗ್ನಿ ಯಾಗದಲ್ಲಿ ತನಗೂ ಪ್ರಧಾನವಾದ ಭಾಗ 
ಸಲ್ಲಬೇಕೆಂದು ಕೋರುತ್ತಾನೆ-'ಪ್ರಯಾಜಾನ್ಮೇ ಅನುಯಾಜಾಂಶ್ಚ ಕೇವಲಾನ್‌ ಊರ್ಜಸ್ವಂತಂ 
ಹವಿಷೋ ದತ್ತಭಾಗಂ (10-51-8), ದೇವತೆಗಳು ಈ ಕೋರಿಕೆಯನ್ನು ಅನುಮೋದಿಸುತ್ತಾರೆ- 

'ತವ ಪ್ರಯಾಜಾ ಅನುಯಾಜಾಶ್ಚ ಕೇವಲ 
ಊರ್ಜಸ್ಟಂತೋ ಹವಿಷಃ ಸಂತು ಭಾಗಾ: | 
ತವಾಗ್ನೇ ಯಜ್ಞೋ*ಯಮಸ್ತು ಸರ್ವ: 

ತುಭ್ಮಂ ನಮಂತಾಂ ಪ್ರದಿಶಶ್ಚತಸ್ರಃ' | (10-51-9) 

'ಎಲೈ ಅಗ್ನಿಯೇ, ಯಾಗದಲ್ಲಿ ಪ್ರಧಾನವಾದ ಪ್ರಯಾಜಗಳೂ, ಅನುಯಾಜಗಳೂ 
ಆದ ಹವಿರ್ಭಾಗಗಳು ನಿನಗೆ ಸಲ್ಲಲಿ. ಈ ಯಾಗವೆಲ್ಲ ನಿನ್ನದಾಗಲಿ. ಸರ್ವ ದಿಕ್ಕುಗಳೂ 
ನಿನಗೆ ನಮಸ್ಕರಿಸಲಿ.' 

ಒಂದನೆಯ ಮಂಡಲದಲ್ಲಿ ಅಗಸ ಮತ್ತು ಲೋಪಾಮುದ್ರೆಯರ ಸಂವಾದವಿದೆ. ಪರಮ 
ತಪಸ್ಟಿಗಳೂ ನೈಷ್ಠಿಕರೂ ಆದ ಅಗಸ್ತ್ಯರು ತಮ್ಮ ಯಜ್ಞಾದ್ಯನುಷ್ಠಾನಗಳಲ್ಲಿಯೇ ಮಗ್ನರಾಗಿ 
ದ್ದರು. ತಮ್ಮನ್ನು ಅನವರತ ಸೇವಿಸುತ್ತಿದ್ದ ಪತ್ನಿಯಾದ ರೋಪಾಮುದ್ರೆಯೊಡನೆ ಗಾರ್ಹಸ್ಥ್ಯ 
ಜೀವನವನ್ನು ಪೂರ್ಣಗೊಳಿಸಲಿಲ್ಲ. ಲೋಪಾಮುದ್ರೆ ಪತಿಯೊಡನೆ ಸಹವಾಸದ ಸೌಖ್ಯವನ್ನು 
ಬಯಸುತ್ತಾಳೆ. ಸಾಂಸಾರಿಕ ಸುಖಗಳನ್ನು ಬಯಸುವುದಾಗಿ ತಿಳಿಸುತ್ತಾಳೆ ಅಗಸ್ತೃರಿಗೆ ಅವಳು. 
(1-279-1, 2) ಅಗಸ್ತ್ಯರು ಲೋಪಾಮುದ್ರೆಯ ಅಭೀಷ್ಟವನ್ನು ನೆರವೇರಿಸಲೊಪ್ಪುತ್ತಾರೆ. 

ದಂಪತಿಗಳ ಈ ರಹಸ್ಕಸಂವಾದವನ್ನು ಪಕ್ಕದಲ್ಲಿದ್ದ ಶಿಷ್ಕನು ಕೇಳಿದ. ಆ ಪಾಪ 
ಪರಿಹಾರಾರ್ಥವಾಗಿ ಮುಂದಿನ ಎರಡು ಮಂತ್ರಗಳನ್ನವನು ಹೇಳಿದನು. ತಾನು 
ಸೋಮಯಾಗದಲ್ಲಿ ಮಾಡಿದ ಸೋಮಪಾನ ತನ್ನನ್ನು ಆ ಪಾಪದಿಂದ ಕಾಪಾಡಲೆಂದು 
ಕೋರಿದನವನು. ತನ್ನ ಗುರುವನ್ನು ಕೊನೆಗೆ ಸ್ತುತಿಸಿದನು ಕೆಳಗೆ ಕಂಡಂತೆ: 

'ಅಗಸ್ತ್ಯ: ಖನಮಾನ: ಖನಿತ್ರೈ: 

ಪ್ರಜಾಮಪತ್ಕಂ ಬಲಮಿಚ್ಛಮಾನಃ | 

ಉಭೌ ವರ್ಣಾವೃಷಿರುಗ್ರ: ಪುಪೋಷ 

ಸತ್ಕಾದೇವೇಷ್ಟಾಶಿಷೋ ಜಗಾಮ ॥' (1-179-6) 


೨೦೮ ವೈದಿಕ ಸಾಹಿತ್ಯ ಚರಿತ್ರ 


'ನಮ್ಮ ಗುರು ಅಗಸ್ತೃರು ಯಜ್ಞಸ್ತವಗಳಿಂದ ತಮ್ಮ ಅಪೇಕ್ಷೆಗಳನ್ನು ಪೂರಯಿಸಿಕೊಂಡು 
ವಂಶವೃದ್ಧಿಗೆ ಸಾಧನವಾದ ಪುತ್ರಬಲವನ್ನಿಚ್ಛಿಸಿದರು. ಆ ಮಹಾನುಭಾವರು ಸಂಸಾರ 
ದಲ್ಲಿದ್ದರೂ ಪಾಪದೂರರಾಗಿ ಕಾಮ ಮತ್ತು ತಪಸ್ಸುಗಳ ಉಭಯಾಕಾರಗಳನ್ನೂ ಬೆಳೆಸಿಕೊಂಡು 
ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾದರು' ಎಂದು- 

ಹೀಗೆ ಯಕ್ಸಂಹಿತೆಯಲ್ಲಿ ಹಲವಾರು ಸಂವಾದ ಸೂಕ್ತಗಳಿವೆ. ಇವು ಮುಂದಿನ ಕಾವ್ಮ 
ನಾಟಕಗಳಿಗೆ ಆಧಾರವಾಗಿವೆ. 


ವಿವಾಹ ಸೂಕ್ತ 

ಯಗ್ಗೇದದ ಹತ್ತನೇಮಂಡಲದ 85ನೇ ಸೂಕ್ತ ಸೂರ್ಯಾಸೂಕ್ತವೆಂದು ಪ್ರಸಿದ್ಧವಾಗಿದೆ- 
ಇದಕ್ಕೆ ವಿವಾಹ ಸೂಕ್ತವೆಂದೂ ಹೆಸರುಂಟು. ವಿವಾಹ ಪ್ರಯುಕ್ತವಾದ ಅನೇಕ ಮಂತ್ರಗಳ 
ಸಂಗ್ರಹವಿಲ್ಲಿದೆ. ಇದು ಭಾರತ ದೇಶದ ವಿವಾಹ ಕ್ರಮದ ವಿಚಾರವನ್ನು ತಿಳಿಸುತ್ತದೆ. 
ಸೂರ್ಯಪುತ್ರಿಯಾದ ಸೂರ್ಯೆ ಮತ್ತು ಸೋಮನ ವಿವಾಹವರ್ಣನೆ ಈ ಸೂಕ್ತದಲ್ಲಿದೆ. 
ವೈದಿಕವಿವಾಹ ನಡೆಯುವ ಬಗೆಯನ್ನು ಇದರಿಂದ ನಾವು ತಿಳಿಯಬಹುದು. ವರನು ವಧುವಿನ 
ಮನೆಗೆ ಬಂದು ವಿವಾಹ ಸಮಾರಂಭವನ್ನು ಮೊದಲು ಮಾಡುತ್ತಿದ್ದನು. ವಧುವನ್ನು ತನ್ನ 
ಮನೆಗೆ ಕರೆದುಕೊಂಡು ಹೋಗಿ ಕುಲವೃದ್ಧರ ಅನುಮತಿಯನ್ನು ಪಡೆದುಕೊಂಡು 
ಅಗ್ನಿಸಾಕ್ಸಿಯಾಗಿ ಪಾಣಿಗ್ರಹಣ ಮಾಡುತ್ತಿದ್ದನು. ಕನ್ಮಾಪಿತನು ಕೊಟ್ಟ ಪಶುಗಳು, ಕುದುರೆಗಳು 
ಮೊದಲಾದ ಬಳುವಳಿಯನ್ನೆಲ್ಲಾ ಜೊತೆಯಲ್ಲಿ ತೆಗೆದುಕೊಂಡು ವಧು ಪಶಿಯ ಮನೆಗೆ 
ಸಾರುತ್ತಿದ್ದಳು. ವಧು ಅವಿಭಕ್ತ ಕುಟುಂಬಕ್ಕೆ ಪ್ರವೇಶಿಸುತ್ತಿದ್ದಳು. ಅತ್ತೆಯ ಮನೆಯಲ್ಲಿ 
ಅವಳಿಗೆ ಒಳ್ಳೆಯ ಗೌರವದ ಸ್ಥಾನವಿತ್ತು. ವಿವಾಹ ಬಹಳ ಪವಿತ್ರವಾದುದಾಗಿತ್ತು. 

ಈ ಸೂಕ್ತದಲ್ಲಿ 47 ಮಂತ್ರಗಳಿವೆ. ಸವಿತೃ ಪುತ್ರಿಯಾದ ಸೂರ್ಯೆಯೇ ಇದಕ್ಕೆ ಯಷಿ 
ಎಂದು ಹೇಳಿದೆ. ಸೂಕ್ತದ ಆರಂಭದಲ್ಲಿ ಸೋಮದೇವನ ಮಹಿಮೆಯನ್ನು ಕೊಂಡಾಡಿದೆ. 
'ದ್ಕುಲೋಕದ'ಲ್ಲಿ ಸೋಮನು ನೆಲಸಿದ್ದಾನೆ. ಆ ದೇವನ ಮಹಿಮೆ ಅಪಾರ. ಭೂಮಿ ಮಹತ್ವ 
ಪಡೆದುದು ಅವನಿಂದ. ಅವನು ಅಮೃತಸೇಚನದಿಂದ ಓಷಧಿಗಳನ್ನು ಅಭಿವೃದ್ಧಿ ಪಡಿಸಿದನು. 
ಆದಿತ್ಯರೂ ಸೋಮನ ಕಾರಣದಿಂದಲೇ ಬಲಿಷ್ಕರಾದರು. ನಕ್ಷತ್ರಗಳೆಲ್ಲದರ ಮೇಲೆ ಸೋಮನು 
ರಸಾತ್ಮಕನಾಗಿ ನಿಂತಿದ್ದಾನೆ. ಈ ಸೋಮದೇವನ ನಿಜಸ್ವರೂಪವನ್ನು ತಿಳಿದವರು ವಿರಳ, 

ಸೋಮೇನಾದಿತ್ಕಾ ಬಲಿನಃ ಸೋಮೇನ ಪೃಥಿವೀ ಮಹಿ | 
ಅಥೋ ನಕ್ಚತ್ರಾಣಾಮೇಷಾಮುಪಸ್ಥೆ! € ಸೋಮ ಅಹಿತಃ ॥ (10-85-2) 
ಹೀಗೆ ಸೋಮನ ಮಹಿಮೆಯ ವರ್ಣನೆಯಿಂದ ಸೂಕ್ತ ಆರಂಭವಾಗುತ್ತದೆ. 

'ಸೂರ್ಯಾದೇವಿಯು ಪ್ರಾಪ್ತವಯಸ್ಕಳಾಗಿ ಪತಿಯನ್ನು ಆಶಿಸುವಂತಾದಳು. ಸೋಮನು 
ಪತ್ನಿಯನ್ನು ಹೊಂದಲಿಚ್ಛಿಸಿದನು. ಅಶ್ವಿನೀದೇವತೆಗಳೂ ವರರಾಗಿದ್ದರು. ಆಗ ಸವಿತೃದೇವ 
ಮಗಳನ್ನು ಸೋಮನಿಗೆ ಕೊಟ್ಟನು (10-85-9). 

ವರನು ಕನ್ಮಾಪಿತನನ್ನು ತನಗೆ ಮಗಳನ್ನು ಮದುವೆಮಾಡಿಕೊಡಬೇಕೆಂದು ಬೇಡುವನು. 
ಹುಡುಗಿಯ ತಂದೆ ಮಗಳನ್ನು ಯೋಗ್ಯವಾದ ವರನಿಗೆ ಮದುವೆಮಾಡಿಕೊಡುತ್ತಿದ್ದನು. 

ಪತಿಯ ಗುಣಗಣಗಳಿಂದ ಮುಗ್ಧಳಾದ ವಧು ವಿವಾಹ ನಿಶ್ಚಯವಾದಾಗಲೇ ಪತಿಯನ್ನು 
ಮನಸಾ ಸೇರಿದಳೆಂದು ಕೆಳಗಿನ ಮಂತ್ರದಲ್ಲಿ ರೂಪಣ ಮಾಡಿದ- 


ಸಂಹಿತೆಗಳು ೨೦೯ 


'ಮನೋ ಅಸ್ಕಾಅನ ಆಸೀತ್‌ 
ದ್ಕೌರಾಸೀದುತಚ್ಛದಿ: | 
ಶುಕ್ರಾವನಡ್ವಾಹಾವಾಸ್ತಾಂ 
ಯದಯಾತ್ಸೂರ್ಯಾ ಗೃಹಮ್‌ | (10-85-10) 
'ಪತಿಯ ಮನೆಗೆ ತೆರಳುವ ಸೂರ್ಯೆಗೆ ಮನಸ್ಸೇ ರಥವಾಯಿತು. ದ್ಕುಲೋಕವೇ ರಥದ 
ಹೊದಿಕೆಯಾಯಿತು. ದೀಪ್ತರಾದ ಸೂರ್ಯಚಂದ್ರರೇ ರಥವೆಳೆಯುವ ವೃಷಭಗಳಾದರು. 
ಹೀಗೆ ಸೂರ್ಯೆ ಪಠಿಯ ಮನೆಗೆ ಹೋದಳು.' 
ಸವಿತೃದೇವನು ಹಸುಗಳೇ ಮೊದಲಾದ ಬಳುವಳಿಯನ್ನು ಅಳಿಯನಿಗೆ ಕೊಟ್ಟನು. ಅವಳು 
ಪತಿಗೃಹವನ್ನು ಸೇರುವ ಮೊದಲೇ ಈ ಬಳುವಳಿಯಾದ ಹಸುಗಳು ಅಳಿಯನ ಮನೆಯನ್ನು 
ಸೇರಿದವು (10-85-13). 
ಸೋಮ ಸೂರ್ಯೆಯನ್ನು ತನ್ನ ಮನೆಗೆ ಕರೆದೊಯ್ಯುವಾಗ ರಥವನ್ನೇರುವಂತೆ ಹೇಳುತ್ತಾನೆ- 
'ಸುಕಿಂಶುಕಂ ಶಾಲ್ಮಲಿಂ ವಿಶ್ವರೂಪಂ 
ಹಿರಣ್ಯವರ್ಣಂ ಸುವೃತಂ ಸುಚಕ್ರಂ | 
ಆರೋಹ ಸೂರ್ಯೇ ಅಮೃತಸ್ಯ ಲೋಕಂ 
ಸ್ಕೋನಂ ಪತ್ಮೇ ವಹತುಂ ಕೃಣುಷ್ಟ ॥' (10-85-20) 
'ಶೋಭನವಾದ ಕಿಂಶುಕ ಮತ್ತು ಶಾಲ್ಮಲಿ ವೃಕ್ಷದಿಂದ ನಿರ್ಮಿತವಾದುದೂ ನಾನಾ 
ರೂಪವುಳ್ಳುದೂ, ಹಿರಣ್ಯಾಲಂಕಾರ, ಉತ್ತಮವಾದ ಹೊದಿಕೆ ಮತ್ತು ಒಳ್ಳೆಯ ಚಕ್ರಗಳನ್ನು 
ಳ್ಳುದೂ ಆದ ಈ ರಥವನ್ನಾರೋಹಿಸು. ಪತಿಯ ಮನೆಗೆ ಹೋಗುವಾಗ ಅಮರವಾದ ದೇವ 
ಲೋಕ ಪತಿಗೆ ಸುಖಕರವಾಗುವಂತೆ ಮಾಡು.' 
ವಧು ರಥವನ್ನು ಹತ್ತುವಾಗ ಅಲ್ಲಿ ನೆರೆದವರು-'ಪೂರ್ಷದೇವನು ನಿನ್ನನ್ನು ಕೈಹಿಡಿದು 
ಭರ್ತೃಕುಲಕ್ಕೆ ಕರೆದೊಯ್ಯಲಿ. ಅಶ್ವಿನೀದೇವತೆಗಳು ರಥದಲ್ಲಿ ನಿನ್ನನ್ನು ಕರೆದುಕೊಂಡು 
ಹೋಗಲಿ. ಪತಿಯ ಮನೆಗೆ ತೆರಳಿ ಗೃಹಸ್ವಾಮಿನಿಯಾಗು. ಪತಿಯ ವಶದಲ್ಲಿದ್ದು ಪತಿಗೃಹ 
ದಲ್ಲಿರುವವರೊಡನೆ ನಡೆನುಡಿಯನ್ನು ನಡೆಸು (10-85-26)' ಎಂದು ಹೇಳುವರು. 
ವರನು ವಧುವನ್ನು ತನ್ನ ಮನೆಗೆ ಕರೆದುಕೊಂಡು ಬರುವನು. ತನ್ನ ಮನೆಯನ್ನು ಅವಳು 
ಪ್ರವೇಶಿಸುವ ಸಂದರ್ಭದಲ್ಲಿ- 
'ಇಹ ಪ್ರಿಯಂ ಪ್ರಜಯಾ ತೇ ಸಮೃದ್ಧತಾಂ 
ಅಸ್ಮಿನ್‌ಗೃಹೇ ಗಾರ್ಹಪತ್ಕಾಯ ಜಾಗೃಹಿ |" (10-85-27) 
'ಎಲೌ ವಧುವೇ, ನಿನಗೆ ಈ ಪತಿಕುಲದಲ್ಲಿ ಸಂತಾನ ಸಮೃದ್ಧಿಯಿಂದ ಪ್ರಿಯ ಉಂಟಾಗಲಿ. 
ಈ ಮನೆಯಲ್ಲಿ ಗೃಹಸ್ವಾಮಿನಿಯಾಗಿ ವರ್ಧಿಸು' ಎಂದು ಹೇಳುತ್ತಾನೆ. 
ಊರಿನ ಹಿರಿಯರನ್ನೂ ಮಿತ್ರರನ್ನೂ ಕರೆದು ಅವರಿಗೆ ವಧುವನ್ನು ತೋರಿಸಿ- 
'ಸುಮಂಗಲೀರಿಯಂ ವಧೂರಿಮಾಂ ಸಮೇತ ಪಶ್ಯತ | 
ಸೌಭಾಗ್ಯಮಸ್ಕೈ ದತ್ವಾಯಾಥಾಸ್ತಂ ವಿ ಪರೇತನ ॥' (10-85-33) 
'ಈ ವಧು ಶೋಭನ ಮಂಗಳಿ ನೀವೆಲ್ಲ ಬಂದು ಇವಳನ್ನು ನೋಡಿ. ಇವಳಿಗೆ ಸೌಭಾಗ್ಯವನ್ನು 
ಹರಸಿ ಸ್ವಗೃಹಗಳಿಗೆ ತೆರಳಿ" ಎಂದು ಹೇಳುವನು ವರ. 
ವರನ ಮನೆಯಲ್ಲಿ ಪಾಣಿಗ್ರಹಣ ನಡೆಯುವುದು. ಆಗ ಅವನು 'ಎಲೌ ವಧುವ್ಕೆ 
ಸೌಭಾಗ್ಯಕ್ಕಾಗಿ ನಿನ್ನ ಪಾಣಿಗ್ರಹಣ ಮಾಡುವೆ. ನನ್ನೊಡನೆ ಬಾಳಿ ವಾರ್ಧಕ್ಕವನ್ನು ಹೊಂದು, 


14 


ತ್ರ ವೈದಿಕ ಸಾಹಿತ್ಯ ಚರಿತ್ರೆ 


ನಾನು ಗೃಹಪತಿಯಾಗಲೆಂದೇ ಭಗ, ಅರ್ಯಮ, ಸವಿತೃ, ಪುರಂಧಿ ಮೊದಲಾದ ದೇವತೆಗಳು 
ನಿನ್ನನ್ನು ನನಗೆ ಕೊಟ್ಟಿದ್ದಾರೆ.' 

'ಗೃಷ್ಣಾಮಿ ತೇ ಸೌಭಾಗತ್ಸಾಯ ಹಸ್ತಂ 

ಮಯಾ ಪತ್ಕಾ ಜರದಪ್ಟಿರ್ಯಥಾಸಃ | 

ಭಗೋ ಅರ್ಯಮಾ ಸವಿತಾ ಪುರಂಧಿಃ 

ಮಹ್ಯಂ ತೃಾದುರ್ಗಾರ್ಹಪತ್ಕಾಯ ದೇವಾಃ | (10-85-36) 
ಎಂದು ಹೇಳಿ ವಧುವಿನ ಪಾಣಿಗ್ರಹಣವನ್ನು ಮಾಡುವನು ಲಗ್ನಿಸಾಕ್ಷಿಕವಾಗಿ. 

ಈ ಸೂಕ್ತದಲ್ಲಿ ವಿವಾಹ ವಿನಿಯುಕ್ತವಾದ ಅನೇಕ ಸುಂದರವಾದ ಆಶೀರ್ವಾದಗಳಿವೆ. 
ಕೆಳಗೆ ಕೆಲವು ಮಂತ್ರಗಳನ್ನು ಉದಾಹರಿಸಿದೆ- 

'ಇಹ್ಶವ ಸ್ತಂ ಮಾವಿಯೌಷ್ಯಂ ವಿಶ್ವಮಾಯುರ್ವ್ಯಶ್ನುತಮ್‌ | 
ಕ್ರೀಳಂತೌ ಪುತ್ರ್ಯರ್ನಪ್ರಭಿರ್ಮೋದಮಾನೌ ಸ್ಟೇ ಗೃಹೇ ॥ (10-65-42) 
'ನೀವು ಈ ಮನೆಯಲ್ಲಿಯೇ ಇರುತ್ತಾ ಪೂರ್ಣವಾದ ಆಯುಸ್ಸನ್ನು ಬಾಳಿರಿ. ಮಕ್ಕಳು 
ಮೊಮ್ಮ ಕ್ಕಳೊಡನೆ ಕ್ರೀಡಿಸುತ್ತಾ ಈ ನಿಮ್ಮ ಸ್ವಗೃಹದಲ್ಲಿಯೇ ಸುಖಿಸುವವರಾಗಿ.' ವಧುವಿಗೆ 
' ಮಾಡುವ ಆಶೀರ್ವಾದವಿದು- 
'ಅಘೋರಚಕ್ಷುರಪತಿಫ್ನೇಧಿ 
ಶಿವು ಪಶುಭ್ಯಃ ಸುಮನಾಃ ಸುವರ್ಚಾಃ | 
ವೀರಸೂರ್ದೇವಕಾಮಾ ಸ್ಕೋನಾ 
ಶಂ ನೋ ಭವ ದ್ವಿಪದೇ ಶಂ ಚತುಷ್ಪದೇ ॥ (10-85-44) 

'ಎಲೌ ವಧುವೇ, ಘೋರವಾದ ದೃಷ್ಟಿ ಇಲ್ಲದವಳಾಗಿ ವರ್ಧಿಸು. ಪತಿಗೆ ಕೇಡು 
ಬಯಸದವಳಾಗು. ಪ್ರಾಣಿಗಳಿಗೆ ಹಿತಕರಳಾಗು. ಸುಮನಳೂ ಸುವರ್ಚಸ್ಸುಳ್ಳವಳೂ 
ಆಗು. ವೀರಮಾತೆಯಾಗು. ದೈವಭಕ್ತಿಯನ್ನು ಹೊಂದಿ ಸುಖಕರಳಾಗಿ ನಮಗೂ ಪ್ರಾಣಿಗಳಿಗೂ 
ಸುಖಕರಳಾಗು.' 

ಗೃಹಿಣಿಯ ಮಹೋನ್ನತವಾದ ಆದರ್ಶ ಮತ್ತು ನಿರೀಕ್ಷೆಗಳನ್ನು ಇಲ್ಲಿ ನಾವು ಕಾಣ 
ಬಹುದು. ಆದರ್ಶ ಸತೀತ್ರದ ವರ್ಣನೆಯೇ ಇದಾಗಿದೆ. ಪಶಿಪಶ್ನಿಯರು ಒಮ್ಮನಸ್ಸಿನವರಾಗಿ 
ಬೆಸುಗೆ ಹೊಯ್ದ ಹೃದಯವುಳ್ಳವರಾಗಿ ಪರಸ್ಪರ ಹಿತಕರರಾಗಿ ಬಾಳುವಂತಾಗಬೇಕೆಂಬ ಬೇಡಿಕೆ 
ಈ ಸೂಕ್ತದ ಕೊನೆಯ ಮಂತ್ರದಲ್ಲಿದೆ. 

ಈ ಸೂಕ್ತದಲ್ಲಿ ವರ್ಣಿಸಿರುವ ಸೂರ್ಯೆ ಸೋಮರ ವಿವಾಹದ ಪ್ರಕರಣ ಬಹಳ 
ಗೆಹನವಾಗಿದೆ. ಇದು ಲೌಕಿಕ ವಿಚಾರವೇ ಅಥವಾ ಗಹನವಾದ ಆದ್ಯಾತ್ಮಿಕ ತತ್ತ್ವವೇ ಎಂಬ 
ವಿಚಾರದಲ್ಲಿಯೂ ಬಹಳ ಚರ್ಚೆ ನಡೆದಿದೆ. ಲೌಕಿಕ ವಿವಾಹ ಪ್ರಯುಕ್ತಮಾದ ಮಂತ್ರಗಳನ್ನು 
ನಾವು ಇಲ್ಲಿ ಕಾಣುವುದೂ, ಅವುಗಳನ್ನು ಇಂದು ವಿವಾಹದಲ್ಲಿ ಬಳಸುತ್ತಿರುವುದೂ ಇದು 
ಲೌಕಿಕ ವಿಚಾರವೆಂಬ ನಿರ್ಣಯಕ್ಕೆ ಆಧಾರವಾಗಿದೆ. ಇದರೊಡನೆ ಈ ಸೂಕ್ತದಲ್ಲಿ ಸೂರ್ಯೆ 
ಸೋಮರ ವಿವಾಹ ವಿಚಾರವೂ ಬೆರೆತುಕೊಂಡಿದೆ. ಆ ಕಾರಣ ಇದು ಲೌಕಿಕ ವಿಚಾರವಷ್ಟೇ 
ಅಲ್ಲ. ಯಾಸ್ಕರು, ಶೌನಕರು ಮೊದಲಾದವರೂ ಈ ವಿಚಾರವನ್ನು ಪರೀಕ್ಷಿಸಿದ್ದಾರೆ. ಬಹಳ 
ಹಿಂದಿನಿಂದ ವಿಚಾರ ಮಥನ ಆಗಿದೆ. ಆದರೆ ನಿರ್ಣಯ ಮಾತ್ರ ಏಕರೂಪವಾಗಿ ಆಗಿಲ್ಲ. 
ಇದರಲ್ಲಿ ಬರುವ ಸೂರ್ಯ, ಸೋಮ, ಅಶ್ವಿನಿ ದೇವತೆಗಳು ಇವರೆಲ್ಲಾ ಯಾರು? ಸೂರ್ಯೆ 


ಸಂಹಿತೆಗಳು ೨೧೧ 


ಸೋಮನನ್ನು ವಿವಾಹವಾಗುವುದಂದರೇನು ? ಮುಂತಾದ ಅನೇಕ ಜಟಿಲವಾದ 
ಪ್ರಶ್ನೆಗಳೇಳುತ್ತವೆ. 

ಈ ಸೂಕ್ತಕ್ಕೆ ಅಂತರಾರ್ಥವುಂಟೆಂಬುದನ್ನು ಯಾಸ್ಕಾದಿಗಳು ಸಮರ್ಥಿಸುತ್ತಾರೆ. ಎರಡು 
ಬಗೆಯಾದ ರಹಸ್ಕಾರ್ಥಗಳನ್ನು ಪ್ರಧಾನವಾಗಿ ಈ ವೈವಿಧ್ಯದಲ್ಲಿ ನಾವು ಆರಿಸಿಕೊಳ್ಳಬಹುದು. 

(೧) ಈ ಸೂಕ್ತದಲ್ಲಿ ಸೂರ್ಯನ ಪ್ರಕಾಶ ಚಂದ್ರನಿಗೆ ಸೇರುವುದೆಂಬುದನ್ನು ಸುಂದರವಾಗಿ 
ಸೂರ್ಯನ ಮಗಳಾದ ಸೂರ್ಯೆಯನ್ನು ಸೋಮನಿಗೆ ಕೊಟ್ಟು ವಿವಾಹವಾಯಿತಂದು 
ವರ್ಣಿಸಿದೆ. ವಿವಾಹದ ವಿಷಯ ಬಂದ ಕಾರಣ ರೂಢಿಯಲ್ಲಿದ್ದ ವಿಧಾನದಲ್ಲಿ ಈ ರೂಪಣದ 
ಸುಂದರವಾದ ಚಿತ್ರ ಕೊಡಲ್ಪಟ್ಟಿದೆ. ಸೂರ್ಯೆ ರಥವನ್ನೇರುವುದೂ ಇತರರು ಹರಸುವುದೂ 
ಇದಕ್ಕೆ ನಿದರ್ಶನ. ಇದಕ್ಕೆ ಯಾಸ್ಕರ ಬೆಂಬಲವಿದೆ. (ನಿ. 11-4 ; 11-5). ಈ ಸೂಕ್ತದ 
2, 5, 35 ನೇ ಮಂತ್ರಗಳು ಇದಕ್ಕೆ ಆಧಾರವಾಗಿವೆ. 

(೨) ಮತ್ತೊಂದು ಮುಖ್ಯವಾದ ಅಭಿಪ್ರಾಯದಂತೆ ಈ ಸೂಕ್ತದಲ್ಲಿ ಬಂದಿರುವ ಸೂರ್ಯೆ 
ವಿಶ್ವವನ್ನು ವ್ಯಾಪಿಸಿರುವ ವಕ್ತತ್ತೃವಾಗಿದ್ದಾಳೆ. ಬೃಹದ್ದೇವತೆ ಇದನ್ನು ಪ್ರಸ್ತಾಪಿಸುತ್ತದೆ. 
ಈ ಸೂಕ್ತದ 6,7, 8, 10, 11, 12ನೇ ಮಂತ್ರಗಳು ಇದಕ್ಕೆ ಪೋಷಕವಾಗಿವೆ. (ಬೃ. ದೇ. 
2-8ರಿಂದ 10;2-79,-80;7-11900ದ 121). 

'ಸೂರ್ಯಾಮೇವ ಸತೀಮೇತಾಂ ಗೌರೀಂ ವಾಚಂ ಸರಸ್ವತೀಂ" (ಬೃ. ದೇ.) ಎಂದು 
ಬೃಹದ್ದೇವತೆ ಶಬ್ದಬ್ರಹ್ಮಾತ್ಮಕವಾದ ವಾಕ್ಕು ಸೂರ್ಯಾರೂಪದಲ್ಲಿ ಅಂತರಿಕ್ಚದಲ್ಲಿದೆಯೆಂದು 
ಹೇಳುತ್ತದೆ. 

ಈ ಮಂಡಲದ ಇತರ ಅನೇಕ ಸೂಕ್ತಗಳು ನೋಡಲು ಲೌಕಿಕವಾಗಿ ಕಂಡರೂ ಅವುಗಳಿಗೂ 
ಆಧ್ಯಾತ್ಮಿಕಾರ್ಥ ಉಂಟೆಂಬುದನ್ನು ಹಿಂದಿನವರು ಹೇಳುವರು. ಆದ್ದರಿಂದ ಸೂಕ್ತಗಳು ಲೌಕಿಕವೇ 
ಅಲ್ಲವೇ ಎಂಬುದನ್ನು ನಿರ್ಣಯಿಸುವುದಸಾಧ್ಯ. ಲೌಕಿಕ ವಿಚಾರ ಮಾರ್ಗದಲ್ಲಿ ಆದ್ಯಾತ್ಮಿಕ 
ವಿವರಣೆ ಮಾಡಿರುವುದನ್ನು ನಾವು ಕಾಣಬಹುದು. ಹಾಗೆಯೇ ಈ ಸೂಕ್ತವೂ ಸಹ ಆದ್ಯಾತ್ಮಿಕ 
ತತ್ವವನ್ನು ನಿರೂಪಿಸುವ ಸುಂದರ ರೂಪಣವಾಗಿದೆ. 


ಐತಿಹಾಸಿಕ ಸೂಕ್ತಗಳು 

ಆಧುನಿಕ ವಿಮರ್ಶಕರ ಅಭಿಪ್ರಾಯದಂತೆ ಖುಗ್ಬೇದದಲ್ಲಿ ನಿರ್ವಿವಾದವಾಗಿ 
ಇತಿಹಾಸವನ್ನು ಸೂಚಿಸುವ ಅನೇಕ ಅಂಶಗಳಿವೆ. ಇವುಗಳ ಸಹಾಯದಿಂದ ಅಂದಿನ 
ಇತಿಹಾಸವನ್ನು ಕಟ್ಟಬಹುದೆಂದು ಇವರ ಅಭಿಪ್ರಾಯ. ಆದರೆ ಮತ್ತೆ ಕೆಲವರು ಈ 
ಅಭಿಪ್ರಾಯವನ್ನು ಒಪ್ಪುವುದಿಲ್ಲ. ಯಗ್ಬೇದದ ಮಂತ್ರಗಳೆಲ್ಲಕ್ಕೂ ಆಧ್ಯಾತ್ಮಿಕಾರ್ಥವನ್ನೋ 
ಜ್ಕೌತಿಷಿಕಮದ ಅರ್ಥವೃತ್ತಿಯನ್ನೋ ಹೇಳಬೇಕೆಂದು ಇವರು ಅಭಿಪ್ರಾಯಪಡುತ್ತಾರೆ. ಇವರ 
ದೃಷ್ಟಿ ನೇರವಾಗಿ ಪರಸ್ಪರವಿರುದ್ಧವಾಗಿರುವುದರಿಂದ ಇವರಲ್ಲಿ ಐಕಕಂಠ್ಯವನ್ನು ನಾವು 
ಕಾಣಲಾರೆವು. ಬಹಳ ಪ್ರಾಚೀನ ಕಾಲದಿಂದಲೂ ಇಂಥ ಭಿನ್ನಾಭಿಪ್ರಾಯಗಳು ಇದ್ದವೆಂಬು 
ದನ್ನು ನಾವು ಯಾಸ್ಕರ ನಿರುಕ್ತದಿಂದ ತಿಳಿಯಬಹುದು. ಈ ಬಗೆಯ ಅಭಿಪ್ರಾಯಭೇದಗಳಿಗೆ 
ವೇದದ ಬಗ್ಗೆ ಇವರು ತಳೆದಿರುವ ಪೌರುಷೇಯ ಅಥವಾ ಅಪೌರುಷೇಯದ ನಂಬಿಕೆ 
ಕಾರಣ. 

ಖಯಗ್ವೇದದಲ್ಲಿರುವ ಅನೇಕ ಮಂತ್ರಗಳು ಆ ಕಾಲದ ರಾಜರ ವಿಚಾರವನ್ನು ತಿಳಿಸುತ್ತವೆ. 
ರಾಜರ ವಂಶಾವಳಿ, ವೈಭವ ಪರಾಕ್ರಮಗಳು ಮೊದಲಾದುವನ್ನು ಇವು ತಿಳಿಸುತ್ತವೆ. 


೨೧೨ ವೈದಿಕ ಸಾಹಿತ ಚರಿತ್ರ 


ದಾನಸ್ತುತಿಗಳು ರಾಜರ ನಾಮಗೋತ್ರಗಳನ್ನು ತಿಳಿಸುತ್ತವೆ. ಬಿಡಿಮಂತ್ರಗಳನೇಕ ಇಂಥ 
ಮಹತ್ವವನ್ನು ಹೊಂದಿವೆ. ರಾಜರುಗಳು ಪಡೆದ ವಿಜಯಗಳು ಅನೇಕ ಕಡೆ ಪ್ರಸ್ತುತವಾಗಿವೆ. 
ಏಳನೇ ಮಂಡಲದ 18, 19 ಮತ್ತು 33 ನೇ ಸೂಕ್ತಗಳು ಈ ದೃಷ್ಟಿಯಿಂದ ಮುಖ್ಯವಾಗಿವೆ. 
ಯದು, ತುರ್ವಶು, ಮತ್ಸ್ಯ, ಭೃಗು, ದ್ರುಹ್ಮ ಮೊದಲಾದವರು ಯಾಗ ಮಾಡಿ 
ಯಶಸ್ವಿಯಾಗಲೆಳಸಿದಾಗ ಇಂದ್ರ ಅವರಲ್ಲಿ ಸುದಾಸನನ್ನೇ ರಕ್ಷಿಸಿದ ಎಂಬ ಅಂಶ ಕೆಳಗಿನ 
ಮಂತ್ರದಲ್ಲಿದೆ: 
'ಪುರೋಳಾ ಇತ್ತುರ್ವಶೋ ಯಕ್ಷರಾಸೀದ್ರಾಯೇ 
ಮತ್ಸ್ಯಾಸೋ ನಿಶಿತಾ ಅಪೀವ | 
ಶ್ರುಷ್ಟಿಂ ಚಕ್ರುರ್ಭಗವೋ ದ್ರುಹ್ಮವಶ್ವ 
ಸಖಾ ಸಖಾಯಮತರ ದ್ವಿಷೂ ಚೋಃ ॥ (7-18-6) 
ಪಕ್ಗಾಸರು, ಭಲಾಸರು, ಅಲೀನಾಸರು, ವಿಷಾಣಿಗಳು, ಶಿವಾಸರು ಮುಂತಾದವರ ಉಲ್ಲೇಖ 
(7-18-7)ರಲ್ಲಿ ಬಂದಿದೆ. ಈ ಶತ್ರುಗಳನ್ನು ಕೊಂದು ಇಂದ್ರನು ತೃತ್ಸುಗಳಿಗೆ ಗೋವುಗಳನ್ನು 
ತಂದು ಕೊಟ್ಟನೆಂದು ಹೇಳಿದೆ. ದುರಭಿಸಂಧಿಯುಳ್ಳ ಮಂದಮತಿಗಳಾದ ಶತ್ರುಗಳು 
ಬಲವತ್ತರವಾದ ಪರುಷ್ಲೀನದಿಯ ಪ್ರವಾಹವನ್ನು ತಿರುಗಿಸಲು ಕೂಲವನ್ನು ಅಗೆದರು. ಆದರೆ 
ಸಯಮಾನನ ಪುತ್ರನಾದ ಆಕವಿ ಎಂಬುವನು ಸುದಾಸನಿಂದ ಹತನಾಗಿ ಯಾಗದಲ್ಲಿ ಸಂಜ್ಞಪ್ತ 
ವುದ ಪಶುವಿನಂತೆ ಸತ್ತು ಬಿದ್ದನು (7-18-8). ಪರುಷ್ಲಿ ಮೊದಲಿನಂತೆ ಹರಿಯತೊಡಗಿತು. 
ಇಂದ್ರನು ಸುದಾಸನ ಶತ್ರುಗಳನ್ನೆಲ್ಲಾ ದ್ವಂಸ ಮಾಡಿದ. ಸುದಾಸನು ಯಶಸ್ಕಾಮಿಯಾಗಿ 21 
ಮಂದಿ ವೈಕರ್ಣರನ್ನು ವಧಿಸಿದ-'ಏಕಂ ಚ ಯೋ ವಿಂಶತಿಂ ಚ ಶ್ರವಸ್ಕಾ ವೈಕರ್ಣ 
ಯೋರ್ಜನಾನ್‌ ರಾಜಾ ನೃಸ್ತಃ' (7-18-11). ಇಂದ್ರನನ್ನು ಸ್ತುಶಿಸುವವರು ಅವನಿಗೆ ಮಿತ್ರ 
ರಾದರು, ಆದರೆ ಅವನನ್ನು ದ್ವೇಷಿಸಿದ ಶ್ರುತ, ಕವಷ ಮತ್ತು ವೃದ್ಧ-ಇವರು ಜಲಸಮಾಧಿ 
ಯಾದರು (7-18-12). ಅನುವಿನ ಮಗನ ಧನಾದಿಗಳನ್ನು ತೃತ್ಸುಗಳು ಇಂದ್ರನ ದಯೆಯಿಂದ 
ಪಡೆದರು (7-18-13). ಇಂದ್ರನ ಮಹಿಮೆಯಿಂದ ರಣರಂಗದಲ್ಲಿ 66066 ಮಂದಿ ಅನುಗಳೂ, 
ದ್ರುಹ್ಮಗಳೂ ಹತರಾದರು-'ನಿಗವ್ಯವೋ5ನವೋ ದ್ರುಹ್ಯವಶ್ಚಷಷ್ಟಿಃ ಶತಾ ಸುಷುಪುಃ ಷಟ್ಟಹಸ್ರಾ' 
(7-18-14). ಭೇದನೆಂಬುವನು ಸುದಾಸನ ಶತ್ರುವಾಗಿದ್ದನು (7-18-18). ಈ ಭೇದನನ್ನು 
ಇಂದ್ರ ವಧಿಸಲು ಆಗ ಯಮುನರು, ತೃತ್ಸುಗಳು, ಅಜಾಸರು, ಶಿಗ್ರವರು, ಯಕ್ಷವರು- 
ಇವರೆಲ್ಲರೂ ಇಂದ್ರನನ್ನು ಸ್ತುತಿಸಿ ಅವನಿಗೆ ಅಶ್ವಶಿರಸ್ಸುಗಳನ್ನು ಕಾಣಿಕೆಯಾಗಿ ಇತ್ತರು. 
'ಆವದಿಂದ್ರಂ ಯಮುನಾ ತೃತ್ಸವಶ್ಚ 
ಪಾತ್ರಭೇದಂ ಸರ್ವರಾತಾಮುಷಾಯತ್‌ | 
ಅಜಾಸಶ್ವ ಶಿಗ್ರವೋ ಯಕ್ಷವಶ್ಚ 
ಬಲಿಂ ಶೀರ್ಷಾಣಿ ಜಬ್ರುರಶ್ಚ್ಮಾನಿ' (7-16-19) 
ಇದರಿಂದ ಪೈಜವನ ಪುತ್ರನಾದ ಸುದಾಸನು ಪರುಷ್ಲಿ ನದೀ ತೀರದಲ್ಲಿ ಅನು, ದ್ರುಹ್ಮ, 
ಪುರು, ಮತ್ಸ್ಯ, ತುರ್ವಶು ಎಂಬ ಅನಾರ್ಯ ಪಂಗಡದವರೊಡನೆ ಯುದ್ಧ ಮಾಡಿ 
ಜಯಶೀಲನಾದನೆಂದು ತಿಳಿದುಬರುತ್ತದೆ. ಯಮುನಾ ತೀರವಾಸಿಗಳೂ ಇಂದ್ರನ ಕಟ್ಟಳೆಗೆ 
ತಲೆಬಾಗಿದರೆಂಬುವುದರಿಂದ ಸುದಾಸ ಯಮುನಾತೀರದವರೆಗಿನ ಪ್ರದೇಶವನ್ನು 
ಗೆದ್ದಿದ್ದನೆಂಬುದನ್ನು ಸೂಚಿಸುತ್ತದೆ. 
ಕುತ್ಸನೆಂಬುವನನ್ನು ಇಂದ್ರನು ಕಾಪಾಡಿ ಅವನೊಡನೆ ಯುದ್ಧ ಹೂಡಿದ್ದ ದಾಸ, ಶುಷ್ಲ 


ಸಂಹಿತೆಗಳು ೨೧೩ 


ಮತ್ತು ಕುವಯ ಎಂಬ ಅಸುರರನ್ನು ಅಡಗಿಸಿದ (7-19-2). ದಭೀತನೆಂಬ ರಾಜರ್ಪಿಗಾಗಿ 
ದಸ್ಕು, ಚುಮುರಿ, ಧುನಿ ಎಂಬವರನ್ನು ವಧಿಸಿದ ಇಂದ್ರ-(7-19-4). ಶಂಬರನ 99 
ಪಟ್ಟಣಗಳನ್ನು ನಾಶಪಡಿಸಿದ ಮತ್ತು ವೃತ್ರ ನಮುಚಿಗಳನ್ನು ಕೊಂದ (7-19-5). | 
ಏಳನೇ ಮಂಡಲದ ಮೂವತ್ತಮೂರನೇ ಸೂಕ್ತ ದಾಶರಾಜ್ಞಯುದ್ದವನ್ನು ಸ್ಪಷ್ಟವಾಗಿ 
ಹೇಳುತ್ತದೆ. ಈ ಸೂಕ್ತ ವಸಿಷ್ಠ ವಾಸಿಷ್ಠರ ಸಂವಾದ ರೂಪದಲ್ಲಿದೆ. ಸುದಾಸ ವಸಿಷ್ಠರ 
ಸಹಾಯ ಸಂಪತ್ತಿನಿಂದ ಜಯಶಾಲಿಯಾದ. ವಸಿಷ್ಠರ ಸ್ತೋತ್ರದ ಕಾರಣವೇ ಇಂದ್ರ 
ಸುದಾಸನನ್ನು ದಾಶರಾಜ್ಞ ಯುದ್ಧದಲ್ಲಿ ರಕ್ಷಿಸಿದ. 
'ಏವೇನ್ನು ಕಂ ದಾಶರಾಜ್ಯೇ ಸುದಾಸಂ 
ಪ್ರಾವದಿಂದ್ರೋ ಬ್ರಹ್ಮಣಾ ವೋ ವಸಿಷ್ಠ: |' (7-33-3) 
ಇದೇ ಮಂಡಲದ 83ನೇ ಸೂಕ್ತ ದಾಶರಾಜ್ಞ ಯುದ್ಧದ ವಿಚಾರವನ್ನು ಸ್ಪಷ್ಟಗೊಳಿಸುತ್ತದೆ. 
ಈ ಸೂಕ್ತ ಇಂದ್ರಾವರುಣರನ್ನು ಸ್ತುತಿಸುವುದು. ಅನು, ದ್ರುಹ್ಮ ಮತ್ತ ಮೊದಲಾದ 
ಅನಾರ್ಯರು ಒಂದು ಪಂಗಡದ ಆರ್ಯರಿಗೆ ಸಹಾಯ ಮಾಡಿರಬೇಕು. ಹತ್ತುಮಂದಿ 
ರಾಜರುಗಳಲ್ಲಿ ಕೆಲವರು ಆರ್ಯರೂ ಇದ್ದಿ ರಬೇಕು. ಯಾಗ ಮಾಡದ, ಇಂದ್ರಾವರುಣರನ್ನು 
ಸ್ತುತಿಸದ ಆ ಆರ್ಯರನ್ನೂ, ಅವರಿಗೆ ಸಹಾಯಕರಾಗಿ ಬಂದ ಆ ಅನಾರ್ಯರನ್ನೂ ಇಂದ್ರನ 
ಬಲದಿಂದ ಆ ಯುದ್ಧದಲ್ಲಿ ಸುದಾಸನು ಹತಗೊಳಿಸಿದನು, ಈ ಅಂಶವನ್ನು- 
'ದಾಸಾ ಚ ವೃತ್ರಾ ಹತಮಾರ್ಯಾಣಿ ಚ 
ಸುದಾಸಮಿಂದ್ರಾವರುಣಾವಸಾವತಮ್‌ |' (7-83-1) 
ಎಂಬ ಮಂತ್ರ ಸೂಚಿಸುತ್ತದೆ. 'ಹತ್ತುಮಂದಿ ರಾಜರುಗಳಿಂದ ತೀವ್ರವಾದ ಆಕ್ರಮಣ ನಡೆದ 
ಕಾಲದಲ್ಲಿ, ಆ ಸಂಗ್ರಾಮದಲ್ಲಿ ತೃತ್ಸುಗಳ ಜೊತೆಗಿದ್ದ ಸುದಾಸನನ್ನು ಇಂದ್ರನು ರಕ್ಷಿಸಿದನು' 
ಎಂಬ ಅಂಶ- 
'ಯತ್ರ ರಾಜಬಿರ್ದಶಬಿರ್ನಿಬಾಧಿತಂ 
ಪ್ರಸುದಾಸಮಾವತಂ ತೃತ್ಸುಭಿಃ ಸಹ |' (7-83-6) 
ಎಂಬಲ್ಲಿ ಹೇಳಿದೆ. ಹತ್ತು ರಾಜರುಗಳೂ ಒಮ್ಮೆಲೇ ಸುದಾಸನ ಮೇಲೆ ಆಕ್ರಮಣ ಮಾಡಿದರು. 
ಆದರೆ ಅವನೊಡನೆ ಕಾದಲಾರದಾದರು. ಈ ಅಂಶ ಕೆಳಗಿನ ಮಂತ್ರದಲ್ಲಿದೆ: 
'ದಶರಾಜಾನಃ ಸಮಿತಾ ಅಯಜ್ಯವಃ 
ಸುದಾಸಮಿಂದ್ರಾವರುಣಾ ನ ಯುಯುಧು: | 
ಸತ್ಕಾನ್ಸಣಾಮದ ಸದಾಮುಪಸ್ತು ತಿಃ 
ದೇವಾ ಏಷುಮಭವನ್ನೇವಹೂತಿಷು ॥' (7-83-7) 
'ಯಾಗಾದಿಗಳನ್ನು ಮಾಡದ ಹತ್ತುರಾಜರೂ ಒಟ್ಟಾಗಿ ಸೇರಿ ಸುದಾಸನೊಡನೆ ಯುದ್ಧ 
ಮಾಡದಾದರು. ಯಾಗದಲ್ಲಿ ಮುಂದಾಳುಗಳಾದ ಯತ್ತಿಜರ ಸ್ತೋತ್ರಗಳು ಸಫಲವಾದವು. 
ಯಾಗಗಳಲ್ಲಿ ನಿಮ್ಮ ಅನುಗ್ರಹದಿಂದ ದೇವತೆಗಳು ಕಾಣಿಸಿಕೊಂಡರು. 
ಈ ವಿಜಯ ಲಭಿಸಿದುದಾದರೂ ವಸಿಷ್ಠರ ಸ್ತುತಿಯ ಕಾರಣವೇ. ಇಂದ್ರಾ ವರುಣರು 
ವಸಿಷ್ಠರ ಸ್ತುತಿಗೆ ಪ್ರಸನ್ನರಾಗಿ ಸುದಾಸನಿಗೆ ಬಲವನ್ನು ಕೊಟ್ಟರು. 
'ದಾಶರಾಜ್ನೇ ಪರಿಯತ್ತಾಯ ವಿಶ್ವತಃ 
ಸುದಾಸ ಇಂದ್ರಾವರುಣಾಪಶಿಕ್ಷತಮ್‌ | 


ಜಳ ವೈದಿಕ ಸಾಹಿತ್ಯ ಚರಿತ್ರ 


ಶಿತ್ಕಂಚೋ ಯತ್ರ ನಮಸಾ ಕಪರ್ದಿನೋ 
ಧಿಯಾ ಧೀವಂತೋ ಅಸಪಂತ ತೃತ್ಸವಃ || (7-83-8) 

'ಎಲ್ಕೆ ಇಂದ್ರಾವರುಣರೇ, ಹತ್ತು ರಾಜರುಗಳಿಂದ ಸುತ್ತುವರಿಯಲ್ಪಟ್ಟ ಸುದಾಸನಿಗೆ ನೀವು 
ಬಲವನ್ನು ಕರುಣಿಸಿದಿರಿ. ಬೆಳ್ಳಗಿರುವವರೂ, ಜಟಿಲರೂ, ಕರ್ಮಶೀಲರೂ ಆದ ತೃತ್ಸುಗಳೆಂಬ 
ವಸಿಷ್ಠಶಿಷ್ಠರು ಹವಿಸ್ಸಮರ್ಪಣೆಯಿಂದಲೂ, ಸ್ತುತಿಯಿಂದಲೂ ನಿಮ್ಮನ್ನು ಆಗ ಸೇವಿಸಿದರು.' 

ಜುಗ್ರೇದದಲ್ಲಿ ಬಂದಿರುವ ಈ ಸುದಾಸ ಅತಿ ಪ್ರಾಚೀನಕಾಲದವನೆಂದೂ ಅವನು 
ಹತ್ತುರಾಜರೊಡನೆ ಕಾದಿದ ಘಟನೆ ಬಹಳ ಪ್ರಾಚೀನವಾದುದೆಂದೂ ಹೇಳುತ್ತಾರೆ ವಿಮರ್ಶಕರು. 
ಇಂಥ ಅನೇಕ ಸೂಕ್ತಗಳಿಂದ ಭಾರತದ ಪ್ರಾಟೀನ ಕಾಲದ ಇತಿಹಾಸವು ಗೊತ್ತಾಗುತ್ತದೆ. 

ದಾನ ಸ್ತುತಿಗಳನೇಕವನ್ನು ನಾವು ಅಧ್ಯಯನ ಮಾಡಿದರೆ ಯಗ್ವೇದ ಕಾಲೀನರಾದ ಅನೇಕ 
ರಾಜರುಗಳ ವಿಚಾರ ಗೊತ್ತಾಗುತ್ತದೆ. ಪ್ರರುಮೀಢ (5-61-9,10) ಅಭ್ಕಾರ್ಮೀಚಾಯಮಾನ, 
(6-27-4ರಿಂದ 6-27-8) ಮನುಸಾವರ್ಣಿ (10-62-7,8) ಮುಂತಾದವರು ಮಹತ್ತಮವುದ 
ದಾನಮಾಡಿದವರೆಂದು ಪ್ರಸಿದ್ಧರಾಗಿದ್ದಾರೆ. ಇವರಂತೆಯೇ ಪೃಥುಶ್ರವಸ್‌, ಸ್ಪನಯಭಾವ್ಯ, 
ಯಣಂಜಯ, ಶ್ರುತರಥ, ಪಾಕಸ್ಥಾಮಾ, ಕುರಂಗ, ಕಶು, ಚಿತ್ರ, ವರೋಸುಷಾಮನ್‌, 
ಇಂದ್ರೋತ, ಶ್ರುತರ್ವನ್‌ ಮುಂತಾದ ರಾಜರುಗಳು ಮಾಡಿದ ದಾನಗಳನ್ನೂ ಕೊಂಡಾಡಿದ್ದಾರೆ. 

ಆರ್ಯ, ದಾಸ್ಯ ಅದೇವ ಮುಂತಾದ ಪದಗಳ ಪ್ರಯೋಗ ಇಲ್ಲಿರುವುದರಿಂದ ಅಂದಿನ 
ಜನರಲ್ಲಿ ಮುಖ್ಯವಾಗಿ ಎರಡು ಪಂಗಡಗಳಿದ್ದಿರಬೇಕು. ದಸ್ಕುಗಳೆಂದರೆ ಯಾರು ಎಂಬ 
ವಿಚಾರದಲ್ಲಿ ಬಹಳ ಚರ್ಚೆ ಆಗಿದೆ. ಭಾರತ ದೇಶದ ಮೂಲ ನಿವಾಸಿಗಳನ್ನು ಇಲ್ಲಿಗೆ 
ವಲಸೆ ಬಂದ ಆರ್ಯರು ದಸ್ಕುಗಳೆಂದು ಕರೆಯುತ್ತಿದ್ದರೆಂದು ಅನೇಕ ವಿಮರ್ಶಕರು ಹೇಳುತ್ತಾರೆ. 
ಭಾರತದಲ್ಲಿಯೇ ಆರ್ಯರು ಮೂಲನಿವಾಸಿಗಳಾಗಿದ್ದರೆಂದೂ, ಅವರು ಎಲ್ಲಿಂದಲೂ ಇಲ್ಲಿಗೆ 
ಬರಲಿಲ್ಲವೆಂದೂ ನಿಶ್ಚಯಿಸುವ ವಿಮರ್ಶಕರು ದಸ್ಕು ಶಬ್ದ ಆರ್ಕರ ಧರ್ಮವನ್ನನುಸರಿಸದ 
ಜನರಿಗೆ ಅನ್ಪಯಿಸಿತ್ತೆಂದು ಹೇಳುತ್ತಾರೆ. ವೇದ ಧರ್ಮವನ್ನಂಗೀಕರಿಸದೆ ಯಾಗಾದಿಗಳನ್ನು 
ಮಾಡದವರನ್ನು ದಾಸ, ದಸ್ಕುಗಳೆಂದು ಕರೆಯುತ್ತಿದ್ದರೆಂದು ಇವರ ಮತ. 

ಖುಗ್ಬೇದದಲ್ಲಿ ಬರುವ ನದಿಗಳ ಮತ್ತು ದೇಶ ಪರ್ವತಾದಿಗಳ ವರ್ಣನೆಯಿಂದ ಆ 
ಜನರು ವಾಸಮಾಡುತ್ತಿದ್ದ ಪ್ರದೇಶವನ್ನು ಗುರುತಿಸುವ ಪ್ರಯತ್ನ ನಡೆದಿದೆ. ಸಿಂಧೂನದಿಯ 
ಉಲ್ಲೇಖ ಹೆಚ್ಚಾಗಿರುವುದರಿಂದ ಆರ್ಯರು ಸಿಂಧೂನದಿಯ ತೀರದಲ್ಲಿದ್ದರೆಂದು ಊಹಿಸ 
ಲಾಗಿದೆ. ಸಪ್ತಸಿಂಧು ಎಂಬ ಶಬ್ದ ಇಲ್ಲಿ ದೊರೆಯುತ್ತದೆ. ಇವು ಯಾವುವೆಂಬುದು ಸ್ಪಷ್ಟವಾಗಿ 
ಅಲ್ಲಿ ಹೇಳಿಲ್ಲ. ಸಿಂಧೂನದಿ, ಅದರ ಉಪನದಿಗಳು ಐದು ಮತ್ತು ಸರಸ್ಪತೀನದಿ ಸೇರಿ ಸಪ್ತ 
ಸಿಂಧೂಗಳೆಂದು ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. ಸಪ್ತಸಿಂಧುಗಳಿಂಬುವುದಕ್ಕೆ ವಿದ್ವಾಂಸರು 
ಬಗೆಬಗೆಯಾಗಿ ವರ್ಣನೆ ನೀಡಿದ್ದಾರೆ. ಹತ್ತನೆಯಮಂಡಲದ 75ನೇ ಸೂಕ್ತದಲ್ಲಿ ನದಿಗಳ 
ಸ್ತುತಿ ಇದೆ. ಈ ಸೂಕ್ತದಲ್ಲಿ ಮೊದಲ ನಾಲ್ಕು ಮಂತ್ರಗಳಿಂದ ಸಿಂಧೂ ನದಿಯನ್ನೂ ಮುಂದಿನ 
ಮಂತ್ರಗಳಿಂದ ಸಿಂಧೂನದಿಗೆ ಪೂರ್ವದಲ್ಲಿರುವ ನದಿಗಳನ್ನೂ ಸ್ತುತಿಸಿದ. ಆದರೆ ಅಲ್ಲಿಂದ 
ಕ್ರಮವಾಗಿ ಪೂರ್ವಕ್ಕಿರುವ ನದಿಗಳನ್ನೇ ಹೇಳಿಲ್ಲ. ಪೂರ್ವದಿಂದ ಪಶ್ಚಿಮಕ್ಕೆ ಬಂದರೆ ಕ್ರಮವಾಗಿ 
ದೊರೆಯುವ ನದಿಗಳ ಉಲ್ಲೇಖವಿಲ್ಲಿದೆ. ಹೀಗಾಗಿ ಗಂಗಾ, ಯಮುನಾ, ಸರಸ್ವತಿ, ಶುತುದ್ರಿ, 
ಪರುಪ್ಥಿ, ಲಸಿಕ್ನಿ, ಮರುದ್ಬಧಾ, ವಿತಸ್ತಾ, ಆರ್ಜಿಕೀಯಾ ನದಿಗಳ ಹೆಸರಿದೆ. (10-75-5). 
ಮುಂದಿನ ಮಂತ್ರದಲ್ಲಿ ಸಿಂಧೂನದಿಯ ಉಪನದಿಗಳಾದ ರಸಾ, ಶ್ರೇತ್ಕಾ, ಕುಭಾ, ಗೋಮತೀ 


ಸಂಹಿತೆಗಳು ೨೧೫ 


ಕ್ರಮುಗಳನ್ನು ಹೇಳಿದೆ (10-75-6). ಇದರಿಂದ ಇವರ ವಸತಿ ಉತ್ತರದಲ್ಲಿ 
ಹಿಂದೂಕುಷ್‌ನಿಂದ ಹಿಡಿದು ಗಂಗಾನದಿಯ ಬಯಲಿನವರೆಗೂ ಹರಡಿತ್ತು. 
ಯಗ್ರೇದದಲ್ಲಿ ಸರಸ್ವತೀ ನದಿಯನ್ನು ವಿಶೇಷವಾಗಿ ಸ್ತುತಿಸಿರುವುದರಿಂದ ಅದು ಬಹಳ 
ಪವಿತ್ರವಾಗಿದ್ದಿತು. (ಈ ನದಿಯ ಹೆಸರಾದ 'ಸರಸ್ಪತೀ' ಪರ್ಷಿಯನರಲ್ಲಿ 'ಹರೈವೈತಿ' 
ಎಂದಿರುವುದು ಗಮನಾರ್ಹ). ಈ ನದಿ ಪ್ರಾಯಃ ಈಗಿನ ಆಘ್ಟಾನಿಸ್ಥಾನದ ಪಶ್ಚಿಮಕ್ಕಿದ್ದು 
ಇಂಡೋ ಇರಾನಿಯನ್ನರಿಬ್ಬರಿಗೂ ಚಿರಪರಿಚಿತವಾಗಿದ್ದಿತೆಂದು ವಿದ್ವಾಂಸರು 
ಅಭಿಪ್ರಾಯಪಡುತ್ತಾರೆ. ಇಂಡೋ ಆರ್ಯನರು ಹಿಮಾಲಯಕ್ಕೆ ಸಮನಾಗಿ ಪೂರ್ವದಿಕ್ಕಿಗೆ 
ಹೊರಟು ಸರಯೂ ನದೀ ತೀರಕ್ಕೆ ಬಂದು ಸೇರಿದರು. ಇರಾನಿಯನ್ನರು ಇದನ್ನು 
'ಹರಯೂ' ಎಂದು ಕರೆದಿರುವುದುಂಟು. 
ಯಗ್ವೇದ ಸೂಕ್ತಗಳಲ್ಲಿ ಸೂರ್ಯಚಂದ್ರವಂಶಗಳ ಉಲ್ಲೇಖದ ಸೂಚನೆಯೂ ಇದೆ 

ಯೆಂದು ವಿಮರ್ಶಕರ ಮತ. ಪುರೂರವ, ನಹುಷ, ಯಯಾತಿಗಳು ಚಂದ್ರವಂಶದವರು. 
ಯಯಾತಿಯು ಐದು ಮಕ್ಕಳಿಗೆ ಐದು ಹೆಸರನ್ನು ಕೊಟ್ಟನೆಂಬುದನ್ನು 

"ಯದಿಂದ್ರಾಗ್ನೀ ಯದುಷು ತುರ್ವಶೇಷು 

ಯದ್‌ ದ್ರುಹ್ಮಷ್ಟನುಷು ಪೂರುಮುಸ್ಥ: |' (1-108-8) 
ಎಂಬಲ್ಲಿ ಕಾಣಬಹುದು. ಪೂರುಗಳು ಸರಸ್ಪತೀ ನದೀತೀರದಲ್ಲಿ ರಾಜ್ಮ ಸ್ಥಾಪನೆ 
ಮಾಡಿದರು. ಕುರುಗಳ ಉಲ್ಲೇಖ ಹುಗ್ಬೇದದಲ್ಲಿಲ್ಲ. ಜುಗ್ಬೇದದಲ್ಲಿ ಬಂದಿರುವ 
ಭರತರೆಂಬುವರು ಸೂರ್ಯವಂಶದವರು. ಇವರು ಮನುವಿನ ಮೊಮ್ಮಕ್ಕೆ ಳು. ಇವರು 
ಸರಸ್ಪತೀ ನದೀತೀರದಲ್ಲಿ ಆಳುತ್ತಿದ್ದರು. ಭರತವರ್ಷವೆಂಬ ಹೆಸರು ಇವರಲ್ಲಿ 
ಪ್ರಸಿದ್ಧನಾದ ಭರತನಿಂದ ಬಂದಿತು, ಈ ಪಂಗಡಕ್ಕೆ ಸೇರಿದವರು ವಿಶ್ವಾಮಿತ್ರರ 
ಮಾರ್ಗದರ್ಶನದಲ್ಲಿ ವಿಪಾಟ್‌, ಶುತದ್ರುನದಿಗಳನ್ನು ದಾಟಿ ಸರಯೂ ನದಿಯವರೆಗೆ 
ಹರಡಿಕೊಂಡರು. 'ವಿಶ್ವಾಮಿತ್ರಸ್ಕ ರಕ್ಷತಿ ಬ್ರಹ್ಮೇದಂ ಭಾರತಂ ಜನಂ' (3-33-13) 
ಎಂದು ಇವರ ಉಲ್ಲೇಖವಿದೆ. ಯಗ್ಗೆ ದದಲ್ಲಿ ಮಹಾಭಾರತ ಯುದ್ಧದ 
ಉಲ್ಲೇಖವಾಗಲೀ ಶ್ರೀಕೃಷ್ಣನ ಹೆಸರಾಗಲೀ ಇಲ್ಲ. ಹತ್ತನೆಯ ಮಂಡಲದಲ್ಲಿ ಭಾರತ 
ವೀರರಾದ ದೇವಾಪಿ, ಶಂತನುಗಳನ್ನು ಹೇಳಿದೆ. ಹತ್ತನೆಯ ಮಂಡಲದ 93ನೇ ಸೂಕ್ತದ 
14ನೇ ಮಂತ್ರದಲ್ಲಿ- 

'ಪ್ರತದ್ದು; ಶೀಮೇ ಪೃಥವಾನೇ ವೇನೇ 

ಪ್ರರಾಮೇ ವೋಚಮಸುರೇ ಮಘವತ್ಸು !' (10-95-14) 
ಎಂಬಲ್ಲಿ ದುಃಶೀಮ, ಪೃಥವಾನ, ವೇನ, ಬಲಿಷ್ಠನಾದ ರಾಮ-ಇವರ ಹೆಸರುಗಳನ್ನು 
ಹೇಳಿದೆ. ಈ ರಾಮ ಶ್ರೀಮದ್ರಾಮಾಯಣದ ರಾಮನೆಂದು ಕೆಲವರೂ ಬೇರೆ 
ಯಾವನೋ ಯಪಷಿಯೆಂದು ಆಧುನಿಕ ವಿಮರ್ಶಕರೂ ಅಭಿಪ್ರಾಯಪಡುತ್ತಾರೆ. 

ಜುಗ್ಬೇದ ಸೂಕ್ತಗಳು ಹೆಚ್ಚಾಗಿ ಧಾರ್ಮಿಕ ಮಹತ್ವವುಳ್ಳವು. ಇಲ್ಲಿ ಇತಿಹಾಸವನ್ನು 

ಸೂಚಿಸತಕ್ಕ ಅಂಶಗಳನ್ನು ಹುಡುಕಿ ತೆಗೆಯಬೇಕು. ಇವೂ ಬಹಳ ಸ್ವಲ್ಪವಾಗಿವೆ. 
ಆದರೂ ಇವುಗಳಿಂದ ಮಹತ್ತಮವಾದ ಐತಿಹಾಸಿಕ ವಿಚಾರಗಳು ಬೆಳಕಿಗೆ ಬರುತ್ತವೆ. 
ಅಂದಿನ ಜನಜೀವನ ತಾಮಸವಾಗಿರದೆ ಪ್ರಚಂಡವಾದ ಕ್ರಿಯಾಶಕ್ತಿಯಿಂದ ತುಂಬಿ 
ತುಳುಕುತ್ತಿತ್ತೆಂದು ಇವುಗಳಿಂದ ತಿಳಿಯಬಹುದು. 


೨೧೬ ವೈದಿಕ ಸಾಹಿತ್ಯ ಚರಿತ್ರೆ 


ಅಭಿಚಾರಕ ಸೂಕ್ತಗಳು 

ಯಗ್ವೇದದಲ್ಲಿ ದೇವತೆಗಳನ್ನುದ್ದೇಶಿಸಿ ಸೂಕ್ತ ಬಹಳ ವಿರಳ. ಇವುಗಳ ಸಂಖ್ಯೆ 30ರಷ್ಟೂ 
ಇಲ್ಲ. ಹತ್ತನೆಯ ಮಂಡಲದಲ್ಲಿನ ಸುಮಾರು 10-12 ಸೂಕ್ತಗಳು ಈ ಬಗೆಯವು. 
ಅಥರ್ವವೇದದಲ್ಲಿ ಬರುವ ಆಭಿಚಾರಕ ಸೂಕ್ತಗಳ ಜಾತಿಗೆ ಇವು ಸೇರಿವೆ. 
ರೋಗನಿವಾರಣೆಗಾಗಲೀ, ಇಷ್ಟಪ್ರಾಪ್ತಿಗೋಸ್ಕರವಾಗಲೀ, ಪರಪೀಡೆಗಾಗಲೀ ಅನುಸರಿಸುವ 
ವಾಮಾಚಾರದ ಮಾರ್ಗ ಆಭಿಚಾರಕ ಕ್ರಿಯೆಯಾಗುತ್ತದೆ. ಇಂಡ'ವುಗಳನ್ನು 
ಅನುಷ್ಠಿಸಬಾರದೆಂದು ಸಜ್ಜನರ ಮತ, ಇವು ಕ್ಷುದ್ರದೇವತೆಗಳನ್ನುದ್ದೇಶಿಸಿರುವ ಕಾರಣದಿಂದಲೂ, 
ಅಕ್ರಮವಾಗಿರುವುದರಿಂದಲೂ, ಹಿಂಸಾಮಾರ್ಗವನ್ನನುಸರಿಸುವುದರಿಂದಲೂ 
ಬಹುಜನಮಾನ್ಯವಾಗಿಲ್ಲ. ಅಷ್ಟರಿಂದಲೇ ಸಮಾಜದಲ್ಲಿ ಇವು ಇರಬಾರದೆನ್ನಲಾಗುವುದಿಲ್ಲ. 
ವಿವಿಧಮನೋವೃತ್ತಿಯ ಜನರಿಗಾಗಿ ವಿವಿಧ ಮಾರ್ಗಗಳಿರುವುದುಂಟು ಒಂದು ಸಮಾಜದಲ್ಲಿ. 
ಹೀಗಾಗಿ ಯಕ್ಸಂಹಿತೆಯಲ್ಲಿಯೂ ಈ ಬಗೆಯ ಸೂಕ್ತಗಳು ಕೆಲವು ಸೇರಿಕೊಂಡಿವೆ. 

ಎರಡನೆಯ ಮಂಡಲದ 42 ಮತ್ತು 43ನೇ ಸೂಕ್ತಗಳು ಕಪಿಂಜಲರೂಪಿಯಾದ 
ಇಂದ್ರನನ್ನು ದೇವತೆಯನ್ನಾಗಿ ಹೊಂದಿವೆ. ಅಮನೋಜ್ಞವಾದ ಮತ್ತು ಅಶುಭವಾದ 
ಪಕ್ಷಿದ್ದನಿಗಳನ್ನು ಕೇಳಿದಾಗ ಈ ಸೂಕ್ತಗಳನ್ನು ಜಪಿಸಬೇಕೆಂದು ವಿಧಿಸಿದೆ- 
'ವಯಸಾಮಮನೋಜ್ಞಾನಾಂ ವಾಚೆಂ ಶ್ರುತ್ವಾ ಕನಿಕ್ರದಜ್ಜನುಷಂ ಪ್ರಬ್ರುವಾಣ ಇತಿ ಸೂಕ್ತೇ 
ಜಪೇತ್‌' (ಆಶ್ಚ. ಗೃ. 3-10-9) ಎಂದು. ಆದ್ದರಿಂದ ಕೆಲವು ಹಕ್ಕಿಗಳ ವಾಕ್ಕು ಅಶುಭವನ್ನು 
ನುಡಿಯುತ್ತವೆಂದು ತಿಳಿಯಲಾಗಿತ್ತು. ಹಕ್ಕಿಯ ಶಕುನದ ವಿಚಾರವನ್ನು ನಂಬುತ್ತಿದ್ದರೆಂದು 
ತಿಳಿಯುತ್ತೇವೆ ಇದರಿಂದ. ಒಂದನೇ ಮಂಡಲದ 191ನೇ ಸೂಕ್ತ ವಿಷಕ್ರಿಮಿಗಳನ್ನು 
ನಾಶಪಡಿಸಲು ಹೇಳಬೇಕಾಗಿದೆ. ಮರಣಶಯ್ಕೆಯಿಂದ ಮನುಷ್ಯನನ್ನು ಬದುಕಿಸುವ ಸಲುವಾಗಿ 
ಹೇಳಬೇಕಾದ ಮಂತ್ರಗಳು ಹತ್ತನೇ ಮಂಡಲದ 58 ಮತ್ತು 60ನೇ ಸೂಕ್ತಗಳಲ್ಲಿವೆ. 
ಸುಬಂಧುವೆಂಬುವನು ಮೃತನಾಗಿ ಬಿದ್ದಾಗ ಅವನನ್ನು ಬದುಕಿಸಲು ಅವನ ಪತ್ನಿಯೂ, 
ಬಂಧುಗಳೂ ಅವನ ಆಶ್ರಯದಾತನಾದ ಇಕ್ಟಾಕುರಾಜನನ್ನು ಬೇಡುವರು. ಆ ರಾಜನು 
ಅವರ ಕೋರಿಕೆಯಂತೆ ಅವರೊಡನೆ ಸೇರಿ ಅಗ್ನಿಯನ್ನು ಸ್ತುತಿಸುವನು. ಅಗ್ನಿದೇವನು ಇದರಿಂದ 
ಸಂತುಷ್ಟನಾದ, ಅವನಿಗೆ ಜೀವ ಬರಲೆಂದು ಅವನು ಅನುಗ್ರಹಿಸುತ್ತಾನೆ (ಬೃ. ದೇ. 7- 
97ರಿಂದ 101). ಸುಬಂಧುವಿನ ಜೀವವನ್ನು ಆಹ್ವಾನಿಸುವಾಗ ಹೇಳುವ ಮಂತ್ರವಿದು- 

"ಅಯಂ ಮಾತಾಯಂ ಪಿತಾಯಂ ಜೀವಾತುರಾಗಮತ್‌ | 
ಇದಂ ತವ ಪ್ರಸರ್ಪಣಂ ಸುಬಂಧವೇಹಿ ನಿರಿಹಿ ॥' (10-60-7) 

'ಇವನೇ ತಾಯಿ, ತಂದೆ. ನಿನ್ನನ್ನು ಬದುಕಿಸಲು ಬಂದವನೂ ಈ ಅಗ್ನಿದೇವನೇ. ಎಲೈ 
ಸುಬಂಧುವೇ, ಜೀವಪರಿಧಿಯಲ್ಲಿರುವ ನೀನು ನಿನ್ನ ಪದಾರ್ಪಣಕ್ಕೆ ಅರ್ಹವಾದ ಈ 
ಶರೀರವನ್ನು ಸೇರಿಕೋ. ಈ ಪರಿಧಿಯಿಂದ ಹೊರಟು ಬಾ.' 

'ಯಥಾ ಯುಗಂ ವರತ್ರಯಾ ನಹ್ಮಂತಿ ಧರಣಾಯ ಕಮ್‌ | 
ಏವಾದಾಧಾರ ತೇ ಮನೋ ಜೀವಾತವೇ ನ ಮೃತ್ಯವೇ%ಥೋ ಅರಿಷ್ಟತಾತಯೇ |! 


'ಯಥೇಯಂ ಪೃಥಿವೀ ಮಹೀ ದಾಧಾರೇಮಾನ್ವನಸ್ಪತೀನ್‌ | 
ಏವಾ ದಾಧಾರತೇ ಮನೋ ಜೀವಾತವೇ ನ ಮೃತ್ಯವೇಂಥೋ ಅರಿಷ್ಟತಾತಯೇ | 


'ಯಮಾದಹಂ ವೈವಸ್ಟತಾತ್ಸುಬಂಧೋರ್ಮನ ಆಭರಮ್‌ | 


ಸಂಹಿತೆಗಳು ೨೧೭ 


ಜೀವಾತವೇ ನ ಮೃತ್ಯವೇಃಥೋ ಅರಿಷ್ಟತಾತಯೇ | 
'ನೃಗ್ರಾತೋಂವ ವಾತಿ ನ್ಯಕ್ತಪತಿ ಸೂರ್ಯ; | 
ನೀಚೀನಮಫ್ನ್ಯಾ ದುಹೇ ನೃಗ್ಸವತು ತೇ ರಪಃ ॥' (10-60-8 ರಿಂದ 11) 

'ರಸಾದಿಗಳ ಧಾರಣಕ್ಕಾಗಿ ನೊಗವನ್ನು ಪಾಶದಿಂದ ಕಟ್ಟುವಂತೆ ನಿನ್ನ ಮನಸ್ಸನ್ನು (ಆತ್ಮ) 
ಅಗ್ನಿದೇವನು ಕಟ್ಟಿದ್ದಾನೆ ನೀನು ಬದುಕಲೆಂದು. ಮುಂದೆ ಅರಿಷ್ಟವಿಲ್ಲದೆ ಚೆನ್ನಾಗಿ ಬಾಳಲೆಂದು. 
ಸಾಯಲೆಂದಲ್ಲ.' 

'ಹೇಗೆ ಮಹತ್ತರವಾದ ಪೃಥಿವೀ ಈ ವೃಕ್ಷಾದಿಗಳನ್ನು ಧರಿಸಿದೆಯೋ ಹಾಗೆ ನಿನ್ನ 
(ಮನಸ್ಸನ್ನು) ಆತ್ಮವನ್ನು ಅಗ್ನಿದೇವನು ನೀನು ಬದುಕಲೆಂದೂ, ಮುಂದೆ ಅರಿಷ್ಟವಿಲ್ಲದೆ 
ಚೆನ್ನಾಗಿ ಬಾಳಲೆಂದೂ (ನಿನ್ನಲ್ಲಿ) ದೃಢವಾಗಿ ಕಟ್ಟಿದ್ದಾನೆ. ಸಾಯಲೆಂದಲ್ಲ.' 

'ವೈವಸ್ಟತಯಮನಿಂದ ಸುಬಂಧುವಿನ ಆತ್ಮವನ್ನು ಅವನು ಬದುಕಲೆಂದೂ ಅರಿಷ್ಟವಿಲ್ಲದೆ 
ಚೆನ್ನಾಗಿ ಬಾಳಲೆಂದೂ ತಂದಿದ್ದೇನೆ. ಸಾಯಲೆಂದಲ್ಲ.' 

"ವಾಯುವಿನ ಗತಿ ಕೆಳಮುಖವಾಗಿಯೇ ಬೀಸುವುದಾಗಿದೆ. ಸೂರ್ಯನ ಸುಡುಕಿರಣಗಳು 
ಕೆಳ ಮುಖವಾಗಿಯೇ ಸಾರುತ್ತವೆ. ಗೋವುಗಳೂ ಕೆಳ ಮುಖವಾಗಿಯೇ ಹಾಲನ್ನು ಕರೆಯುತ್ತವೆ. 
ಹಾಗೆಯೇ ನಿನ್ನ ಪಾಪವು ಕೆಳಕ್ಕೆ ಬಿದ್ದು ಬಿಡಲಿ." 

ಈ ಮಂತ್ರಗಳಿಂದ ಸುಬಂಧು ಮತ್ತೆ ಜೀವವನ್ನು ಪಡೆದ. ಲಬ್ಲಜೀವನಾದ ಸುಬಂಧು 
ವನ್ನು ಅವನ ಬಂಧುಗಳು ತಮ್ಮ ಕರಗಳಿಂದ-'ಸಜೀವನಾದ ಸುಬಂಧುವನ್ನು ಸ್ಪರ್ಶಿಸುವ 
ಈ ಹಸ್ತವೀಗ ಶುಭಕರವಾದುದು. ಅತಿಶಯಹೊಂದಿದುದು. ಜೀವಚಿಕಿತ್ಸಾ ಸಾಧನವಾದ 
ಸರ್ವೌಷಧವನ್ನು ಹೊಂದಿದುದು ಈ ಹಸ್ತ. ಇದು ತಾನೇ ಮಂಗಲಸ್ಪರ್ಶವಾದುದು' ಎಂದು 
ಹೇಳುತ್ತಾ ಸ್ಪರ್ಶಿಸುತ್ತಾರೆ. ಇವು ಮುಂದಿನ ಮೃತಸಂಜೀವಿನೀವಿದೈಗೆ ಮೂಲವಾಗಿವೆ. 

ಹತ್ತನೇ ಮಂಡಲದ 183ನೇ ಸೂಕ್ತ ಸಂತಾನವನ್ನನುಗ್ರಹಿಸಲು ಪ್ರಯುಕ್ತವಾಗಿದೆ. ಇದೇ 
ಮಂಡಲದ 162ನೇ ಸೂಕ್ತ ಗರ್ಭಸಂಸ್ರಾವವನ್ನು ಹೋಗಲಾಡಿಸಿ ಗರ್ಭರಕ್ಷಣೆಯನ್ನು 
ಮಾಡಲು ಉಪಯುಕ್ತವಾಗಿದೆ. ಆರು ಮಂತ್ರಗಳಿರುವ ಈ ಸೂಕ್ತದ ಮೊದಲನೆ ಮಂತ್ರ 
ಹೀಗಿದೆ: 

*ಬ್ರಹ್ಮಣಾಗ್ನಿ: ಸಂವಿದಾನೋ ರಕ್ಷೋಷಾ ಬಾಧತಾಮಿತಃ | 
ಅಮೀವಾ ಯಸ್ತೇ ಗರ್ಭಂ ದುರ್ಣಾ ಮಾಯೋನಿಮಾಶಯೇ ॥' (10-162-1) 

'ರಾಕ್ಷಸರ ಹಂತಕನಾದ ಅಗ್ನಿಯು ಮಂತ್ರದೊಡನೆ ಏಕೀಭವಿಸಿ ಅರ್ಶಸ್‌ ರೋಗ 
ರೂಪಿಯಾಗಿ ಗರ್ಭವನ್ನು ಸೇರಿರುವ ರಾಕ್ಷಸರನ್ನು ನಮ್ಮಿಂದ ಉಚ್ಚಾಟನೆ ಮಾಡಲಿ.' 

ಶತ್ರುಗಳ ನಾಶವನ್ನು ಸಾಧಿಸಲು ಬಳಸುವ ಮಂತ್ರಗಳೂ ಇವೆ. ಹತ್ತನೇ ಮಂಡಲದ 
166ನೇ ಸೂಕ್ತ ಇಂಥದು. ಕೆಳಗಿನದು ಈ ಸೂಕ್ತದ ಒಂದು ಮಂತ್ರ. 

'ಅಹಮಸ್ಮಿ ಸಪತ್ನಹೇಂದ್ರ ಇವಾರಿಷ್ಟೋ ಅಕ್ಷತ: | 
ಅದಃ ಸಪತ್ನಾಮೇ ಪದೋರಿಮೇ ಸರ್ವೆ ಅಭಿಷ್ಕಿತಾಃ |! (10-166-2) 

"ನಾನು ಶತ್ರುನಾಶಕನಾಗುವಂತಾಗಲಿ. ಇಂದ್ರನಂತೆ ಅಹಿಂಸಿತನಾಗಿ ಅಕ್ಷತ ಶರೀರನಾಗಿರು 
ವಂತಾಗಲಿ. ನನ್ನ ಈ ಎಲ್ಲ ಶತ್ರುಗಳೂ ನನ್ನ ಕಾಲಕೆಳಗೆ ಆಕ್ರಾಂತರಾಗಿ ಬಿದ್ದಿರಲಿ.' 

ಸಪತ್ನಿಗೆ ಬಾಧೆಯನ್ನುಂಟುಮಾಡುವ ಸೂಕ್ತ (10-145) ಹತ್ತನೇ ಮಂಡಲದಲ್ಲಿದೆ. 
ಮೂಲಿಕೆಯೊಂದನ್ನು ಸಪತ್ನೀ ನಾಶವನ್ನು ಕೋರಿ ಅಗೆದು ತೆಗದು, ಅಭಿಮಂತ್ರಣ ಮಾಡಿ 


೨೧೮ ವೈದಿಕ ಸಾಹಿತ್ಯ ಚರಿತ್ರ 


ತಾನು ಅದನ್ನು ಕಟ್ಟಿಕೊಳ್ಳಬೇಕೆಂದೂ ಆ ಮೂಲಿಕೆ ಪತಿಯ ಸ್ಪರ್ಶವನ್ನು ಹೊಂದುವಂತೆ 
ಪತಿಯನ್ನು ಆಲಂಗಿಸಿಕೊಳ್ಳಬೇಕೆಂದೂ ಹೇಳಿದೆ. ಆಗ ಕರುವಿನೆಡೆ ಓಡುವ ಹಸುವಿನಂತೆ, 
ಹಳ್ಳಕ್ಕೆ ಹರಿಯುವ ನೀರಿನಂತೆ, ಅವನ ಮನಸ್ಸು ಅವಳೆಡೆಗೆ ಧಾವಿಸುವುದು-'ಮಾಮನು 
ಪ್ರತೇ ಮನೋ ವತ್ಸಂಗೌರಿವ ಧಾವತು ಪಥಾ ವಾರೀವ ಧಾವತು.' (10-145-6). ಈ 
ಸೂಕ್ತದ ಮೊದಲ ಮಂತ್ರ ಹೀಗಿದೆ : 
'ಇಮಾಂ ಖನಾಮ್ಕೋಷಧಿಂ ವೀರುಧಂ ಬಲವತ್ತಮಾಂ | 
ಯಯಾ ಸಪತ್ನೀಂ ಬಾಧತೇ ಯಯಾ ಸಂವಿಂದತೇ ಪತಿಂ | (10-145-1). 
'ತನ್ನ ಕೆಲಸವನ್ನು ಬಲವಾಗಿ ಮಾಡುವ ಈ ಮೂಲಿಕೆಯನ್ನು ಅಗೆದು ತೆಗೆಯುವೆನು. 
ಅದರಿಂದ ಸಪತ್ನಿಗೆ ಬಾಧೆ ಉಂಟಾಗುವುದು. ಪತಿಯನ್ನು ಮತ್ತೆ ಪಡೆದುಕೊಳ್ಳುವೆನು.' 
ಹತ್ತನೇ ಮಂಡಲದ 159ನೇ ಸೂಕ್ತದಲ್ಲಿ ಸಪತ್ನಿಯನ್ನು ಪರಾಭವಿಸಿ ಮತ್ತೆ ಪ್ರಾಬಲ್ಯವನ್ನು 
ಪಡೆದ ಸಂತೋಷವನ್ನು ವ್ಯಕ್ತಪಡಿಸಿದೆ. ಸಪತ್ನೀ ನಾಶನದಲ್ಲಿ ಸೂರ್ಯೊೋಪಸ್ಥಾನದಲ್ಲಿ ಈ 
ಸೂಕ್ತವನ್ನು ಬಳಸಬೇಕೆಂದು ಆಪಸ್ರಂಬಗೃಹ್ಮದಲ್ಲಿ (9-9) ಹೇಳಿದೆ. ಈ ಸೂಕ್ತದಿಂದ ಕೆಲವು 
ಮಂತ್ರಗಳನ್ನು ಇಲ್ಲಿ ಉದ್ಭರಿಸಿದೆ: 
'ಉದಸೌ ಸೂರ್ಯೋ ಅಗಾದುದಯಂ ಮಾಮಕೋ ಭಗ: | 
ಅಹಂ ತದ್ದಿದ್ಯಲಾ ಪತಿಮಭೃಸಾಕ್ಸಿ ವಿಷಾಸಹಿ: |! 
'ಸಮಜೈಷಮಿಮಾ ಆಹಂ ಸಪತ್ನೀರಭಿಭೂವರೀ | 
ಯಥಾಹಮಸ್ಕ ವೀರಸ್ಕ ವಿರಾಜಾನಿ ಜನಸ್ಕ ಚ ॥' (10-159-1, 6) 


'ಸೂರ್ಯನು ಮೇಲುದಯಿಸಿದ್ದಾನೆ. ಹಾಗೆಯೇ ನನ್ನ ಭಾಗ್ಯವೂ ಉದಿಸಿದೆ. ಪತಿಯನ್ನು 
ಪಡೆದವಳಾಗಿ ಅತ್ಯಧಿಕವಾಗಿ ಸಪತ್ನಿಯರನ್ನು ಅಭಿಭವಿಸಿ ಗೆದ್ದೆನು.' 

'ಎಲ್ಲರನ್ನೂ ಅತಿಶಯಿಸಿ ನಾನು ಸಪತ್ನಿಯರನ್ನೆಲ್ಲಾ ಗೆದ್ದೆನು. ಈ ವೀರನನ್ನೂ ಅವನ 
ಜನರನ್ನೂ ವಿಶೇಷವಾಗಿ ಆಳುವನು ನಾನು.' ಹಾಗೆಯೇ ಕ್ಷಯರೋಗವನ್ನು ಪರಿಹರಿಸಲು 
ಪ್ರಾರ್ಥಿಸುವ ಮಂತ್ರಗಳೂ ಇಲ್ಲಿವೆ. ಹೃದಯರೋಗಗಳ ಉಪಶಮನಕ್ಕೆ ಈ ಸೂಕ್ತಗಳಿಂದ 
ಹೋಮಮಾಡಬೇಕೆಂದು ಆಶ್ವಲಾಯನ ಗೃಹ್ಯ ಸೂತ್ರದಲ್ಲಿ (ಆ. ಗೃ. 3, 6-4, 5) ಹೇಳಿದೆ. 

'ಮುಂಚಾಮಿ ತ್ವಾ ಹವಿಷಾ ಜೀವನಾಯ 
ಕಮಜ್ಜಾತಯಕ್ಷ್ಮಾದುತ ರಾಜಯಕ್ಷ್ಮಾತ್‌ | 

ಗ್ರಾಹಿರ್ಜಗ್ರಾಹ ಯದಿ ವೈತದೇನಂ 

ತಸ್ಮಾ ಇಂದ್ರಾಗ್ನೀ ಪ್ರ ಮುಮುಕ್ತಮೇನಮ್‌ || (10-161-1) 

'ಎಲೈ ಯಕ್ಷ್ಮಾಭಿಭೂತನೇ, ನೀನು ಚಿರಕಾಲ ಬದುಕುವುದಕ್ಕಾಗಿ ಈ ಹವಿಸ್ಸಿನಿಂದ, 
ಇದಿಂಥದೆಂದು ತಿಳಿಯದ ಕ್ಷಯರೋಗದಿಂದಲೂ, ರಾಜಯಕ್ಷ್ಮ ದಿಂದಲೂ ನಿನ್ನನ್ನು ಮುಕ್ತ 
ಮಾಡುವೆನು. ಎಲೈ ಇಂದ್ರಾಗ್ನಿಗಳ ಇವನನ್ನು ಹಿಡಿದಿರುವ ಗ್ರಹರೂಪವಾದ ದೇವತೆ 
ಯಿಂದಲೂ ಇವನನ್ನು ಬಿಡಿಸಿರಿ. ಹೀಗೆ ಅನೇಕವಾದ ಉದ್ದೇಶಗಳಿಗಾಗಿ ಪ್ರಯುಕ್ತವಾಗಿರುವ 
ಆಭಿಚಾರಕ ಸೂಕ್ತಗಳೂ ಯಗ್ವೇದ ಸಂಹಿತೆಯಲ್ಲಿವೆ. ಇವು ಹೆಚ್ಚಾಗಿ ಹತ್ತನೇ ಮಂಡಲದಲ್ಲಿ 
ಕಂಡುಬರುತ್ತವೆ. 


ಬ್ರಹ್ಮೋದೃಗಳು 
ಖಗ್ಬೇದದಲ್ಲಿರುವ ಕೆಲವು ಮಂತ್ರಗಳು ಸಮಸ್ಯೆಗಳ ರೂಪದಲ್ಲಿವೆ. ಇವುಗಳ ಅರ್ಥ 


ಸಂಹಿತೆಗಳು ೨೧೯ 


ಗೂಢವಾಗಿದೆ. ಇವುಗಳಲ್ಲಿ ಕೆಲವು ಮಂತ್ರಗಳು ಯಾವ ದೇವತೆಯನ್ನು ಸ್ತುತಿಸುವುವೆಂಬುದು 
ಸ್ಪಷ್ಟವಾಗಿಲ್ಲ. ಪ್ರಹೇಳಿಕೆಯ ರೂಪದಲ್ಲಿರುವ ಇವುಗಳಿಗೆ ಬ್ರಹ್ಮೋದ್ಮಗಳೆಂಬ ಹೆಸರಿದೆ. 
ಎಂಟನೆಯ ಮಂಡಲದ 29ನೇ ಸೂಕ್ತದಲ್ಲಿರುವ ಮಂತ್ರಗಳು ಈ ಗುಂಪಿಗೆ ಸೇರಿವೆ. 
ಮಂತ್ರದಲ್ಲಿರುವ ವಿಶಿಷ್ಟವಾದ ಪದದ ಆಧಾರದ ಮೇಲೆ ಯಾವ ದೇವತೆಯನ್ನಲ್ಲಿ 
ಸ್ತುತಿಸಿದೆಯೆಂಬುದನ್ನರಿಯಬಹುದು. ಈ ಸೂಕ್ತದ ಮೊದಲ ಮಂತ್ರದಲ್ಲಿ 'ಬಭ್ರುರೇಕೋ 
ವಿಷುಣಃ" ಎಂದು ಬಭ್ರುಶಬ್ದವಿದೆ. ಇದರಿಂದ ಈ ಮಂತ್ರ ಸೋಮ ದೇವತಾಕವೆಂದು 
ಊಹಿಸಬೇಕು. ಈ ಸೂಕ್ತದ 2, 4, 5, 6, 7, 8, 9ನೇ ಮಂತ್ರಗಳಲ್ಲಿ ಅಗ್ನಿ, ಇಂದ್ರ, 
ರುದ್ರ, ಪೂಷನ್‌, ವಿಷ್ಣು, ಅಶ್ವಿನೀ ಮತ್ತು ಮಿತ್ರಾ ವರುಣರನ್ನು ಅನುಕ್ರಮವಾಗಿ ಸ್ತುತಿಸಿದೆ. 
ಉದಾಹರಣೆಗೆ ಎರಡು ಮಂತ್ರಗಳನ್ನು ಇಲ್ಲಿ ಕೊಡಬಹುದು. 
'ತಿಗ್ಮಮೇಕೋ ಬಿಭರ್ತಿ ವಜ್ರ ಆಯುಧಂ 


ಶುಚಿರುಗ್ರೋ ಜಲಾಷಭೇಷಜಃ || (6-29-5) 

ಈ ಮಂತ್ರಕ್ಕೆ ರುದ್ರದೇವತೆಯೆಂದು ಜಲಾಷಭೇಷಜ ಎಂಬುದರಿಂದ ತಿಳಿಯಬೇಕು. 
'ವಿಭಿರ್ದ್ವಾಚರತ ಏಕಯಾಸಹ 
ಪ್ರಪ್ರವಾಸೇವ ಸಹತ: | (8-29-8) 


'ಏಕಯಾಸಹ' ಎಂಬುದರಿಂದ ಈ ಮಂತ್ರ ಅಶ್ಚಿನೀದೇವತೆಗಳನ್ನು ಸ್ತುತಿಸುವುದೆಂದು 
ತಿಳಿಯಬೇಕು. 

ಯಗ್ವೇದ ಸಂಹಿತೆಯ ಒಂದನೇ ಮಂಡಲದ 164ನೇ ಸೂಕ್ತವೂ ಇಂಥದೇ ಆಗಿದೆ. 

ಯಗ್ವೇದ ಸಂಹಿತೆಯಲ್ಲಿನ ವಿಷಯ ವಿವೇಚನೆಯನ್ನು ಇದುವರೆಗೆ ಸೂಕ್ಷ್ಮವಾಗಿ ಮಾಡ 
ಲಾಯಿತು. ಧಾರ್ಮಿಕ ಸ್ತೋತ್ರಗಳ ಅತ್ಯಂತ ದೊಡ್ಡದಾದ ಸಮೂಹ ಇದಾಗಿದೆ. ಇದರಲ್ಲಿ 
ಅನೇಕ ಯಷಿಗಳಿಂದ ದೃಷ್ಟವಾದ ನಾನಾ ದೇವತೆಗಳನ್ನು ಕುರಿತ ಸುಂದರವೂ ಭಾವಪೂರ್ಣವೂ 
ಆದ ಸ್ತುತಿಗಳಿವೆ. ಯಗ್ರೇದದಲ್ಲಿ ಅನೇಕ ದೇವತೆಗಳ ಸ್ತುತಿಯಿದ್ದರೂ ಅವೆಲ್ಲಾ ಏಕಮೇವು 
ದ್ವಿತೀಯವಾದ ದೇವತೆಯನ್ನೇ ಆ ಮಹಾದೇವತೆಯ ವಿಶ್ವವಿಭೂತಿತೃದೊಡನೆ 
ಕೊಂಡಾಡುವುದೆಂದೂ ಅಲ್ಲಿಯೇ ಸಾರಿದೆ. ಎಲ್ಲ ದೇವತೆಗಳೂ ಸಕಲಗುಣಪರಿಪೂರ್ಣರಾಗಿ 
ಸರ್ವಸಮರಾಗಿದ್ದಾರೆ. ಈ ಸ್ತೋತ್ರಗಳೆಲ್ಲ ಅನುಪಮವಾಗಿ ದೇವತೆಗಳನ್ನು ಸ್ತುತಿಸುತ್ತಾ 
ದೇವತೆಯ ಸರ್ವಶಕ್ತಿತ್ವ, ಸರ್ವಜ್ಞತ್ವ, ಸರ್ವಾನುಗ್ರಾಹಕತ್ವಾದಿಗಳನ್ನು ಮಾರ್ಮಿಕವಾಗಿ 
ಹೇಳುತ್ತವೆ. ಮಾನವನ ಐಹಿಕ ಮತ್ತು ಆಮುಷ್ಮಿಕಾಭಿವೃದ್ಧಿ ಭಗವದಧೀನವೆಂದು ಇವು 
ಸಾರುತ್ತವೆ. ಇವಲ್ಲದೆ ಯಗ್ವೇದ ಸಂಹಿತೆಯಲ್ಲಿ ಕೆಲವು ಲೌಕಿಕ ಸೂಕ್ತಗಳೂ ಇವೆ. ಇವುಗಳಲ್ಲಿ 
ಅಕ್ಷಸೂಕ್ತ, ಪ್ರೇತಸೂಕ್ತ, ದಾನಸ್ತುತಿ, ಆಭಿಚಾರಕಸೂಕ್ತ, ಸಂಮದಸೂಕ್ತ ಮೊದಲಾದುವೆಲ್ಲ 
ಸೇರಿವೆ. ಇವುಗಳ ವಿಚಾರವನ್ನೂ ಸ್ಥೂಲವಾಗಿ ವಿವೇಚಿಸಲಾಗಿದೆ. ಯಪಿಗಳು ಇವೆಲ್ಲವನ್ನೂ 
ದೇವತೆಯನ್ನಾಗಿ ಮಾಡಿ ಸ್ತುತಿಸಿದ್ದಾರೆ. ಅಶ್ವ, ರಥ, ಆಯುಧ ಮೊದಲಾದುವುಗಳನ್ನು 
ಸ್ತುತಿಸಿರುವುದು ಹೇಗೆ ಉಪಪನ್ನವಾದೀತು ಎಂಬ ಸಂದೇಹ ಬರಬಹುದು. ಇದಕ್ಕೆ ಯಾಸ್ಕರು 
'ಅಪಿಚ ಸತ್ವಾನಾಂ ಪ್ರಕೃತಿ ಭೂಮಭಿಃ ಯುಷಯಃ ಸ್ತುವಂತೀ ತ್ಕಾಹುಃ', 'ಪ್ರಕೃತಿ 
ಸಾರ್ವನಾಮ್ಯಾಚ್ಛ' (ನಿ. 7-4-10, 11) ಎಂದು ಉತ್ತರಿಸಿದ್ದಾರೆ. ಯಹಿಗಳು ಪ್ರಕೃತಿಗೂ 
ವಿಕೃತಿಗಳಿಗೂ ಭೇದವೆನ್ನಣಿಸದ ಸ್ತುತಿಸಿದ್ದಾರೆ. 'ಸ ಏಷ ಮಹಾನ್‌ ಆತ್ಮಾ ಸತ್ತಾಲಕ್ಷಣಃ 
ತತ್ಪರಂ ತದ್ಬೃಹ್ಮ. ಸಭೂತಾತ್ಮಾಸ ಭೂತಪ್ರಕೃತಿಃ' ಎಂದು ಹೇಳಿ ಸರ್ವಕ್ಕೂ ಆ ಮಹಾನ್‌ 


೨೨೦ ವೈದಿಕ ಸಾಹಿತ್ಯ ಚರಿತ್ರ 


ಆತ್ಮನು ಪ್ರಕೃತಿ ಎಂದು ಹೇಳಿದೆ. ಅವನು ಕಾರಣ. ಉಳಿದುದೆಲ್ಲ ಕಾರ್ಯ. ಕಾರ್ಯಕಾರಣಗಳು 
ಅನನ್ಯವಾದುದರಿಂದ ಕಾರ್ಯರೂಪವಾದ ಅಶ್ವ, ಅಕ್ಷ ಮೊದಲಾದವುಗಳಲ್ಲಿ ಕಾರಣ ವಸ್ತುವಿನ 
ಮಹಿಮೆಯನ್ನು ಖುಷಿಗಳು ವರ್ಣಿಸಿದ್ದಾರೆ. ಇವುಗಳೆಲ್ಲದರ ಸ್ತುತಿಯಿಂದ ಆ ಮಹಾನ್‌ 
ಆತ್ಮನನ್ನೇ ಸ್ತುತಿಸಿದ್ದಾರೆ ಅವರು. ಆದ್ದರಿಂದ ಈ ಸ್ತುತಿಗಳು ಕೇವಲ ಆಯಾ ವಸ್ತುಗಳನ್ನೂ 
ದೇವತೆಗಳನ್ನೂ ಸ್ತುತಿಸುವುದಿಲ್ಲ. ಆದರೆ ತತ್ಪ್ಫರೂಪಿಯಾದ ಆ ಸರ್ವಾತ್ಮನನ್ನೇ ಸ್ತುತಿಸುವುವು. 
ಸರ್ವತ್ವೇನ ಅವನಿಗೆ ಹೆಸರಿರುವುದರಿಂದ ಎಲ್ಲ ಹೆಸರುಗಳೂ ಅವನಿಗೇ ಅನ್ವಯಿಸುವುವು. 
ಇದನ್ನೇ ಯಾಸ್ಕರು-'ಆತ್ಮವೈಷಾಂ ರಥೋಭವತಿ ಆತ್ಮಾ ಅಶ್ವಃ ಆತ್ಮಾ ಆಯುಧಂ ಆತ್ಮಾ 
ಇಷವಃ ಆತ್ಮಾಸರ್ವಂ ದೇವಸ್ಯ ದೇವಸ್ಯ' (ನಿ. 7-14-15) ಎಂದು ಹೇಳಿ ಏಕೈಕನಾದ ಆತ್ಮನಿಗೇ 
ಬಹುಮುಖವಾದ ನಾಮಧೇಯ ಯೋಗವಿದೆಯೆಂದೂ ಆದ್ದರಿಂದಲೇ ಎಲ್ಲದರ ಸ್ತುತಿಯೂ 
ಆತನ ಸ್ತುತಿಯೇ ಎಂದೂ ನಿರ್ಣಯಿಸಿದ್ದಾರೆ. 

ಈ ದೃಷ್ಟಿಯಿಂದ ನಾವು ವಿಚಾರಿಸಿದಾಗ ಇಲ್ಲಿ ಬರುವ ಎಲ್ಲ ಬಗೆಯ ಸೂಕ್ತಗಳಿಗೂ 
ಧಾರ್ಮಿಕ ಮಹತ್ವವಿರುವುದು ಗೊತ್ತಾಗುತ್ತದೆ. ಆಧುನಿಕ ವಿಮರ್ಶಕರ ದೃಷ್ಟಿಯಲ್ಲಿ ಅಂದಿನ 
ಜನಜೀವನ, ಆಚಾರ ವಿಚಾರಗಳು, ಆದರ್ಶಧ್ಮೇಯಗಳು ಮೊದಲಾದುವುಗಳನ್ನು ಲೌಕಿಕ 
ಸೂಕ್ತಗಳು ತಿಳಿಸುವುವೆಂದೂ ಉಳಿದ ಸ್ತೋತ್ರಗಳಿಂದ ಅವರ ಧರ್ಮ, ದರ್ಶನ 
ಮುಂತಾದುವುಗಳು ಗೊತ್ತಾಗುವುದೆಂದೂ ಹೇಳುತ್ತಾರೆ. ತಮ್ಮ ಕಾಲದಲ್ಲಿದ್ದ ಆಚಾರ ವಿಚಾರ 
ಗಳನ್ನೇ ಯಷಿಗಳು ತಮ್ಮ ಸೂಕ್ತದಲ್ಲಿ ಉಲ್ಲೇಖಿಸಿದ್ದಾರೆಂದೂ, ಇದರ ಅಧ್ಯಯನದಿಂದ 
ವಿಶ್ವದ ಅತ್ಯಂತ ಪ್ರಾಚೀನವಾದ ಸಮಾಜದ ಪರಿಚಯವಾಗುವುದೆಂದೂ, ಅಂದಿನ ಮಹತ್ಸಾಧನೆ 
ಗಳ, ಆಶೆ ಆಕಾಂಕ್ಷೆಗಳ ಮತ್ತು ಜೀವನಕ್ರಮದ ವಿಚಾರ ನಮಗೆ ತಿಳಿಯುವುದೆಂದೂ 
ವಿದ್ವಾಂಸರು ಸಮರ್ಥಿಸುತ್ತಾರೆ. 


ಹಗ್ಬೇದ ಖಷಿಗಳು 
ಪ್ರತಿಯೊಂದು ಸೂಕ್ತವನ್ನೂ ಪ್ರಯೋಗಿಸುವಾಗಲೂ ಆ ಸೂಕ್ತದ ಯಷಿ ದೇವತೆ 
ಮತ್ತು ಛಂದಸ್ಸುಗಳನ್ನು ತಿಳಿದುಕೊಂಡೇ ಪ್ರಯೋಗಿಸಬೇಕೆಂದು ವಿಧಿಸಿದೆ (ಸರ್ವಾನು 
ಕ್ರಮಣಿ 1-1). ಇಲ್ಲದಿದ್ದರೆ ಆ ಮಂತ್ರ ಫಲಿಸದು. ಅಷ್ಟೇ ಅಲ್ಲದೆ ಪಾಪವೂ ಘಟಿಸುತ್ತದೆ. 
ಕಾತ್ಕಾಯನರು ಖುಷ್ಕಿ ದೇವತೆ ಛಂದಸ್ಸುಗಳ ವಿಚಾರವನ್ನು-'ಯಸ್ಕ ವಾಕ್ಕಂ ಸ ಯಷಿಃ 
|[ಯಾತೇನೋಚ್ಕತೇ ಸಾ ದೇವತಾ| ಯದಕ್ಷರ ಪರಿಮಾಣಂ ತಚ್ಛಂದಃ' ಎಂದು ವಿವರಿಸಿದ್ದಾರೆ. 
'ಯಷಿಃ ದರ್ಶನಾತ್‌' ಎಂದು ತಿಳಿಸಿರುವಂತೆ ಮಂತ್ರವನ್ನು ಯಾರು ಮೊದಲು ಕಂಡರೋ 
ಅವರು ಯಷಿ. ಪರಮೇಶ್ವರನ ಅನುಗ್ರಹದಿಂದ ಅತೀಂದ್ರಿಯವಾದ ವೇದವನ್ನು ಮೊಟ್ಟ 
ಮೊದಲು ಕಂಡವನು ಯಷಿ ಎಂದು ಸಾಯಣರು ಹೇಳುತ್ತಾರೆ-'ಅತೀಂದ್ರಿಯಸ್ಕವೇದಸ್ಕ 
ಪರಮೇಶ್ವರಾನುಗ್ರಹೇಣ ಪ್ರಥಮತೋ ದರ್ಶನಾತ್‌ ಯಪಿತ್ವಂ' ಎಂದು. 
'ಯಗ್ವೇದ ದ್ರಷ್ಟಾರರುಗಳ ವಿಚಾರ ಬೃಹದ್ದೇವತೆಯಲ್ಲಿ ಹೇಳಿದ್ದಾರೆ: 
'ಲೂಶೇ ದುವಸ್ಕೌ ಶಾರ್ಯಾತೇ ಗೋತಮೇಇಥ ಯಜಿಶ್ವನಿ | 
ಅವತ್ಸಾರೇ ಪರೂಛೇಪೇ ಅತ್ರೌ ದೀರ್ಥತಮ ಸೃಷಾ ॥ 
ವಸಿಷ್ಠೇನಾದಿಷ್ಟೇ ಗಯೇ ಮೇದಾತಿಥೌಮನೌ | 
ಕಕ್ಷೀವತಿ ವಿಹವೇಚ ಬಹುಷ್ಟನ್ಮೇಷ್ಟಥರ್ವಷು ॥ 
ಅಗಸ್ಟೇ ಬೃಹದುಕ್ಷೇ ಚ ವಿಶ್ವಾಮಿತ್ರೇ ಚ ಗಾಧಿನಿ | 


ಸಂತೆಗಳು ೨೨೧ 


ದೃಶ್ಯಂತೇ ಎಪ್ರವಾದಾಶ್ಚ ತಾಸು ತಾಸು ಸ್ತುತಿಷ್ಟಿಹ॥ (ಬ. 2-129 ರಿಂದ 131) 

ಮೇಧಾತಿಥಿಃ ಅಗಸ್ತ್ಯಸ್ತು ಬೃಹದುಕ್ಕೋಮನುರ್ಗಯ;ಃ | 

'ಯಜಿಶ್ಚಾ ವಸುಕರ್ಣಶ್ಚ ಶಾರ್ಯಾತೋ ಗೋತಮೋ ಲುಶಃ 

ಸ್ತಸ್ತ್ಯಾತ್ರೇಯಃ ಪರುಛೇಪಃ ಕಕ್ಷೀವಾನ್‌ ಗಾಧಿನೌರ್ವರೌ | 

ನಾಭಾಕಶ್ವೈವ ನಿರ್ದಿಷ್ಟ: ದುವಸ್ಕುಃ ಮಮತಾಸುತಃ | 

ಏಹವ್ಯಃ ಕಶ್ಶಪಯಪಿ: ಅವತ್ಸಾರಶ್ಚ ನಾಮಯಃ | 

ವಾಮದೋವೋ ಮಧುಚ್ಛಂದಾಃ ಪಾರ್ಥೋ ದಕ್ಷಸುತಾದಿತಿ: ॥ 

ಜುಹೂಃ ಗೃತ್ಸ ಮದಶ್ಚರ್ಷಿಃ ದೇವಾಃ ಸಪ್ತರ್ಷಯಶ್ಚ ಯೇ | 

ಯಮೋಣಗ್ನಿ: ತಾಪಸಃ ಕುತ್ಸಃ ಕುಸೀದೀ ತ್ರಿತ ಏವಚ ॥ 

ಬಂಧು ಪ್ರಭೃತಯಶ್ಚೈವ ಚತ್ಚಾರೋ ಭ್ರಾತರಃ ಪೃಥಕ್‌ | 

ವಿಷ್ಣುಶ್ಚ ನೇಜಮೇಷಸ್ಟ ನಾಮ್ನಾ ಸಂವನಶ್ಚ ಯಃ 

ಏತೇ ತು ಸರ್ವ ಏವಾಸ್ಕ ವಿಶ್ಚೈಃ ಸ್ಪೈ: ಕರ್ಮಜೈರ್ಗುಣ್ಕೆ: | 

ಸಮಸ್ಯೆರಥಚವ್ಯಸ್ತೆ: ಪೃಥಕ್‌ ಸೂಕ್ತೇಷು ತುಷ್ಪುವುಃ | (ಬೃ. 2-55 ರಿಂದ 60) 
ದ್ರಷ್ಟುರರಾಗಿದ್ದ ಅನೇಕ ಸ್ತ್ರೀಯರ ವಿವರವನ್ನೂ ಬೃಹದ್ದೇವತೆಯಲ್ಲಿ ಕಾಣಬಹುದು. 


'ಘೋಷಾ ಗೋಧಾ ವಿಶೃಮರಾ ಅಪಾಲೋಪನಿಷನ್ನಿಷತ್‌ | 

ಬ್ರಹ್ಮಜಾಯಾ ಜುಹೂರ್ನಾಮ ಅಗಸ್ತೃಸ್ಕ ಸ್ಪಸಾಂದಿತಿಃ | 

ಇಂದ್ರಾಣೀಚೇಂದ್ರಮಾತಾಚ ಸರಮಾ ರೋಮಶೋರ್ವಶೀ | 

ಲೋಪಾಮುದ್ರಾಚ ನದ್ಕಶ್ಚ ಯಮೀ ನಾರೀ ಚಿ ಶಶೃತೀ | 

ಶ್ರೀಃ ಲಾಕ್ಷಾಸರ್ಪರಾಜ್ಞೇವಾಕ್‌ ಶ್ರದ್ಧಾ ಮೇಧಾ ಚ ದಕ್ಷಿಣಾ | 

ರಾತ್ರೀ ಸೂರ್ಯಾ ಚ ಸಾವಿತ್ರೀ ಬ್ರಹ್ಮವಾದಿನ್ಶ ಈರಿತಾಃ ॥' (ಬೃ. 2-82 ರಿಂದ 84) 

ಹತ್ತನೇ ಮಂಡಲದ ಯಪಷಿಗಳಲ್ಲಿ ಅನೇಕರು ರಾಜರ್ಷಿಗಳೂ ಆಗಿದ್ದರು. ಕಾವೇಷ 
ಐಲೂಷ(10-31), ಅರುಣವೈತಹವ್ಕ (10-91), ಸುದಾಸಪೈಜವನ (10-133), ಮಾಂಧಾತ್ರಿ 
ಯೌವನಾಶ್ರ (10-134) ಮೊದಲಾದವರು ಇಂಥವರು. ವತ್ಸಪ್ರಿಭಲಂದನನೆಂಬ ವೈಶ್ಶನೂ 
(9-68) ಸೂಕ್ತಕಾರನಾಗಿದ್ದಾನೆ. ಊರ್ದ್ವಗ್ರಾವ ಆರ್ಬುದಿ ಎಂಬ ಅನಾರ್ಯ ಯಪಿಯೂ 
(?) ಸೂಕ್ತಕಾರನಾಗಿರುವುದು (10-175) ಕಂಡುಬರುತ್ತದೆ. 
ಕೆಲವು ಸೂಕ್ತಗಳ ಯಪಿಗಳ ಹೆಸರುಗಳು ಪೂರ್ಣವಾಗಿ ಮರೆತು ಹೋಗಿವೆ. ಅಂಥ 

ಸೂಕ್ತಗಳನ್ನು ಕಾಲ್ಪನಿಕ ಬುಪಿಗಳಿಗೋ, ಸೂಕ್ತದಲ್ಲಿ ಹೇಳಲಾದ ವೃಕ್ತಿಯೊಬ್ಬನಿಗೋ ಅಥವಾ 
ಸ್ತುತಿಸಲಾದ ದೇವತೆಗೋ ಸಂಬಂಧಿಸಲಾಗಿದೆ-ಪತ್ತನೇ ಮಂಡಲದ 90ನೇ ಸೂಕ್ತಕ್ಕೆ ಯಷಿ 
ನಾರಾಯಣನೆಂದು ಹೇಳಿದ-ಇದೇ ಮಂಡಲದ 103ನೇ ಸೂಕ್ತದಲ್ಲಿ ವೇನನ ಹೆಸರು 
ಬರುವುದರಿಂದ ವೇನನೇ ಆ ಸೂಕ್ತದ ಖಷಿ ಎಂದು ಹೇಳಿದೆ. ಎಂಟನೇ ಮಂಡಲದಲ್ಲಿ 
27ರಿಂದ 31ನೇ ಸೂಕ್ತಗಳು ಪೂರ್ತಾಮನುವೈವಸ್ವತನಿಂದ ದೃಷ್ಟವಾದವು ಎಂದು ಹೇಳಿದೆ. 
ಈ ಸೂಕ್ತದಲ್ಲಿ ಕೆಲವು ಕಡೆ 'ಮನು'ವಿನ ಹೆಸರು ಬಂದಿರುವುದು ಇದಕ್ಕೆ ಕಾರಣವಿರಬೇಕು. 
ಉರ್ವಶೀ ಪುರೂರವರ ಮತ್ತಿತರ ಸಂವಾದ ಸೂಕ್ತಗಳಿಗೆ ಇವರೇ ಯಷಿಗಳಾಗಲಾರರು. 
'ಯಸ್ಕ ವಾಕ್ಕಂ ಸ ಖುಷಿಃ' ಎಂಬ ಸೂತ್ರಕ್ಕನುಸಾರ ಇವರು ಇವರಿವರು ಹೇಳುವ ಮಂತ್ರಗಳಿಗೆ 
ಕ್ರಮವಾಗಿ ಯಷಿಗಳೆಂದು ಹೇಳಬಹುದಾದರೂ ಈ ಸೂಕ್ತದ ಯಷಿ ಬೇರೆ ಇರಬೇಕೆಂದು 
ಹೇಳಬಹುದು. ಅನೇಕ ವೇಳೆ ಸೂಕ್ತದಲ್ಲಿಯೇ ಆ ಸೂಕ್ತದ ಖುಷಿಯನ್ನು ಬಹಳ ಗೌರವದಿಂದ 
ಉಲ್ಲೇಖಿಸಿರುವುದೂ ಕಂಡುಬರುತ್ತದೆ. ಏಳನೇ ಮಂಡಲದ 33ನೇ ಸೂಕ್ತವನ್ನು ಇದಕ್ಕೆ 


ಹ ವೈದಿಕ ಸಾಹಿತ್ಕ ಚರಿತ್ರ 


ಉದಾಹರಣೆಯಾಗಿ ಹೇಳಬಹುದು. ಈ ಸೂಕ್ತದ ಏಳನೇ ಮಂತ್ರದಲ್ಲಿ 'ಸರ್ವಾ ಇತ್ತಾಂ 
ಅನುವಿದುಃ ವಸಿಷ್ಠಾಃ' (7-33-7) ಎಂದೂ ಅದೇ ಸೂಕ್ತದ 11ನೆಯ ಮಂತ್ರದಲ್ಲಿ 'ಉತಾಸಿ 
ಮೈತ್ರಾವರುಣೋ ವಸಿಷ್ಠೋರ್ವಶ್ಶಾ ಬ್ರಹ್ಮನ್‌ ಮನಸೊಧಿಜಾತಃ' (7-33-11) ಎಂದೂ 
ಹೇಳಿದೆ. ಈ ಪ್ರಕರಣದಲ್ಲಿ ವಸಿಷ್ಠರನ್ನೇ ಯಷಿಯಾಗಿ ಹೇಳಿದ್ದರೂ ಈ ಸೂಕ್ತಕ್ಕೆ ಅವರ 
ವಂಶೀಕನೊಬ್ಬನು ಯಷಿಯಾಗಿದ್ದಿರಬೇಕೆಂದು ತಿಳಿಯಬಹುದು. 

ಯಷಿಗಳ ವಿಚಾರದಲ್ಲಿ ಅನೇಕ ಸ್ವಾರಸ್ಕವಾದ ಕಥಾನಕಗಳನ್ನು ಭಾಷ್ಯಕಾರರು 
ಹೇಳುತ್ತಾರೆ. ಇವುಗಳಲ್ಲಿ ಕೆಲವಕ್ಕೆ ನಿರುಕ್ತ, ಬೃಹದ್ದೇವತೆಗಳಿಂದಲೂ ಕೆಲವು ಸಲ 
ಪುರಾಣಗಳಿಂದಲೂ ಆಧಾರಗಳನ್ನು ಹೇಳುತ್ತಾರೆ. ಯಗ್ವೇದ ಕಾಲದಲ್ಲಿಯೇ ಈ ಕಥೆಗಳು 
ಪ್ರಚಾರದಲ್ಲಿದ್ದವೆನ್ನಲು ಬುಗ್ಬೇದದಲ್ಲಿ ಅವುಗಳ ಉಲ್ಲೇಖವಿರುವುದೇ ಸಾಕ್ಷಿಯಾಗಿದೆ. 
ಶುನಶ್ಯೇಫ ಆಜೀಗರ್ಶಿ, ಶುನಕ ಪುತ್ರ ಗೃತ್ಸಮದ, ಗಾಧಿಪುತ್ರ ವಿಶ್ವಾಮಿತ್ರ ಮೊದಲಾದವರ 
ಕಥೆಗಳನ್ನೂ, ವಾಯುದೇವ ಮತ್ತು ಇಂದ್ರರ ಸಂವಾದದ, ಪ್ರಜಾಪತಿಯಿಂದ ಆಂಗಿರಸ, 
ಭೃಗು ಮತ್ತು ಅತ್ರಿಗಳ ಜನನದ, ಉಚಧ್ಯಕುಮಾರ ಧೀರ್ಫತಮಸ್ಸಿನ, ವಿಶ್ವಾಮಿತ್ರರ 
ಸೇವಕರಿಂದ ದಹಿಸಲ್ಪಟ್ಟ ವಸಿಷ್ಠಪುತ್ರ ಶಕ್ತಿಯ, ಘೋರಪುತ್ರ ಪ್ರಗಾಥಿಯ ಅತ್ರಿಕುಮಾರಿ 
ಅಪಾಲಾ ಎಂಬುವಳ ಕಥೆಗಳನ್ನು ಹಷಡ್ಲುರು ಶಿಷ್ಕರು ವಿವರಿಸುತ್ತಾರೆ. ಇವೆಲ್ಲಾ ಯಗ್ವೇದ 
ಕಾಲದಲ್ಲಿ ಪ್ರಚಾರದಲ್ಲಿದ್ದಿರಬೇಕೆಂದು ಊಹಿಸಬಹುದು. ಕೆಲವು ಕಥಾನಕಗಳು ಸೂಕ್ತಗಳಿಗೆ 
ಬ್ರಾಹ್ಮಣ ಕಾಲಗಳಲ್ಲಿಯೂ ಸೇರಿಸಲ್ಪಟ್ಟಿರಬಹುದು. 

ಹಗ್ವೇದ ಕಾಲದಲ್ಲಿಯೇ ಸಪ್ಪರ್ಷಿಗಳಿಗೆ ಹೆಚ್ಚಿನ ಗೌರವ ಸಲ್ಲುತಿದ್ದಿತೆಂಬುದನ್ನು 
ಸೂಚಿಸುವ ಸೂಕ್ತವೊಂದು ಗಮನಾರ್ಹವಾಗಿದ-'ತಥಾಚಾನುಕ್ರಮ್ಮತೇ-ತ್ವಂಸೋಮಾಸಿ 
ದ್ಯಾತ್ರಿಂಶದ್ಭರದ್ವಾಜಃ ಕಶ್ಕಪೋ ಗೋತಮೊಆತ್ರಿರ್ವಿಶ್ವಾಮಿತ್ರೋ ಜಮದಗ್ನಿರ್ವಸಿಷ್ಕ ಇತಿಹ 
ತೃಚಾಃ ಸಪ್ತಯುಷಯಃ ಶೇಷೇ ಪವಿತ್ರೋ ವಸಿಷ್ಠೋವೋಭೌ ವಾ.....ಪಾವಮಾನೃಧ್ಯೇತೃ 
ಸ್ತುತೀ!' (ಸಾ. ಭಾ. 9-67) ಒಂಭತ್ತನೆಯ ಮಂಡಲದ 67ನೇ ಸೂಕ್ತವಿದು. ಇದರಲ್ಲಿ 32 
ಮಂತ್ರಗಳಿವೆ. ಮೊದಲ ಮೂರು ಬುಕ್ಕುಗಳು ಭರದ್ವಾಜ ಯಷಿಗೂ, ಮುಂದಿನ ಮೂರು 
ಕಾಶ್ಮಪರಿಗೂ ಹಾಗೆಯೇ ಮುಂದಿನ ಮೂರು ಖಕ್ಕುಗಳು ಕ್ರಮವಾಗಿ ಗೌತಮ, ಅತ್ರಿ, 
ವಿಶ್ವಾಮಿತ್ರ, ಜಮದಗ್ನಿ ಮತ್ತು ವಸಿಷ್ಠರಿಗೂ ಸೇರಿವೆ. ಕೊನೆಯ ಹನ್ನೊಂದು ಬುಕ್ಕುಗಳು 
ಪವಿತ್ರ ವಸಿಷ್ಠರೆಂಬ ಯಪಿಯವು. ಕೊನೆಯ ಎರಡು ಮಂತ್ರಗಳು ಸಪ್ತರ್ಷಿಗಳ ಈ ಪಾವಮಾನೀ 
ಸೂಕ್ತವನ್ನು ಕಲಿತವರಿಗೂ, ಪಠಿಸಿದವರಿಗೂ ಸಂಪತ್ಸಮೃದ್ಧಿಯಾಗುವುದಂದು ಫಲಶ್ರುತಿಯ 
ರೂಪದಲ್ಲಿ ತಿಳಿಸುತ್ತವೆ. ಪ್ರಾಯಃ ವಸಿಷ್ಠರ ವಂಶದ ಪವಿತ್ರರು ಪೂಜ್ಯರಾದ ಸಪ್ತರ್ಷಿಗಳ 
'ಯಕ್ಕುಗಳನ್ನು ಒಂದೇ ಸೂಕ್ತದಲ್ಲಿ ಸಂಗ್ರಹಿಸಿದ್ದಾರೆಂದು ಗೊತ್ತಾಗುತ್ತದೆ. 

ಬುಗ್ವೇದ ಸಂಹಿತೆಯ ಯಪಿಗಳನ್ನು ಕುರಿತು ತಿಳಿಸುವಾಗ ಆಶ್ಚಲಾಯನ ಗೃಹ್ಮಸೂತ್ರದಲ್ಲಿ 
'ಅಥ ಯಷಯ; ಶತರ್ಚಿನೋ ಮಾಧ್ಯಮಾ ಗೃತ್ಸಮದೋ ವಿಶ್ವಾಮಿತ್ರೋ ವಾಮದೇವೋ 
ಭರದ್ವಾಜೋ ವಸಿಷ್ಠ: ಪ್ರಗಾಥ: ಪಾವಮಾನ್ಯಃ ಕ್ಷುದ್ರಸೂಕ್ತಾ ಮಹಾಸೂಕ್ತಾಃ' (3-4) ಎಂದು 
ಹೇಳಿದೆ. ಮೊದಲನೆಯ ಮಂಡಲದ ಖುಷಿಗಳಿಗೆ ಶತರ್ಚಿನಃ ಎಂದು ಹೆಸರೆಂದು ಷಡ್ಗುರು 
ಶಿಷ್ಕರು ಹೇಳುತ್ತಾರೆ. ಮುಧುಚ್ಛಂದಸ್‌ ಎಂಬ ಖುಷಿಗೆ ನೂರ ಎರಡು 
ಬುಕ್ಕುಗಳಿರುವುದರಿಂದಲೂ, ಇತರನೇಕರಿಗೆ ಈ ಹೆಸರು ಇವನ ಸಹಯೋಗದಿಂದ 
ಬಂದಿರುವುದರಿಂದಲೂ ಈ ಮಂಡಲದ ಖುಪಿಗಳಿಗೆ ಶತರ್ಚಿನಃ ಎಂಬ ಹೆಸರೆಂದು ಅವನು 


ಸಂಹಿತೆಗಳು ೨೨೩ 


ವಿವರಿಸುತ್ತಾನೆ. ಈ ವಿವರಣೆಯನ್ನು ಇತರ ವಿಮರ್ಶಕರು (0. V. Vaidya, p. 61) 
ಒಪ್ಪುವುದಿಲ್ಲ. ಅವರ ಅಭಿಪ್ರಾಯದಂತೆ ಒಂದನೆಯ ಮಂಡಲದಲ್ಲಿ ನೂರು ಯಕ್ಕುಗಳನ್ನು 
'ಯಷಿಗಳಿಗೆ 'ಶತರ್ಚಿನಃ' ಎಂದೂ ಆ ಸಂಖ್ಯೆಗಿಂತ ಕಡಿಮೆಯ ಸಂಖ್ಯೆಯ ಯಕ್ಕುಗಳುಳ್ಳವದಿಗೆ 
'ಮಧ್ಯಮಾ" ಎಂಬ ಹೆಸರೆಂದೂ ಅರ್ಥವಾಗುತ್ತದೆ. ಆದರೆ ಷಡ್ಲುರು ಶಿಷ್ಕರು 'ನಂಶೀಯ 
ಮಂಡಲದ ಯಪಿಗಳಿಗೆ ಮಧ್ಮಮಾಃ ಎಂಬ ಹೆಸರೆಂದು ತಿಳಿಸುತ್ತಾರೆ. 

ಎರಡನೆಯ ಮಂಡಲದಿಂದ ಏಳು ಮಂಡಲಗಳು ವಂಶೀಯ ಮಂಡಲಗಳಾಗಿವೆ. 
ಇವುಗಳು ಕ್ರಮವಾಗಿ ಗೃತ್ಸಮದ, ವಿಶ್ವಾಮಿತ, ವಾಮದೇವ, ಅತ್ರಿ, ಭರದ್ವಾಜ, ವಸಿಷ್ಠ- 
ಈ ಖಷಿಗಳ ವಂಶದವರನ್ನು ಯಷಿಗಳನ್ನಾಗಿ ಹೊಂದಿವೆ. ಎಂಟನೇ ಮಂಡಲದ ವಿಚಾರದಲ್ಲಿ 
ಆಶ್ಚಲಾಯನರು ಪ್ರಗಾಹರು ಖಪಿಗಳೆಂದು ಹೇಳುವರು. ಮೊದಲು ಪ್ರಗಾಥನ ಸೂಕ್ತ 
ಬಂದಿರುವುದು ಇದಕ್ಕೆ ಕಾರಣವಿರಬೇಕು. ಈ ಪ್ರಗಾಥನೂ ಕಾಣ್ವನೆಂದು (8-48) 
ಗೊತ್ತಾಗುತ್ತದೆ. ಈ ಮಂಡಲದ 103 ಸೂಕ್ತಗಳಲ್ಲಿ 11 ವಾಲಖಿಲ್ಕ ಸೂಕ್ತಗಳೂ ಮತ್ತಿತರ 
50 ಸೂಕ್ತಗಳೂ ಕಾಣ್ವರಿಂದಲೇ ದೃಷ್ಟವಾದವು. ಆ ಕಾರಣ ಇದನ್ನು ಕಾಣ್ವವಂಶೀಯ 
ಮಂಡಲವೆನ್ನುತ್ತಾರೆ. ಒಂಭತ್ತು ಮತ್ತು ಹತ್ತನೇ ಮಂಡಲಗಳಲ್ಲಿ ಬೇರೆ ಬೇರೆ ಯಷಿಗಳಿಂದ 
ದೃಷ್ಟವಾದ ಸೂಕ್ತಗಳ ಸಂಗ್ರಹವಿದೆ. ಒಂಭತ್ತರಲ್ಲಿ ಎಲ್ಲ ಸೂಕ್ತಗಳು ಪಾವಮಾನ್ಯಗಳಾಗಿವೆ, 
ಹತ್ತನೆಯ ಮಂಡಲದಲ್ಲಿ ಅನೇಕ ದೇವತೆಗಳನ್ನು ಕುರಿತ ಅನೇಕ ಯಷಿಗಳ ಸೂಕ್ತಗಳ ಸಂಗ್ರಹವಿದೆ. 

ಹೀಗೆ ಯಕ್ಸಂಹಿತೆಯ ಸೂಕ್ತಗಳ ಹಷಿಗಳ ವಿಚಾರವನ್ನು ತಿಳಿಸಿದ್ದಾರೆ. 


ಯಗ್ವೇದ ಛಂದಸ್ಸು 

ಯಗ್ವೇದ ಸಂಹಿತೆಯ ಮಂತ್ರಗಳೆಲ್ಲಾ ಛಂದೋಬದ್ಧವಾಗಿವೆ. ಅದರಲ್ಲೂ ನಾನಾ 
ಛಂದಸ್ಸುಗಳ ನಿಪುಣಪ್ರಯೋಗ ಇದರ ವೈಶಿಷ್ಟ್ಯವೆಂದು ಹೇಳಬೇಕು. ವೇದಾಂಗವೆಂದು 
ಎಣಿಸಲಾದ ಪಿಂಗಳಾಚಾರ್ಯರ ಛಂದಶ್ಶಾಸ್ತ್ರ ವೇದದ ಮತ್ತು ಕಾವ್ಯದ ಛಂದಸ್ಸುಗಳನ್ನು 
ವಿವರಿಸುತ್ತದೆ. ಕಾತ್ಕಾಯನನ ಸರ್ವಾನುಕ್ರಮಣಿಕೆಯೂ ಈ ಅಂಶಗಳನ್ನು ಕ್ಷೋದಕ್ಷೋಮವಾಗಿ 
ವಿವೇಚಿಸುತ್ತದೆ, ಕಾವ್ಯಗಳ ಛಂದಸ್ಸಿಗಿಂತ ವೈದಿಕ ಛಂದಸ್ಸು ವಿಲಕ್ಷಣವಾಗಿದೆ. ಕಾವ್ಯಗಳಲ್ಲಿ 
ತೋರಿಬರುವ ವೃತ್ತಗಳೇ ಮೊದಲಾದವುಗಳ ಮೂಲರೂಪ ವೇದದಲ್ಲಿಲ್ಲ. ಆದರೆ ವೇದದ 
ಕೆಲವು ಛಂದಸ್ಸುಗಳು ಮೂಲಭೂತವಾದ ಮಾರ್ಪಾಟುಗಳನ್ನು ಹೊಂದಿ ಕಾವ್ಯಗಳಲ್ಲಿ 
ತಲೆದೋರಿವೆ. 'ಯದಕ್ಸರಪರಿಮಾಣಂ ತಚ್ಛಂದಃ' ಎಂದು ಹೇಳಿರುವಂತೆ ವೈದಿಕಛಂದಸ್ಸು 
ಅಕ್ಬಕ ಸಂಖ್ಯೆಯನ್ನವಲಂಬಿಸಿದೆ. ಅಕ್ಷರಗಳು ಗುರುಲಘುಗಳಾಗಿರಬೇಕೆಂಬ ನಿರ್ಬಂಧವೂ 
ಗಣಗಳ ಪ್ರಯೋಗವೂ ಇಲ್ಲಿಲ್ಲ. ಕಾವ್ಕಛಂದಸ್ಸುಗಳಲ್ಲಿ ಈ ನಿರ್ಬಂಧ ತಲೆದೋರಿತು. 

ವೇದದ ಛಂದಸ್ಸುಗಳು ಮುಖ್ಯವಾಗಿ 14. ಅವು ಯಾವುವೆಂದರೆ: 

ಅಕ್ಷರಗಳು 


1. ಗಾಯತ್ರೀ ದ 2 ಅಕ್ಷರಗಳು 


2. ಉಷ್ಣೀಃ ಈ 28 


ಹ ವೈದಿಕ ಸಾಹಿತ್ಯ ಚರಿತ್ರ 


3. ಅನುಷ್ಟುಪ್‌ — 32 ಅಕ್ಷರಗಳು 
4. ಬೃಹತೀ — 36 | 
5. ಪಂಕ್ತಿ ಡ್‌ 40 2 
6. ತ್ರಿಷ್ಟುಪ್‌ - 4 : 
7. ಜಗತೀ 3. 48 ಕ 
8. ಅತಿಜಗತೀ — 52 ಣಿ 
9. ಶಕ್ಟರೀ ಇ 56 
10. ಅತಿಶಕ್ಟರೀ — 60 ಕ 
11. ಅಷ್ಟೀ ದ್‌ 64 Kk 
12. ಅತೃಷ್ಟೀ ದ 68 K 
13. ಧೃತಿಃ ತತ್‌ 72 | 
14. ಅತಿಧೃಹಿ - 76 8 


ಗಾಯತ್ರೀ ಛಂದಸ್ಸಿನಲ್ಲಿ ಎಂಟು ಅಕ್ಬರದ ಮೂರು ಪಾದಗಳಿರುವುವು. ಉಳಿದವು7 ಅಥವಾ 
8 ಅಕ್ಷರಗಳ ಪರಿಮಾಣವುಳ್ಳ ನಾಲ್ಕು ಪಾದಗಳನ್ನು ಹೊಂದಿವೆ. ಪಂಕ್ತಿಯಲ್ಲಿ 8 ಅಕ್ಷರಗಳ 
5 ಪಾದಗಳಿವೆ. ಕೊನೆಯ ಅತಿಧೃತಿಃ ಎಂಬುದಕ್ಕೆ ಪಾದಸಂಖ್ಯೆ ಇರುವಂತಿಲ್ಲ. ಈ ಛಂದಸ್ಸಿನಲ್ಲಿ 
ಒಂದೇ ಒಂದು ಮಂತ್ರ ಮಾತ್ರ ಉಪಲಬ್ಬವಾಗಿದೆ. ಇವುಗಳಲ್ಲಿ ಮೊದಲನೆಯ ಏಳು 
ಛಂದಸ್ಸುಗಳು ಬಹಳ ಪ್ರಧಾನವಾದವು. 11 ಅಕ್ಷರಗಳುಳ್ಳ ನಾಲ್ಕು ಪದಗಳನ್ನು ತ್ರಿಷ್ಟುಪ್‌ 
ಛಂದಸ್ಸು ಹೊಂದಿದೆ. ಇದು ಬಹಳ ಪ್ರಾಧಾನ್ಯ ಹೊಂದಿದೆ. ಯಗ್ವೇದದ ಮಂತ್ರರಾಶಿಯಲ್ಲಿ 
ಐದನೆಯ ಎರಡು ಭಾಗಗಳಿಗಿಂತ ಹೆಚ್ಚಾಗಿ ಮಂತ್ರಗಳು ಈ ಛಂದಸ್ಸಿನಲ್ಲಿವೆ. 

ಶೌನಕರ ಛಂದೋನುಕ್ರಮಣಿ ಶಾಕಲ ಶಾಖೆಯ ಖುಕ್ಸಂಹಿತೆಯಲ್ಲಿ ಒಂದೊಂದು 
ಛಂದಸ್ಸಿನಲ್ಲಿಯೂ ಇರುವ ಮಂತ್ರ ಸಂಖ್ಯೆಯನ್ನು ಕೆಳಗೆ ಕಂಡಂತೆ ಕೊಟ್ಟಿದೆ: 


1. ಗಾಯತ್ರೀ ಛಂದಸ್ಸಿನಲ್ಲಿ - 2467 ಮಂತ್ರಗಳು 
2. ಉಷ್ಣಿಯಲ್ಲಿ " - 341 
3. ಅನುಷ್ಟುಪ್‌ " — 855 " 
4. ಬೃಹತೀ ಛಂದಸ್ಸಿನಲ್ಲಿ - 181 ಮಂತ್ರಗಳು 
5. ಪಂಕ್ತೀ 2 ದ 312 8 
6. ತ್ರಿಷ್ಟುಪ್‌ " ದ 4253 ಸ 
7. ಜಗತೀ ಸ — 1348 ಪ 
8. ಅತಿಜಗತೀ ” — 17 ik 


ಸಂಹಿತೆಗಳು ಸ 


9. ಶಕ್ಟರೀ ತ — 19 

10. ಅತಿಶಕ್ಟರೀ " ದ 9 

11. ಅಷ್ಟೀ k ದ 6 

12. ಅತ್ಯಷ್ಟೀ ಬ — 84 ಸ 

13. ಧೃತೀ ಚ ದ 2 8 

14. ಅತಿಥ್ರಶೀ ದ 1 ೫ 
ಮೊತ್ತ ದ 9885 ಈ 

15. ಏಕಪದಾ — 6 ಕ 

16. ದ್ವಿಪದಾ ದ 17 | 

17. ಪ್ರಾಗಾಥಬಾರ್ಹತ — 194 | 

18. ಕಾಕುಭ ದ 55 ಈ 

19. ಮಹಾಬಾರ್ಹತ — 257 

ಎಲ್ಲ ಸೇರಿ ದ 10414 ಮಂತ್ರಗಳು 


ಜಗ್ಬೇದದ ಪದ ಸಂಖ್ಯೆಗೂ ಮೇಲಿನ ಮಂತ್ರ ಸಂಖ್ಯೆಗೂ ಸ್ಪಲ್ಪ ವೃತ್ಕಾಸ ಬರುತ್ತದೆ. 
ಪ್ರಾಯಃ ಈ ಸಂಖ್ಯೆ ಕಾತ್ಕಾಯನರ ಮತ್ತು ಇತರರ ಅನುಕ್ರಮಣಿಯಿಂದ ತೆಗೆದು 
ಕೊಂಡಿದ್ದಾಗಿರಬಹುದು. ಶೌಕನರು ಕೊಡುವ 10414 ಮಂತ್ರ ಸಂಖ್ಯೆಗೂ ಯಗ್ವೇದದ 
10552 ಮಂತ್ರ ಸಂಖ್ಯೆಗೂ ಇರುವ ವ್ಯತ್ಯಾಸಕ್ಕೆ ಪ್ರಾಯಃ ಸಂದಿಗ್ಗವಾದ ಛಂದಸ್ಸುಳ್ಳ 
ಮಂತ್ರಗಳನ್ನು ಅನುಕ್ರಮಣಿಕೆಯಲ್ಲಿ ಕೈಬಿಟ್ಟಿರುವುದು ಕಾರಣವಾಗಿರಬಹುದು. 


ವೇದಯಪಿಗಳು ಇಷ್ಟೇ ಅಕ್ಷರಗಳನ್ನು ಬಳಸಬೇಕೆಂಬ ಕಟ್ಟುನಿಟ್ಟಿಗೊಳಗಾಗಿರಲಿಲ್ಲ. 
ಅನೇಕ ವೇಳೆ ಒಂದೆರಡು ಅಕ್ಷರಗಳು ಕಡಮೆಯಾಗಿಯೋ ಅಥವಾ ಒಂದೆರಡು ಅಕ್ಬರಗಳು 
ಹೆಚ್ಚಾಗಿಯೂ ಬಳಸಿರುವುದೂ ಉಂಟು. ಈ ಅಂಶ ಕಾತ್ಮಾಯನರ ಗಮನಕ್ಕೆ ಬಾರದಿಲ್ಲ. 
ಕಾತ್ಕಾಯನರ 'ಊನಾಧಿಕೇನೈಕೇನ ನಿಚ್ಛದ್ಭೂರಿಜೌ | ದ್ವಾಭ್ಶಾಂ ವಿರಾಟ್‌ ಸ್ವರಾಜೌ | 
ಎಂಬ ಸೂತ್ರ ಒಂದು ಅಕ್ಷರ ಕಡಿಮೆಯಾದರೆ ಅಥವಾ ಹೆಚ್ಚಾದರೆ ಅವುಗಳನ್ನು ಕ್ರಮವಾಗಿ 
ಇಚ್ಛತ್‌" ಮತ್ತು 'ಭೂರಿಜ್‌' ಎಂದೂ ಹೇಳಬೇಕೆಂದೂ, ಎರಡು ಅಕ್ಷರಗಳು ಕಡಿಮೆಯಾದರೆ 
ಅಥವಾ ಹೆಚ್ಚಾದರೆ ಅವುಗಳನ್ನು ಕ್ರಮವಾಗಿ 'ವಿರಾಟ್‌" ಮತ್ತು 'ಸ್ವರಾಟ್‌' ಎಂದು 
ಕರೆಯಬೇಕೆಂದೂ ಸೂಚಿಸುತ್ತದೆ. ಹೀಗಾಗಿ ಗಾಯತ್ರೀ ಛಂದಸ್ಸಿನಲ್ಲಿರಬೇಕಾದ 24 
ಅಕ್ಷರಗಳಲ್ಲಿ ಒಂದು ಕಡಿಮೆಯಾಗಿ 23 ಅಕ್ಷರಗಳೇ ಇದ್ದರೆ ಅದರ ಛಂದಸ್ಸು 'ನಿಚ್ಛದ್‌ 
ಗಾಯತ್ರೀ ಆಗುವುದು. ಅದಕ್ಕೆ ಪ್ರತಿಯಾಗಿ 25 ಅಕ್ಷರಗಳನ್ನು ಅದು ಹೊಂದಿದ್ದರೆ 'ಭೂರಿಜ್‌ 
ಗಾಯತ್ರೀ" ಆಗುವುದು. ಪಂಕ್ತಿಛಂದಸ್ಸಿನಲ್ಲಿರಬೇಕಾದ 40 ಅಕ್ಷರಗಳಿಗೆ ಬದಲಾಗಿ 


೨೨೬ ವೈದಿಕ ಸಾಹಿತ್ಯ ಚರಿತ್ರ 


ಎರಡಕ್ಷರಗಳು ಕಡಿಮೆಯಾಗಿ 38 ಅಕ್ಷರಗಳಿದ್ದರೆ ಅದು 'ವಿರಾಟ್‌ ಪಂಕ್ರೀ' ಆಗುವುದು. 
ಎರಡಕ್ಷರ ಹೆಚ್ಚಾಗಿ 42 ಅಕ್ಬರಗಳಿದ್ದರೆ ಅದು 'ಸ್ಟರಾಟ್‌ ಪಂಕ್ತೀ' ಆಗುವುದು. 

ಇವಲ್ಲದೆ ಕಕುಪ್‌, ಪದಪಂಕ್ತೀ ವರ್ಧಮಾನ, ಪ್ರತಿಷ್ಠಾ ಮೊದಲಾದ ಇನ್ನೂ ಕೆಲವು 
ಛಂದಸ್ಸುಗಳಿವೆ. ಪ್ರಾಗಾಥಗಳಲ್ಲಿ ಬಾರ್ಹತ, ಕಾಕುಭ ಮತ್ತು ಮಹಾಬಾರ್ಹತ ಮೊದಲಾದವೂ 
ಇವೆ. ಪ್ರಾಗಾಥವಂಬುದು ಮಿಶ್ರವಾದ ಛಂದಸ್ಸೆಂದು ವ್ಯಾಖ್ಯಾಕಾರರು ತಿಳಿಸುತ್ತಾರೆ. ಎಂಟಕ್ಷರದ 
ಮೂರು ಪಾದಗಳಾದ ಮೇಲೆ ಆರಕ್ಷರದ ನಾಲ್ಕನೆಯ ಪಾದವೊಂದು ಬಂದರೆ 
ಪ್ರಾಗಾಥವಾಗುವುದು. ಯಷಿಗಳು ಕೊನೆಯ ಪಾದದಲ್ಲಿ ಛಂದಸ್ಸನ್ನು ಬದಲಾಯಿಸಿ 
ಮಿಶ್ರಛಂದಸ್ಸುಗಳನ್ನು ಪ್ರಯೋಗಿಸಿ ಸೂಕ್ತಗಳ ನೀರಸತೆಯನ್ನು ನಿವಾರಣ ಮಾಡಿದ್ದಾರೆ. 

ವೈದಿಕ ಛಂದಸ್ಸುಗಳನ್ನು ಮೂಲವಾಗಿ ಹೊಂದಿ ಅನೇಕ ಕಾವ್ಯ ಛಂದಸ್ಸುಗಳು ಬಳಕೆಗೆ 
ಬಂದಿವೆ. ಕಾವ್ಯಗಳ ಇಂದ್ರವಜ್ರಾ ಮತ್ತು ಉಪೇಂದ್ರವಜ್ರಾ ಛಂದಸ್ಸುಗಳು ತ್ರಿಷ್ಟುಪ್‌ 
ಛಂದಸ್ಸಿನಿಂದ ಮೂಡಿ ಬಂದಿವೆ. ಹಾಗೆಯೇ ಜಗತೀಛಂದಸ್ಸು ವಂಶಸ್ಥವಾಗಿಯೂ, ಶಕ್ಟರಿಯು 
ವಸಂತ ತಿಲಕವಾಗಿಯೂ ಆಯಿತೆಂದು ತೋರುತ್ತದೆ. ಅನುಷ್ಟಪ್‌ ಛಂದಸ್ಸಂತೂ ಬಹಳ 
ಜನಪ್ರಿಯವಾಗಿ ಸುದೀರ್ಥವಾದ ಕಾವ್ಯಗಳ ರಚನೆಗೆ ಬಳಸಲಾಯಿತು. ಇದರಲ್ಲಿ ಲಘು 
ಗುರುಗಳ ನಿರ್ಬಂಧ ಅಷ್ಟು ಹೆಚ್ಚಾಗಿಲ್ಲದಿರುವುದು ಇದರ ಭೂರಿಪ್ರಯೋಗಕ್ಕೆ ಕಾರಣವಾಗಿದೆ. 
ಮೊದಲನೆಯ ಮತ್ತು ಮೂರನೆಯ ಪಾದದ ಐದನೇ ಅಕ್ಷರವೂ ಎರಡನೆಯ ಮತ್ತು ನಾಲ್ಕನೇ 
ಪಾದದ ಏಳನೇ ಅಕ್ಷರವೂ ಲಘುವಾಗಿರುವ ಅನುಷ್ಟಪ್‌ ಛಂದಸ್ಸನ್ನು ಮೊಟ್ಟಮೊದಲಾಗಿ 
ರಚನೆಮಾಡಿದ ಕೀರ್ತಿ ಆದಿಕವಿ ವಾಲ್ಮೀಕಿಗಳದು. 

ವೇದದ ಛಂದಸ್ಸುಗಳ ಹೆಸರುಗಳೆಲ್ಲಾ ಬಹಳ ಪ್ರಾಚೀನವಾದುವು. ಇವುಗಳಲ್ಲಿ 
ಪ್ರಸಿದ್ಧವಾದ ಏಳು ಛಂದಸ್ಸುಗಳ ಹೆಸರನ್ನು ಯಗ್ವೇದದ ಹತ್ತನೇ ಮಂಡಲದ 130 ನೇ 
ಸೂಕ್ತದಲ್ಲಿ ಹಾಗೂ 14 ನೇ ಸೂಕ್ತದಲ್ಲಿ ಹೇಳಿದೆ. ಈ ಛಂದಸ್ಸುಗಳು ದೇವತೆಗಳಿಂದ 
ಬಂದವೆಂದೂ ಇಲ್ಲಿ ತಿಳಿಸಿದೆ. ಗಾಯತ್ರೀ ಛಂದಸ್ಸು ಅಗ್ನಿಯಿಂದಲೂ, ಉಪ್ಪಿ 
ಸೂರ್ಯನಿಂದಲೂ, ಅನುಷ್ಟುಪ್‌ ಸೋಮನಿಂದಲೂ, ಬೃಹತೀ ಬೃಹಸ್ಪಶಿಯಿಂದಲೂ ವಿರಾಟ್‌ 
ಮೈತ್ರಾವರುಣದಿಂದಲೂ ಆದವು ಎಂದು ಇಲ್ಲಿ ಹೇಳಿದೆ. ಇಂದ್ರ ತ್ರಿಷ್ಟುಪ್‌ ಛಂದಸ್ಸನ್ನು 
ಸೃಜಿಸಿದನಂತೆ. ಬುಗ್ಬೇದದಲ್ಲಿ 250 ಸೂಕ್ತಗಳು ಇಂದ್ರದೇವತಾಕವಾಗಿರುವುದೂ ಇವುಗಳಲ್ಲಿ 
ಅತ್ಯಧಿಕವಾಗಿ ತ್ರಿಪ್ಟೆಪ್‌ ಛಂದಸ್ಸನ್ನು ಬಳಸಿರುವುದೂ ಇದಕ್ಕೆ ಆಧಾರವಾಗಿರುವಂತಿದೆ. 
ವಿಶ್ವೇದೇವತೆಗಳು ಜಗತೀ ಛಂದಸ್ಸನ್ನು ಸೃಜಿಸಿದರೆಂದು ಹೇಳಿದೆ. ಮೇಲಿನ ವಿವೇಚನೆಯಿಂದ 
ವೇದ ಬುಪಿಗಳು ವಿವಿಧ ಛಂದಸ್ಸುಗಳನ್ನು ಹೆಚ್ಚಾದ ಕೌಶಲೃದಿಂದ ಬಹಳ ಪ್ರಾಚೀನ 
ಕಾಲದಲ್ಲಿಯೇ ಬಳಸಬಲ್ಲವರಾಗಿದ್ದರೆಂದು ಅರಿಯಬಹುದು. 


ಖಗ್ರೇದ ಕಾಲದ ಜನಜೀವನ 
ಖುಗ್ಬೇದ ಸಂಹಿತೆಯ ಅನುಶೀಲನದಿಂದ ಆ ಕಾಲದ ಜನಜೀವನದ ಪರಿಚಯವನ್ನು 
ಪಡೆಯಬಹುದು. ಆ ಕಾಲದ ಸಾಮಾಜಿಕ ಜೀವನ, ರಾಜಕೀಯ ಜೀವನ, ಆರ್ಥಿಕ ಜೀವನ 
ಮತ್ತು ಧಾರ್ಮಿಕ ಜೀವನದ ಸ್ವರೂಪವನ್ನು ನಾವು ತಿಳಿಯಬಹುದು. 
ಬುಕ್ಸಂಹಿತೆಯಲ್ಲಿರುವ ಸೂಕ್ತಗಳೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಧಾರ್ಮಿಕ 
ಮಹತ್ವವನ್ನು ಹೊಂದಿವೆ. ಅನೇಕಾನೇಕ ಭಾವಗಳ ರಸಮೇಳವೇ ಇಲ್ಲಿದೆ. ದೇವತಾ 
ಸಂಬಂಧವನ್ನು ಮರೆಮಾಡಿರುವ ಸನ್ನಿವೇಶವೇ ಎಲ್ಲಿಯೂ ತೋರಿಬರುವುದಿಲ್ಲ. ಮಾನವನಿಗೂ 


ಸಂಹಿತೆಗಳು 5 


ದೇವತೆಗಳಿಗೂ ಇರುವ ಅವರ್ಜನೀಯವಾದ ಸಂಬಂಧದ ಹಿನ್ನೆಲೆಯಲ್ಲಿ ಇವು ಮೂಡಿ 
ಬಂದಿವೆ. ಲೌಕಿಕ ಸೂಕ್ತಗಳೆಂದು ಹೇಳಿರುವುವೂ ಕೂಡ ಅಪ್ರತ್ಯಕ್ಷವಾಗಿ ಧಾರ್ಮಿಕವೇ ಆಗಿವೆ. 
ಲೌಕಿಕ ಪಾರಲೌಕಿಕ ಜೀವನಗಳ ಅಪೂರ್ವ ಸಮನ್ವಯವಿಲ್ಲಿದೆ. ಲೌಕಿಕ ಜೀವನವನ್ನು ತಮೆಗೆ 
ದೊರಕಿದ ಅಪೂರ್ವಾವಕಾಶವೆಂದೂ ಇದರಿಂದ ಪಾರಲೌಕಿಕ ಸಿದ್ಧಿ ಪಡೆಯಬೇಕೆಂದೂ ಅವರು 
ತಿಳಿದಿದ್ದರು. ಲೌಕಿಕ ಜೀವನ ಪರಿಪೂರ್ಣವಾಗಿ, ಶುದ್ಧವಾಗಿ, ಪವಿತ್ರವಾಗಿ ವಿಕಾಸಗೊಂಡು 
ವ್ಯಕ್ತಿ ಮತ್ತು ಸಮಾಜದ ಕಲ್ಮಾಣಕ್ಕೆ ಕಾರಣವಾಗಬೇಕೆಂಬುದೇ ಅವರ ನಂಬಿಕೆಯಾಗಿತ್ತು. 
ಆದ್ದರಿಂದಲೇ ಅನೇಕ ಕಡೆ ಪರಿಶುದ್ಧವಾದ ಜೀವನ ಸಾಧನಗಳನ್ನೂ ಐಹಿಕ ಸಂಪತ್ಸಮೃದ್ಧಿ 
ಯನ್ನೂ ದೇವತೆಗಳಿಂದ ಬೇಡುತ್ತಾರೆ. ಜೀವನದ ಉನ್ನತ ಧ್ರೇಯಗಳಾದ ಸತ್ಯ, ಧರ್ಮ, 
ದಾನ, ಅದ್ರೋಹ ಮೊದಲಾದುವನ್ನೇ ಬಯಸಿದ್ದಾರೆ. ನಿದ್ರೆ, ದ್ರೋಹ, ಆಲಸ್ಕ, ಕೃಪಣತೆ, 
ನಿಂದೆ ಮೊದಲಾದುವುಗಳನ್ನು ತಮ್ಮಿಂದ ದೂರಮಾಡಬೇಕೆಂದು ಬೇಡಿಕೊಂಡಿದ್ದಾರೆ. ಅವರ 
ನೈತಿಕ ಜೀವನದ ಮಹತ್ವವನ್ನು ಸೂಚಿಸುವ ಕೆಲವು ಮಂತ್ರಗಳನ್ನು ಇಲ್ಲಿ ಉದಾಹರಿಸಬಹುದು. 
ಜನರ ನೀತಿ ಪಾಲನೆಯನ್ನು ಮಾಡುವ ವರುಣನಿಗೆ ಉನ್ನತ ಸ್ಥಾನವನ್ನಿತ್ತಿರುವುದರಿಂದ 
ಅವರ ನೈತಿಕ ಜೀವನದ ಧೈೇಯ ಗೊತ್ತಾಗುತ್ತದೆ. ಉನ್ನತವಾದ ನೈತಿಕ ಜೀವನಕ್ಕೆ ಇದ್ದ 
ಬೆಲೆ ಮತ್ತೆ ಯಾವುದಕ್ಕೂ ಇರಲಿಲ್ಲ. ಅನೃತವಾದಿಗಳಿಗೆ ಹಿಂಸೆಯೂ ಸತ್ಕವಾದಿಗಳಿಗೆ 
ರಕ್ಷಣೆಯೂ ದೊರಕುವುವೆಂದು ಸಾರಿ ಹೇಳಿ ಸತೃಮಾರ್ಗದಲ್ಲಿ ನಡೆಯಬೇಕೆಂದು ವಿಧಿಸಿದ್ದಾರೆ. 
ಈ ಮಂತ್ರಗಳನ್ನು ನೋಡಿ : 
'ಪಾಪಿಗಳೂ, ಮಾನಸಸತ್ಕರಹಿತರೂ, ವಾಚಿಕಸತ್ಮರಹಿತರೂ ಆಗಿ ಪಾಪಿಗಳು 
ಶಿಕ್ಷೆಯನ್ನುನುಭವಿಸುವ ಈ ಸ್ಥಾನವನ್ನುಂಟುಮಾಡುತ್ತಾರೆ.' 
'ಪಾಪಾಸಃ ಸಂತೋ ಅನೃತಾ ಅಸತ್ಕಾ 
ಇದಂ ಪದಮಜಾನತಾ ಗಭೀರಮ್‌ | (4-5-5) ಎಂದು. 
'ಯಾರ ಮಧ್ಯೆ ವರುಣನು ಜನರ ಸತ್ಯ ಅನೃತಗಳನ್ನು ನೋಡುತ್ತಾ ಚಲಿಸುತ್ತಿರುವನೋ' 
'ಯಾಸಾಂ ರಾಜಾ ವರುಣೋ ಯಾತಿ ಮಧ್ಯೇ 


ಸತ್ಕಾನೃತೇ ಅವಪಶ್ಶಂ ಜನಾನಾಮ್‌ (7-49-3) 
ಆದಿತ್ಕರು ಅನೃತವಾದಿಗಳನ್ನು ಹಿಂಸಿಸುತ್ತಾರೆ. 
"ಪ್ರಾಯ ಆದಿತ್ಕೋ ಅನೃತಾ ಮಿನಾತಿ.' (8-84-4) 


'ಮತ್ತೊಬ್ಬರ ಹಂಗಿನಲ್ಲಿ ಜೀವನವನ್ನು ನಡೆಸದೆ ಸ್ವತಂತ್ರವಾದ ದುಡಿಮೆಯಿಂದ 
ಜೀವಿಸುವಂತಾಗಲಿ' 
'ಮಾಹಂ ರಾಜನ್ನನ್ಮಕೃತೇನ ಭೋಜಂ' (2-28-9) 
"ಮತ್ತೊಬ್ಬರಲ್ಲಿ ಹೋಗಿ ನಮ್ಮ ಬಡತನವನ್ನು ಹೇಳಿಕೊಂಡು ಅವರಿಂದ ಸಹಾಯ 
ಕೋರದಂತಾಗಲಿ." 


'ಮಾಹಂ ಮಘೋನೋ ವರುಣ ಪ್ರಿಯಸ್ಕ 
ಭೂರಿದಾವ್ನ ಅವಿದಂ ಶೂನಮಾಪೇಃ |' (2-27-17) 


ದ್ರೋಹದೂರವಾದ ಸತ್ಮಶೀಲತೆ ನಮ್ಮಲ್ಲಿ ಸಿದ್ದಿಸಲಿ. 
'ಅದ್ರೋಘೇಣ ವಚಸಾ ಸತ್ಯಮಗ್ನೇ' (3-14-6) 


೨೨೮ ವೈದಿಕ ಸಾಹಿತ್ಯ ಚರಿತ್ರ, 


'ಜೀವನ ಸುಖಮಯವಾಗುವಂತೆ ದೃಢವುದ ಶರೀರಾರೋಗ್ಯದಿಂದ ಬಾಳುವಂತಾಗಲಿ' 'ಬಲಂ 
ಧೇಹಿ ತನೂಷು ನೋ (3-53-18) 'ಅರಿಷ್ಟಿಂ ತನೂನಾಂ' (2-21-6). 

ದ್ವೇಷ ಕಾರ್ಪಣ್ಯಗಳು ಮನಸ್ಸಿನಿಂದ ದೂರವಾಗಲಿ. 'ವಿಷುದ್ವೇಷೋ ವ್ಯಂಹಂತಿಂ' (8- 
56-21) ; ರೋಗ, ದೌರ್ಬಲ್ಯ ಮತ್ತು ಅವಿವೇಕಗಳು ನಮ್ಮಿಂದ ತೊಲಗಲಿ. "ಅಪಾಮೀವಾ 
ಮಪಸಿದ್ರಮಪಸೇಧತ ದುರ್ಮತಿಂ' (8-18-10)-ನಿದ್ರೆ ವೃರ್ಥಾಲಾಪಗಳು ನಮ್ಮನ್ನಾ 
ಕ್ರಮಿಸದಿರಲಿ-"ಮಾ ನೋ ನಿದ್ರಾ ಈಶತ ಮೋತ ಜಲ್ಪಿಃ' (8-48-14). ಮನಸ್ಸು ಸನ್ಮಾರ್ಗದಲ್ಲಿ 
ನಡೆಯಲಿ-'ಭದ್ರಂ ನೋ ಅಪಿ ವಾತಯ ಮನಃ (10-25-1). 

ಇದರಿಂದ ಗೊತ್ತಾಗುವುದಾದರೂ ಏನು? ಐಹಿಕ ಜೀವನವನ್ನು ಪರಿಶುದ್ಧವಾಗಿ ನಡೆಸಿದ 
ಹೊರತು ಮುಂದಿನ ಮಂಗಳವಿಲ್ಲವೆಂಬ ದೃಢವಾದ ಅರಿವು ಇಲ್ಲಿ ಸ್ಪಷ್ಟವಾಗಿದೆ. ಈ ಐಹಿಕ 
ಜೀವನವೂ ಚೆನ್ನಾಗಿ ನಡೆಯಬೇಕಾದರೆ ಭಗವಂತನ ಕೃಪೆ ಆವಶ್ಯಕ. ದೇವತೆಗಳ 
ಅನುಗ್ರಹದಿಂದಲೇ ನಾವು ನಿರ್ಮಲವಾದ ಜೀವನ ನಡೆಸಬಲ್ಲೆವು. ಆದ್ದರಿಂದ ದೇವತೆಗಳನ್ನು 
ಬೇಡಿ ಅವರ ಪ್ರಸನ್ನತೆಯನ್ನು ಸಂಪಾದಿಸಿಕೊಳ್ಳಬೇಕು. ಪರರೊಡವೆಗೆ ಬಯಸದೆ, ಇತರರ 
ಹಂಗಿನಲ್ಲಿ ನಿಲ್ಲದೆ, ಇತರರನ್ನು ಪೀಡಿಸದೆ, ಸತೃನಿಷ್ಠರೂ, ಸತ್ಕಾರ್ಯ ಪ್ರವಣರೂ, 
ನಿದ್ರಾಲಸ್ಕಾದಿ ಪ್ರಮಾದದೂರರೂ ಆಗಿ ಸಕಲಜನಹಿತೈಷಿಗಳಾಗಿ ಪರಿಶುದ್ಧವಾದ 
ಭಗವತ್ಪರವಾದ ಜೀವನವನ್ನು ನಡೆಸಬೇಕೆಂಬುದು ಅವರ ಆದರ್ಶವಾಗಿದ್ದಿತೆಂಬುದನ್ನು ನಾವು 
ತಿಳಿಯಬಹುದು. ಜೀವನದ ಬಗ್ಗೆ ಇರುವ ಈ ಉನ್ನತ ದೃಷ್ಟಿ ಯಗ್ವೇದದ ಮಹತ್ವವನ್ನು 
ತೋರಿಸುತ್ತದೆ. ಉನ್ನತವಾದ ಶೀಲ, ಭಗವತ್ಪರವಾದ ಜೀವನ, ಪುಷ್ಪವಾದ ಐಹಿಕ ಜೀವನ- 
ಇವು ಮುಂದಿನ ಸಿದ್ಧಿಗೆ ಕಾರಣಗಳು. ಯಗ್ವೇದದಲ್ಲಿ ಪಶುಪುತ್ರಾದಿಗಳನ್ನು ಬೇಡಿರುವುದನ್ನು 
ಈ ಹಿನ್ನೆಲೆಯಲ್ಲಿ ನಾವು ನೋಡಿದರೆ ಅವರು ಎಂಥ ಪರಿಪೂರ್ಣ ದೃಷ್ಟಿಯುಳ್ಳವರೆಂಬ 
ಅಂಶ ಗೋಚರಿಸುವುದು. ಐಹಿಕ ಜೀವನದ ಅನುಕೂಲತೆಗಳನ್ನೂ ಹೊಂದಿ ಅವುಗಳನ್ನು 
ಧರ್ಮಕ್ಕೆ ವಿರೋಧವಿಲ್ಲದಂತೆ ಅನುಭವಿಸಿ ಅದರ ಅಡಿಮಣೆಯ ಮೇಲೆ ಅಧ್ಯಾತ್ಮಿಕ ನಿಃ 
ಶ್ರೇಯಸ್ಸನ್ನು ಸಾಧಿಸಬೇಕೆಂಬ ಧ್ಯೇಯ ಅವರದಾಗಿತ್ತೆಂದು ನಾವು ತಿಳಿಯಬಹುದು. 

ಯಗ್ವೇದ ಕಾಲದ ಸಾಮಾಜಿಕ ಜೀವನದ ಪರಿಚಯ ನಮಗೆ ಮಂತ್ರಗಳಿಂದಾಗುವುದು. 
ಆ ಕಾಲದಲ್ಲಿ ಜನ ಗ್ರಾಮಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ವಾಸವಾಗಿದ್ದರು. "ವಿಶ್ವಂ 
ಪುಷ್ಪಂ ಗ್ರಾಮೇ ಅಸ್ಮಿನ್‌ ಅನಾತುರಂ' (1-114-1) ; ಅಸಿಗ್ರಾಮೇಷ್ಟವಿತಾ (1-44-10). 
ಕಬ್ಬಿಣದ ಕೋಟೆ ಕೊತ್ತಳಗಳ, ಪಟ್ಟಣಗಳ ಉಲ್ಲೇಖವೂ ಇಲ್ಲಿದೆ-'ಶತಂ 
ಪೂರ್ಭಿರಾಯುಸೀಭಿರ್ನಿಪಾಹಿ' (7-3-7) ;'ಪೂರ್ಭಮಶತಭುಜಿ' (7-15-14). ಸಮಾಜದಲ್ಲಿ 
ಕುಟುಂಬ ಜೀವನಕ್ಕೆ ಪ್ರಾಧಾನ್ಯವಿತ್ತು. ವಿಮಹ ಪವಿತ್ರವೂ ಪ್ರಧಾನವೂ ಆಗಿತ್ತು. ಕುಟುಂಬದಲ್ಲಿ 
ಸಾಮ್ರಾಜ್ಞಯಾಗಿರೆಂದು ವಧುವಿಗೆ ಆಶೀರ್ವಾದ ಮಾಡುತ್ತಿದ್ದರು. ಪತ್ನಿಯೂ ಪತಿಯೊಡನೆ 
ಯಾಗಾದಿಗಳಲ್ಲಿ ಭಾಗವಹಿಸುತ್ತಿದ್ದಳು. 

'ಯಾ ದಂಪತೀ ಸಮನಸಾ ಸುನುತ ಆ ಚಧಾವತಃ | 
ದೇವಾಸೋ ನಿತ್ಯಯಾಶಿರಾ 1 (8-31-5) 

ಈ ಮಂತ್ರದಲ್ಲಿ ಸೋಮಾಭಿಷವ ಮಾಡುವ ಸಮನಸ್ಕರಾದ ದಂಪತಿಗಳು ಅನ್ನಾದಿಗಳನ್ನು 
ಪಡೆಯಲೆಂದು ಹೇಳಿದೆ. ಸಮಾಜದಲ್ಲಿ ಏಕ ಪತ್ನೀತ್ಪವಿದ್ದಿತೆಂಬುದನ್ನು 'ಜಾಯೇವ 
ಪತ್ಮಉಶತೀ ಸುವಾಸಾಃ' (4-3-2) ಎಂಬ ಮಂತ್ರದಿಂದ ತಿಳಿಯುವಂತೆ ಬಹು ಪಶ್ನೀತ್ವವೂ 


ಸಂಹಿತೆಗಳು ತೇ 


ರೂಢಿಯಲ್ಲಿತ್ತೆಂಬುದು 'ರಾಜೇವ ಹಿ ಜನಿಭಿಃ' (7-18-2) ಎಂಬುದರಿಂದ ಗೊತ್ತಾಗುತ್ತದೆ- 
ಇಲ್ಲಿನ 'ರಾಜೇವ' ಎಂಬ ಶಬ್ದದಿಂದ ಕ್ಷತ್ರಿಯರು ಅನೇಕ ಪತ್ನಿಯರನ್ನು ಮದುವೆಯಾಗು 
ತ್ರಿದ್ದರೆಂದು ಊಹಿಸಲಾಗಿದೆ. 

ಸ್ತ್ರೀಯರ ಶೀಲ ಸರ್ವರ ಪ್ರಶಂಸೆಗೂ ಪಾತ್ರವಾಗುತ್ತಿತ್ತು- 


'ಅನವದ್ಕಾ ಪತಿಜುಪ್ಪೇವ ನಾರಿ' (1-73-2) 

'ಭದ್ರಾವಧೂರ್ಭವತಿ ಯತ್ಸುಪೇಶಾಃ 

ಸ್ವಯಂ ಸಾಮಿತ್ರಂ ವನುತೇ ಜನೇಚಿತ್‌ | 
ಎಂಬ ಮಂತ್ರ 'ಶೋಭನ ರೂಪಳಾದ ವಧು ತಾನಾಗಿಯೇ ಜನರ ನಡುವೆ ಸ್ವಯಂವರ 
ಧರ್ಮದಿಂದ ತನ್ನ ಪತಿಯನ್ನು ಆರಿಸಿಕೊಳ್ಳುತ್ತಾಳೆ' ಎಂದು ತಿಳಿಸುತ್ತದೆ. ಇದರಿಂದ (ನೈಗೆ 
ಪತಿಯನ್ನು ಆರಿಸುವ ಸ್ಟಾತಂತ್ರ್ಯವಿತ್ತೆಂದು ಗೊತ್ತಾಗುತ್ತದೆ. ದತ್ತುಪುತ್ರಗಿಂತ ಔರಸ ಪುತ್ರನಲ್ಲಿ 
ಹೆಚ್ಚು ಆದರವಿತ್ತೆಂಬುದು 'ನ ಶೇಷೋ ಅಗ್ನೇ ಅನೃಜಾತಮಸ್ತಿ' (7-4-7) ಎಂಬುದರಿಂದ 
ಗೊತ್ತಾಗುತ್ತದೆ. ಸ್ತ್ರೀ ಸಂತಾನಕ್ಕಿಂತ ಅಧಿಕವಾಗಿ ಪುತ್ರಸಂತಾನವನ್ನು ಬಯಸುತ್ತಿದ್ದರು. 
ಸಹಗಮನದ ಪದ್ಧತಿ ಇದ್ದಿತೇ ಇಲ್ಲವೇ ಎಂಬುದು ಸ್ಪಷ್ಟವಾಗಿಲ್ಲ. ಮೃತಕನನ್ನು ಸಂಸ್ಕಾರ 
ಮಾಡುವ ಮೊದಲು ಅವನ ಪತ್ನಿಯನ್ನು ಚಿತೆಯ ಮೇಲೆ ಮಲಗಿಸಿ ಎಬ್ಬಿಸುತ್ತಿದ್ದರೆಂಬ 
ಅಂಶಮಾತ್ರ- 

'ಉದೀರ್ಟ್ವ ನಾರಿ ಅಭಿಜೀವಲೋಕಂ 

ಗತಾಸುಮೇತಮುಪಶೇಷ ಏಹಿ | (10-18-8) 
ಎಂಬ ಮಂತ್ರದಿಂದ ಗೊತ್ತಾಗುತ್ತದೆ. 'ವಿಧವೇವ ದೇ ವರಂ' (10-40-2) ಎಂಬ ಮಂತ್ರ 
ವಿಧವೆ ತನ್ನ ಪತಿಯ ಸೋದರನನ್ನು ಮದುವೆಯಾಗಲವಕಾಶವಿತ್ತೆಂಬುದನ್ನು ಸೂಚಿಸುತ್ತದೆ. 
ಪುರುಷ ಸೂಕ್ತದಲ್ಲಿ ಚಾತುರ್ವಣ್ಯದ ಪ್ರಸ್ತಾಪವಿರುವುದರಿಂದ ಆ ಕಾಲದಲ್ಲಿ ವರ್ಣವ್ಯವಸ್ಥೆ 
ಬೇರೂರಿತ್ತೆಂದು ತಿಳಿಯುತ್ತದೆ. 'ಪಂಚಜನಾಃ' ಎಂಬ ಶಬ್ದಕ್ಕೆ ವಿವರಣೆ ಕೊಡುವಾಗ 
ನಿಷುದನನ್ನೂ ನಾಲ್ಕು ವರ್ಣಗಳೊಡನೆ ಸೇರಿಸಿ ಹೇಳುವುದರಿಂದ ಆ ಕಾಲದಲ್ಲೇ ಅನುಲೋಮ 
ವರ್ಣಗಳೂ ಇದ್ದವೆಂದು ಗೊತ್ತಾಗುತ್ತದೆ. 

'ಪಶುಪಾಲನೆ ಮತ್ತು ವ್ಯವಸಾಯ ಜನರ ಮುಖ್ಯವಾದ ವೃತ್ತಿಯಾಗಿತ್ರೆಂದು ಕಾಣುತ್ತದೆ. 
ಪಶುಗಳನ್ನೂ ಕರುಗಳನ್ನೂ ಕಂಡರೆ ಅವರಿಗೆ ಬಹಳ ಪ್ರೇಮ. ಅನೇಕ ಸಂದರ್ಭಗಳಲ್ಲಿ 
ಹಸುಗಳನ್ನು ಹೋಲಿಕೆಗೆ ಹೇಳಿದ್ದಾರೆ : 'ವತ್ಸಂ ನ ದಾಮಂ', 'ಯವಸಸ್ಕ ಪಿಪ್ಪುಷೀ', 'ಗಾವ 
ಇವ ಗೋಷ್ಕಂ ವ್ರಜಂತಃ' ಮೊದಲಾದುವುಗಳನ್ನು ಉದಾಹರಣಾರ್ಥವಾಗಿ ಹೇಳಬಹುದು. 
ಗೋಧನ ಅವರ ಮುಖ್ಯವಾದ ಧನವಾಗಿತ್ತು. ಅನೇಕ ವೃತ್ತಿಗಳ ಉಲ್ಲೇಖವೂ ಬಂದಿದೆ 
ಇಲ್ಲಿ. 'ನಾನಾನಂ ವಾ ಉನೋ ಧಿಯೋ ವಿ ವ್ರತಾನಿ ಜನಾನಾಮ್‌' (9-112-1), ಎಂಬಲ್ಲಿ 
ಜನರ ವೃತ್ತಿವೈವಿಧ್ಯದ ಉಲ್ಲೇಖವಿದೆ. ಬಡಗಿ, ಕಮ್ಮಾರ, ವೈದ್ಯ, ಯಾಜಕ, ಸ್ತೋಮಕರ್ತಾ 
ಇವರೆಲ್ಲರ ಉಲ್ಲೇಖವೂ ಇದೆ. 'ತಕ್ಷಾ ರಿಷ್ಟಂ ರುತಂಭಿಷಕ್‌" (9-112-1), 

'ಕಾರ್ಮಾರೋ ಅಶ್ಮಬಿಃ" (9-112-2), 'ಕಾರುರಹಂ ತತೋ" (9-112-3) ಮೊದಲಾದವು 
ಗಳಲ್ಲಿ ಇದನ್ನು ಕಾಣಬಹುದು. ರಥ ನಿರ್ಮಾಣ, (ತಷ್ಟೇವಬಂಧುರಂ), ನೇಯುವುದು 
(6-9-2), ಹಡಗು ನಿರ್ಮಾಣ, (10-101-2), ಹಗ್ಗಗಳನ್ನು ತಯಾರಿಸುವುದು (ಅರಜ್ಜುಭಿಃ 


೨೩೦ ವೈದಿಕ ಸಾಹಿತ್ಯ ಚರಿತ್ರ 


ಸಿನೀಥಃ) (7-84-2), ಚರ್ಮದ ಕೆಲಸ (7-63-1) ಇವೆಲ್ಲ ಆ ಕಾಲದಲ್ಲಿ ಬಳಕೆಯಲ್ಲಿದ್ದವು. 
ವ್ಯವಸಾಯದಲ್ಲಿ ಅವರು ಮುಂದುವರಿದಿದ್ದರು. 

'ಯುನಕ್ತಸೀರಾ ವಿಯುಗಾ ತನುದ್ಭಂ 

ಕೃತೇ ಯೋನೌ ವಪತೇಹ ಬೀಜಂ | 

ಗಿರಾ ಚ ಶ್ರುಷ್ಟಿಃ ಸಭರಾಅಸನ್ನೋ 

ನೇದೀಯ ಇತ್ಸೃಣ್ಯ: ಪಕ್ಟಮೇಯಾತ್‌ ॥ (10-101-3) 

'ನೇಗಿಲು ಹೂಡಿ. ನೊಗಗಳನ್ನು ವಿಸ್ತಾರಗೊಳಿಸಿ, ಉಳುಮೆ ಮಾಡಿದ ಸಾಲುಗಳಲ್ಲಿ 
ಕಾಳುಗಳನ್ನು ಬಿತ್ತನೆ ಮಾಡಿ. ನಮ್ಮ ಸ್ತುತಿಯಿಂದ ಸಮೃದ್ಧವಾದ ಬೆಳೆ ಆಗುತ್ತದೆ. ಕೊಯ್ಲು 
ಮಾಡುವವರು ಕುಡುಗೋಲುಗಳೊಡನೆ ಮಾಗಿದ ಪೈರಿನ ಕಡೆ ಬರುವಂತಾಗಲಿ.' 
ಪ್ರಾಮಾಣಿಕವಾದ ವೃತ್ತಿಯಿಂದ ಜೀವನವನ್ನು ಸಂಪಾದಿಸಬೇಕೆಂದು 'ಕೃಷಿಮಿತ್‌ ಕೃಷಸ್ಟ' (5- 
34-13) ಎಂದು ಹೇಳಿದೆ. ನೀರಾವರಿ ವ್ಯವಸಾಯವು ರೂಢಿಯಲ್ಲಿತ್ತು. ಸಹಜವಾದ ಮತ್ತು 
ಕೃತಕವಾದ ಕಾಲುವೆಗಳ ಉಲ್ಲೇಖವೂ ಸಹ 

'ಯಥಾ ಪ್ರದಂ ಕುಲ್ಕಾ ಇವಾಶತ್‌ (3-45-3) 

ಯಾ ಆಪೋ ದಿಮ್ಮ ಉತವಾ ಸ್ರವಂತಿ 

ಖನಿಶ್ರಿಮಾ ಉತವಾ ಯಾಃ ಸ್ವಯಂಜಾ: ॥' (7-49-2) 
ಎಂಬಲ್ಲಿದೆ. ಪುಷ್ಟಿಕರವಾದ ವ್ಯವಸಾಯ ಹಾಗೂ ವಿವಿಧವಾದ ಇತರ ವೃತ್ತಿಗಳೂ ಆ ಕಾಲದಲ್ಲಿ 
ರೂಢಿಯಲ್ಲಿದ್ದವೆಂದು ಇವುಗಳೆಲ್ಲದರಿಂದ ಗೊತ್ತಾಗುತ್ತದೆ. 

ಜನರು ಧೀರರಾಗಿ ಯುದ್ಧಾದಿಗಳಲ್ಲಿ ಭಾಗವಹಿಸುತ್ತಿದ್ದರು. ಅಂದಿನ ರಾಜಾಧಿರಾಜರುಗಳ 
ಹಾಗೂ ಅವರ ಯುದ್ಧಗಳ ವರ್ಣನೆ ಸುಂದರವಾಗಿದೆ. ಜನರು ಬಹಳ ನಾಗರಿಕರಾಗಿದ್ದರು. 
ಒಳ್ಳೆಯ ರಥಗಳು, ಕುದುರೆಗಳು, ವಸ್ತ್ರಗಳು, ವಿವಿಧವಾದ ಆಯುಧಗಳು ಇವುಗಳೆಲ್ಲದರ 
ಉಪಯೋಗ ಅವರಿಗೆ ಗೊತ್ತಿತ್ತು. ಒಳ್ಳೆಯ ಉಣ್ಣೆ ವಸ್ತ್ರಗಳು, ಚಿನ್ನ ಮೊದಲಾದ ಲೋಹಗಳು, 
ಜೇನುತುಪ್ಪ-ಇವುಗಳೆಲ್ಲದರ ಉಪಯೋಗವೂ ಅವರಿಗೆ ತಿಳಿದಿತ್ತು. ದೇವಾಲಯಗಳೂ, 
ವಿಗ್ರಹಗಳೂ ಆ ಕಾಲದಲ್ಲಿದ್ದವೇ ಎಂಬ ವಿಚಾರ ಸ್ಪಷ್ಟವಾಗಿಲ್ಲ. ವಿಗ್ರಹಾರಾಧನೆ ಇತ್ತೆಂದು 
ಕೆಲವರೂ ಇಲ್ಲವೆಂದು ಇತರರೂ ಹೇಳುತ್ತಾರೆ. ಸಾಮೂಹಿಕವಾದ ಪ್ರಾರ್ಥನಾದಿಗಳನ್ನು 
ನಡೆಸುತ್ತಿದ್ದರೆಂಬುದು 'ಸಹಸ್ರಂ ಸಾಕಮರ್ಚತ' ಎಂಬುದರಿಂದ ಗೊತ್ತಾಗುತ್ತದೆ. 

ಜನರು ಕಲಾಭಿರುಚಿಯನ್ನು ಹೊಂದಿದ್ದರು. ಸಂಗೀತ ನೃತ್ಯ ಮೊದಲಾದವು ಅವರಿಗೆ 
ತಿಳಿದಿತ್ತು. 'ಪ್ರಾಂಚೋ ಅಗಾಮ ನೃತಯೇ ಹಸಾಯ' (10-18-3) ಎಂಬಲ್ಲಿ ನರ್ತನದ 
ವಿಚಾರ ಬಂದಿದೆ. ಜೀವನವನ್ನು ಹೇಗೆ ಮಂದಹಾಸ ಪರಿಮಳಿಸುವುದೆಂಬುದನ್ನು ಇಲ್ಲಿ 
ಹೇಳಿದೆ. 'ಅವಸ್ವರಾತಿ ಗರ್ಗರೋ ಗೋದಾ' ಎಂಬಲ್ಲಿ ಹೇಳುವಂತೆ ಅನೇಕಾನೇಕ ವಾದ್ಮಗಳನ್ನು 
ಉಪಯೋಗಿಸುತ್ತಿದ್ದರು ಎಂಬುದು ಗೊತ್ತಾಗುತ್ತದೆ. 

ಸಮಾಜದಲ್ಲಿ ಕಳ್ಳಕಾಕರ ಕಾಟವು ಇತ್ತೆಂದು ಗೊತ್ತಾಗುತ್ತದೆ. 'ಸ್ತೇನಂ ರಾಯ ಸಾರಮೇಯ 
ತಸ್ಕರಂ ವಾ ಪುನಃಸರ' ಎಂಬಲ್ಲಿ ಕಳ್ಳಕಾಕರ ಕಾಟವನ್ನು ಕಳೆಯಬೇಕೆಂಬ ಬೇಡಿಕೆ ಇದೆ. 
ಜೂಜು ಜನರಲ್ಲಿ ರೂಢಿಯಲ್ಲಿತ್ತು. ಜೂಜಾಡುವುದನ್ನು ನಿಂದಿಸಿ ಪ್ರಾಮಾಣಿಕವಾದ 
ವೃತ್ತಿಯನ್ನು ಅಂಗೀಕರಿಸಿ ಬಾಳುವೆಯನ್ನು ಹಸನಾಗಿ ನಡೆಸಬೇಕೆಂದು 'ಅಕ್ಷೈರ್ಮಾದೀವ್ಯಃ' 
ಎಂಬಲ್ಲಿ ಉಪದೇಶಿಸಿದೆ. ಅಂದೂ ಜನ ಅನೇಕ ರೋಗಗಳಿಗೆ ತುತ್ತಾಗುತ್ತಿದ್ದರು. ಕ್ಷಯ, 


ಸಂಹಿತೆಗಳು ೨೩೧ 


ಕಾಮಾಲೆ, ಹೃದ್ರೋಗ ಇವುಗಳ ಬಾಧೆ ಹೋಗಲಾಡಿಸಲು ಬೇಡಿಕೆ ಆದ್ದರಿಂದಲೇ ಬಂದಿದೆ. 
ಅಂದಿನ ವಿವಾಹ ಪದ್ಧತಿಯ ಪರಿಚಯ ವಿವಾಹ ಸೂಕ್ತದಿಂದ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ 
ಅಂದಿನ ಜನಜೀವನ ತಾಮಸವಾಗಿರಲಿಲ್ಲ. ಅದ್ಭುತವಾದ ಕ್ರಿಯಾಶಕ್ತಿ ಅವರಿಗೆ ಸ್ಫೂರ್ತಿಯನ್ನು 
ಕೊಡುತ್ತಿದ್ದಿತು. 
ಅಂದಿನ ಸಮಾಜದಲ್ಲಿ ದಾನಕ್ಕೆ ಪರಮೋನ್ನತವಾದ ಸ್ಥಾನವಿತ್ತು. 
'ಉಚ್ಚಾದಿವಿ ದಕ್ಷಿಣಾವಂತೋ ಅಸ್ತು: 
ಯೇ ಅಶೃದಾಃ ಸಹ ತೇ ಸೂರ್ಯೇಣ | 
ಹಿರಣ್ಮದಾ ಅಮೃತತ್ವಂ ಭಜಂತೇ 
ವಾಸೋದಾಃ ಸೋಮ ಪ್ರಶಿರಂತ ಆಯುಃ ॥' (10-107-2) 
'ದಕ್ಷಿಣೆಯನ್ನು ದಾನಮಾಡಿದವರು ಉನ್ನತವಾದ ದ್ಕುಲೋಕದಲ್ಲಿ ನಿಲ್ಲುತ್ತಾರೆ. 
ಅಶ್ವಗಳನ್ನು ದಾನಮಾಡಿದವನು ಸೂರ್ಯನ ಸಹವಾಸವನ್ನೂ, ಹಿರಣ್ಯ ದಾನ ಮಾಡಿದವನು 
ಅಮೃತತ್ವವನ್ನೂ, ಎಲೈ ಸೋಮದೇವನೇ, ವಸ್ತ್ರದಾನ ಮಾಡಿದವರು ನಿನ್ನನ್ನೂ (ಸೋಮನನ್ನು) 
ಪಡೆದು ವರ್ಧಿಸುತ್ತಾರೆ.' ಧನದ ಸಮರಸವಾದ ವಿಭಾಗದಿಂದ ಸಮಾಜ ಬೆಳೆಯಲಿ ಎಂಬುದನ್ನು 
'ದೇವಾಭಾಗಂ ಯಥಾಪೂರ್ವೇ ಸಂಜಾನಾನಾ ಉಪಾಸತೇ" (10-191-2) ಎಂಬಲ್ಲಿ ಹೇಳಿದೆ. 
ವ್ಯಕ್ತಿಗಳು ಸಮಾಜದಲ್ಲಿ ಏಕಮನಸ್ಕರಾಗಿ ಸಹಕಾರ ತೋರಿ ಪರಸ್ಪರ ಹಿತೈಷಿಗಳಾಗಿ ಸರ್ವರ 
ಹಿತವನ್ನು ಸಾಧಿಸಬೇಕೆಂಬ ಆದರ್ಶವಿಲ್ಲಿದೆ. 
ಯಗ್ವೇದ ಕಾಲದ ಜನ ಉನ್ನತ ಮಟ್ಟದ ನಾಗರಿಕರಾಗಿದ್ದರೆಂಬುದನ್ನು ಇದರಿಂದ 
ತಿಳಿಯಬಹುದು. ಅವರು ಕಾಡುಜನರಾಗಿರಲಿಲ್ಲ. ವಿವಿಧವಾದ ಛಂದಸ್ಸುಗಳಲ್ಲಿ 
ಲೀಲಾಜಾಲವಾಗಿ ಹಾಡಬಲ್ಲ ಸಾಮರ್ಥವಿರುವವರು ಅನಾಗರಿಕರಾಗಲಾರರು. ಈ 
ಮಂತ್ರರಾಶಿಯೂ ಯಜ್ಞಾರ್ಥವಾಗಿಯೇ ಆದುದು, ಯಾಗಾದಿಗಳ ಅನುಷ್ಠಾನ ಕ್ರಮ 
ಯಗ್ವೇದಕ್ಕೂ ಹಿಂದಿನ ಕಾಲದಲ್ಲಿ ಪೂರ್ಣವಾಗಿ ವಿಕಾಸಗೊಂಡಿತ್ತೆಂಬುದನ್ನು ಇವು ತಿಳಿಸುವುವು 
ಯಕ್ಕುಗಳಲ್ಲಿ ಹೋತೃ, ಅಧೃರ್ಯು, ಉದ್ಗಾತಾ ಮೊದಲಾದ ಖುತ್ಪಿಕ್ಕುಗಳ ಕೆಲಸವೂ 
ವಿವರವೂ ಸೋಮಾಭಿಷವ ಮಾಡುವ ವಿಚಾರವೂ ಬರುವುದು ಇದಕ್ಕೆ ನಿದರ್ಶನ. ಮಂತ್ರಗಳನ್ನು 
ಬಹಳ ಕೌಶಲ್ಯದಿಂದ ಸಂಯೋಜಿಸಲಾಯಿತೆಂಬ ವಿಚಾರವನ್ನು 'ಅಹಂ ತಷ್ಟೇವ ಬಂಧುರಂ 
ಪರ್ಯಚಾಮಿ ಹೃದಾಮತಿಂ' (10-119-5) ಎಂಬುದು ತಿಳಿಸುತ್ತದೆ. 
ಯಜ್ಞಸಂಸ್ಥೆಗೆ ಆ ಸಮಾಜದಲ್ಲಿ ಬಹಳ ಉನ್ನತವಾದ ಸ್ಥಾನ ಇತ್ತು. ಈ ಸೂಕ್ತಗಳೆಲ್ಲ 
ಯಜ್ಞಕ್ಕೆ ಅಂಗವಾಗಿ ಬಂದವು. ಸೋಮಯಾಗವನ್ನು ಮಾಡಿ ಆಜ್ಯಾಹುತಿಗಳನ್ನರ್ಪಿಸಿ ತಮಗೆ 
ಬೇಕಾದ ಆಯುರಾರೋಗೈಶ್ವರ್ಯಾದಿಗಳನ್ನೂ ಪುತ್ರ ಸಂಪತ್ತನ್ನೂ ಬೇಡುತ್ತಿದ್ದರು. ಕೆಳಗಿನ 
ಮಂತ್ರದಲ್ಲಿ ಇದನ್ನು ಕಾಣಬಹುದು; 
'ದಾನೋ ಅಗ್ನೇ ಧಿಯಾ ರಯಿಂ ಸುವಿರಂ ಸೃಪತ್ಕಂ ಸಹಸ್ಮ ಪ್ರಶಸ್ತಂ' (7-1-5) 
ಯಜ್ಞ ಸಂಸ್ಥೆ; ಗೆ ಪ್ರಾಧಾನ್ಯವಿರುವಂತೆ ಪುರೋಹಿತ ವರ್ಗಕ್ಕೂ ಆ ಸಮಾಜದಲ್ಲಿ ಪ್ರಾಧಾನ್ಯ 
ವಿತ್ತೆಂದು ಗೊತ್ತಾಗುತ್ತದೆ. ಯಾಗಾದಿಕರ್ಮಗಳನ್ನು ಸಾಂಗವಾಗಿ ನೆರವೇರಿಸಿಕೊಡುವ ಖುತ್ತಿಜ 
ರಿಗೆ ಪ್ರಾಧಾನ್ಯವಿತ್ತು. 'ಅಗ್ನಿಸ್ಸರ್ವಾದೇವತಾಃ' ಎಂಬಂತೆ ಹೊಗಳಲ್ಪಡುವ ಅಗ್ನಿದೇವನನ್ನೂ 
ಅವರು 'ಪುರೋಹಿತಂ' ಎಂದು ಹೊಗಳಿರುವುದನ್ನು ನಾವು ನೋಡಬಹುದು. ಯತ್ವಿಜರೂ 
ಪುರೋಹಿತರೂ ವಿಹಿತವಾದ ಯಾಗಾದಿಗಳ ಅನುಷ್ಠಾನದಿಂದ ತಮ್ಮನ್ನು ಆಶ್ರಯಿಸಿದ 


೨೩೨ ವೈದಿಕ ಸಾಹಿತ್ಯ ಚರಿತ್ರ, 


ರಾಜರುಗಳ ಅಭೀಷ್ಟಗಳನ್ನು ಪೂರ್ಣಮಾಡಿಕೊಡುತ್ತಿದ್ದರು. ದೇವತೆಗಳಿಗೂ ಯಾಜಕರಿಗೂ 
ನಡುವೆ ಪುರೋಹಿತರು ಪುರುಷಕಾರವನ್ನು ವಹಿಸುತ್ತಿದ್ದರು. ಯಷಿಯ ಪ್ರಾರ್ಥನೆಗೆ ಮನಗೊಟ್ಟು 
ಶತ್ರು ಸೇನೆಯನ್ನು ಇಂದ್ರನು ಧ್ವಂಸಗೊಳಿಸಿದನೆಂದು ಕೊಂಡಾಡಿರುವುದನ್ನು (7-18-14) 
ಕಾಣಬಹುದು. ವಸಿಷ್ಠರು ಸುದಾಸನನ್ನು ರಕ್ಷಿಸಬೇಕೆಂದು ಇಂದ್ರಾ ವರುಣರಲ್ಲಿ 
ಸ್ತೋತ್ರವನ್ನರ್ಪಿಸಿದ್ದಾರೆ (7-83-1). ದೇವತೆಗಳನ್ನು ಯಪಷಿಗಳು ವಿಶಿಷ್ಟವಾದ ತಮ್ಮ 
ಭಕ್ತಿಯಿಂದ ಒಲಿಸಿಕೊಳ್ಳುತ್ತಿದ್ದುದರಿಂದ ಅಂಥ ಯಷಪಿಗಳ ಆಶ್ರಿತರು ಸುಖಿಗಳಾಗುತ್ತಿದ್ದರು. 
ಅಂಥ ತಪಶ್ಶಕ್ತಿಯುತರನ್ನು ರಾಜರುಗಳು ಆಶ್ರಯಿಸುತ್ತಿದ್ದರು. 
ಮಂತ್ರಸಾಮರ್ಥ್ಯವನ್ನೂ ಮಂತ್ರಪ್ರಯೋಕ್ರವಿನ ಸಾಮರ್ಥ್ಯವನ್ನೂ ಅನೇಕ ಕಡ 
ವರ್ಣಿಸಿದೆ. ವಸಿಷ್ಠ ವಾಸಿಷ್ಠರ ಮತ್ತು ಇಂದ್ರನ ಸಂವಾದದಲ್ಲಿ ಇತರರು ಆಹ್ವಾನ ನೀಡಿದರೂ 
ದೇವತೆ ಅವರಲ್ಲಿಗೆ ಹೋಗದೆ ತಮ್ಮ ಕಡೆ ಬಂದುದರ ಕಾರಣವನ್ನು ಬಣ್ಣಿಸಲಾಗಿದೆ. 
ಪಾಶದುಮ್ನನೆಂಬ ರಾಜನ ಸೋಮಯಾಗದಲ್ಲಿ ಸೋಮಪಾನ ಮಾಡುತ್ತಿದ್ದ ಇಂದ್ರನನ್ನು 
ಸುದಾಸನ ಯಜ್ಞ ಮಂಟಪಕ್ಕೆ ವಸಿಷ್ಠಪುತ್ರರು ತಮ್ಮ ಮಂತ್ರ ಸಾಮರ್ಥ್ಯದಿಂದ ಬರಮಾಡಿದರು. 
'ದೂರಾದಿಂದ್ರಮನಯನ್ನಾಸುತೇನ 
ತಿರೋ ವೈಶಂತಮತಿಪಾಂತಮುಗ್ರಮ್‌ | 
ಪಾಶದ್ಯುಮ್ನಸ್ಮ ವಾಯತಸ್ಕ ಸೋಮಾತ್‌ 
ಸುತಾದಿಂದ್ರೋವೃಣಿತಾ ವಸಿಷ್ಠಾನ್‌ (7-33-2) 
ಹೀಗೆ ಸೌಹೃದದ ಬೇಡಿಕೆಯಿಂದಲೂ ಸ್ತುತಿಗಳಿಂದಲೂ ಪುರೋಹಿತರು ತಮ್ಮನ್ನು 
ಆಶ್ರಯಿಸಿದರಾಜರ ಮಂಗಳಾಕಾಂಕ್ಷಿಗಳಾಗಿ ದೇವತೆಗಳನ್ನೊಲಿಸಿ ಕಾಪಾಡುತ್ತಿದ್ದಂತೆ ಆ 
ರಾಜರೂ ತಮ್ಮ ಪುರೋಹಿತರುಗಳಿಗೆ ಅಮಿತವಾದ ದಾನಾದಿಗಳನ್ನು ಮಾಡುತ್ತಿದ್ದರು. 
'ಯಗ್ವೇದಧರ್ಮ ಉಚ್ಚವರ್ಗದ ಜನರ ಧರ್ಮ, ಸುವಪಸ್ಥಿ: ತವಾದ ಉದಾತ್ತ ವರ್ಗದ 
ಭವೃಚಿತ್ರವನ್ನಿದು ನಮ್ಮ ಕಣ್ಮುಂದಿಡುತ್ತದೆ. ಬಹುದ್ರವ್ಯಸಾಧ್ಯವಾದ ಯಾಗಾದಿಗಳನ್ನು 
ನಡೆಸಲು ಅಪಾರವಾದ ಸಲಕರಣೆಗಳೂ ಸೌಲಭ್ಯಗಳೂ ಬೇಕು. ಅಂಥ ಉಪಪತ್ತಿಗಳನ್ನು 
ಹೊಂದಿದ ರಾಜಾಧಿರಾಜರು ನಡೆಸಬಹುದಾದ ಯಾಗ ವಿವರಣೆಗಳು ಇಲ್ಲಿರುವಂತೆಯೇ 
ಸರ್ವಜನ ಸಾಧ್ಯವಾದ ಭಗವತ್ಪರತೆಯನ್ನು ಬೆಳೆಸುವ ಅಂಶಗಳೂ ಇಲ್ಲಿವೆ. ಒಟ್ಟಿನಲ್ಲಿ 
ಹೇಳುವುದಾದರೆ ನೈತಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಧಾರ್ಮಿಕವಾಗಿ ವ್ಯಕ್ತಿ 
ಮತ್ತು ಸಮಾಜಗಳೆರಡರ ಪರಿಪೂರ್ಣವಾದ ವಿಕಾಸಕ್ಕೆ ಆವಶ್ಯಕವಾದ ಸಾರತಮವಾದ ಅಂಶ 
ಗಳನ್ನೆಲ್ಲಾ ಒಳಗೊಂಡ ಜೀವನ ಕ್ರಮ ನಮಗೆ ಇಲ್ಲಿ ಗೋಚರಿಸುತ್ತದೆ. 
ಯಗ್ರೇದ ದರ್ಶನ 
ವೇದಾಂತ ದರ್ಶನದ ಉಗಮಸ್ಥಾನ ಯಗ್ವೇದ ಸಂಹಿತೆಯೆಂಬುದು ನಿರ್ವಿವಾದವಾದ 
ವಿಚಾರ, ನದಿಯ ಮೂಲಸ್ಥಾನದಲ್ಲಿ ಹೇಗೋ ಹಾಗೆಯೇ ಇಲ್ಲೂ ದಾರ್ಶನಿಕ ವಿಚಾರದ 
ಪ್ರವಾಹ ಗೂಡವಾಗಿದೆ. ಕೆಲವೆಡೆ ಪ್ರಕಟವಾಗುತ್ತದೆ. ಮತ್ತೆ ಕೆಲವೆಡೆ ಗುಪ್ತವಾಗಿಯೇ 
ಪ್ರವಹಿಸಿದೆ. 
ಜುಗ್ಬೇದ ಸಂಹಿತೆ ಇಂದು ವಿಶ್ವದಲ್ಲಿ ಉಪಲಬ್ಧವಾಗಿರುವ ಆಧಾರಗಳಲ್ಲೆಲ್ಲಾ ಅತ್ಯಂತ 
ಪ್ರಾಚೀನವಾದುದೆಂದು ಆಧುನಿಕ ವಿಮರ್ಶಕರೂ ಒಪ್ಪಿದ್ದಾರೆ. ಈ ಸಂಹಿತೆಯಲ್ಲಿ ಬರುವ 


ಸಂಹಿತೆಗಳು ೨೩೩ 


ವಿಚಾರಗಳು ಬಹುಮುಖವಾದ ಪ್ರಾಧಾನ್ಯ ಹೊಂದಿವೆ. ಅಗ್ನಿ, ಇಂದ್ರ, ವರುಣ, ರುದ್ರ, 
ವಿಷ್ಣು, ಮರುತ್‌, ವಿಶ್ವೇದೇವತೆಗಳು ಮೊದಲಾದ ಅನೇಕ ದೇವತೆಗಳನ್ನು ಕುರಿತ ಅನರ್ಫ್ಯವಾದ 
ಸ್ತುತಿಗಳು ಇಲ್ಲಿ ಹೇರಳವಾಗಿವೆ. ಜುಗ್ಬೇದ ಕೇವಲ ಸ್ತೋತ್ರದ ಪುಸ್ತಕವಲ್ಲ. ಅತ್ಮಂತ 
ನಿಗೂಢವಾದ ಸೃಷ್ಟಿರಹಸ್ಕವನ್ನು ಕುರಿತ ವಿವೇಚನೆ ಇಲ್ಲಿದೆ ; ಇಲ್ಲಿ ಶಾಶ್ವತವಾದ 
ಧರ್ಮಸ್ಟರೂಪದ ವಿವೇಚನೆ ಇದೆ; ಅಂದಿನ ಇತಿಹಾಸವನ್ನರಿಯಲು ಸಾಧ್ಯವಾಗುವ ಐತಿಹಾಸಿಕ 
ಸೂಕ್ತಗಳಿವೆ ; ರಾಜಮಹಾರಾಜರುಗಳು ಮಾಡಿದ ದಾನಗಳ ಸ್ತುತಿಯಿದೆ ; ಸಾಮಾಜಿಕ 
ವಿಚಾರಗಳ ಮೇಲೆ ಬೆಳಕು ಚೆಲ್ಲುವ ವಿವಾಹಸೂಕ್ತ ಮತ್ತು ಔರ್ಧ್ವದೈಹಿಕ ಸೂಕ್ತಗಳಿವೆ ; 
ಮುಂದಿನ ನಾಟಕಗಳಿಗೆ ಮೂಲವಾದ ಸಂವಾದ ಸೂಕ್ತಗಳಿವೆ ; ಕಾವ್ಯಕ್ಕೆ ಬುನಾದಿಯಾದ 
ಉತ್ತಮ ವರ್ಣನೆಗಳಿವೆ. ಸದ್ವರ್ತನೆ ಹಾಗೂ ಉತ್ತಮ ಆದರ್ಶಗಳನ್ನು ಸೂಟಿಸುವ 
ಭಾಗಗಳೂ ಇವೆ ; ತಿಳಿಯಾಗಿ ವಿಡಂಬನವನ್ನು ಮಾಡುವ ಮಂಡೂಕ ಸೂಕ್ತವೂ ಇದೆ ; 
ಬಯಕೆಗಳನ್ನು ಪಡೆಯಲು ಸಾಮಾನ್ಯರು ಅನುಸರಿಸುವ ಆಭಿಚಾರಕ ವಿಚಾರಗಳೂ ಇವೆ; 
ಹೀಗೆ ಯಗ್ವೇದ ಸಂಹಿತೆ ಅನೇಕ ದೃಷ್ಟಿಗಳಿಂದ ಅಮೂಲ್ಯವಾದ ಗಣಿಯಾಗಿದೆ. ಸಾಮಾಜಿಕ, 
ಧಾರ್ಮಿಕ, ನೈತಿಕ ಐತಿಹಾಸಿಕ ಮತ್ತು ಸಾಹಿಶ್ಮಿಕ ಪ್ರಾಧಾನ್ಯವನ್ನಿದು ಹೊಂದಿರುವಂತೆ ಆಧ್ಯಾತ್ಮಿಕ 
ಮಹತ್ವವನ್ನೂ ಹೊಂದಿದೆ. ಅತ್ಯುನ್ನತವಾದ ದಾರ್ಶನಿಕ ವಿಚಾರ ಧಾರೆಯನ್ನು ಪ್ರತಿಪಾದಿಸಿ. 

ಧರ್ಮ ಮತ್ತು ದರ್ಶನದ ಮೂಲವನ್ನು ನಮ್ಮ ದೇಶದಲ್ಲಿ ನಾವು ಕಾಣುವಂತೆ ಮತ್ತಾವ 
ದೇಶದಲ್ಲಿಯೂ ಕಾಣಲಾರೆವು." ನಮ್ಮ ದೇಶದಲ್ಲಿ ಧರ್ಮ ಮತ್ತು ದರ್ಶನದ 
ಮೂಲವನ್ನರಿಯಲು ಯಗ್ವೇದ ಸಂಹಿತೆಗೇ ಶರಣು ಹೋಗಬೇಕು. ಭಾರತೀಯ ಯಷಿವರ್ಯರ 
ತಪೋ ದೃಷ್ಟಿಯ ಪರಮಫಲವಾದ ದಿವ್ಯಜ್ಞಾನ ಇಲ್ಲಿ ಶಿಲೆಯ ಪದರದಲ್ಲಿನ ಸ್ವರ್ಣರೇಖೆಯಂತೆ 
ಬೆಳಗುತ್ತಿದೆ. 

ಪ್ರಕೃತಿಯ ಪೂಜೆಯಿಂದ ಧರ್ಮ ಆರಂಭವಾಯಿತೆಂದು ಹೇಳುವವರು ಯಗ್ಗೇದ 
ಸಂಹಿತೆಯನ್ನು ತೋರಿಸುತ್ತಾರೆ. ಇಲ್ಲಿ ಬರುವ ಅನೇಕ ದೇವತೆಗಳು ಪ್ರಕೃತಿಯ 
ನಾನಾಮುಖಗಳನ್ನು ಪ್ರತಿಬಿಂಬಿಸುವಂತಿದ್ದಾರೆ. ಉಷಸ್ಸು, ಮರುತ್‌, ಮಿತ್ರ, ವರುಣ, ಸವಿತೃ, 
ಪೃಥಿವೀ, ದ್ಯೌಃ ವಾಯು, ಇಂದ್ರ, ಪರ್ಜನ್ಯ, ಆಪಃ, ರಾತ್ರಿ, ಅಗ್ನಿ, ಆದಿತ್ಮ ಮೊದಲಾದ 
ದೇವತೆಗಳು ನೇರವಾಗಿ ಪ್ರಕೃತಿಗೆ ಸಂಬಂಧಿಸಿದಂತೆಯೇ ಇದ್ದಾರೆ. ಈ ಅಂಶವನ್ನು ಗಮನಿಸಿದ 
ವಿಮರ್ಶಕರು ಇತರ ದೇಶಗಳಲ್ಲಿ ಆರಂಭವಾದಂತೆ ಭಾರತ ದೇಶದಲ್ಲಿಯೂ ಪ್ರಕೃತಿಯ 
ಪೂಜೆಯಿಂದಲೇ ಧರ್ಮ ಆರಂಭವಾಯಿತೆಂದು ಹೇಳುತ್ತಾರೆ. ಈ ವಿಚಾರವನ್ನು ನಮ್ಮ 
ಜನ ಬಹಳ ಹಿಂದಿನಿಂದಲೂ ಚರ್ಚಿಸಿದ್ದಾರೆ. 


63. The hymns of the Rigveda display not onty Ihe ancient Indian polythe- 
ism In its full extent, but contain also in certain of the later hymns the first germs 
of a philosophical view of the world." 

Outlines of Indian Philosophy, Deussen. 1೧6. Ant. XXIX ೧. 365 


64. ‘For the origin and essence ol religion there is no book in the world 
more instructive than the Rigveda’. 10/6, ೧. 366 


೨೩೪ ವೈದಿಕ ಸಾಹಿತ್ಯ ಚರಿತ್ರ 


ಅತ್ಯಂತ ಪ್ರಾಚೀನರೂ ವೇದದ ಸಂಪ್ರದಾಯಗಳಿಗನುಗುಣವಾಗಿ ಅರ್ಥವಿವರಣೆ 
ಮಾಡಿರುವವರೂ ಆದ ಯಾಸ್ಯಾಚಾರ್ಯರು ವೇದದಲ್ಲಿ ಬರುವ ಸ್ತುತಿಗಳೆಲ್ಲಾ ಆಯಾಯಾ 
ದೇವತೆಗಳ ಅಥವಾ ಪದಾರ್ಥಗಳ ದ್ವಾರಾ ಒಬ್ಬನೇ ಆದ ದೇವನನ್ನು ಸ್ತುತಿಸಿರುವುವೆಂದು 
ಹೇಳಿರುವುದು ಬಹಳ ಮುಖ್ಯವಾದ ಅಂಶ. ಇದರಿಂದ ಜುಷಿಗಳ ದೃಷ್ಟಿ ಕೇವಲ ಪ್ರಕೃತಿಯ 
ಸ್ತುತಿಯೇ ಆಗಿರಲಿಲ್ಲವೆಂದೂ ಇವೆಲ್ಲದರ ಹಿನ್ನೆಲೆಯಲ್ಲಿ ಅದೃಶ್ಯನಾಗಿರುತ್ತಾ ನಾನಾ ವಿಧದಲ್ಲಿ 
ತನ್ನ ಮಹಿಮೆಯನ್ನು ಪ್ರದರ್ಶಿಸುವ ಸತ್ಯ ಸ್ವರೂಪಿಯ ಕಡೆ ಇದ್ದಿತೆಂದೂ ನಾವರಿಯಬಹುದು. 
ವಿಶ್ವದ ವೈವಿಧ್ಯ ಮತ್ತು ವೈಚಿತ್ರ್ಯವನ್ನು ಕಂಡು ಬೆರಗಾದ ಯಪಿಗಳು ಅವುಗಳ ಹಿಂದೆ 
ಅಕ್ಷಯನಾಗಿದ್ದ ಕಾರಣಸ್ವರೂಪಿಯನ್ನು ಸಾಕ್ಷಾತ್ಕರಿಸಿಕೊಂಡಿದ್ದರು.ಕ ಎಲ್ಲಕ್ಕೂ ಮೂಲ 
ಕಾರಣನೂ ಯತಜ್ಞನೂ, ಯತಸ್ವರೂಪಿಯೂ, ಯತರಕ್ಷಕನೂ ಆದ ಆ ದೇವನನ್ನು ಅನ್ವೇಷಿಸಿ, 
ಸಾಕ್ಷಾತ್ಕರಿಸಿಕೊಳ್ಳಬೇಕೆಂದು ಇವರು ಸಾರಿ ಹೇಳಿದರು. ಈ ಗೂಢಜ್ಞಾನಿಗಳು ತಮ್ಮ ದೃಷ್ಟಿಯನ್ನು 
ಪ್ರಕೃತಿಯ ಕಡೆಯಿಂದ ಬೇರೆಕಡೆಗೆ ತಿರುಗಿಸಿ ವಿಶ್ವದ ವಿಚಿತ್ರಗಳಿಗೆ ನಿಯಾಮಕವಾದ ಆ 
ಶಕ್ತಿಯನ್ನು ತಮ್ಮ ತೀವ್ರವಾದ ಪ್ರಣಿಧಾನದಿಂದ ಅರಿತು ಎಲ್ಲ ಬಗೆಯ ಸ್ತುತಿಗಳಿಂದಲೂ 
ಆ ವಿಶ್ವಶಕ್ತಿಯನ್ನು ಅನುಪಮವಾಗಿ ಸ್ತುತಿಸಿದರು. ಇದರಿಂದ ಯಾಸ್ಕಾಚರ್ಯರಕ್‌ 
ಅಭಿಪ್ರಾಯದಂತೆ ಯಗ್ವೇದದ ಸೂಕ್ತಗಳು ಕೇವಲ ಪ್ರಕೃತಿಯ ಪವಾಡವನ್ನು ರಚಿಸಿರುವ ಆ 
ವಿಶ್ವ ಶಿಲ್ಪಿಯನ್ನೇ ಸ್ತುತಿಸುತ್ತವೆ. 

ಯಗ್ರೇದದ ದೃಷ್ಟಿಯಲ್ಲಿ ಎರಡು ಲೋಕಗಳುಂಟು. ಒಂದು ಅಮೃತದ ಲೋಕ. ಇದು 
'ಸದನಂ ಚತಸ್ಮ*? ಆದುದು. ಇದಕ್ಕಿಂತ ಬೇರೆಯಾದುದು ನಾವು ವಾಸಿಸುತ್ತಿರುವ ಈ ಲೋಕ. 
ಇದು 'ಅನೃತಸ್ಯ ಭೂರೇಃ*₹ ಆಗಿ ಆ ಅಮೃತಲೋಕಕ್ಕಿಂತ ಕಡಿಮೆಯಾಗಿರುವುದು. ನಮ್ಮ 
ಗುರಿ ಈ ಅನೃತ ಲೋಕದಿಂದ ಆ ಯತದ ಲೋಕಕ್ಕೆ ಹೋಗುವುದೇ ಆಗಿದೆ. ಇದಕ್ಕೆ 
ಮಾರ್ಗವನ್ನು ನಾವು ಕಾಣಬೇಕಷ್ಟೇ? ಅದು 'ಯುತಸ್ಕ ಪಂಥಾಃ'ೌ, ಯತದ ಪಾಲನೆ ಮತ್ತು 
ಉಪಾಸನೆ ಆ ಅಮೃತ ಲೋಕಕ್ಕೆ ನಮ್ಮನ್ನು ಕರೆದೊಯ್ಯುವ ಉಪಾಯಗಳಾಗಿವೆ. ಅದರಿಂದ 
ಮೃತ್ಯುವಿನಿಂದ ಅಮೃತತ್ವಕ್ಕೆ ಸಾರಬೇಕೆಂಬುದು ಯಗ್ವೇದದ ಅತ್ಯಂತ ಮುಖ್ಯವಾದ 
ಉಪದೇಶ. ಇದನ್ನೇ 'ಮೃತ್ಕೋರ್ಮುಕ್ಷೀಯ ಮಾಮೃತಾತ್‌? ಎಂದು ಬೇಡಿದೆ. ಈ 
ಲೋಕದಿಂದ ಆ ಅಮೃತ ಲೋಕಕ್ಕೆ ಸಂದು ಬಾಳಬೇಕೆಂಬ ಆದರ್ಶವನ್ನು 'ಸಂಪತಂ ಯತಂ 
ಅಮೃತಂ” ಎಂಬ ಸೂಕ್ತಿ ತಿಳಿಸುತ್ತದೆ. 

ಈ ಅಂಶಗಳು ಮಾನವನು ಬಾಳಬೇಕಾದ ಆಧ್ಯಾತ್ಮಿಕ ಜೀವನದ ಪೂರ್ಣ ಸ್ವರೂಪವನ್ನು" 
ಸ್ಥೂಲವಾಗಿ ತಿಳಿಸುವುವು. ನಮ್ಮ ತತ್ತೃಸ್ಥಿತಿಯನ್ನುರುಹಿ ನಾವು ಪಡೆಯಬೇಕಾದ ಪರಮ 


65. Hymns to the Mystic Fire : Aurobindo. Intro. p. lii and iv 

66. ಯಾಸ್ಕಾಚಾರ್ಯರ ಕಾಲ ಕ್ರಿ. ಪೂ. ೭೦೦ ಎಂದು ವಿಮರ್ಶಕರ ಅಭಿಪ್ರಾಯ. 
67. ಜುಗ್ರೇದ (4-21-3) 

68. ಯಗ್ವೇದ (7-60-5) 

69. ಯಗ್ವೇದ ೧-66-3) 

70. ಜುಗ್ಬೇದ 7-113 

71. 9-59-12 

72. 1-68-2 


ಸಂಹಿತೆಗಳು SK 


ಫಲವನ್ನು ತಿಳಿಸಿ ಆ ಪುರಾಷಾರ್ಥ ಸಾಧನೆಗೆ ನಾವು ಅನುಷ್ಠಿಸಬೇಕಾದ ಉಪಾಯವನ್ನೂ 
ಇವು ವಿಧಿಸಿ ಮುಮುಕ್ಸುತ್ತವನ್ನುಂಟುಮಾಡಿ ವೇದಾಂತ ದರ್ಶನದ ಸಾರಸರ್ವಸ್ಪವನ್ನೇ 
ಉಪದೇಶಿಸುತ್ತಿವೆ. 
ಅಮೃತತ್ವವನ್ನು ಸಾಧಿಸಲು ಎಲ್ಲರೂ ಯತ್ನಿಸಬೇಕೆಂದು ತಿಳಿಸಿದಂತೆ ಅದಕ್ಕೆ ಉಪಾಯ 
ವನ್ನೂ ಜುಗ್ಬೇದ ತಿಳಿಸುತ್ತದೆ. ಈ ಪ್ರಯತ್ನ ಫಲಿಸಬೇಕಾದರೆ ಭಗವಂತನ ಪ್ರಸಾದ 
ಅತ್ಮಾವಶ್ಶಕ, ಮಾನವನ ಜೀವನ ಪೂರ್ಲ ವಾಗಿ ಭಗವದಧೀನವೆಂದು ಯಗ್ಗೇದದ ಸಿದ್ಧಾಂತ. 
ಸರ್ವಲೋಕಗಳಿಗೂ ಕಾರಣನಾದ ಆ ಮಹಾಮಹಿಮನನ್ನು ಸೇವಿಸಿ ಅವನ ದಯೆಯಿಂದಲೇ 
ನಾವು ಉದ್ಧಾರವಾಗಬೇಕು. ಭಗವಂತನನ್ನು ಸೇವಿಸಿ ಅವನ ಸಖ್ಯವನ್ನು ನಾವು ಪಡೆದೆವೆಂದರೆ 
ನಮ್ಮ ನಿತ್ಯಜೀವನದಲ್ಲಿ ನಡೆಯುವ ಒಳಿತು ಕೆಡಕುಗಳ ಹೋರಾಟದಲ್ಲಿ ಜಯಶೀಲರಾಗಿ 
ಆಸುರೀಶಕ್ತಿಗಳನ್ನು ದಮನಮಾಡಲು ಸಮರ್ಥರಾಗುತ್ತೇವೆ. ನಮ್ಮಲ್ಲಿ ಕನಿಕರಿಸಿ ನಮಗೆ 
ಸಹಾಯ ಮಾಡಲು ಆ ದೇವನಿಗೆ ನಾವು ಅರ್ಪಿಸುವ ಪೂಜೆಯೇ ಯಜ್ಞವೆನ್ನಿಸುವುದು.?3 
ಬೇರೆ ಬೇರೆ ಸಲಕರಣೆಗಳಿಂದ ನಾವು ಮಾಡುವ ಯಜ್ಞ ಆತ್ಮಸಮರ್ಪಣೆಯ ಪ್ರತೀಕ. 
ಬಾಹ್ಮಯಜ್ಞ ಪೂರ್ಣವಾಗಿ ಆತ್ಮಯಾಗವನ್ನು ಪ್ರತಿಬಿಂಬಿಸುತ್ತದೆ. ಭಗವಂತನಲ್ಲಿ 
ತ್ಮಾತ್ಮೀಯ ಸಮರ್ಪಣೆಯೇ ಯಜ್ಞದ ಅಂತರಾರ್ಥ. ಅದರಿಂದಲೇ 'ಪ್ರಾಂಚಂ ಯಜ್ಞಂ 
ಪ್ರಣಯತಾ ಸಖಾಯಃ'* ಎಂದು ಹೇಳಿ ಈ ಯಜ್ಞದ.ಪರಂಪರೆಯನ್ನು ವಿಚ್ಛೇದವಿಲ್ಲದೆ 
ಮುಂದುವರಿಸಿಕೊಂಡು ಹೋಗಬೇಕೆಂದು ತಿಳಿಸಿದರು. ಭಗವದಾರಾಧನಾರೂಪವಾದ 
ಯಜ್ಞವನ್ನು ಬೆಳಸಿಕೊಂಡು ಬಾಳಬೇಕೆಂದೂ ಇದು ದ್ರವ್ಯಯಜ್ಞ, ತಪೋಯಜ್ಞವೇ ಮೊದಲಾಗಿ 
ಅನೇಕ ಬಗೆಯಾಗಿದೆಯೆಂದೂ ಭಗವದ್ಗೀತೆಯು ತಿಳಿಸುವುದರ ಮೂಲವನ್ನಿಲ್ಲಿ ನಾವು 
ಕಾಣಬಹುದು.” 
ಭಗವತ್ಸ್ಯರೂಪದ ವಿಚಾರವನ್ನು ಬುಗ್ಬೇದ ಅನುಪಮವಾಗಿ ತಿಳಿಸುತ್ತದೆ. ಯಗ್ವೇದ 
ಸಂಹಿತೆಯಲ್ಲಿ ಅಗ್ನೀಂದ್ರಾದಿ ಅನೇಕ ದೇವತೆಗಳ ಸ್ತುತಿ ಇರುವುದು ನಿಜ. ಈ ದೇವತಾ 
ನಾನಾತ್ವ ಪಾರಮಾರ್ಥಿಕವಾದುದಲ್ಲ. ಮಹಾನುಭಾವನಾದ ಒಬ್ಬನೇ ದೇವನ 
ಅಂಗಪ್ರತ್ಯಂಗಗಳಂತ ಈ ದೇವತೆಗಳು. ಅದರಿಂದ ಈ ನಾನಾತ್ಚದಲ್ಲಿ ಐಕ್ಕವನ್ನು ಕಾಣುವುದೀಗ 
ತತ್ವ. ಏಕದೇವತಾತ್ವ ಹಾಗೂ ನಾನಾ ದೇವತಾತ್ವಗಳ ಸಮನ್ವಯವನ್ನು ಯಗ್ವೇದ ಸಂಹಿತೆಯೇ 
ಮಾಡಿದೆ. ಗ್ರೀಸ್‌ ದೇಶದಲ್ಲಿ ನಾವು ಕಾಣುವ ದೇವತಾನಾನಾತೃದಂತೆ ಈ ನಾನಾತೃವಿಲ್ಲ. 
ಅಲ್ಲಿನ ದೇವತೆಗಳು ಎಲ್ಲರೂ ಸಮರಾಗಿರಲಿಲ್ಲ. ಕೆಲವರು ಅಧಿಕಬಲರು ಮತ್ತೆ ಕೆಲವರು 
ಕಡಿಮೆ ಶಕ್ತಿಯವರು. ಜುಗ್ಬೇದ ಸಂಹಿತೆಯಲ್ಲಿ ಬರುವ ದೇವತೆಗಳಲ್ಲಿ ಅಧಿಕರೂ ಇಲ್ಲ ; 


73. ‘The elements of the outer sacrifice in the veda are used as symbols of 
inner sacrilice and self-offering: we give what we are and what we have in 
order that the riches of the Divine Truth and Light may descend into our life and 
become the elements of our inner birth into the iruth......our sacrifice is a joumey, 
a pilgrimage and a balile-a travel towards Gods and we also make lhal jpumey 
with Agni : the inner flame as our pathfinder and leader.” (Hymns to the Mystic 
Fre, Intro xxiii) ಮಹಾನಾರಾಯಣೋಪನಿಷತ್ತು-ಖಂಡ ೨೫ರಲ್ಲಿ ಆತ್ಮಯಾಗದ ಎಚಾರ ಹೇಳಿದೆ. 

74. ಖಯಗ್ವೇದ (10-101-2) 

75. ಭ. ಗಿ 3-10 ; 4-26 


೨೩೬ ವೈದಿಕ ಸಾಹಿತ್ಯ ಚರಿತ್ರ 


ನ್ಯೂನರೂ ಇಲ್ಲ. ಎಲ್ಲರೂ ಸಮರು, ಸತ್ಯಸ್ಟರೂಪಿಗಳು, ಯತಾವಾನರು, ಕಲ್ಮಾಣೈಕತಾನರು, 
ದೋಷದೂರರು. 
'ಯುವಾಂ ದೇವಾಸ್ತ್ರಯ ಏಕಾದಶಾಸಃ 
ಸತ್ವಾಃ ಸತ್ಯಸ್ಯ ದದೃಶೇ ಪುರಸ್ತಾತ್‌. 

ಎಂಬ ನುಡಿ ಇದನ್ನು ಸಮರ್ಥಿಸುತ್ತದೆ. ಎಲ್ಲ ದೇವತೆಗಳೂ ಪರಿಪೂರ್ಣ ಸ್ವರೂಪರೆಂದು 
ನಾವು ಅರಿಯಬೇಕು. ಅನಂತಗುಣಯುತನಾದ ಒಬ್ಬನೇ ದೇವನನ್ನು ನಾನಾ ನಾಮರೂಪ 
ಗಳಿಂದ ಸ್ತುತಿಸಿದೆ ಎಂಬ ಅಂಶವನ್ನು ಪ್ರಾಚೀನರಾದ ಯಾಸ್ಕಾಚಾರ್ಯರು ನಿರುಕ್ತದಲ್ಲಿ 
ವಿವರಿಸಿದ್ದಾರೆ. 

ಇದರಿಂದ ಯಗ್ವೇದ ಸಂಹಿತೆಯಲ್ಲಿ ಅನೇಕಾನೇಕ ದೇವತೆಗಳ ಉಲ್ಲೇಖವಿದ್ದರೂ ಅವೆಲ್ಲಾ 
ಒಬ್ಬನೇ ದೇವನಿಗೆ ಅನ್ವಯಿಸುವುದು ಎಂಬುದು ಪ್ರಾಚೀನರ ಸಿದ್ಧಾಂತವೆಂದು?್‌ ಅರಿಯ 
ಬಹುದು. 

ಅನೇಕ ಗುಣಗಣಗಳನ್ನು ಹೊಂದಿರುವ ಆ ದೇವನ ಒಂದೊಂದು ಗುಣವನ್ನೂ 
ಅನುಭವಿಸುತ್ತಾ ಒಂದೊಂದು ಹೆಸರಿನಿಂದ ಆ ಗುಣದ ಹೆಚ್ಚಳವನ್ನು ಕೊಂಡಾಡಿದ್ದಾರೆಂದು 
ಅನುಭವಿಗಳು ಅನುಭವಿಸುತ್ತಾರೆ. ಆತನ ವೀರ್ಯ, ಶಕ್ತಿ ಮೊದಲಾದುವನ್ನು ಇಂದ್ರನು 
ಪ್ರತಿನಿಧಿಸಿದರೆ ಆತನ ಪೋಷಕತ್ವವನ್ನು ಪೂರ್ಷ ದೇವನೂ ರಕ್ಷಕತ್ವವನ್ನು ವಿಷ್ಣುವೂ 
ಪ್ರಕಾಶಕತ್ವವನ್ನು ಸೂರ್ಯನೂ ಕೋಪವನ್ನು ರುದ್ರನೂ ಪ್ರತಿಬಿಂಬಿಸುತ್ತಾರೆ. ಅಖಂಡವೂ 
ಅದ್ಭುತವೂ ವಿಚಿತ್ರತಮವೂ ಆದ ವಿಶ್ವವೇ ಅವನ ರೂಪವೆಂದು ಮನಗಂಡು ಭಾವಿಸಿದಾಗ 
ಅವನನ್ನು ಸ್ತುತಿಸಲೆಂತು ಸಾಧ್ಯವಾದೀತು ! ಆ ಅನಿರ್ವಚನೀಯ ವಸ್ತುವನ್ನು ಸ್ತುತಿಸಲು 
ವಿಶ್ವೇದೇವಾ;, ವಿಶ್ವಕರ್ಮ, ಪ್ರಜಾಪತಿ ಎಂಬ ಹೆಸರುಗಳನ್ನು ಬಳಸಿದೆ. ಸಕಲಗುಣ 
ಸಮನ್ವಿತನೂ, ಅಪಾರ ಮಹಿಮಾಯುತನೂ, ಅಖಿಲ ಜಗತ್ಕಾರಣನೂ ಅಕ್ಷಯನೂ ಅನಂತನೂ 


76. ಯಗ್ವೇದ (8-57-2) 77. ನಿರುಕ್ತ ೧-4-8) 

78. ಆದುನಿಕ ವಿಮರ್ಶಕರು ಯಗ್ವೇದ ಸಂಹಿತೆಯಲ್ಲಿ ದೇವಾತಾನಾನಾತ್ವವಿತ್ತೆಂದೂ ಹೇಳುವರು. 
ಮ್ಯಾಕ್ಸ್‌ಮುಲ್ಲರ್‌ ಮಹಾಶಯನು ಯಗ್ವೇದದ ದೇವತಾಸ್ತರೂಪದ ವೈಶಿಷ್ಟ್ಯವನ್ನೇ ಗಮನಿಸಿ ಇಲ್ಲಿ 
ಗHenಂ-TಗeಃsM ಎಂಬುದು ಪ್ರತಿಪಾದಿತವಾಗಿದೆಯೆಂದು ಅಭಿಪ್ರಾಯಪಡುತ್ತಾನೆ. ದೇವತಾನಾನಾತ್ವದಿಂದ 
ಏಕದೇವತಾತತ್ವದ ವಿಕಾಸ ಸಹಜವಾಗಿ ಅಗಲಿಲ್ಲವೆಂದು ಆಧುನಿಕ ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. 
ಪರದೈವವಾಗಬೇಕಾದ ಮಹತ್ವ ವರುಣನಿಗಿದ್ದರೂ ಇಂದ್ರಾಗ್ನಿಗಳ ಪ್ರಾಬಲ್ಯ ತಪ್ಪಿದಂತೆ ಈ ದೇವತಗೂ 
ಪ್ರಾಬಲ್ಮ ತಪ್ಪಿರುವುದನ್ನು ಉದಾಹರಿಸುತ್ತಾರೆ. ವಿವರಗಳಿಗೆ ೦೬0/7೨5 of indian Philosophy, 
Prot. M. Hiriyanna, ೧. 41 ನೋಡಿ. ಇದ್ದ ಅನೇಕ ದೇವತೆಗಳಲ್ಲಿ ಒಬ್ಬ ದೇವತೆಯನ್ನು ಪರದೈವವೆಂದು 
ಭಾವಿಸುವ ಬದಲು ಎಲ್ಲ ದೇವತೆಗಳನ್ನೂ ಒಳಗೊಂಡ ಹೊಸ ಹೊಸ ದೇವತೆಗಳನ್ನು ನಾವು ಕಾಣುತ್ತೇವೆ. 
ವಿಶ್ವೇದೇವಾ, ವಿಶ್ವಕರ್ಮ ಮತ್ತು ಪ್ರಜಾಪತಿ ಮೊದಲಾದವರು ಇಂಥವರೆಂದು ವಿಮರ್ಶಕರ ಭಾವ. 
10/6, p. 39; ಆದರೆ ಪ್ರಾಚೀನರು ಈ ಬಗೆಯ ಭಬೇದವನ್ನೇ ಒಪ್ಪುವುದಿಲ್ಲ. ಎಲ್ಲ ನಾಮಗಳೂ ಆ 
ಪರಮಾತ್ಮನಿಗೇ ಅನ್ವಯಿಸುವೆಂಬುದು ಅವರ ಸಿದ್ದಾಂತ. 

79. Just as Xenophanes in Greece puts above all the popular Gods his 
own deity who 15 nothing more than the universe considered as a unily, we [ind 
in the Rigveda remarkable seeking and enquiring after that one from which, as 
our elemat, unfathomable, unspeakable unity-all Gods, worlds and creatures 
originate" Outlines of Indian Philosophy. Deussen, Ind. Ant. XXIX, ೧. 368. 


ಸಂಹಿತೆಗಳು ೨೩೭ 


ಆದ ಆ ದೇವನನ್ನು ಹೀಗೆ ಅದ್ಭುತವಾಗಿ ಸ್ತುತಿಸಿರುವುದನ್ನು ನಾವು ಇಲ್ಲಿ ಕಾಣುತ್ತೇವೆ. 

ಭಗವಂತನು ಒಬ್ಬನೇ ಎಂಬುದನ್ನು ತಿಳಿಸಿದಂತೆ ಜುಗ್ಬೇದ ಆತನ ಸ್ವರೂಪವನ್ನೂ 
ತಿಳಿಸುತ್ತದೆ. ಯಗ್ವೇದ ಸಂಹಿತೆಯಲ್ಲಿ ಸಗುಣೋಪಾಸನೆಯೇ ಅದ್ಭುತವಾಗಿ ಪ್ರತಿಪಾದಿತವಾಗಿದೆ. 
ಮುಂದೆ ಉಪನಿಷತ್ತುಗಳಲ್ಲಿ ನಿರ್ಗುಣೋಪಾಸನೆ ಪ್ರಸ್ತುತವಾಗುತ್ತದೆ, ಜಗ್ಗೇದ 
ಸಂಹಿತೆಗನುಗುಣವಾಗಿ ಭಗವಂತನು ಸಕಲ ಗುಣಗಣಯುತ. ಪಾರ್ಥಿವ ಹಾಗೂ 
ದಿವ್ಯಲೋಕಗಳಿಗೆ ಅವನು ರಾಜಾಧಿರಾಜನು. (6-19-10) ಜಗತ್ತುಗಳನ್ನು ಸೃಷ್ಟಿ ಮಾಡಿ 
ನಿಲ್ಲಿಸಿರುವ ಮಹಾಮಹಿಮನು (10-82-1) ; (6-22-9). ಅವನು ಸರ್ವಜ್ಞ ಹಾಗೂ 
ಸರ್ವಕಾರಣನು (6-7-6) ; ಸರ್ವವನ್ನೂ ವ್ಯಾಪಿಸಿರುವ ವಿಶ್ಚರೂಪಿಯವನು (1-13-10); 
ಇದ್ದಲ್ಲಿಂದಲೇ ಕಣ್ಮುಚ್ಚಿಯೂ ಎಲ್ಲವನ್ನೂ ತಿಳಿಯಬಲ್ಲ ಸಮರ್ಥನವನೂ (8-25-9). 
ಈ ಲೋಕ ಕಾರಣನ ಕೀರ್ಶಿಯನ್ನು ಸಪ್ತನದಿಗಳೂ ದ್ಕಾವಾಪೃಥಿವೀಗಳೂ ಸೂರ್ಯಚಂದ್ರರೂ 
ಸಾರುತ್ತಾರೆ (1-102-2) ; ಈ ಸರ್ವಜ್ಞ ಮೂರು ಲೋಕಗಳನ್ನೂ ದೇವತೆಗಳ 
ಜನ್ಮಾದಿಗಳನ್ನೂ ಮನುಷ್ಯರ ಯಜುತ್ವ ಕುಟಿಲತೆಗಳನ್ನೂ ತಿಳಿಯುತ್ತಾನೆ (6-51-2) ; 
ಇವನು ಚರಾಚರ ಜಗತ್ಪತಿ (6-45-20) ; ಅವನನ್ನು ವಾಕ್ಕಾಗಲೀ ಮನಸ್ಸುಗಲೀ ಪೂರ್ಣವಾಗಿ 
ಸ್ತುತಿಸಲಾರದು, ತಿಳಿಯಲಾರದು (6-47-15) (6-9-6), (1-7-7) ; ಅವನು ನಿಸ್ಸಮಾಭ್ಯಧಿಕ 
(6-30-1), (6-30-4), (6-21-10), (6-25-5); ಅವನು ಮಹತ್ತಮರಲ್ಲಿ ಮಹತ್ತಮ 
(2-29-3) ; ಅಸಮಶಕ್ತಿಯುತ (3-59-1), (10-88-9), (10-73-8), (1-67-2); ಕಾಲದ 
ಪರಿಣಾಮಕ್ಕೆ ಒಳಗಾಗದ ಅವನು ಕಾಲಕ್ಕೂ ಪ್ರಭುವೇ ಆಗಿದ್ದಾನೆ. (6-24-7) ; 
ದೋಷಗಳೊಂದೂ ಇರದವನು (6-11-4); ಸರ್ವರನ್ನೂ ಅತಿಶಯಿಸಿದವನು (7-86-1), 
(1-52-11), (1-24-6) ; ಭಕ್ತರೊಡನೆ ಕೂಡಿ ನಲಿಯುವನು (6-47-17) ; ಪರಮ 
ಕರುಣಾಕರ (2-34-5), (7-104-1), (8-18-15), (1-75-4); ಭಕ್ತರಿಗೆ ಪರಮ ಸುಲಭನು 
(8-32-15), (10-54-2) ; ವಿಶ್ವವನ್ನೇ ಹೆದರಿಕೆಯಲ್ಲಿಟ್ಟು ನಿಯಮಿಸುವವನು (8-83- 
11), (8-14-9), (6-31-2) ; ಸರ್ವರಕ್ಷಕ (6-7-7), (1-31-10), (6-38-2), (10-4- 
1), (8-66-13), (1-71-6); ಪರಮಬಂಧು (10-82-3), (1-78-5) ; ಸರ್ವಾಂತರ್ಯಾಮಿ 
(10-80-2), (6-9-5), (6-66-4), (1-164-21), (1-67-2) ; ಅಮೃತತ್ವಪ್ರಾಪಕ (6- 
45-6), (5-47-7). 

ಯಗ್ವೇದ ಸಂಹಿತೆಯು ಭಗವತ್ಸ್ಪರೂಪವನ್ನು ಮೇಲೆ ವಿವರಿಸಿದಂತೆ ತೋರಿಸಿ ಮುಂದೆ 
ವಿಕಾಸಗೊಂಡ ದೈ ತಾದ್ವೈತದರ್ಶನಗಳಿಗೆಲ್ಲ ಮೂಲವಾಗಿದೆ. ದ್ವೈತ ಹಾಗೂ 
ವಿಶಿಷ್ಟಾದ್ವೈತದರ್ಶನಗಳಲ್ಲಿ ಭಗವತ್ಸೃರೂಪವನ್ನು ಹೇಳುವುದಕ್ಕೂ ಇದಕ್ಕೂ ಪೂರ್ಣವಾದ 
ಸಾಮೃವಿದೆ. ಭಗವಂತನು ಸರ್ವಶಕ್ತನಾಗಿ ಮಹಾಮಹಿಮನಾಗಿರುವಂತೆಯೇ ಪರಮ 
ಕರುಣಾಕರನೂ ಭಕ್ತಾನುಗ್ರಾಹಕನೂ ಆಗಿ ಪರಮ ರಕ್ಷಕನಾಗಿದ್ದಾನೆಂದೂ ಪ್ರಾಪ್ಕನೂ. 
ಪ್ರಾಪಕನೂ ಅವನೇ ಆಗಿದ್ದಾನೆಂದೂ ವಿವರಿಸುವ ಅಂಶಗಳೆಲ್ಲಾ ಖುಗ್ಬೇದ ಸಂಹಿತೆಯಲ್ಲಿ 
ಅದ್ಭುತವಾಗಿ ಬಂದಿವೆ. 'ಸಕಲ ಚರಾಚರ ಜಗತ್ತೂ ಅವನಲ್ಲದೆ ಬೇರೆಯಲ್ಲ 'ಸಕಲ 
ಜಗತ್ತೂ ನೀನೆ ; ಜಗತ್ತನ್ನು ಮೀರಿರುವನೂ ನೀನೇ, ಒಬ್ಬನೇ ಆದ ಈಶ್ವರನು ತಾನು 


80. ಬುಗ್ಬೇದ (3-55-19) 
81. ಯಗ್ವೇದ (10-123-10) 


೨೩೮ ವೈದಿಕ ಸಾಹಿತ್ಯ ಚರಿತ್ರ 


ಹೊಂದಿದ್ದ ರೂಪಕ್ಕನುಗುಣವಾಗಿ ವ್ಯವಹರಿಸಲ್ಪಡುತ್ತಾನೆ, 'ಓಬ್ಬನನ್ನೇ ಅನೇಕ ಬಗೆಯ 
ಕಲ್ಪನೆ ಮಾಡುತ್ತಾರೆ", 'ವಿಶ್ವಮೇಕಂ, 'ತದೇಕಂ 5, 'ಸ್ಥಾವರ ಜಂಗಮಗಳಿಗೆಲ್ಲಾ ಆತ್ಮಾ ಆ, 
'ಇದೆಲ್ಲವೂ ಪುರುಷನೇ*7 ಮೊದಲಾದ ವಾಕ್ಕಗಳು ಉಪನಿಷತೃತಿಪಾದ್ಕ ಅದ್ವೈತದರ್ಶನದ 
ಬ್ರಹ್ಟೈಕತ್ಸವನ್ನು ಸೂಚಿಸುತ್ತವೆ. 
ಭಗವಂತನು ಜಗತ್ತಿಗೆ ಏಕೈಕಕಾರಣನೆಂದೂ ಇವನು ಸರ್ವಾಧಿಕನೂ ಸರ್ವರಕ್ಷಕನೂ 
ಆಗಿದ್ದಾನೆಂದೂ ಯಗ್ವೇದ ತಿಳಿಸಿ ಆ ದೇವನ ದಯೆಯಿಂದಲೇ ಅಮೃತತ್ವ ಪ್ರಾಪ್ತಿಯೆಂದು 
ತಿಳಿಸುತ್ತದೆ. ಇಂಥ ಭಗವಂತನಿಗೂ ಜಗತ್ತಿಗೂ ಇರುವ ಸಂಬಂಧವನ್ನು ಈಗ ವಿಚಾರಿಸೋಣ. 
ಇಲ್ಲಿ ಜಗತ್ಸೃಷ್ಟಿಯ ವಿಚಾರ ನಾಲ್ಕಾರು ಸೂಕ್ತಗಳಲ್ಲಿ ಬಂದಿದೆ. ಈ ಜಗತ್ತು ಆ 

ಭಗವಂತನ ಸಂಕಲ್ಪಕ್ಕನುಗುಣವಾಗಿ ಹುಟ್ಟಿತು. ಅವನ ಇಚ್ಛೆಗನುಗುಣವಾಗಿ ಸೃಷ್ಟಿ ಷಾಗೂ 
ಲಯಗಳು ಆಗುವುವು. ಸೃಷ್ಟಿಗೆ ಮೊದಲು ಒಬ್ಬನೇ ಇದ್ದ ದೇವನು ತಾನೇ ಜಗದ್ರೂಪವನ್ನು 
ಹೊಂದುತ್ತಾನೆ. ಜಗತ್ತಿನಲ್ಲಿ ನಡೆಯುವ ವ್ಯಾಪಾರಗಳೆಲ್ಲಾ ಅವನ ಲೀಲೆ. ನಾಮರೂಪಗಳಿಲ್ಲದ 
ಅವಸ್ಥೆಯಿಂದ ನಾಮರೂಪಗಳಿರುವ ಅವಸ್ಥೆಯನ್ನು ಹೊಂದುವುದೇ ಸೃಷ್ಟಿ ಎನ್ನಿಸುವುದು. 
ಇದನ್ನೇ 'ದೇವನಾಂ ಪೂರ್ವೇ ಯುಗೇಸತಃ ಸದಜಾಯತ' ಎಂದು ಹೇಳಿದ್ದಾರೆ. 
ಪರಮಾತ್ಮನು ಜಗದಶೀತನೂ ಹೌದು ; ಜಗದಂತಯಾರ್ಮಿಯೂ ಹೌದು ; ಜಗತ್ತಿಗೆ 
ನಿಮಿತ್ತಕಾರಣನೂ ಆಗಿ ಉಪಾದಾನಕಾರಣವೂ ಆಗಿದ್ದಾನೆ. ವೇದಾಂತ ದರ್ಶನದ 
ಮೂಲಭೂತ ತತ್ವಗಳು ಬುಗೇದದಲ್ಲಿರುವುದು ಇವುಗಳಿಂದ ಸ್ಪಷ್ಟವಾಗುವುದು. ಈಗ ಕೆಲವು 
ಮಂತ್ರಗಳನ್ನು ಉದಾಹರಿಸಿದರೆ ಈ ಅಂಶ ಚೆನ್ನಾಗಿ ಗೊತ್ತಾಗುವುದು. ಪ್ರಳಯದ ವಿಚಾರವನ್ನು 
ಹೇಳಿ ಏಕೈಕನಾದ ಬ್ರಹ್ಮವಸ್ತು ಜಗತ್ತಿಗೆ ಸರ್ವಕಾರಣವೆಂದೂ ಎಲ್ಲದರಲ್ಲಿಯೂ ಅದು 
ಅಂತಃಪ್ರವಿಷ್ಟವಾಗಿದೆಯೆಂದೂ ಕೆಳಗಿನ ಮಂತ್ರ ಹೇಳುತ್ತದೆ: 

'ಯ ಇಮಾ ವಿಶ್ವಾ ಭುವನಾನಿ ಜುಹ್ವ- 

ದೃಷಿರ್ಹೋತಾ ನೃಸೀದಶ್ಬಿತಾ ನಃ | 

ಸ ಆಶಿಷಾ ದ್ರವಿಣಮಿಚ್ಛಮಾನಃ 

ಪ್ರಥಮಚ್ಛದವರಾಂ ಆ ವಿವೇಶ ॥** 
“ಯಷಿಯೂ ಹೋತೃವೂ ಆದ ವಿಶ್ವಕರ್ಮನು ಎಲ್ಲ ಲೋಕಗಳನ್ನೂ ತನ್ನಲ್ಲಿಯೇ 
ಅಹುತಿರೂಪದಲ್ಲಿ ಉಪಸಂಹರಿಸಿ ತನ್ನ ಸ್ಥಾನದಲ್ಲಿ ಕುಳಿತನು. ಅವನೇ ನಮ್ಮ ಜನಕನು. 
ಸೃಜಿಸಬೇಕೆಂಬ ಇಚ್ಛೆಯಿಂದ ಲೋಕೈಶ್ವರ್ಯವನ್ನು ಬಯಸಿ ಅವ್ಯಾಕೃತವಾದ ರೂಪವನ್ನು 
ಮೊದಲು ಹೊಂದಿದ ಅವನೇ ತನ್ನ ಸಂಕಲ್ಪದಿಂದ ಸೃಜಿಸಲ್ಪಟ್ಟ ಸಕಲ ಭೂತಜಾತಗಳಲ್ಲಿಯೂ 
ಅಂತಃಪ್ರವೇಶಿಸಿದನು." 


62, ಬುಗೇದ (5-44-6) 

83. ಯಗ್ವೇದ (10-114-5) 

84. ಬುಗ್ರೇದ (3-54-8) 

85, ಬುಗ್ರೇದ (10-129-2) 

86. ಬುಗ್ರೇದ (1-115-1) 

67. ಹಗ್ವೇದ (10-90-2) 

88. ಬಗ್ರೇದ (10-72-2); ಛಾಂ. ಉ. 3-19-11 
89. ಯಗ್ವೇದ (10-81-1) 


ಸಂಹಿತೆಗಳು ೨೩೯ 


ಏಕಮೇವಾದ್ವಿಶೀಯನಾದ ದೇವನಿಂದ ಜಗತ್ಸೃಷ್ಟಿಯಾಯಿತೆಂಬ ಅಂಶ ಮೇಲಿನ 
ಮಂತ್ರದಲ್ಲಿ ಹೇಳಿದೆ. 

ಲೋಕವನ್ನು ಸೃಜಿಸಲು ನಿಮಿತ್ತಕಾರಣವೂ ಉಪಾದಾನಕಾರಣವೂ ಬೇಕಷ್ಟೇ? ಇದನ್ನು 
ಸೃಜಿಸುವವನು ನಿಮಿತ್ತಕಾರಣ. ಇದನ್ನು ನಿರ್ಮಿಸಲು ಉಪಯೋಗಿಸುವ ಪದಾರ್ಥವೇ 
ಉಪಾದಾನ ಕಾರಣ. ಅದರಿಂದ ದ್ಯಾವಾ ಪೃಥಿವೀಗಳನ್ನು ನಿರ್ಮಾಣ ಮಾಡಲು 
ಉಪಯೋಗಿಸಿದ ಪದಾರ್ಥವಾವುದು ? ನಿರ್ಮಿಸಿದವನಾರು ? ಸೃಷ್ಟಿಗೆ ಮೊದಲು 
ಪರಮಾತ್ಮನೊಬ್ಬನೇ ತಾನೇ ಇದ್ದನು? ಅವನು ನಾನಾ ವಿಧವಾದ ಜಗತ್ತನ್ನು ಹೇಗೆತಾನೇ 
ನಿರ್ಮಿಸಿದ ? ಅವನೊಬ್ಬನೇ ಇದ್ದ ಕಾರಣ ಜಗತ್ತಿಗೆ ಉಪಾದಾನ ಕಾರಣವಾವುದು ? 
ಅವೆಲ್ಲಿದ್ದುವು ? ಅವೂ ಮೊದಲೇ ಇದ್ದವೆಂದರೆ ದೇವನೊಬ್ಬನೇ ಇದ್ದನೆಂದ: ಹೇಗೆ 
ಹೇಳುವುದು? ಅದರಿಂದ ಈ ಸೃಷ್ಟಿಯ ಬಗೆ ಎಂಥದು? ಈ ವಿಧವಾದ ವಿಚಾರದ ಮಥನ 
ಕೆಳಗಿನ ಮಂತ್ರಗಳಲ್ಲಿ ಕಾಣಬಹುದು : 

'ಕಿಂ ಸ್ಟಿದಾಸೀದಧಿಷ್ಠಾನಮಾರಂ- 

ಭಣಂ ಕಥಮ ಸ್ಪಿತ್ಯಧಾಸೀತ್‌ | 
ಯತೋ ಭೂಮಿಂ ಜನಯ ನ್ವಿಶ್ಚಕರ್ಮಾ 
ವಿದ್ಯಾಮೌರ್ಣೋನ್ಮಹಿನಾ ವಿಶ್ವಚಕ್ಷಾ: ॥' 
'ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ 
ವಿಶ್ವತೋ ಬಾಹುರುತ ವಿಶ್ವತಸ್ಸಾತ್‌ | 
ಸಂ ಬಾಹುಭ್ಯಾಂ ಧಮತಿ ಸಂಪತತ್ರೈ- 
ರ್ದ್ಮಾವಾಭೂಮೀ ಜನಯನ್‌ ದೇವ ಏಕ; ॥' 
'ಕಿಂ ಸ್ಟಿದ್ಧನಂಕ ಉ ಸ ವೃಕ್ಷ ಆಸ 
ಯತೋ ದ್ಯಾವಾ ಪೃಥಿವೀ ನಿಷೃತಕ್ಷುಃ | 
ಮನೀಷಿಣೋ ಮನಸಾ ಪೃಚ್ಛತೇದುತ- 
ದೃದದ್ಯತಿಷ್ಠದ್ಳುವನಾನಿ ಧಾರಯನ್‌ |? 

'ಜಗತ್ತನ್ನು ದೇವನು ಸೃಜಿಸುವಾಗ ಆಧಾರಸ್ಥಾನ ಯಾವುದಾಗಿದ್ದಿತು? ಮೂಲವಾದ 
ಉಪಾದಾನ ಕಾರಣ ಯಾವುದಾಗಿದ್ದಿತು ? ಅವನೊಬ್ಬನೇ ಇದ್ದ ಕಾರಣ ಅದು ಹೇಗೆ 
ಸಂಭವಿಸಿತು ? ಸರ್ವದ್ರಷ್ಟನೂ ಪರಮೇಶ್ವರನೂ ಆದ ವಿಶ್ವಕರ್ಮನು ಭೂಮಿಯನ್ನು 
ಸೃಜಿಸಿ ತನ್ನ ಮಹಿಮೆಯಿಂದ ದ್ಕುಲೋಕವನ್ನೂ ಹೇಗೆ ಸೃಜಿಸಿದನು? 

'ವಿಶ್ವಚಕ್ಷುವೂ ವಿಶ್ವಮುಖನೂ ವಿಶ್ವಬಾಹುವೂ ಆದ ಆ ಪರಮೇಶ್ವರನು ಸರ್ವತ್ರ 
ನಿಂತವನಾಗಿ ಮತ್ತೊಂದರ ಸಹಾಯವನ್ನೂ ಬಯಸದೆ ಒಬ್ಬನೇ ತನ್ನ ತೋಳುಗಳಿಂದ 
ದ್ಮುಲೋಕವನ್ನೂ, ಪಾದಗಳಿಂದ ಭೂಮಿಯನ್ನೂ ಪ್ರೇರಿಸುತ್ತಾನೆ. ಹೀಗೆ ದ್ಯಾವಾ 
ಪೃಥಿವಿಗಳನ್ನು ಸೃಜಿಸಿದ ಆ ದೇವನು ಅದ್ವಿತೀಯನಾಗಿ ವಿರಾಜಿಸುತ್ತಾನೆ. 

'ದ್ಯಾವಾಪೃಥಿವೀಗಳನ್ನು ಯಾವುದರಿಂದ ನಿರ್ಮಿಸಿದನೋ ಆ ವನವು ಯಾವುದು? ಆ 


90. ಉಪನಿಷತ್ತುಗಳ ಸಿದ್ಧಾಂತವಾದರೂ ಇದೇ-'ಆತ್ಮಾವಾ ಇದಮೇಕ ಏವಾಗ್ರ ಆಸೀತ್‌ (ಐ. 
ಆ. ೨- ೪-೧) ; “ದೇವ ಸೋಮ್ಮೇದಮಗ್ರ ಆಸೀತ್‌ (ಛಾಂ. ಉ. ೬-೨-೧); ಸೋತ. ಕಾಮಯತ 
ಬಹುಸ್ಕಾಂ ಪ್ರಜಾಯೇಯೇಶಿ (ತೈ. ಆ. ೮-೬) ; ಬೃ. ಉ. ೧-೨-೧ ಸತ್ವ ಆ. ೧-೨-೧; ತೈ. ಉ. ೨-೬. 
91. ಯಗ್ಬೇದ 10-81-2ರಿಂದ 4. 


ತಾಂ ವೈದಿಕ ಸಾಹಿತ್ಯ ಚರಿತ್ರ 


ವೃಕ್ಷವು ಯಾವುದು ? ಎಲೈ ಪ್ರಾಜ್ಞರೇ, ಇವೆರಡನ್ನು ನೀವು ಮನಸಾ ತಿಳಿಯಿರಿ. ಲೋಕ 
ಗಳನ್ನೆಲ್ಲಾ ಧರಿಸಿರುವ ಈ ಸರ್ವೇಶ್ವರನ ಸ್ಥಾನವನ್ನೂ ವಿಮರ್ಶಿಸಿ ತಿಳಿಯಿರಿ.' 
ಅದ್ವಿಶೀಯನೂ ಮಹಾಮಹಿಮನೂ ಆದ ದೇವನು ಅಸಾಧಾರಣವಾದ ತನ್ನ ಮಹಿಮೆಯ 

ಕಾರಣ ಜಗತ್ತನ್ನು ಸೃಜಿಸಲು ತಾನೇ ನಿಮಿತ್ತ ಕಾರಣನೂ ಉಪಾದಾನ ಕಾರಣನೂ 
ಆಗಿದ್ದಾನೆಂದು ಹೇಳಿದೆ. ಅವನೇ ಸದ್ರೂಪನು. ಪುಂ ಸ್ತ್ರೀಭಾವಗಳೂ ಅವನೇ. ಅವನೇ 
ಅಗ್ನಿಯು. ಅವನೇ ಆದಿತ್ಮನು. ಪರ್ಜನ್ಮನೂ ವಾಯುವೂ ಅವನೇ, ಈ ಅಂಶವನ್ನು ಕೆಳಗಿನ 
ಮಂತ್ರ ಹೇಳುತ್ತದೆ: ` 

'ಅಸಚ್ಚ ಸಚ್ಚ ಪರಮೇ ವ್ಯೋಮ- 

ನ್ಹಕ್ಸಸ್ಮ ಜನ್ಮನ್ನದಿತೇರುಪಸ್ಥೇ | 

ಅಗ್ನಿರ್ಹನ: ಪ್ರಥಮಜಾ ಯತಸ್ಕ 

ಪೂರ್ವ ಆಯುನಿ ವೃಷಭಶ್ಚ ಧೇನುಃ |"? 

'ನಾಮರೂಪಗಳಿರದ ಅಮ್ಕಕೃತರೂಪವೂ ನಾಮರೂಪಗಳಿಂದ ಕೂಡಿದ ವ್ಯಾಕೃತರೂಪವೂ 
ಸರ್ವೋತ್ತಮನಾದ ಆ ಸರ್ವಕಾರಣನದೇ. ಪೃಥಿವಿ ಮತ್ತು ಅದಿತ್ಯರ ಜನನವೂ ಅವನಿಂದಲೇ 
ಕರ್ಮಫಲವನ್ನನುಭವಿಸಬೇಕಾದ ನಮಗಿಂತ ಮೊದಲಿದ್ದ ಅವನು ಪ್ರಥಮಜ. ಸೃಷ್ಟಿಗೆ ಮುಂಚೆ 
ಅವನೇ ವೃಷಭನೂ ಆಗಿ ಧೇನುವೂ ಆಗಿದ್ದನು.' ಕೆಳಗಿನ ಮಂತ್ರವನ್ನು ನೋಡಿ: 

'ಅಹಮೇವ ವಾತ ಇವ ಪ್ರವಾ- 
ಮ್ಯಾರಭಮಾಣಾ ಭುವನಾನಿ ವಿಶ್ವಾ | 
ಪರೋ ದಿವಾ ಪರ ಏನಾ ಪೃಥಿ- 
ವ್ಹತಾವತೀ ಮಹಿನಾ ಸಂ ಬಭೂವ 5 


"ಇತರರ ಸಹಾಯವಿಲ್ಲದ ನಾನೊಬ್ಬಳೇ ಸ್ವೇಚ್ಛೆಯಿಂದ ಚರಿಸುವ ವಾಯುವಿನಂತೆ 
ಸಕಲ ಕಾರ್ಯಗಳಿಗೂ ಕಾರಣವಾಗಿ ಪ್ರವರ್ತಿಸುತ್ತೇನೆ. ಕಾರ್ಯಗಳಾದ ಈ ಭೂಮಿ 
ಆಕುಶಗಳಿಗಿಂತ ಅಧಿಕಳಾಗಿ ನನ್ನ ಮಹಿಮೆಯಿಂದ ಸರ್ವಜಗದಾತ್ಮನಾ ಸಂಭೂತಳಾಗಿದ್ದೇನೆ.” 

ಇದರಿಂದ ಜಗತ್ಕಾರಣನಾದ ಆ ದೇವನೇ ಈ ಜಗತ್ತಿಗೆ ಸರ್ವಕಾರಣನೆಂದು ಹೇಳಿದಂತಾ 
ಯಿತು. ದೇವನೇ ಜಗತ್ತಿಗೆ ನಿಮಿತ್ತ ಕಾರಣನೂ ಉಪಾದಾನ ಕಾರಣನೂ ಆಗಿರುವನೆಂದು 
ತೈತ್ತಿರೀಯ ಬ್ರಾಹ್ಮಣವು 

'ಬ್ರಹ್ಮ ವನಂ ಬ್ರಹ್ಮ ಸ ವೃಕ್ಷ ಆಸೀ- 

ದೃತೋ ದ್ಯಾವಾಪೃಥಿವೀ ನಿಷ್ಪತಕ್ತು: !* 
ಎಂದು ಸಮರ್ಥಿಸುತ್ತದೆ. ಸರ್ವವನ್ನೂ ಸೃಜಿಸಿ ಅವುಗಳಲ್ಲಿ ತಾನು ಅಂತಃಪ್ರವೇಶಿಸಿ 
ನಾಮರೂಪಗಳಿಂದ ಕೂಡಿದ ಜಗತ್ತನ್ನು ಆ ಪರವಸ್ತು ಉಂಟುಮಾಡಿತು. 'ಮಹೋದೇವೋ 
ಮರ್ತ್ಯಾನ್‌ ಅವಿವೇಶ” ಎಂಬ ವಾಕ್ಕ ಇದನ್ನು ತಿಳಿಸುತ್ತದೆ. ಹೀಗೆ ಈ ಮೂಲಾತ್ಮನಿಂದ 
ಸಕಲ ಲೋಕಗಳೂ, ಜೀವಜಂತುಗಳೂ ಉಂಟಾದುವೆಂದು ಅರಿಯುತ್ತೇವೆ. 


92. ಯಗ್ರೇದ 10-5-7 

93. ಖಗ್ವೇದ (10-125-8) 94 ತೈ.ಬ್ರಾ (2-8-97) 

95. ಯಗ್ವೇದ (4-58-3) ; "ಅನೇನ ಜೀವೇನಾತ್ಮನಾನುಪ್ರವಿಶ್ಶ ನಾಮರೂಪೇ ವ್ಯಾಕರವಾಣಿ.' 
(ಛಾಂ. ಉ. 6-3-2), 


ಸಂಹಿತೆಗಳು ೨೪೧ 


ಜಗತ್ಕಾರಣವಸ್ತುವನ್ನು ಪುರುಷನೆಂದು ಹೇಳಿ ಆತನಿಂದ ಜಗತ್ತಿನ ಸೃಷ್ಟಿಯಾಯಿತೆಂದು 
ಪುರುಷ ಸೂಕ್ತವು ಬಹಳ ಸಂದರವಾಗಿ ಹೇಳುತ್ತದೆ. 

'ಆದಿಕಾರಣನಾದ ಪರಮಪುರುಷನು ಸಹಸ್ರಾರು ಶಿರಸ್ಸುಗಳನ್ನೂ ನೇತ್ರಗಳನ್ನೂ 
ಪಾದಗಳನ್ನೂ ಹೊಂದಿದ್ದಾನೆ. ಈ ವಿರಾಟ್ಟುರುಷನು ವಿಶ್ವವನ್ನು ಎಲ್ಲ ಕಡೆಯಿಂದಲೂ 
ಆವರಿಸಿ ಹತ್ತು ಅಂಗುಲಗಳಷ್ಟು ಪ್ರಮಾಣ ಮೀರಿಯೂ ನಿಂತಿದ್ದಾನೆ. 

'ಹಿಂದೆ ಇದ್ದ, ಮುಂದೆ ಉಂಟಾಗತಕ್ಕ ಮತ್ತು ಈಗ ನಮಗೆ ಗೋಚರಿಸುತ್ತಿರುವ ಸಕಲ 
ಜಗತ್ತೂ ಆ ಪುರುಷನೇ. ಅವನು ಅಮೃತ ತ್ವಕ್ಕೆ ಪ್ರಭು. ಅನ್ನದ ನಿಮಿತ್ತದಿಂದ (ಕರ್ಮ 
ಫಲಭೋಗ) ಅವನು ಜಗದವಸ್ಥೆಯನ್ನು ಸ್ತೀಕರಿಸುವನು.' 

'ಇವೆಲ್ಲವೂ ಆದಿಪುರುಷನ ಮಹಿಮೆಯೇ ಆಗಿದೆ. ಆ ಪರಮಪುರುಷನು ಈ 
ಜಗತ್ತಿಗಿಂತಲೂ ಅಧಿಕನು, ಸಮಸ್ತ ಭೂತ ಜಾತವೂ ಅವನ (ಪಾದ) ಕಾಲುಭಾಗ. ಇವನ 
ಉಳಿದ ಮೂರು ಪಾಲು ಸ್ವಯಂ ಪ್ರಕಾಶವಾದ ದ್ಕುಲೋಕದಲ್ಲಿ ಅವಿಕಾರವಾಗಿರುವುದು.' 

'ನಮಗೆ ಅಗೋಚರವಾಗಿರುವ ಆ ತ್ರಿಪಾದ್ವಿಭೂತಿ ಉತ್ಕೃಷ್ಟನಾದ ನಿತ್ಶರೋಕದಲ್ಲಿ 
ನೆಲಸಿದೆ. ಅವನ ಏಕಪಾದ್ವಿಭೂತಿ ಈ ಸಂಸಾರ ಮಂಡಲದಲ್ಲಿ ಮತ್ತೆ ಮತ್ತೆ ಆವಿರ್ಭವಿಸಿ 
ಚೇತನಾಚೇತನಗಳೆಂಬ ನಾನಾ ರೂಪದಲ್ಲಿ ಜಗತ್ತನ್ನು ವ್ಯಾಪಿಸುತ್ತದೆ. "3 

'ಆ ಆದಿಪುರುಷನಿಂದ ವಿರಾಟ್‌ ಅಥವಾ ಬ್ರಹ್ಮಾಂಡವು ಹುಟ್ಟಿತು. ಇದನ್ನಾಶ್ರಯಿಸಿ 
ಪುರುಷನು ಆವಿರ್ಭವಿಸಿದನು. ಇವನು (ದೇವ, ತಿರ್ಯಕ್‌, ಮನುಷ್ಯ) ಬೇರೆ ಬೇರೆ ರೂಪ 
ಹೊಂದಿ ಬೆಳೆದನು. ಅನಂತರ ಭೂಮಿಯೂ ಪಾಂಚಭೌತಿಕ ಶರೀರವೂ ಆದವು." 

'ಆಮೇಲೆ ದೇವತೆಗಳು ಪುರುಷಸಂಜ್ಞಕನಾದ ಹವಿಸ್ಸುಗಳಿಂದ ಯಜನ ಮಾಡಿದರು. ಈ 
ಯಾಗದಲ್ಲಿ ವಸಂತವೇ ಘೃತವಾಯಿತು. ಗ್ರೀಷ್ಮ ಸಮಿತ್ತಾಯಿತು. ಶರತ್ಕಾಲ ಹವಿಸ್ಸಾ 
ಯಿತು. 1101 

'ಪ್ರಥಮ ಜಾತನೂ ಯಜ್ಞರೂಪನೂ ಆದ ಆ ಪುರುಷನನ್ನು ದರ್ಭೆಗಳ ಮೇಲೆ ದೇವತೆಗಳು 


96. ಯಗ್ರೇದ (10-90) ; ಈ ಪುರುಷ ಸೂಕ್ತದ ವಿಚಾರ ತೈತ್ತಿರೀಯ ಆರಣ್ಮಕದಲ್ಲಿಯೂ 
(1-23-1), ಶತಪಥ ಬ್ರಾಹ್ಮಣದಲ್ಲಿ (13-6-1-1)ಯೂ ಬರುತ್ತದೆ. 

97. ಶ್ರೇ. ಉ. 3-11 ; ಶ. ಬ್ರಾ. 13-6-2-1. 

98. ಪರಮಾತ್ಮನು ಎಲ್ಲಕ್ಕೂ ಅಂತರ್ಯಾಮಿಯಾಗಿದ್ದಾನೆ. ಬೃ. ಉ. 1-4-7 ; ಈಶಾವಾಸ್ಕ 
1; ಛಾಂ. ಉ. 7-25-2 ; 3-14-1 ; ಮುಂ. ಉ. 2-2-11 ; 2.2-5 ; ಶ್ರೇ. ಉ. 6-19; ಬೃ. ಉ. 
3-7. 

99. ಏಕ ಪಾದಾತ್ಮಕವಾದ ಜಗತ್ತು ದುಃಖಮಿಶ್ರವಾದುದು. ತ್ರಿಪಾದ್ವಿಭೊತಿಯು 
ಆನಂದಮಯವಾದುದು. 

100. ಸೃಷ್ಟಿಸಂಹಾರಾದಿಗಳು ಮತ್ತ ಮತ್ತೆ ಆಗುತ್ತಲೇ ಇರುವುವು. ಪುರುಷನಿಂದ ವಿರಾಜ್‌-ಅವನಿಂದ 
ಜೀವ-ಅನಂತರ ಶರೀರ ; ಸೃಷ್ಟಿಯ ವಿಚಾರ ಶ. ಬ್ರಾ. (13-26-3) ಮತ್ತು ತೈ. ಸಂ. 4-3-5- 
2)ರಲ್ಲಿಯೂ ಬಂದಿದೆ. ಹೋಲಿಸಿ. 

101.ಜಗತ್ಸೃಷ್ಟಿಯಾದ ಮೇಲೆ ಉತ್ಪರಸೃಷ್ಟಿಯ ಸಿದ್ದಿಗಾಗಿ ಬೇರೆ ಹವಿಸ್ಸು ಇನ್ನೂ 
ಉತ್ಪನ್ನವಾಗಿಲ್ಲದ ಕಾರಣ ಪುರುಷಸ್ವರೂಪವನ್ನೇ ಹವಿಸ್ಸಾಗಿ ಮನಸಾ ಸಂಕಲ್ಪಿಸಿ ಮಾನಸಿಕ ಯಜ್ಞವನ್ನು 
ಮಾಡಿದರು. ಸೃಷ್ಟಿಯ ಅಂಶ ತೈ. ಬ್ರಾ. (2-2-1-1)ದಲ್ಲಿಯೂ ಶ. ಬ್ರಾ. (11-1)ದಲ್ಲಿಯೂ 
ವಿವರಿಸಿರುವುದನ್ನು ನೋಡಿ. 


16 


೨೪೨ ವೈದಿಕ ಸಾಹಿತ್ಯ ಚರಿತ್ರೆ 


ಪ್ರೋಕ್ಷಣ ಮಾಡಿದರು. ಸಾಧ್ಯರೂ' ಯುಷಿಗಳೂ ಸೇರಿ ಆ ಮಾನಸಿಕ ಯಾಗವನ್ನು 
ನಿರ್ವಹಿಸಿದರು.' 

'ಸರ್ವಾತ್ಮಕನಾದ ಪುರುಷನನ್ನೇ ಆಹುತಿಯಾಗಿ ಉಳ್ಳ ಆ ಯಜ್ಞದಿಂದ ದಧಿಮಿಶ್ರವಾದ 
ಅಜ ಉಂಟಾಯಿತು. ವಾಯುಮಂಡಲದಲ್ಲಿ ಹಾರಾಡುವ ಹಕ್ಕಿಗಳೂ ಅಡವಿಗಳಲ್ಲಿ ವಾಸಿಸುವ 
ಮೃಗಗಳೂ ಗ್ರಾಮಗಳಲ್ಲಿರುವ ಪಶುಗಳೂ ಉಂಟಾದರು.' 

'ಸರ್ವವನ್ನೂ ಹೋಮಮಾಡಿದ ಆ ಯಜ್ಞದಿಂದಲೇ ಯಕ್ಕುಗಳೂ ಸಾಮಗಳೂ 
ಛಂದಸ್ಸುಗಳೂ ಯಜಸ್ಸೂ ಉಂಟಾಯಿತು.' 

'ಆ ವಿಶ್ವಯಜ್ಞದಿಂದಲೇ ಅಶ್ವಗಳು ಹುಟ್ಟಿದವು. ಎರಡು ಸಾಲು ಹಲ್ಲುಗಳುಳ್ಳ 
ಪ್ರಾಣಿಗಳೂ ಜನಿಸಿದುವು. ಗೋವುಗಳೂ ಆಡು, ಕುರಿ ಮೊದಲಾದುವೂ ಅದರಿಂದಲೇ ಆದವು.' 

'ಆ ವಿರಾಟ್ಟುರುಷನನ್ನು ಆಹುತಿಯಾಗಿ ಸಂಕಲ್ಪಿಸಿದಾಗ ಅದನ್ನೆಷ್ಟು ಪ್ರಕಾರವಾಗಿ 
ವಿಭಾಗಿಸಿದರು ? ಈ ದೇವನ ಮುಖವಾವುದು ? ಬಾಹುಗಳು ಯಾವುವು ? ತೊಡೆಗಳೂ 
ಪಾದಗಳೂ ಯಾವುವು? 

'ಬ್ರಾಹ್ಮಣನು ಈ ಪುರುಷನ ಮುಖ; ರಾಜನ್ಮರು ತೋಳುಗಳು; ವೈಶ್ಯರು ತೊಡೆಗಳು; 
ಪಾದದಿಂದ ಜನಿಸಿದವರು ಶೂದ್ರರು.' 

'ಆ ವಿರಾಟ್ಟುರುಷನ ಮನಸ್ಸಿನಿಂದ ಚಂದ್ರನೂ ನೇತ್ರಗಳಿಂದ ಸೂರ್ಯನೂ ಮುಖದಿಂದ 
ಇಂದ್ರಾಗ್ನಿಗಳೂ ಪ್ರಾಣದಿಂದ ವಾಯುವೂ ಉಂಟಾದರು.' 

'ಅವನ ನಾಭಿಯಿಂದ ಅಂತರಿಕ್ಬವೂ ಶಿರಸ್ಸಿನಿಂದ ದ್ಕುಲೋಕವೂ ಪಾದಗಳಿಂದ 
ಭೂಮಿಯೂ ಕಿವಿಗಳಿಂದ ದಿಕ್ಕುಗಳೂ ಆದುವು. ಹೀಗೆಯೇ ಆ ದೇವತೆಗಳು ಎಲ್ಲ 
ಲೋಕಗಳನ್ನೂ ಆ ಪುರುಷನಿಂದಲೇ ಉತ್ಪತ್ತಿ ಮಾಡಿದರು.' 

'ಈ ಸಾಂಕಲ್ಪಿಕ ಯಜ್ಞಕ್ಕೆ ಸಪ್ತ ಛಂದಸ್ಸುಗಳೇ ಪರಿಧಿಗಳಾದವು. ಇಪ್ಪತ್ತೊಂದು ತತ್ವಗಳು 
(12 ತಿಂಗಳು 45 ಭುತುಗಳು +3 ಲೋಕಗಳು 4 ಆದಿತೃ) ಸಮಿತ್ತುಗಳಾದವು. ದೇವತೆಗಳು 
ಆ ಪುರುಷನನ್ನು ಯಜ್ಞಸಾಧನವನ್ನಾಗಿ ಮಾಡಲಿಚ್ಛಿಸಿ ಅವನನ್ನೇ ಪಶುವೆಂದು ಭಾವಿಸಿದರು. 

'ಪ್ರಜಾಪಶಿಯ ಪ್ರಾಣಭೂತರಾದ ದೇವತೆಗಳು ಮೇಲೆ ಹೇಳಿದಂತೆ ಮಾನಸವಾದ 
ಸಂಕಲ್ಪದಿಂದ ಯಜ್ಞರೂಪಿಯಾದ ಆ ಪ್ರಜಾಪತಿದೇವನನ್ನು ಪೂಜಿಸಿದರು. ಜಗದ್ರೂಪವಾಗಿ 
ವಿಕಾರ ಹೊಂದಿದ ಆ ಪ್ರಸಿದ್ಧ ಧರ್ಮಗಳೇ ಮುಖ್ಯವಾಗಿ ಬೆಳಗಿದವು. ಯಾವ 
ಬ್ರಹ್ಮಲೋಕದಲ್ಲಿ ಪುರಾತನರಾದ ದೇವತೆಗಳೂ ಸಾಧ್ಯರೂ ಇರುವರೋ ಆ ದಿವ್ಯಲೋಕವನ್ನೇ 
ವಿರಾಟ್ಟುರುಷನನ್ನು ಉಪಾಸನೆ ಮಾಡುವ ಮಹಾತ್ಮರು ಸೇರುತ್ತಾರೆ. 

ಈ ಸೂಕ್ತದಲ್ಲಿ ಯಾಜ್ಞಿಕವಾದ ಕ್ರಮದಲ್ಲಿ ಈ ಜಗತ್ತು ವಿಶ್ವರೂಪಿಯಾದ ಪುರುಷನಿಂದ 
ಆಯಿತೆಂದು ಹೇಳಿದೆ. ಈ ಜಗತ್ತಿನ ವೈವಿಧ್ಯಕ್ಕೆ ಆ ಪುರುಷನೇ ಕಾರಣನೆಂದೂ ಅವನ ಬೇರೆ 
ಬೇರೆ ಅವಯವಗಳಿಂದ ಈ ವಿಶ್ವದ ಬೇರೆ ಬೇರೆ ಭಾಗಗಳು ಆದುವೆಂದೂ ಹೇಳಿದೆ. ಇಲ್ಲಿ 
ಬರುವ ಯಾಗದ ಉಲ್ಲೆ ಕೇವಲ ರೂಪಣವಾಗಿದೆ. ವಿಚಿತ್ರವಾದ ಈ ಜಗತ್ತು ಆ ಏಕೈಕನಾದ 


102.ಸಾಧ್ಮರು ದೇವತೆಗಳಲ್ಲಿ ಪ್ರಥಮರಂದು ನಿರುಕ್ತ (12-41)ದಲ್ಲಿಯೂ ಪ್ರಾಣಗಳೆಂದು ಭಟ್ಟ 
ಭಾಸ್ಕರಭಾಷ್ಕದಲ್ಲಿಯೂ (ತೈ. ಆ. ಭಾಷ್ಮ-3-12) ಹೇಳಿದೆ. ಛಾಂ. ಉ. 3-10-1 ರಿಂದ 4 ನೋಡಿ. 

103.ನಾಕಂ-'ಕಮಿತಿಸುಖನಾಮ. ತತ್ವಶಿವಿದ್ದಂ ಪ್ರತಿಷಿಧ್ಯೇತ.' ನಿರುಕ್ತ (2-14) ; ಈ ಯಜ್ಞ 
ಆಗ್ನಿರೂಪವಾದುದೆಂದು ನಿರುಕ್ತಕಾರರ ಅಭಿಪ್ರಾಯ. 'ಅಗ್ನಿನಾಮಯಜಂತದೇವಾಃ (ನಿರುಕ್ತ-12-41). 


ಸಂಹಿತೆಗಳು ೨೪೩ 


ಪುರುಷನಿಂದಲೇ ಆಗಿದೆಯೆಂಬುದು ಇದರ ಸಾರಾಂಶ. 

ಜಗತ್ಕಾರಣವಾದ ಪರವಸ್ತುವನ್ನು ಹಿರಣ್ಕಗರ್ಭನೆಂದು ಹೇಳಿ ಅವನಿಂದ ಚೇತನಾಚೇತನ 

ಲಕ್ಷಣವಾದ ಸಕಲ ಜಗತ್ತೂ ಆಯಿತೆಂದು ಕೆಳಗಿನ ಮಂತ್ರಗಳು ಹೇಳುತ್ತವೆ. 
'ಹರಣ್ಮಗರ್ಭಃ ಸಮವರ್ತತಾಗ್ರೇ 
ಭೂತಸ್ಮ ಜಾತಃ ಪತಿರೇಕ ಆಸೀತ್‌ | 
ಸ ದಾಧಾರ ಪೃಥಿವೀಂ ದ್ಯಾಮುತೇಮಾಂ 
ಕಸ್ಟ ದೇವಾಯ ಹವಿಷಾ ವಿಧೇಮ | 
'ಯ ಆತ್ಮದಾ ಬಲದಾ ಯಸ್ಕ ವಿಶ್ವ 
ಉಪಾಸತೇ ಪ್ರಶಿಷಂ ಯಸ್ಮದೇವಾಃ | 
ಯಸ್ಮ ಛಾಯಾಂಮೃತಂ ಯಸ್ಕ ಮೃತ್ಯುಃ 
ಕಸ್ಮೈದೇವಾಯ ಹವಿಷಾ ವಿಧೇಮ | 
'ಯಃ ಪ್ರಾಣತೋ ನಿಮಿಷತೋ ಮಹಿ- 
ತೈಕ ಇದ್ರಾಜಾ ಜಗತೋ ಬಭೂವ | 
ಯ ಈಶೇ ಅಸ್ಕ ದ್ವಿಪರಶ್ವತುಷ್ಪದ: 
ಕಸ್ಮೈದೇವಾಯ ಹವಿಷಾ ವಿಧೇಮ ॥' 
'ಯಸ್ಕೇಮೇ ಓಮವಂತೋ ಮಹಿತ್ತಾ 
ಯಸ್ಕ ಸಮುದ್ರಂ ರಸಯಾ ಸಹಾಷುಃ | 
ಯಸ್ಕೇಮಾಃ ಪ್ರದಿಶೋ ಯಸ್ಮ ಬಾಹೂ 
ಕಸ್ಪೈದೇವಾಯ ಹವಿಷಾ ವಿಧೇಮ | 

'ಪ್ರಪಂಚ ಹುಟ್ಟುವ ಮೊದಲು ಹಿರಣ್ಯಗರ್ಭನೊಬ್ಬನೇ ಇದ್ದನು. ಅದ್ವಿತೀಯನಾದ 
ಅವನು ಜನಿಸುವಾಗಲೇ ಎಲ್ಲ ಭೂತಜಾತಗಳಿಗೂ ಒಡೆಯನಾದನು. ವಿಸ್ತಾರವಾದ 
ದ್ಕುಲೋಕಕ್ಕೂ ಭೂಮಿಗೂ ಅವನೇ ದಾರಕ. ಸುಖೈಕ ಸ್ವರೂಪನಾದ ಆ ದೇವನಿಗೆ 
ಹವಿಸ್ಸಮರ್ಪಣೆ ಮಾಡುತ್ತೇದೆ. 15 

'ಆ ದೇವನು ಆತ್ಮಪ್ರದನು ; ಬಲಪ್ರದನು. ಎಲ್ಲ ದೇವತೆಗಳೂ ಪ್ರಾಣಿಗಳೂ ಅವನ 
ಶಾಸನವನ್ನನುಸರಿಸುತ್ತಾರೆ. ಅಮೃತತ್ವವೂ ಮೃತ್ಯುವೂ ಅವನನ್ನು ನೆರಳಿನಂತೆ ಸೇವಿಸುವುವು. 
ಅಂಥ ದೇವನಿಗೆ ಪೂಜೆ ಸಲ್ಲಿಸೋಣ. 

'ನಮ್ಮ ಕಣ್ಣಿಗೆ ಗೋಚರಿಸುತ್ತಿರುವ ಈ ವಿಚಿತ್ರವಾದ ಜಗತ್ತು ಆ ಜಗತ್ಕರ್ತ್ಯವಿನ 
ಮಹಿಮೆಯನ್ನು ಸಾರುತ್ತಿದೆ, ಲೋಕದಲ್ಲಿ ಉಸಿರಾಡುವವರಿಗೂ, ಕಣ್ಣೆವೆಯಾಡಿಸುವವರಿಗೂ 
ಸಂಚರಿಸುವವರಿಗೂ ದೇವನು ಈಶ್ವರನಾಗಿದ್ದಾನೆ.' 

'ನಮಗೆ ಗೋಚರಿಸುವ ಮಾನವರಿಗೂ ಪ್ರಾಣಿಗಳಿಗೂ ಅವನೇ ಒಡೆಯನು. ಹಿಮ 
ಕವಿದಿರುವ ಬೆಟ್ಟಗಳೂ ನದಿಗಳಿಂದ ಕೂಡಿದ ಸಾಗರಗಳೂ ಅವನಿಂದಾದ ಕಾರಣ ಅವನ 
ಮಹಾ ಭಾಗ್ಯವನ್ನು ಕೊಂಡಾಡುತ್ತಿವೆ. ದಿಕ್ಕುಗಳೂ ಅವಾಂತರ ದಿಕ್ಕುಗಳೂ ಆ 
ಮಹಾಮಹಿಮನದೇ ಆಗಿವೆ.' 

104. ಯಗ್ಬೇದ (10-221-1, 2, 3, 4). 

105. ಹರಣ್ಮಗರ್ಭನು ಪ್ರಜಾಪತಿ ದೇವನೆಂದು ತೈ. ಸಂ. 5-5-1-2 ರಲ್ಲಿ ಹೇಳಿದೆ. 'ಕ' ಶಬ್ದ 
ಬ್ರಹ್ಮಪರವೆಂದು ಉಪನಿಷತ್ತು ಹೇಳುವುದು. 'ಕ' ಎಂದರೆ ಪ್ರಜಾಪತಿ ದೇವನೆಂದು ಐ. ಬ್ರಾ. 
(3-21)ರಲ್ಲಿ ಹೇಳಿದೆ. 


೨೪೪ ವೈದಿಕ ಸಾಓತ್ಮ ಚರಿತ್ರ 


'ಚೆಕ್ಕುಷಃ ಪಿತಾ ಮನಸಾ ಹಿ ಧೀರೋ 
ಫೃತಮೇನೇ ಅಜನನ್ನಮ್ನಮಾನೇ | 
ಯದೇದಂತಾ ಅದದೃಹಂತ ಪೂರ್ವ 
ಇದಿ ದ್ಯಾವಾಪೃಧಿವೀ ಅಪ್ರಥೇತಾಂ | 
'ವಿಶ್ವಕರ್ಮಾ ವಿಮನಾ ಆ ದ್ವಿಹಾಯಾ 
ಧಾತಾ ವಿಧಾತಾ ಪರಮೋತ ಸಂದೃಕ್‌ | 
ತೇಷಾಮಿಷ್ಟುನಿ ಸಮಿಷಾ ಮದಂತಿ 
ಯತ್ರಾ ಸಪ್ತಖುಪೀನ್‌ ಪರ ಏಕಮಾಹು; ॥' 
'ಯೋನಃ ಪಿತಾ ಜನಿತಾ ಯೋ ವಿಧಾತಾ 
ಧಾಮಾನಿ ವೇದ ಭುವನಾನಿ ವಿಶ್ವಾ | 
ಯೋ ದೇವಾನಾಂ ನಾಮಧಾ ಏಕ ಏವ 
ತಂ ಸಂಪ್ರಶ್ನಂ ಭುವನಾ ಯಂತ್ಮನ್ಶಾ ॥' 
'ಪರೋ ದಿವಾ ಪರ ಏನಾ ಪೃಥಿವ್ಕಾ 
ಪರೋ ದೇವೇಭಿರಸುರೈರ್ಯದಸ್ತಿ | 
ಕಂಸ್ಟಿದ್ದರ್ಭಂ ಪ್ರಥಮಂ ದದ್ರ ಆಪೋ 
ಯತ್ರ ದೇವಾಃ ಸಮಪಶ್ಶಂತ ವಿಶ್ವೇ | 
'ತಮಿದರ್ಭಂ ಪ್ರಥಮಂ ದದ್ರ ಆಪೋ 
ಯತ್ರ ದೇವಾಃ ಸಮಗಚ್ಛಂತ ವಿಶ್ರೇ | 
ಅಜಸ್ಕ ನಾಭಾವಧ್ಯೇಕಮರ್ಪಿತಂ 
ಯಸ್ಮಿನ್ಫಿಶ್ಚಾನಿ ಭುವನಾನಿ ತಸ್ಸುಃ |/198 

'ಧೀರನಾದ ಆ ವಿಶ್ವಕರ್ಮದೇವನು ಕಣ್ಣುಗಳನ್ನು ಪ್ರಧಾನವಾಗಿ ಹೊಂದಿರುವ 
ದೇಹಗಳನ್ನೇ ಸೃಜಿಸುವನು, ತನ್ನ ಮಹಿಮೆಯಿಂದ ಎಲ್ಲವನ್ನೂ ತಿಳಿಯುವನವನು. ಮೊದಲು 
ಜಲವನ್ನು ಸೃಜಿಸಿ ಅನಂತರ ಅದರಲ್ಲಿ ತೇಲಾಡುವ ದ್ಯಾವಾಪೃಥಿವಿಗಳನ್ನು ಉತ್ಪನ್ನಗೊಳಿಸಿದನು. 
ಅವುಗಳ ದಿಗಂತಗಳು ದೃಢವಾಗಿ ಅವೂ ವಿಸ್ಪತವಾಗಿ ನಿಂತವು.''0? 

'ವಿಶೃಕರ್ಮದೇವನು' ವಿಶೇಷವಾದ ಪ್ರಜ್ಞಾಯುತನು ; ಮಹಾತ್ಮನು. ಸಕಲ 
ಜಗದಾಧಾರನೂ ಸಕಲ ನಿರ್ಮಾಪಕನೂ ಆದ ಶ್ರೇಷ್ಠನು. ಎಲ್ಲವನ್ನೂ ಸ್ವತಃ ಒಮ್ಮೆಯೇ 
ಸಾಕ್ಷಾತ್ಕಾರೆ ಮಾಡಿಕೊಂಡನು. ಇವನು ಸಪ್ತಸಂಖ್ಯಾತವಾದ ಇಂದ್ರಿಯಗಳಿಗಿಂತಲೂ 
ಬೇರೆಯಾಗಿ ಅತೀತನಾಗಿರುವನೆಂದು ತತ್ವಜ್ಞಾನಿಗಳು ಹೇಳುವರು.' 

'ಇವನು ನಮ್ಮ ತಂದೆ, ಜನಕ, ಜಗನ್ನಿರ್ಮಾಪಕ. ಸಕಲ ಭೂತಜಾತಗಳನ್ನೂ 
ತಿಳಿದವನಿವನು. ಇಂದ್ರನೇ ಮೊದಲಾದ ದೇವತೆಗಳನ್ನು ಸೃಜಿಸಿ ನಾಮನಿರ್ದೇಶ ಮಾಡಿದವನೂ 
ಇವನೇ, ಏಕೈಕನಾದ ಈ ದೇವನನ್ನೇ ಇತರ ಭೂತಜಾತಗಳು "ಪರಮೇಶ್ವರನಾರು" ಎಂಬ 
ಪ್ರಶ್ನೆಯೊಡನೆ ಸೇರುವುವು.' 


106. ಯಗ್ವೇದ (10-82-1, 2, 3, 5, 6) 

107. 'ಮನಸಾ' ಎಂಬ ಶಬ್ದ ಸೃಷ್ಟಿಯು ಭಗವತ್ಸಂಕಲ್ಪದಿಂದ ಆಯಿತೆಂಬುದನ್ನು ಸೂಚಿಸುತ್ತದೆ. 
ಈ ಅಂಶವನ್ನೇ ತೈ. ಸಂ. ೧-1-5-1, 2), ತೈ. ಆ. (1-2-3-1), ಮನುಸ್ಟೃತಿ (1-8, 3)ಯಲ್ಲಿಯೂ 
ನೋಡಬಹುದು. 

108. ವಿಶ್ವಕರ್ಮ ಶಬ್ದನಿರ್ವಚನಕ್ಕೆ ನಿರುಕ್ತ (10-26) ನೋಡಿ. 


ಸಂಹಿತೆಗಳು ಜ್‌ 


'ದೈಲೋಕ, ಪೃಧಿವೀಲೋಕಗಳನ್ನು ಮೀರಿಸಿರುವವನು ಅವನು. ಅಸುರರು ದೇವತೆಗಳು 
ಮೊದಲಾದವರಿಗೆಲ್ಲ ಇವನು ಅಧಿಕನು. ಗುಹೆಯಲ್ಲಿ ಅಡಗಿರುವುದೂ ಜಲ ಮೊಟ್ಟಮೊದಲು 
ಧರಿಸಿದುದೂ ಆದ ಆ ರಹಸ್ಯತತ್ವದ ಸ್ವರೂಪವೇನು ?' 

'ಸರ್ವ ದೇವತೆಗಳೂ ಎಲ್ಲಿ ಸಂಗತರಾಗಿದ್ದರೋ ಅಂಧ ವಿಶ್ವಕರ್ಮನ ಗರ್ಭಸ್ಥಾನವನ್ನು 
ಸೃಷ್ಟಿಗೆ ಪೂರ್ವದಲ್ಲಿ ಜಲಗಳು ಧರಿಸಿದವು. ಜನ್ಮರಹಿತನಾದ ಆ ಪರಮಾತ್ಮನ ನಾಭಿಯಲ್ಲಿ 
ಸಕಲ ಲೋಕಗಳನ್ನೂ ಒಳಗೊಂಡಿರುವ ಅದ್ವಿತೀಯವಾದ ಬ್ರಹ್ಮಾಂಡವು ಸ್ಥಾಪಿತವಾಗಿದೆ. 

ಪರಮಾತ್ಮನ ಸೃಷ್ಟಿಯಲ್ಲಿ ಮೊಟ್ಟಮೊದಲಾದುದು ಜಲವೆಂದೂ ಅದರಲ್ಲಿ ಪರಮಾತ್ಮನ 
ಸಂಕಲ್ಪಕ್ಕನುಗುಣವಾಗಿ ಉತ್ತರಸೃಷ್ಟಿಯಾಯಿತೆಂದೂ ಬ್ರಹ್ಮಾಂಡದ ಸೃಷ್ಟಿಯು ಪರಮಾತ್ಮನ 
ನಾಭಿಯಲ್ಲಿ ಆಯಿತೆಂದೂ ಈ ಮಂತ್ರಗಳಿಂದ ತಿಳಿಯುತ್ತೇವೆ. ಸೃಷ್ಟಿವಿಚಾರವನ್ನು 
ಪ್ರತಿಪಾದಿಸುವುದರಲ್ಲಿ ಶಿಖರಪ್ರಾಯವಾಗಿರುವುದು ನಾಸದೀಯ ಸೂಕ್ತ.' ಇದರ ಉಲ್ಲೇಖ 
ಇಲ್ಲಿ ಅತ್ಯವಶ್ಯ. 

'ನಾಸದಾಸೀನ್ನೋ ಸದಾಸೀತ್ರದಾನೀಂ 
ನಾಸೀದ್ರಜೋ ನೋವ್ಕೋಮಾ ಪರೋಯತ್‌ | 
ಕಿಮಾವರೀವಃ ಕುಹ ಕಸ್ಕ ಶರ್ಮ- 
ನ್ನಂಭಃ ಕಿಮಾಸೀದ್ದಹನಂ ಗಭೀರಂ॥' 
'ನ ಮೃತ್ಕುರಾಸೀದಮೃತಂ ನ ತರ್ಹಿ 

ನ ರಾತ್ರ್ಯಾ ಅಹ್ನ ಆಸೀತೃಕೇತಃ | 
ಆನೀದವಾತಂ ಸ್ಪಧಯಾ ತದೇಕಂ 
ತಸ್ಮಾದ್ಧಾನ್ಶನ್ನ ಪರಃ ಕಿಂ ಚನಾಸ॥' 
'ತಮ ಆಸೀತ್ರಮಸಾ ಗೂಳ್ಡಮಗ್ರೇ- 
*ಪ್ರಕೇತಂ ಸಲಿಲಂ ಸರ್ವಮಾ ಇದಂ | 
ತುಚ್ಛೇನಾಭೃವಿಹಿತಂ ಯದಾಸೀ- 
ತ್ರಪಸಸ್ತನ್ಮಹಿನಾ ಜಾಯತೈಕಂ ॥' 
'ಕಾಮಸ್ತದಗ್ರೇ ಸಮವರ್ತತಾಧಿ 
ಮನಸೋ ರೇತಃ ಪ್ರಥಮಂ ಯದಾಸೀತ್‌ | 
ಸತೋ ಬಂಧುಮಸತಿ ನಿರವಿಂದನ್‌ 
ಹೃದಿ ಪ್ರತೀಷ್ಠಾ ಕವಯೋ ಮನೀಷಾ | 
'ತಿರಪ್ವೀನೋ ವಿತತೋ ರಶ್ಮಿರೇಷಾ- 
ಮಧಃ ಸ್ಟಿದಾಸೀದುಪರಿ ಸ್ವಿದಾಸೀತ್‌ | 
ರೇತೋಧಾ ಅಸನ್ಮಹಿಮಾನ ಆಸ- 
ನ್ಹ್ಮಧಾ ಅವಸ್ತಾತ್ರಯತಿಃ ಪರಸ್ತಾತ್‌ |" 
'ಕೋ ಅದ್ಧಾವೇದ ಕ ಇಹ ಪ್ರವೋಚ- 
ತ್ಕುತ ಆ ಜಾತಾ ಕುತ ಇಯಂ ವಿಸೃಷ್ಟಿಃ | 
ಅರ್ವಾಗ್ದೇವಾ ಅಸ್ಕ ವಿಸರ್ಜನೇನಾ- 

ಥಾ ಕೋ ವೇದ ಯುತ ಆಬಭೂವ ॥' 


109. ಯಗ್ವೇದ (10-192) ; “The song of creation has been extolled as containing 
the flower of Indian thought.”Outlines of indian Philosophy, Prot. M. Hiriyanna, ಐ. 42. 


೨೪೬ ವೈದಿಕ ಸಾಹಿತ್ಯ ಚರಿತ್ರ 


'ಇಯಂ ವಿಸೃಷ್ಟಿರ್ಯತ ಬಭೂವ 
ಯದಿ ವಾ ದಧೇ ಯದಿವಾ ನ | 

ಯೋ ಅಸ್ಕಾಧ್ಯಕ್ಷಃ ಪರಮೇ ವ್ಯೋಮ- 
ನ್ರೋ ಅಂಗ ವೇದ ಯದಿ ವಾನ ವೇದ | 


'ಆಗ (ಸೃಷ್ಟಿಗೆ ಮುಂಚೆ) ಅದು (ಜಗತ್ಕಾರಣ) ಅಸದಾತ್ಮಕವಾಗಿರಲಿಲ್ಲ ; 
ಸದಾತ್ಮಕವಾಗಿಯೂ ಇರಲಿಲ್ಲ ; ಭೂಮಿ ಇರಲಿಲ್ಲ; ಅಂತರಿಕ್ಷವೂ ಇರಲಿಲ್ಲ ; ಅದಕ್ಕೂ 
ಮೇಲಿನ ದ್ಕುಲೋಕಗಳೂ ಇರಲಿಲ್ಲ. ಆಗ ಆವರಣವು ತಾನೆ ಯಾವುದಿದ್ದಿತು? ಆಧಾರವಾದ 
ಪ್ರದೇಶ ಯಾವುದಿದ್ದಿತು? ದುಷ್ಟವೇಶವೂ ಅಗಾಧವೂ ಆದ ಜಲವಾದರೂ ಇದ್ದಿತೋ? 

'ಆಗ ಮೃತ್ಯುವೂ ಇರಲಿಲ್ಲ ಅಮೃತವೂ ಇರಲಿಲ್ಲ. ರಾತ್ರಿ ಹಗಲುಗಳೆಂಬ ಪ್ರಜ್ಞಾನವೂ 
ಇರಲಿಲ್ಲ, ಏಕಮೇವಾದ್ವಿಶೀಯವಾದ ಅದು ಒಂದೇ ಪ್ರಾಣಾಪಾನ ರೂಪವನ್ನು ಹೊಂದದೆ 
ಸ್ಪಶಕ್ತಿಯುಕ್ತವಾಗಿಯೇ ಇದ್ದಿತು. ಅದನ್ನುಳಿದು ಮತ್ತೊಂದೂ ಇರಲಿಲ್ಲ. 

'ಸೃಷ್ಟಿಗೆ ಮೊದಲು ಅಪ್ರಜ್ಞಾತವಾದ ತಮಸ್ಸಿನಿಂದ ಎಲ್ಲವೂ ಆವೃತವಾಗಿದ್ದಿತು. ಸರ್ವವೂ 
ಜಲಮಯವಾಗಿದ್ದಿತು. ಸೂಕ್ಷ್ಮವಾದ ಅಜ್ಞಾನದ ಹೊದಿಕೆ ಎಲ್ಲವನ್ನೂ ಕವಿದಿತ್ತು. 
ಏಕೈಕವಾಗಿದ್ದ ಆ ಬ್ರಹ್ಮತತ್ವ ಸೃಜಿಸಬೇಕೆಂಬ ಸಂಕಲ್ಪದ ಕಾರಣ ಅನೇಕವಾಯಿತು.' 

'ಪ್ರಪಂಚಕ್ಕೆ ಬೀಜರೂಪವಾದ ವಾಸನಾಶೇಷ ಫಲೋನ್ಮು ಖವಾದಾಗ ಅವನ ಮನಸ್ಸಿನಲ್ಲಿ 
ಸೃಜಿಸಬೇಕೆಂಬ ಆಸೆ ಹುಟ್ಟಿತು. ಕ್ರಾಂತದರ್ಶನರಾದ ಯೋಗಿಗಳು ತಮ್ಮ ಬುದ್ಧಿಯ ಬಲದಿಂದ 
ಚೆನ್ನಾಗಿ ಚಿಂತಿಸಿ ಅವ್ಯಾಕೃತವಾದ ಈ ಕಾರಣವಸ್ತುವಿನಲ್ಲಿ ಅನುಭವಗೋಚರವಾದ 
ಸರ್ವಜಗತ್ತಿನ ಆವಿರ್ಭಾವಕ್ಕೆ ಕಾರಣವನ್ನು ವಿಮರ್ಶಿಸಿ ತಿಳಿಸಿದರು." 

'ಸೃಷ್ಟಿ ಸಂಕಲ್ಪದ ಕಾರ್ಯ ಎಲ್ಲೆಲ್ಲಿಯೂ ಆವರಿಸಿತು. (ಉದಿಸಿದ ಸೂರ್ಯನ ಕಿರಣ 
ಒಮ್ಮೆಯೇ ಕಣ್ಮುಚ್ಚಿ ತೆಗೆಯುವುದರೊಳಗೆ ಜಗತ್ತನ್ನೆಲ್ಲಾ ವ್ಯಾಪಿಸುವಂತೆ) ಹೀಗೆ 
ಕಾರ್ಯಪರವಾದ ಆ ರಶ್ಮಿ (ತಿರ್ಯಗವಸ್ಥಿತವಾಗಿ) ಮಧ್ಯಭಾಗದಲ್ಲಿ ನಿಂತಿತೋ? ಅಥವಾ 
ಕೆಳಭಾಗವನ್ನು ಸೇರಿ ನಿಂತಿತೋ ? ಅಥವಾ ಮೇಲ್ಗಡೆ ಹೋಗಿ ನಿಂತಿತೋ ? (ಹೀಗೆ 
ಹೇಳಲಾಗದಂತೆ ಅದು ಎಲ್ಲೆಡೆಯನ್ನೂ ಮುಟ್ಟಿತು.) ಸೃಷ್ಟಿಗೆ ಕಾರಣವಾದ ಕರ್ಮವನ್ನು 
ಮಾಡಿದವರು ಜೀವರುಗಳಾದರು. ಆಗ ಮಹಿಮಾನ್ವಿತವಾದ ಆಕಾಶಾದಿಗಳೂ ಆದುವು. 
ಇವುಗಳಲ್ಲಿ ಭೋಗ್ಯಪದಾರ್ಥವಾದ ಅನ್ನ 'ಸ್ವಧಾ' ಎಂದು ಹೆಸರಾಗಿ ಎಲ್ಲಕ್ಕೂ ಕನಿಷ್ಠವಾಯಿತು. 
ಹಾಗೆಯೇ ಭೋಕ್ಸವಾದ ಜೀವನು ಉತ್ಕೃಷ್ಟನಾದನು. 10 

'(ಛೂತ ಭೌತಿಕ ಭೋಕ್ರ ಭೋಗ್ಯವರ್ಗದಿಂದ ಕೂಡಿ ಬಹು ಪ್ರಕಾರವಾಗಿರುವ) ಈ 
ವಿಚಿತ್ರವಾದ ಸೃಷ್ಟಿಯು ಯಾರಿಂದ ಮತ್ತು ಯಾವುದರಿಂದ ಆಯಿತೆಂಬುವುದನ್ನು ಯಾವನು 
ತಾನೇ ಯಥಾವತ್ತಾಗಿ ತಿಳಿಯಬಲ್ಲನು ? ಯಾರು ತಾನೇ ಇಲ್ಲಿ ಹೇಳಬಲ್ಲರು ? ಈ 
ಜಗತ್ತಿನ ಸೃಷ್ಟಿಯ ಅನಂತರವೇ ದೇವತೆಗಳೂ ಜನಿಸಿದರು ! ಅದರಿಂದ ಅವರೂ 
ಅದನ್ನರಿಯರು. ಎಲ್ಲಿಂದ ಜಗತ್ತಾಯಿತೆಂಬುದನ್ನು ಯಾರು ತಾನೇ ಹೇಳಬಲ್ಲರು?! 

'ಯಾರಿಂದ ಈ ಜಗತ್ತು ಹುಟ್ಟಿತೋ ಅವನೇ ಇದನ್ನು ಧರಿಸಿದ್ದಾನೋ ಇಲ್ಲವೋ ? 
(ಬೇರಾರು ಇದನ್ನು ಧರಿಸಿ ನಿಯಮಿಸಿಯಾರು ?)'!? ಈ ಲೋಕದ ಅದ್ಯಕ್ಷನು ಸ್ವಯಂ 
ತ್ನ. 65. 

111. ಸೃಷ್ಟಿಯ ವಿಚಾರ ಮರ್ವಿಜ್ಞಾನರೂಪವಾದುದೆಂದು ಇಲ್ಲಿ ಹೇಳಿದೆ. 


112. ಇದರಿಂದ ಈಶ್ವರನೇ ಜಗತ್ತಿಗೆ ಉಪಾದಾನಕಾರಣವೆಂದು ಹೇಳಿದಂತಾಯಿತು ಎಂದು 
ಸಾಯಣರ ಅಬಿಪ್ರಾಯ. 


ಸಂಹಿತೆಗಳು ೨೪೭ 


ಪ್ರಕಾಶಮದ ಪರಮವ್ಕೋಮದಲ್ಲಿ ಇದ್ದಾನೆ. ಅವನೀಗ ಈ ಸೃಷ್ಟಿಯ ವಿಚಾರ ತಿಳಿದಿದ್ದಾನಷ್ಟೇ? 
ಅಥವಾ ಇಲ್ಲವೋ?'!'3 

ಈ ಸೂಕ್ತಗಳನ್ನು ಪರಿಶೀಲಿಸಿದರೆ ಸೃಷ್ಟಿಯ ವಿಚಾರದಲ್ಲಿ ಎರಡು ಬಗೆಯಾದ 
ಅಭಿಪ್ರಾಯಗಳಿರುವುದು ಗೊತ್ತಾಗುವುದು. ಒಂದು ಸೃಷ್ಟಿವಾದ ಮತ್ತೊಂದು ವಿಕಾಸವಾದ. 
ಇವೆರಡೂ ಒಂದರೊಡನೊಂದು ಕೂಡಿಕೊಂಡಿವೆ. ಸೃಷ್ಟಿಯ ವಿಚಾರ ಹೇಳುವಾಗ ಸೃಷ್ಟಿ 
ಮತ್ತು ಪ್ರಳಯಗಳ ಪರಂಪರೆಯ ವಿಚಾರವೂ ಬಂದಿದೆ. ಪ್ರಖ್ಯಾತವಾದ ವಿಶ್ವಕರ್ಮ ಸೂಕ್ತ 
ದಲ್ಲಿ ಜಗತ್ತನ್ನೆಲ್ಲಾ ತನ್ನಲ್ಲಿಯೇ ಉಪಸಂಹರಿಸಿ ವಿಶ್ವಕರ್ಮನು ಕುಳಿತನೆಂದು ಹೇಳಿದೆ. 
ಅನಂತರ ತನ್ನ ಸಂಕಲ್ಪದಿಂದ ಜಗತ್ತನ್ನು ಸೃಜಿಸಿ ಅವುಗಳಲ್ಲೆಲ್ಲಾ ಅನುಪ್ರವೇಶಿಸಿದನೆಂದು 
ಹೇಳಿರುವ ಕಾರಣ ಪ್ರಳಯಾನಂತರದ ಸೃಷ್ಟಿಯ ವಿಚಾರ ಹೇಳಿದಂತಾಯಿತು. ಅರ್ಥಾತ್‌ 
ಸೃಷ್ಟಿ ಹಾಗೂ ಪ್ರಳಯಗಳು ಒಂದಾದ ಮೇಲೊಂದರಂತೆ ಆಗುವವೆಂದು ಸೂಚಿಸಿದಂತಾಯಿತು. 
'ಸೂರ್ಯಾಚಂದ್ರಮಸೌಧಾತಾ ಯಥಾಪೂರ್ವಮಕಲ್ಪಯತ್‌''' ಎಂಬ ಮಂತ್ರ ಮೊದಲಿನ 
ಸೃಷ್ಟಿಯಂತೆ ಉತ್ತರ ಸೃಷ್ಟಿಯಲ್ಲಿಯೂ ಸಕಲಪದಾರ್ಥಗಳನ್ನೂ ಸೃಜಿಸಿ ನಿಲ್ಲಿಸಿದನೆಂಬ 
ಅರ್ಥವನ್ನೇ ಕೊಡುತ್ತದೆ. 

ಸೃಷ್ಟಿಯ ವಿಚಾರ ವಿಧವಿಧವಾಗಿ ಇಲ್ಲಿ ಹೇಳಿದೆ. ದೇವತೆಗಳು ಪ್ರಪಂಚವನ್ನು 
ನಿರ್ಮಿಸಿದರೆಂದು ಕೆಲವು ಮಂತ್ರಗಳಲ್ಲಿ ಹೇಳಿದರೆ ಮತ್ತೆ ಕೆಲವಲ್ಲಿ ದ್ಯಾವಾ ಪೃಥಿವೀಗಳು 
ಜನಕರೆಂದು ಹೇಳಿದೆ. ಆದರೆ ಪ್ರಥಮತಃ ಜಲದ ಸೃಷ್ಟಿಯಾಗಿ ಅನಂತರ ಉಳಿದುದೆಲ್ಲ 
ಹುಟ್ಟಿತೆಂದು ಹೇಳುವುದು ಹೊಂದಿಕೆಯಾಗಿ ಬಂದಿದೆ. ಜಗತ್ಸೃಷ್ಟಿಗೆ ಕಾರಣನಾದವನು 
ಸರ್ವಶಕ್ತನೂ ಆದ ದೇವನೆಂಬುದು ಈ ಸೂಕ್ತಗಳ ಸಿದ್ಧಾಂತ. ಅವನನ್ನೇ ವಿಶ್ವಕರ್ಮ, 
ಪ್ರಜಾಪತಿ, ಪುರುಷ, ಹಿರಣ್ಯಗರ್ಭ ಎಂದು ಕರೆದಿದೆ. 

ಯಗ್ವೇದ ಸಂಹಿತೆಯಲ್ಲಿ ವೇದಾಂತ ದರ್ಶನದ ಮೂಲಭೂತವಾದ ಅಂಶಗಳು 
ಅನೇಕವಿದ್ದರೂ ಕ್ರಮಬದ್ಧವಾದ ದರ್ಶನ ಪದ್ಧತಿ ದೊರೆಯದು. ವೇದಾಂತ ದರ್ಶನದ ಅತಿ 
ಮುಖ್ಯ ವಿಚಾರವಾದ ಜೀವಬ್ರಹ್ಮರ ಬಭೇದಾಭೇದಗಳ ವಿಚಾರ ಇಲ್ಲಿಲ್ಲ. ಪ್ರಪಂಚವು 
ತೋರಿಕೆಯೇ ಅಥವಾ ಸತ್ಯವೇ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿ ಬಾರದು. ಆತ್ಮ ಶಬ್ದ ಇಲ್ಲಿ 
ಪ್ರಯೋಗಿಸದೆ ಇದ್ದರೂ ದೇಹಕ್ಕಿಂತ ಬೇರೆಯಾದ ಚೇತನ ವಸ್ತುವೊಂದುಂಟೆಂಬುದನ್ನು 
ಅವರು ತಿಳಿದಿದ್ದರೆಂಬುದಕ್ಕೆ ಬೇಕಾದಷ್ಟು ನಿದರ್ಶನಗಳನ್ನು ಕೊಡಬಹುದು. ಅಮೃತ 
ಲೋಕವನ್ನು ಸೇರಬೇಕೆಂಬ ಆದರ್ಶವೇ ಆತ್ಮನ ನಿತ್ಕತ್ವವನ್ನು ಸೂಚಿಸುತ್ತದೆ. ದೇಹದ 
ನಾಶ ಆತ್ಮವಸ್ತುವನ್ನಳಿಸಲಾರದೆಂದು ಅವರು ನಂಬಿದ್ದ ಕಾರಣವೇ ಜೀವನ 
ಪರಲೋಕಯಾತ್ರೆಯ ವಿಚಾರ ಹೇಳಿದ್ದಾರೆ. ಮರಣವಾದಾಗ ಪಾಂಚಭೌತಿಕವಾದ ಈ ಶರೀರ 
ಒಡೆದು ಆಯಾಭೂತಗಳನ್ನು ಸೇರಲೆಂದೂ ಅಗ್ನಿದೇವನ ಮಾರ್ಗದರ್ಶನದಲ್ಲಿ ಜೀವನು 
ಅಕ್ಷತಶರೀರನಾಗಿ ದೇವತೆಗಳನ್ನು ಸೇರಲೆಂದೂ ಕೇಳಿಕೊಳ್ಳುತ್ತಾರೆ. ಪಿತೃಲೋಕದಲ್ಲಿ 
ಶಾಖೋಪಶಾಖೆಗಳಿಂದ ಕೂಡಿದ ವಿಶಾಲವಾದ ಅಶ್ವತ್ಥವೃಕ್ಷದ ಅಡಿಯಲ್ಲಿ ಯಮದೇವನು 


113. 'ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಎಂದಂತೆ ಆ ಪರಮನಿಗೇ ಇದು ಗೊತ್ತಿರಬೇಕೆಂದು ಹೇಳಿದೆ. 
114. ಯಗ್ವೇದ (10-81-1) 

115. ಯಗ್ವೇದ (10-190-3) 

116. ಯಗ್ವೇದ (10-16) 


pe ವೈದಿಕ ಸಾಹಿತ್ಯ ಚರಿತ್ರ 


ಇತರ ದೇವತೆಗಳೊಡನೆ ಸೋಮಪಾನ ಮಾಡುತ್ತಿರುವನೆಂದೂ ಅಲ್ಲಿಗೆ ಜೀವನು ಹೋಗಿ 
ಸ್ವಚ್ಛಂದವಾಗಿ ಸುಖವನ್ನನುಭವಿಸುವನೆಂದೂ ಹೇಳಿದೆ. 1? ಧಾರ್ಮಿಕವಾದ ಜೀವನವನ್ನು 
ನಡೆಸಿದವರೂ ಸಂಗ್ರಾಮದಲ್ಲಿ ವೀರಮರಣ ಹೊಂದುವವರೂ ಈ ಲೋಕವನ್ನು ಸೇರುವರು. 
ಕೆಟ್ಟ ಮಾರ್ಗದಲ್ಲಿ ನಡೆದವರಿಗೇನಾಗುವುದೆಂಬುದು ಸ್ಪಷ್ಟವಾಗಿಲ್ಲ. ಅಂಥವರು ಅಂಧತಮಸ್ಸನ್ನು 
ಪ್ರವೇಶಿಸುವರೆಂದು ಹೇಳಿದೆ. ಪುಣ್ಮವಂತರೂ ಪಾಪಿಷ್ಠರೂ ಬೇರೆ ಬೇರೆ ಮಾರ್ಗಗಳಲ್ಲಿ 
ಹೋಗುವರೆಂಬುದನ್ನು 'ದೇವ ಮಾರ್ಗ', 'ಪಿತೃ ಮಾರ್ಗ" ಎಂದು ಸೂಚಿಸಿ ತಿಳಿಸುತ್ತದೆ. 
ಉಪನಿಷತ್ತುಗಳ ದೇವಯಾನ ಪಿತೃಯಾನಗಳ ಮೂಲವಿದು.18 

ಇದರಿಂದ ದೇಹಾತಿರಿಕ್ತನಾದ ಆತ್ಮನುಂಟೆಂಬುದು ನಿರ್ಣಯವಾಗುತ್ತದೆ. ಯಗ್ವೇದ 
ನಾನಾ ನಾಮಗಳಿಂದ ದೇವನನ್ನು ಸ್ತುತಿಸುತ್ತದೆ. ಆ ಜಗತ್ಕಾರಣ ವಸ್ತುವನ್ನು ಇಲ್ಲಿ ಬ್ರಹ್ಮ 
ವೆಂದು ಕರೆದಿಲ್ಲ. ಬ್ರಹ್ಮಶಬ್ದ ಅನೇಕ ಸಲ ಇಲ್ಲಿ ಬಂದಿದ್ದರೂ 'ಮಂತ್ರ' ಎಂಬ ಅರ್ಥದಲ್ಲಿ 
ಬಳಸಿದೆ. ಜಗತ್ಕಾರಣವಾದ ಆ ಪರವಸ್ತು ಎಲ್ಲರಿಗೂ ಪರಮಪ್ರಾಪೃವೆಂದೂ ಅದಕ್ಕಾಗಿ 
ಅನವರತ ಶ್ರಮಿಸಬೇಕೆಂದೂ ಇದು ತಿಳಿಸುತ್ತದೆ. ಭಗವಂತನಿಂದ ಜನರು ದೂರವಾಗಿರುವುದಕ್ಕೆ 
ಅವರವರ ಪಾಪ ಕಾರಣವೆಂದು ಯಗ್ವೇದದ ಸಿದ್ಧಾಂತ. ಅದಕ್ಕಾಗಿ ಪಾಪವನ್ನು ಕಳೆದು 
ಸಲಹಬೇಕೆಂದು ಬೇಡಿದ್ದಾರೆ. ಭಗವತ್ಸಾಕ್ಷಾತ್ಕಾರಕ್ಕೆ ಅಡ್ಡಿಯಾದುದು ಈ ಪಾಪವೆಂದೂ 
ಇದು ತೊಲಗಿಹೋದ ಹೊರತು ಆ ದೇವದೇವನ ಸಂಶ್ಲೇಷಕ್ಕೆ ಅರ್ಹತೆ ಬಾರದೆಂದೂ 
ಇದು ತಿಳಿಸುತ್ತದೆ. ಆ ಭಗವಂತನನ್ನು ಹೊಂದಲು ಅರ್ಹರಾಗುವಂತೆ ನಾವು ನಡೆದು 
ಕೊಳ್ಳಬೇಕೆಂದೂ ಇಂಥ ನಿರ್ಮಲಚಾರಿತ್ರ ಆ ದೇವನ ದಯೆಯಿಂದಲೇ ಸಿದ್ಧಿ ಸಬೇಕೆಂದೂ 
ಇದು ಸಾರಿ ಹೇಳುತ್ತಿದೆ. 

ಭಗವದ್ಗೀತೆಯಲ್ಲಿ ಸುಂದರವಾಗಿ ಮೈದೋರಿರುವ ಕರ್ಮಯೋಗ, ಜ್ಞಾನಯೋಗ ಮತ್ತು 
ಭಕ್ತಿಯೋಗಗಳ ಅಂಕುರಗಳು ಯಗ್ವೇದದಲ್ಲಿ ಗಮನಾರ್ಹವಾಗಿವೆ. ಭಗವಂತನನ್ನು ಬಿಟ್ಟು 
ಮತ್ತೊಂದನ್ನೂ ಬಯಸದ ಅನನ್ಯತೆಯನ್ನು ಇದು ಅದ್ಭುತವಾಗಿ ಪ್ರಕಾಶಪಡಿಸುತ್ತದೆ. ಐಹಿಕ 
ಜೀವನದಲ್ಲಿ ಪರಿಶುದ್ಧತೆ ಗುರಿಯಾಗಿರಬೇಕೆಂದು ಇದರ ಆದೇಶ. ದೈನ್ಯವನ್ನು ಬಿಟ್ಟು 
ಸ್ಪತಂತ್ರವೂ ಮಾನ್ಕವೂ ಆದ ಜೀವನವನ್ನು ನಡೆಸಬೇಕು, ನಮ್ಮ ಜೀವನ ಭಗವತ್ವರವಾಗಬೇಕು. 
ಮಾಡುವ ಸಕಲ ಕಾರ್ಯಗಳೂ ಅವನು ಒಪ್ಪುವಂತೆ ಇರಬೇಕು. ಐಹಿಕ ಜೀವನದ ಸೌಕರ್ಯ 
ಗಳಿಗೂ ಅಮೃತತ್ವಪ್ರಾಪ್ಪಿಗೂ ಆ ದೇವನನ್ನೇ ಬೇಡಬೇಕು. ಹೀಗೆ ದಿನದಿನದ ವ್ಯವಹಾರ 
ಸರಳವಾಗಿ ಶುದ್ಧವಾಗಿ ನಮ್ಮ ಮತ್ತು ನಮ್ಮ ಜೊತೆಯವರ ಸುಖಕ್ಕೆ ಆಗುವಂತೆ ನಡೆಯ 
ಬೇಕೆಂಬ ಆದರ್ಶವಿಲ್ಲಿದೆ. ಇವೆಲ್ಲದರ ಸಿದ್ಧಿಯೂ ಭಗವಂತನ ಕೃಪೆಯಿಂದಲೇ ಆಗಬೇಕೆಂಬ 
ಅಚಲವಾದ ನಿಷ್ಠೆಯನ್ನು ಭಗವಂತನಲ್ಲಿ ತೋರಿ ಯಗ್ವೇದ ಅನನ್ಮ ಸಾಧಾರಣವಾದ 
ಭಗವತ್ಪರತೆಯನ್ನು ಸ್ಥಾಪಿಸಿದೆ. ಮುಂದೆ ನಮ್ಮ ದೇಶದಲ್ಲಿ ಬೆಳೆದ ಭಕ್ತಿಪಂಥಗಳೆಲ್ಲಕ್ಕೂ 
ಈ ಉದ್ದೀಪ್ತವಾದ ಅನುಭವಗಳು ಆಧಾರವಾಗಿವೆ. 

ಐಹಿಕ ಜೀವನದಲ್ಲಿ ಸಮೃದ್ಧಿಯನ್ನು ಚುಗ್ಬೇದ ಬೇಡುತ್ತದೆ. ಭಗವಂತನಲ್ಲಿ ಪಶುಗಳು, 
ದ್ರವ್ಯ ಸಂತಾನ, ದೀರ್ಫಾಯುಸ್ಸು ಮೊದಲಾದ ಅನೇಕ ಸೌಕರ್ಯಗಳಿಗಾಗಿ ಬೇಡಿಕೆ ಬಂದಿದೆ. 
ಆಧ್ಯಾತ್ಮಿಕ ಜೀವನವನ್ನೇ ಗುರಿಯಾಗಿ ಉಳ್ಳವರಿಗೆ ಐಹಿಕ ಸಮೃದ್ಧಿ ಅಡ್ಡಿಯಲ್ಲವೇ ? 


117. ಖುಗ್ವೇದ (10-14) 
118. ಯಗ್ಗೇದ (1-72-7), (10-2-7), (10-88-15) 


ಸಂಹಿತೆಗಳು ೨೪೯ 


ಇದು ವೈರಾಗ್ಯದ ಅಭಾವವಲ್ಲವೇ ? ಈ ಪ್ರಶ್ನೆಗಳಿಗೆ ಉತ್ತರವಿಷ್ಟೆ. ನಮ್ಮ ದೇಶದಲ್ಲಿ 
ಪ್ರವೃತ್ತಿಮಾರ್ಗ ಹಾಗೂ ನಿವೃತ್ತಿಮಾರ್ಗ ಎಂಬ ಎರಡು ಮಾರ್ಗಗಳಿವೆ. ಇವುಗಳಲ್ಲಿ 
ನಿವೃತ್ತಿಮಾರ್ಗ ಐಹಿಕ ಸುಖವನ್ನು ತೆಗಳಿ ಇದರಲ್ಲಿ ಜಿಹಾಸೆಯನ್ನು ಬೆಳೆಸುತ್ತದೆ. ಆದರೆ 
ಖಗ್ಯೇದದಲ್ಲಿ ನಾವು ಕಾಣುವುದು ಪ್ರವೃತ್ತಿ ನಿವೃತ್ತಿಗಳ ಸಮನ್ವಯವನ್ನು. ಐಹಿಕಜೀವನವನ್ನು 
ತೆಗಳಕೂಡದು. ಆದರೆ ಇದೇ ಸರ್ವಸ್ವವೂ ಎಂದು ಭಾವಿಸಕೂಡದು, ಇದು ಮುಂದಿನ 
ಪಾರಲೌಕಿಕ ಶ್ರೇಯಸ್ಸಿಗೆ ಅತ್ಕಾವಶ್ಯಕವಾದ ಮೊದಲನೆ ಹಂತ. ಇಲ್ಲಿರುವಾಗ ಇಲ್ಲಿಯ 
ಸಕಲಸೌಖ್ಯಗಳೂ ಬೇಕು. ಆದರೆ ಅದರೊಡನೆ ಅನವರತವೂ ಉದ್ದೀಪ್ರವಾದ ಭಗವತ್ಪರತೆ 
ಮಸುಕಾಗದಿರಬೇಕು. ಸ್ವತಂತ್ರವಾಗಿ ನಾವು ಸಂಪಾದಿಸಿ ನಾವು ಬಳಸುತ್ತಿದ್ದೇವೆಂಬ 
ಅಹಂಕಾರಭಾವನೆ ಅಳಿಯಬೇಕು. ಲೋಕದಲ್ಲಿರುವುದೆಲ್ಲಾ ಭಗವಂತನಿಗೆ ಸೇರಿದುದೆಂದೂ 
ಅವನು ಕರುಣಿಸಿ ಕೊಟ್ಟುದನ್ನು ಎಲ್ಲರೊಡನೆ ನಾವು ಕೂಡಿ ಅನುಭವಿಸಬೇಕೆಂದೂ, 
ದ್ರಮ್ಮರ್ಜನೆ ಮತ್ತು ವಿನಿಯೋಗದಲ್ಲಿ ಸ್ವಾರ್ಥೈಕ ಬುದ್ಧಿ ಮಾಯವಾಗಬೇಕೆಂದೂ, ಆತನು 
ಪ್ರೀತಿಯಿಂದ ಕರುಣಿಸಿದುದನ್ನು ನಾವು ಭಕ್ತಿಯಿಂದ ಸೇವಿಸಿ ತನ್ಮೂಲಕ ಆತನ ಸೇವೆಯನ್ನೇ 
ಮಾಡಬೇಕೆಂದೂ ಯಗ್ವೇದ ಹೇಳುತ್ತದೆ. ಈ ಆದರ್ಶಗಳಿಗನುಗುಣವಾಗಿ ನಡೆದರೆ ಆಗ 
ಪ್ರವೃತ್ತಿಮಾರ್ಗವೂ ನಿವೃತ್ತಿಮಾರ್ಗದಲ್ಲಿಯೇ ಸಂಗಮಿಸುವುದು. ಇಂಥ ಅದ್ಭುತವಾದ 
ಸಮನ್ವಯ ಇಲ್ಲಿದೆ.'19 
ಯಗ್ವೇದ ಸಂಹಿತೆಯನ್ನು ಸೂಕ್ಷ್ಮವಾಗಿ ಅದ್ಯ! ಯನ ಮಾಡಿದಾಗ ಹಿಂದೂ ದರ್ಶನದ 
ಸರ್ವಸ್ವವನ್ನೂ ಅಲ್ಲಿ ನಾವು ಕಾಣುತ್ತೇವೆ. ಪರಬ್ಬ ವ್ರಿಹ್ಮಸ್ಟರೂಪದ ಉಜ್ವಲ ನಿರೂಪಣೆ 
ಅಲ್ಲಿದೆ. ಬ್ರಹ್ಮಸಾಕ್ಷಾತ್ಕಾರ ಗಳಿಸಿಕೊಳ್ಳಬೇಕೆಂಬ ಧೇಯವನ್ನದು ರೂಪಿಸಿಕೊಡುತ್ತದೆ. 
ಅನನ್ಯವಾದ ಭಕ್ತಿಯ ಹೊನಲೇ ಅಲ್ಲಿ ಹರಿದಿದೆ. ಶುದ್ಧವಾದ ಚಾರಿತ್ರವಿಲ್ಲದೆ ಸಿದ್ದಿಯಾಗದಂಬ 
ಎಚ್ಚರಿಕೆ ಇದೆ. ಐಹಿಕ ಜೀವನ ಸರ್ವಜನ ಹಿತಕರವಾಗಬೇಕೆಂಬ ಉಪದೇಶವಿದೆ. 
ಸತ್ಸರ್ಮನಿರತರು ಭಗವಶ್ಚೀತಿಗೆ ಪಾತ್ರರಾಗುವರೆಂಬ ಭರವಸೆ ಇದೆ. ನಿತ್ಯಜೀವನದಲ್ಲಿ ನಿಂದೆ, 
ದ್ರೋಹ, ಅಸತ್ಯ, ನಿದ್ರೆ, ಆಲಸ್ಕ ಮುಂತಾದುವುಗಳನ್ನು ವರ್ಜಿಸಿ ಸತ್ರೋನ್ಮೇಷ ಹೊಂದಿ 
ಯಾವಾಗಲೂ ಭಗವದ್ದಿ ಷಯದಲ್ಲಿ ಪ್ರಬುದ್ಧರಾಗಿರಬೇಕೆಂಬ ಆದರ್ಶವಿದೆ. ಸುಖಮಯವಾದ 
ಐಹಿಕ ಜೀವನಕ್ಕೇ ಮಾರುಹೋಗದೆ ಇದಕ್ಕಿಂತ ನೂರುಮಡಿ ಆನಂದಕರವಾದ ಅಮೃತತ್ವ 
ಪ್ರಾಪ್ತಿಗೆ ಹಾತೊರೆಯುವಂತೆ ಇದು ಮಾಡುತ್ತದೆ. ಹೀಗೆ ಖುಗ್ಬೇದ ಸಂಹಿತೆ ವೇದಾಂತ 
ದರ್ಶನಕ್ಕೆ ಪರಮಾಧಾರವಾಗಿ ಬೆಳಗಿದೆ. 


ಖಯಗ್ರೇದದ ಕಾಲ ವಿಚಾರ 

ಇದುವರೆಗೆ ಯಕ್ಸಂಹಿತೆಯಲ್ಲಿ ಪ್ರತಿಪಾದಿತವಾಗಿರುವ ವಿಚಾರಗಳನ್ನೆಲ್ಲಾ ವಿವೇಚಿಸ 
ಲಾಯಿತು. ಈಗ ಇದರ ಕಾಲವಿಚಾರಗಳನ್ನು ನಾವು ವಿಮರ್ಶಿಸಬೇಕಾಗಿದೆ. ಇಲ್ಲಿ ಎರಡು 
ಮುಖ್ಯವಾದ ಅಭಿಪ್ರಾಯಗಳಿವೆ. ಒಂದು ಪ್ರಾಚೀನರದು. ಮತ್ತೊಂದು ಆದುನಿಕ 
ವಿಮರ್ಶಕರದು. ಪ್ರಾಚೀನರ ಅಭಿಪ್ರಾಯದಂತೆ ವೇದಕ್ಕೆ ಕಾಲವೆಂಬುದೊಂದಿಲ್ಲ. ಅದು 
ಅಪೌರು ಷೇಯ. ಭಗವಂತನು ಅದನ್ನು ಮೊದಲು ಉಪದೇಶಿಸಿದನು. ಹಿಂದಿನ ಕಲ್ಪದಲ್ಲಿ 
ಇದ್ದಂತೆಯೇ ಅದನ್ನು ಈಶ್ವರನು ಉಪದೇಶಿಸಿದ್ದಾನೆ. ಸಂಹಿತೆಗಳೂ, ಬ್ರಾಹ್ಮಣಗಳೂ, 


119. ವಿವರಗಳಿಗೆ ಇದೇ ಲೇಖಕನ 'ಯಗ್ವೇದದ ಅಮೋಘ ಸೂಕ್ತಿ ರತ್ನಗಳು' ಪುಸ್ತಕ ನೋಡಿ. 


೨೫೦ ವೈದಿಕ ಸಾಹಿತ್ಯ ಚರಿತ್ರೆ 


ಆರಣ್ಯಕಗಳೂ ಮತ್ತು ಉಪನಿಷತ್ತುಗಳೂ ಸೇರಿ ಶ್ರುತಿಗಳೆನಿಸುವುವು. ಇವು ಪರಮಪ್ರಮಾಣ. 
ಹೀಗೆ ನಮ್ಮ ಜನ ಶ್ರದ್ಧೆಯನ್ನು ಹೊಂದಿದ್ದಾರೆ. ಈ ದೃಷ್ಟಿಯಲ್ಲಿ ಕಾಲವಿಚಾರವೆಂಬುದು 
ಇಲ್ಲವೇ ಇಲ್ಲ. 

ಆಧುನಿಕ ವಿಮರ್ಶಕರ ದೃಷ್ಟಿಯಲ್ಲಿ ವೇದ ಅಪೌರುಷೇಯವಲ್ಲ. ಈ ಅಭಿಪ್ರಾಯವನ್ನು 
ಕ್ರಿಸ್ತಪೂರ್ವಶತಮಾನಗಳಲ್ಲಿಯೇ ಬೌದ್ಧ ಜೈನ ಪಂಥದವರೂ ಹೊಂದಿದ್ದರು. ವೇದಗಳ 
ಕಾಲದಲ್ಲಿಯೇ ಅದನ್ನು ನಂಬದವರೂ ಇದ್ದರೆನ್ನಬಹುದು. ಈ ದೃಷ್ಟಿಯಲ್ಲಿ ಯಗ್ವೇದ 
ಸಂಹಿತೆಯ ಕಾಲವಿಚಾರಕ್ಕೆ ಔಚಿತ್ಯವಿದೆ, ಅವಕಾಶವಿದೆ. ಪಾಶ್ಚಾತ್ಮ ವಿದ್ವಾಂಸರು ಭಾರತ 
ದೇಶದ ಸಂಸ್ಕೃತಿಯ ಪರಿಚಯವನ್ನು ಪಡೆದನಂತರ ಇದರ ಬಗೆಗೆ ಆಳವಾದ ಅಧ್ಯಯನವನ್ನೂ 
ವಿಮರ್ಶೆಯನ್ನೂ ಮಾಡಿದ್ದಾರೆ. ಇವರು ಉಪಲಬ್ಧವಾದ ಪ್ರಮಾಣಗಳ ಆಧಾರದಿಂದ ಇಂಥ 
ಊಹೆಗಳನ್ನು ಮಾಡಿದ್ದಾರೆ. 

ವೇದಗಳ ಕಾಲದ ಬಗೆಗೆ ಹೇಳುವುದಾದರೆ ಆಧುನಿಕ ವಿದ್ವಾಂಸರಲ್ಲಿಯೂ ಒಮ್ಮತವಿಲ್ಲ. 
ಕೆಲವರು ಅತ್ಯಂತ ಹಿಂದಿನ ಕಾಲವನ್ನು ಹೇಳಿದರೆ ಇತರರು ಅತ್ಯಂತ ನವೀನ ಕಾಲವನ್ನು 
ಹೇಳುತ್ತಾರೆ. ಕ್ರಿ. ಪೂ. 16000, 25000 ಎಂದು ಕೆಲವರ ಮತವಾದರೆ ಕ್ರಿ. ಪೂ. 200 
ಎಂದು ಹೇಳುವವರೂ ಇದ್ದಾರೆ. ಇವರ ಅಭಿಪ್ರಾಯಗಳಲ್ಲಿ ಶತಮಾನಗಳ ಅಂತರಕ್ಕೆ ಬದಲಾಗಿ 
ಸಹಸ್ರಮಾನಗಳ ಅಂತರವೇ ಇದೆ. ನಿರ್ಧಾರವಾಗಿ ಏನನ್ನೂ ಈ ವಿಚಾರದಲ್ಲಿ 
ಸಾಧಿಸುವುದಕ್ಕಾಗಿಲ್ಲ. ಮ್ಯಾಕ್ಸ್‌ಮುಲ್ಲರ್‌ ಮಹಾಶಯ 1869ರಲ್ಲಿ ಗಿಫರ್ಡ್‌ ಉಪನ್ಮಾಸದಲ್ಲಿ 
ಹೇಳಿದ ಮಾತುಗಳನ್ನು ನಾವು ಇಲ್ಲಿ ಉಲ್ಲೇಖಿಸಬಹುದು : "Whether the Vedic 
hymns were composed in 1000 or 1500 or 2000 or 3000 B.C. no 
power on earth will ever determine”, ಇದರಿಂದಲೇ ಈ ಅಂಶ ಎಷ್ಟರಮಟ್ಟಿಗೆ 
ಊಹೆಯನ್ನು ಅವಲಂಬಿಸಿದೆ ಎಂದು ತಿಳಿಯಬಹುದು. 

- ವೇದಗಳ ಕಾಲವಿಚಾರವನ್ನು ಮ್ಯಾಕ್ಸ್‌ಮುಲ್ಲರ್‌ ಮೊಟ್ಟಮೊದಲಾಗಿ ಪ್ರತಿಪಾದಿಸಿದನು. 
ಬೌದ್ಧಧರ್ಮದ ಉದಯಕ್ಕೂ ಮೊದಲೇ ಈ ವಿರಾಟ್‌ ಸಾಹಿತ್ಯ ಪೂರ್ಣವಾಗಿತ್ತೆಂದೂ 
ಆದ್ದರಿಂದಲೇ ಏನೆಂದರೂ ಇದು ಕ್ರಿ. ಪೂ. 500 ಕ್ಕೂ ಹಿಂದಿನದೆಂದೂ ಅವನ ಅಭಿಪ್ರಾಯ. 
ಸೂತ್ರಗಳ ಕಾಲ 600 ರಿಂದ ಕ್ರಿ.ಪೂ. 200 ಎಂದೂ, ಬ್ರಾಹ್ಮಣ ಗ್ರಂಥಗಳ ಕಾಲ ಕ್ರಿ.ಪೂ. 
800 ರಿಂದ ಕ್ರಿ. ಪೂ. 600 ಎಂದೂ ಸಂಹಿತೆಗಳು ಇವೆಲ್ಲಕ್ಕೂ ಹಿಂದಿನ ಕಾಲಕ್ಕೆ ಅಂದರೆ 
ಕ್ರಿ. ಪೂ. 1200 ರಿಂದ ಕ್ರಿ. ಪೂ. 1000ಕ್ಕೆ ಸೇರಿವೆ ಎಂದೂ ಮ್ಯಾಕ್ಸ್‌ಮುಲ್ಲರ್‌ ಸೂಚಿಸಿದನು. 
ಇದು ಕೇವಲ ಒಂದು ಊಹೆಯಾಗಿ ವೇದಕಾಲದ ಒಂದು ಮಿತಿಯನ್ನು ಸೂಚಿಸುವುದೆಂದೇ 
ಅವನು ಹೇಳಿದ್ದರೂ ಮುಂದೆ ಬಂದವರು ಇದನ್ನೇ ಸಿದ್ಧಾಂತವೆಂದು ನಂಬತೊಡಗಿದರು. 
ಮ್ಯಾಕ್ಸ್‌ಮುಲ್ಲರ್‌ ವೇದಕಾಲದ ಬಗೆಗೆ ಕ್ರಿ. ಪೂ. 1200 ಎಂದು ಸಿದ್ಧಾಂತ ಮಾಡಿದ್ದಾನೆಂದು 
ಮುಂದಿನವರು ಹೇಳುವ ಅಭ್ಯಾಸ ಮಾಡಿದರು. ಪ್ರೇಡರ್‌ ಮೊದಲಾದವರೂ ಸಹ ವೇದಗಳ 
ಕಾಲವನ್ನು ಕ್ರಿ. ಪೂ. 1500 ಅಥವಾ ಕ್ರಿ. ಪೂ. 2000 ಎಂದು ಬಹಳ ಅಂಜಿಕೆಯಿಂದಲೇ 
ಹೇಳಿದರು. ಡಾ|| ಯಾಕೋಬಿ ಮತ್ತು ಬಾಲಗಂಗಾಧರ ತಿಲಕರವರು ಖಗೋಳಶಾಸ್ತ್ರದ 
ಆಧಾರದಿಂದ ಯಗ್ಯೇದ ಕಾಲ ಕ್ರಿ. ಪೂ. 4500 ಎಂದು ಹೇಳಿದಾಗ ಪಾಶ್ಚಾತ್ಯ ಪಂಡಿತರಿಗೆ 
ಗಾಬರಿಯೇ ಆಯಿತು. ಅದುವರೆಗೆ ಅವರು ಒಪ್ಪಿದ ಕಾಲ ಯಾವ ಆದಾರದ ಮೇಲೆ ನಿಂತಿದೆ 
ಎಂಬುದನ್ನು ಅವರು ಮರೆತರು. 


ಸಂಹಿತೆಗಳು ೨೫೧ 


ಪ್ರಾಚೀನ ಭಾರತೀಯರು ಖಗೋಳಶಾಸ್ತ್ರದಲ್ಲಿ ಪ್ರವೀಣರಾಗಿದ್ದರು. ಇವರಿಗೆ 
ಸೂರ್ಯಚಂದ್ರರ ಗತಿಯ ವಿಚಾರ ತಿಳಿದಿತ್ತು. 27 ನಕ್ನತ್ರಗಳೊಡನೆ ಚಂದ್ರನ 
ಯೋಗವನ್ನಿವರು ಹೇಳುತ್ತಿದ್ದರು. ಯಾಗವನ್ನು ಯಾವ ಕಾಲದಲ್ಲಿ ಮಾಡಬೇಕೆಂಬುದನ್ನು 
ಇವರು ನಿರ್ಧರನಾಗಿ ಸೂಚಿಸಿದ್ದಾರೆ. ಪೂರ್ಣಚಂದ್ರ ಹಾಗೂ ಪ್ರಶಿಪಚ್ಚಂದ್ರನ ಸಂಬಂಧವನ್ನು 
ಹೊಂದಿರುವ ನಕ್ಷತ್ರಗಳನ್ನು ಇವರು ಉಲ್ಲೇಖಿಸಿದ್ದಾರೆ. ಇವುಗಳನ್ನು ಕುರಿತು ವಿಶೇಷವಾದ 
ಸಂಶೋಧನೆ ಮಾಡಿದ್ದಾರೆ ವಿದ್ವಾಂಸರು. 1893ರಲ್ಲಿ ಬಾನ್‌ನಗರದ ಎಚ್‌. ಯಾಕೋಬಿ 
ಮತ್ತು ಬೊಂಬಾಯಿನ ಬಾಲಗಂಗಾಧರತಿಲಕರು ಇಂಥ ಸಂಶೋಧನೆಗಳನ್ನು ಸ್ವತಂತ್ರವಾಗಿ 
ನಡೆಸಿ ವೇದಕಾಲವನ್ನು ಊಹಿಸಿದ್ದಾರೆ. ಬ್ರಾಹ್ಮಣ ಗ್ರಂಥಗಳಲ್ಲಿ ಕೃತ್ತಿಕಾ ನಕ್ಷತ್ರದಲ್ಲಿ 
ವಿಷುಸಂಪಾತ ಆಗುತ್ತಿತ್ತೆಂದು ಉಲ್ಲೇಖಿಸಿದೆ. ಯಗ್ಬೇದದ ಪ್ರಾಚೀನ ಭಾಗಗಳಲ್ಲಿ 
ವಿಷುಸಂಪಾತ ಮೃಗಶಿರಾ ನಕ್ಷತ್ರದಲ್ಲಿ ಆಗುತ್ತಿತ್ತೆಂದು ಹೇಳಿದೆ. ಈ ಮುನ್ನಡೆಯನ್ನು ಗಣನೆ 
ಮಾಡಿದಾಗ ಕೃಶ್ತಿಕೆಯಲ್ಲಿ ವಿಷುಸಂಪಾತವಾಗುತ್ತಿದ್ದ ಕಾಲ ಕ್ರಿ. ಪೂ. 2500 ಎಂದೂ, 
ಮೃಗಶಿರಸ್ಸಿನಲ್ಲಿ ವಿಷುಸಂಪಾತವಾದ ಕಾಲ ಕ್ರಿ. ಪೂ. 4500 ಎಂದೂ ಗೊತ್ತಾಗುತ್ತದೆ. 
ಇದರ ಆಧಾರದ ಮೇಲೆ ಯಾಕೋಬಿ ಖುಗ್ವೇದ ಕಾಲವನ್ನು ಕ್ರಿ. ಪೂ. 4500 ಎಂದೂ, 
ಶಿಲಕರು ಕ್ರಿ. ಪೂ. 6000 ಎಂದೂ ಹೇಳುತ್ತಾರೆ. ಗೃಹ್ಮಸೂತ್ರದಲ್ಲಿ ವಿವಾಹಕಾಲದಲ್ಲಿ 
ವರನು ವಧುವಿಗೆ ಉತ್ತರದಿಕ್ಕಿನಲ್ಲಿ ಅಚಲವಾಗಿರುವ ಉಜ್ಜಲತಾರೆಯಾದ ದ್ರುವನಕ್ಷತ್ರವನ್ನು 
ತೋರಿಸಬೇಕೆಂದು ವಿಧಿಸಿದೆ. ಖಗೋಳಶಾಸ್ತ್ರದ ಆಧಾರದ ಮೇಲೆ ಅಂಥ ಒಂದು ಉಜ್ವಲ 
ತಾರೆ ಕ್ರಿ. ಪೂ. 2780ರಲ್ಲಿ ಇದ್ದಿತೆಂದು ಯಾಕೋಬಿ ಸೂಚಿಸುತ್ತಾರೆ. ಗೃಹ್ಮಸೂತ್ರದ ಕಾಲವೇ 
ಇದಾದರೆ ಇದಕ್ಕೂ ಹಿಂದಿನ ಕಾಲ ಯಗ್ಬೇದ ಕಾಲವಾಗುತ್ತದೆ. ಈ ವಾದಗಳನ್ನು ಅನೇಕರು 
ಒಪ್ಪಲು ಸಿದ್ಧರಾಗಲಿಲ್ಲ. ಆದರೆ ವೇದಗಳ ಪ್ರಾಚೀನತೆಯನ್ನು ತಳ್ಳಿ ಹಾಕಲೂ ಸಹ ಆಗಲಿಲ್ಲ. 
` ಪಾಶ್ಚಾತ್ಮ ವಿಮರ್ಶಕರು ಭಾರತಕ್ಕೆ ಆರ್ಯರು ವಲಸೆ ಬಂದವರೆಂಬುದನ್ನು ಇಟ್ಟುಕೊಂಡು 
ವೇದದ ಕಾಲವನ್ನು ಸಾಧಿಸಲು ಯತ್ನಿಸುತ್ತಾರೆ. ಕ್ರಿ. ಪೂ. 700 ರಲ್ಲಿ ಜೈನಧರ್ಮದ ಉದಯ 
ವಾಗಬೇಕಾದರೆ ಆರ್ಯರು ಕ್ರಿ. ಪೂ. 1500 ರಲ್ಲಿ ಭಾರತಕ್ಕೆ ಬಂದರೆಂಬ ವಾದ 
ಅಸಂಗತವಾಗುತ್ತದೆ. ಈ ವಿರಾಡ್ಬಾಜ್ಮಯದ ಅಭಿವ್ಯಕ್ತಿ ಅಷ್ಟು ಅಲ್ಪ ಕಾಲದಲ್ಲಿ ಆಗಲು 
ಸಾಧ್ಯವಿಲ್ಲ. ವೇದ ಸಂಹಿತೆಯಲ್ಲಿಯೇ 'ಹಿಂದಿನ ಖುಷಿಗಳು' ಎಂಬ ಉಲ್ಲೇಖವಿದೆ. 
ಬ್ರಾಹ್ಮಣಗಳೂ ಅನುಕ್ರಮಣಿಗಳೂ ಯಷಿಗಳನ್ನು ದ್ರಷ್ಟಾರರೆಂದು ಕರೆಯುತ್ತವೆ. 
ಖಗ್ಬೇದಸಂಹಿತೆಯಲ್ಲಿ ಬರುವ ಅನೇಕಾನೇಕ ಪುನರುಕ್ತಿಗಳು ಅವರ ಪ್ರಾಚೀನ ಮಂತ್ರಗಳನ್ನು 
ಹಾಗೆಯೇ ಬಳಸಿದ್ದಾರೆಂಬುದನ್ನು ತೋರಿಸುತ್ತವೆ. ಸಂಹಿತೆಯ ಭಾಷೆಗಿಂತ ಬ್ರಾಹ್ಮಣಗಳ 
ಭಾಷೆ ಭಿನ್ನವಾಗಿ ಗದ್ಯಮಯವಾಗಿದೆ. ಇವುಗಳೆರಡರ ವಿಚಾರಕ್ಕಿಂತ ಅತ್ಯಂತ ವಿಲಕ್ಷಣವಾದ 
ವಿಚಾರವನ್ನು ಉಪನಿಷತ್ತುಗಳಲ್ಲಿ ನಾವು ನೋಡುತ್ತೇವೆ. ಉಪನಿಷತ್ತುಗಳೂ 
ಶ್ರುತಿಕೋಟಿಯಲ್ಲಿ ಸೇರಿವೆ. ಇವೆಲ್ಲವನ್ನೂ ನಾವು ಗಮನಿಸಿದರೆ ಈ ವಾಜ್ಮಯದ ಅಭಿವ್ಯಕ್ತಿಗೆ 
ಅನೇಕ ಸಹಸ್ರಮಾನಗಳಾಗಿರಬೇಕೆಂಬುದು ದೃಢವಾಗುತ್ತದೆ. 
ವೇದಗಳು ಬಾಯಿಪಾಠದಿಂದ ಕಲಿಸಲ್ಪಡುತ್ತಿದ್ದವು. ಒಂದು ಜನಾಂಗದಿಂದ ಮತ್ತೊಂದು 
ಜನಾಂಗಕ್ಕೆ ಹೀಗೆ ಇದನ್ನು ಧಾರೆಯೆರೆಯುತ್ತಿದ್ದರು. ಸಂಹಿತೆಯ ಸಂಕಲನದ ಕಾಲಕ್ಕೇ 
ಅಸಂಖ್ಯಾತರಾದ ಗುರುಪರಂಪರೆಗಳ ಮೂಲಕ ಇವು ಉಳಿದು ಬಂದಿರಬೇಕು. ಇದಲ್ಲದೆ 
ಅನೇಕಾನೇಕ ಶಾಖೆಗಳೂ ಉದ್ಭವಿಸಿವೆ. ಇವೂ ಸಹ ಮಹತ್ತಮವಾದ ಕಾಲದ ಅಂತರವನ್ನು 


೨೫೨ ವೈದಿಕ ಸಾಹಿತ್ಯ ಚರಿತ್ರ 


ಸೂಚಿಸುತ್ತವೆ. ಯಕ್ಸಂಹಿತೆಯ ಪ್ರಾಚೀನ ಸೂಕ್ತಗಳಿಗೂ ಸಂಹಿತೆಯ ಸಂಕಲನದ ಕಾಲಕ್ಕೂ 
ಅನೇಕಾನೇಕ ಶತಮಾನಗಳುರುಳಿ ಹೊಗೌರಬೇಕು. ಸಂಹಿತೆಯಲ್ಲಿಯೇ ಸೂಕ್ತಕ್ಕೂ, ಸೂಕ್ತಕ್ಕೂ 
ಮಂತ್ರಕ್ಕೂ, ಮಂತ್ರಕ್ಕೂ, ಅನೇಕ ಕಾಲದ ಅಂತರ ಇರುವುದು ಸಂಭವ. ಸಂಹಿತೆಗಳಿಗೂ 
ಬ್ರಾಹ್ಮಣಗಳಿಗೂ, ಬ್ರಾಹ್ಮಣಗಳಿಗೂ ಆರಣ್ಯಕಗಳಿಗೂ, ಅಪಾರವಾದ ಕಾಲದ ಅಂತರವಿದೆ. 
ಅಲ್ಲಲ್ಲಿ ಪ್ರಾಚೀನವಾದ ಆಖ್ಯಾನಗಳು ಬರುತ್ತವೆ. ಅವುಗಳಿಂದಲೂ ಈ ಅಂಶ ದೃಢವಾಗು 
ತ್ತದೆ. ಇದನ್ನೆಲ್ಲಾ ನಾವು ಗಮನಿಸಿದರೆ ಇದರ ಕಾಲವನ್ನು ನಾವು ಊಹಿಸಲು ಶಕ್ಕವಾದೀತು. 

ಆಧುನಿಕ ವಿಮರ್ಶಕರಲ್ಲಿ ಮ್ಯಾಕ್ಟೊನೆಲ್‌ ಮತ್ತು ಮ್ಯಾಕ್ಸ್‌ಮುಲ್ಲರ್‌ ಅವರ ವಾದದಂತೆ 
ವೇದಗಳ ಕಾಲ ಕ್ರಿ. ಪೂ. 1200 ಎಂದಾಗುತ್ತದೆ. ಮೇಲಿನ ವಿವೇಚನೆಯಂತೆ ನಾವು ಈ 
ಕಾಲ ಸಂಗತವಾಗುವುದಿಲ್ಲವೆಂದು ಅರಿಯಬಹುದು. ಇದಕ್ಕೂ ಬಹಳ ಪ್ರಾಚೀನವಾದ 
ಕಾಲದಲ್ಲಿ ವೇದ ದೇವತೆಗಳನ್ನು ಉಲ್ಲೇಖಿಸಿರುವುದನ್ನು ನಾವು ಕಾಣಬಹುದು. ಏಷ್ಕಾಮೈನರಿನ 
ಬೊಘೆಸ್ಕೋವಿನಲ್ಲಿ 1907ರಲ್ಲಿ ಹ್ಕೂಗೋವಿಂಕ್ಷರ್‌ ಮಾಡಿದ ಸಂಶೋಧನೆ ವೇದದ 
ಪ್ರಾಚೀನತೆಯ ಮೇಲೆ ಬೆಳಕು ಚೆಲ್ಲಿದೆ ಅಲ್ಲಿ ದೊರಕಿದ ಶಿಲಾಫಲಕಗಳಲ್ಲಿ ಹಿಟೈಟ್‌ ಮತ್ತು 
ಮಿಟಾನಿ ಪಂಗಡದವರಲ್ಲಿ ಆದ ಒಪ್ಪಂದದ ನಿರೂಪಣೆ ಇದೆ. ಅದರ ಕಾಲ ಕ್ರಿ. ಪೂ. 1400 
ಎಂದು ವಿಮರ್ಶಕರು ಒಪ್ಪಿದ್ದಾರೆ. ಅಲ್ಲಿ ಮಿತ್ರ, ವರುಣ, ಇಂದ್ರ ಮತ್ತು ನಾಸತ್ಕ ಇವರನ್ನು 
ಮಿಟಾನಿ ದೇವತೆಗಳೆಂದು ಉಲ್ಲೇಖಿಸಿದೆ. ಏಷ್ಕಾಮೈನರಿನಲ್ಲಿದ್ದ ಮಿಟಾನಿ ಪಂಗಡದವರಿಗೆ 
ಈ ದೇವತೆಗಳು ಹೇಗೆ ಸಂದರು ಎಂಬುದು ಒಂದು ಪ್ರಶ್ನೆ. ಚರಿತ್ರಾಕಾರನಾದ ಎಡ್‌. 
ಮೆಯರ್‌ ಈ ದೇವತೆಗಳು ಆರ್ಯರ ಕಾಲದವರೆಂದು ಹೇಳುತ್ತಾನೆ. ಈ ಅಂಶ ವೇದಗಳು 
ಕ್ರಿ. ಪೂ. 1500ಕ್ಕಿಂತ ಪ್ರಾಚೀನವಾದುವೆಂಬುದನ್ನು ಸಾಧಿಸುವುವು. 

ವೇದಕ್ಕೂ ಅವೆಸ್ತಾಕ್ಕೂ ಇರುವ ಸಾಮ್ಯದ ಕಾರಣ ವೇದಕಾಲ ಕ್ರಿ. ಪೂ. 1500ಕ್ಕಿಂತ 
ಈಚಿನದೆಂದು ಕೆಲವರು ವಾದಿಸುತ್ತಾರೆ. ಭಾಷೆಯ ಬಗೆಗೆ ಮತ್ತು ಧಾರ್ಮಿಕ ಭಾವನೆಯ 
ಬಗೆಗೆ ಇರುವ ಸಾಮ್ಮಗಳನ್ನು ಎದುರಿಸುವಂತಹ ವಿಪರೀತವಾದ ಅನೇಕ ವೈಲಕ್ಷಣ್ಮಗಳೂ 
ಇವುಗಳಲ್ಲಿವೆ. ವೇದಪೂರ್ವಕಾಲದಲ್ಲಿ, ಅವೆಸ್ತಾ ಪೂರ್ವಕಾಲದಲ್ಲಿ ಅವರು ಒಟ್ಟಿಗೆ 
ವಾಸಿಸುತ್ತಿದ್ದುದು ಇದಕ್ಕೆ ಕಾರಣವಾಗಿರಬಹುದು. ಆದರೆ ಭಾಷೆಯ ಸಾಮ್ಮದಿಂದ 
ಕಾಲನಿರ್ಣಯ ಮಾಡಲು ಸಾಧ್ಯವಿಲ್ಲ. ಕೆಲವು ಭಾಷೆಗಳು ತ್ವರಿತಗತಿಯಲ್ಲಿ ಬದಲಾಗುತ್ತವೆ. 
ಮತ್ತೆ ಕೆಲವು ಬಹಳ ಕಾಲ ಬದಲಾಗುವುದೇ ಇಲ್ಲ. ಇಷ್ಟರಿಂದಲೇ ಕಾಲ ನಿರ್ಣಯ ಮಾಡಲು 
ಸಾಧ್ಯವಿಲ್ಲ. ಆದ್ದರಿಂದ ಅವೆಸ್ತಾದೊಡನೆ ಇರುವ ಸಾಮ್ಮಗಳ ಕಾರಣ ವೇದಗಳ ಕಾಲವನ್ನು 
ಈಚನದೆಂದು ಸಾಧಿಸುವುದಕ್ಕಾಗುವುದಿಲ್ಲವೆಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. 
ಪ್ರಾಚೀನ ಭಾರತಕ್ಕೂ ಪಶ್ಚಿಮ ಎಷ್ಕಾಕ್ಕೂ ಕ್ರಿ. ಪೂ. ಎರಡನೆಯ ಸಹಸ್ರಮಾನದಲ್ಲಿ 
ಸಂಬಂಧವಿದ್ದಿರಬೇಕೆಂಬುದನ್ನು ಒಪ್ಪಬೇಕೆಂದು ಹೇಳುವ ವಿಂಟರ್‌ನಿಟ್ಸ್‌ರವರು ಯಗ್ಗೇದ 
ಕಾಲವನ್ನು ಕ್ರಿ. ಪೂ. 2000 ಎಂದು ಸೂಚಿಸುತ್ತಾರೆ. 

ಹೀಗೆ ವೇದಕಾಲದ ನಿರ್ಣಯದ ಬಗೆಗೆ ವಿಚಾರ ನಡೆದಿದೆ. ವೇದದ ಪ್ರಾಚೀನತೆಯನ್ನು 
ಮೂದಲು ಅನೇಕರು ಒಪ್ಪುತ್ತಿರಲಿಲ್ಲ. ಆದರೆ ವೇದಗಳ ಪ್ರಾಚೀನತೆಯ ಅರಿವು ಈಗ 
ಉಂಟಾಗಿದೆ. ವೇದಗಳ ಸ್ವರೂಪದಿಂದಲೇ ಅವುಗಳ ಪ್ರಾಚೀನತೆ ಸಿದ್ಧವಾಗಿದೆ. ಸಂಹಿತೆಗಳು, 
ಬ್ರಾಹ್ಮಣಗಳು, ಆರಣ್ಮಕಗಳು ಮತ್ತು ಉಪನಿಷತ್ತುಗಳು-ಇವುಗಳ ನಡುವೆ ಅಪಾರವಾದ 
ಕಾಲ ಸಂದಿರಬೇಕು. ಇವು ದೃಷ್ಟವಾದವು ಎಂಬ ಭಾವನೆ ದೃಢವಾಗಬೇಕಾದರೂ ಅನೇಕಾನೇಕ 


ಸಂಹಿತೆಗಳು ೨೫೩ 


ಸಹಸ್ರಮಾನಗಳಾಗಿರಬೇಕು. ಯಕ್ಸಂಹಿತೆಯಲ್ಲಿಯೇ ಸೂಕ್ತಕ್ಕೂ ಸೂಕ್ತಕ್ಕೂ ಮಂಡಲಕ್ಕೂ 
ಮಂಡಲಕ್ಕೂ ಅನೇಕ ಶತಮಾನಗಳ ಅಂತರವಿರಬೇಕು. ಐತರೇಯ ಬ್ರಾಹ್ಮಣದಲ್ಲಿ ಬರುವ 
ಶುನಶ್ಶೇಫನ ಉಪಾಖ್ಯಾನದಿಂದ ಬ್ರಾಹ್ಮಣಕ್ಕೂ ಸಂಹಿತೆಗಳಿಗೂ ಅಪಾರವಾದ ಕಾಲದ 
ಅಂತರವಿತ್ತೆಂಬುದು ಸೂಚಿತವಾಗಿದೆ. ಉಪನಿಷತ್ತುಗಳೂ ಸಹ ಹೀಗೆಯೇ ಅನೇಕ ಶತಮಾನಗಳ 
ಕಾಲಕ್ಕೆ ಸೇರಿದವು. ಇವೆಲ್ಲವೂ ಅಖಂಡವಾಗಿ ಶ್ರುತಿಕೋಟಿಗೆ ಸೇರಲು ಅದೆಷ್ಟು ದೀರ್ಫಕಾಲ 
ಸಂದಿದ್ದಿರಬೇಕೋ ! ಡಾ|| ಯಾಕೋಬಿ ಮತ್ತು ತಿಲಕ್‌ರವರ ಸೂಚನೆ ಈ ದೃಷ್ಟಿಯಲ್ಲಿ 
ಒಂದು ಗಮನಾರ್ಹವಾದ ಹೆಜ್ಜೆಯಷ್ಟೆ. ಕ್ರಿ. ಪೂ. 4500 ಮತ್ತು ಅದಕ್ಕೂ ಹಿಂದಿನ 
ಕಾಲಕ್ಕೆ ಈ ಸಂಹಿತೆ ಸೇರಿರಬಹುದೆಂದು ನಾವು ಸೂಚಿಸಬಹುದೇ ವಿನಾ ಅದರ ಕಾಲವನ್ನು 
ನಿಷ್ಠಷ್ಟವಾಗಿ ಸಾಧಿಸುವುದಕ್ಕಾಗುವುದಿಲ್ಲವೆಂಬುದನ್ನು ಗಮನಿಸಬೇಕು. 


ಸಾಮವೇದ ಸಂಹಿತೆ 
ವೇದಸಂಹಿತೆಗಳಲ್ಲಿ ಸಾಮವೇದಕ್ಕೆ ವಿಶಿಷ್ಟವಾದ ಗೌರವಸ್ಥಾನವಿದೆ. ಸಾಮವನ್ನು 
ತಿಳಿದವನೇ ವೇದತತ್ತ್ವವನ್ನು ತಿಳಿದವನೆಂದು ಬೃಹದ್ದೇವತೆ ತಿಳಿಸುತ್ತದೆ. ಗೀತೆಯಲ್ಲಿನ 
'ವೇದಾನಾಂ ಸಾಮವೇದೋಸ್ಮಿ' ಎಂಬ ವಾಣಿ ಸಾಮವೇದದ ಮಹತ್ವವನ್ನು ಸೂಚಿಸುತ್ತದೆ. 
ಎಲ್ಲ ವೇದಗಳಲ್ಲಿಯೂ ಪ್ರಣವಕ್ಕೆ ಶ್ರೇಷ್ಠಸ್ಥಾನವಿದೆ. ಇದೇ ಭಗವದ್ರೂಪವೆಂದೂ ಹೇಳಿದೆ. 
ಸಾಮವೇದದ ಸಾರವಾದ ಉದ್ಲೀಥ ಪ್ರಣವ ಸ್ವರೂಪವನ್ನೇ ಪ್ರತಿಪಾದಿಸುತ್ತದೆ. ಇದರಿಂದಲೂ 
ಸಾಮವೇದದ ಮಹತ್ವ ಗೊತ್ತಾಗುತ್ತದೆ. ಯುಗ್ಬೇದ ಸಂಹಿತೆಯಲ್ಲಿಯೂ ಅನೇಕ ಕಡೆ ಸಾಮದ 


ಪ್ರಶಂಸೆ ಬಂದಿದೆ. 
'ಯೋ ಜಾಗಾರ ತಮು ಸಾಮಾನಿ ಯಂತಿ' (5-44-14) 
'ಉದ್ದಾತೇವ ಶಕುನೇ ಸಾಮ ಗಾಯಸಿ | 
ಬ್ರಹ್ಮ ಪುತ್ರ ಇವ ಸವನೇಷು ಶಂಸಸಿ ॥ (2-43-2) 
'ದೇವಾಃ ಅಂಗಿರಸಾಂ ಸಾಮಭಿ: ಸ್ತೂಯಮಾನಾಃ |' (1-107-2) 


ಸಾಮವೇದದ ಉಲ್ಲೇಖ ಅಥರ್ವವೇದದಲ್ಲಿಯೂ ಬಂದಿದೆ. ಉಚ್ಛಿಷ್ಟಾಖ್ಯನಾದ ಪರಮ 
ಪುರುಷನಿಂದ ಯಕ್ಕುಗಳೂ ಸಾಮಗಳೂ ಆವಿರ್ಭವಿಸಿದವು ಎಂದು ಅಲ್ಲಿ ಹೇಳಿದೆ- 

ಖಯಚ: ಸಾಮಾನಿ ಛಂದಾಂಸಿ... 
ಲ್‌ ಉಚ್ಛಿಷ್ಟಾತ್ತು ಜಜ್ಜಿರೇ ಸರ್ವೇ' (ಅ.ವೇ. 2-7-24) 

(ಅ. ವೆ. 10-7-20), (ಅ. ವೇ. 7-54-1) ರಲ್ಲಿಯೂ ಸಾಮಪ್ರಶಂಸೆ ಇದೆ. 
ಖುಗ್ಬೇದದಲ್ಲಿ ವಿಶಿಷ್ಟ ರೀತಿಯ ಸಾಮಗಳ ಹೆಸರುಗಳನ್ನೂ ಹೇಳಿದೆ. ವೈರೂಪ, ಬೃಹತ್‌, 
ರೈವತ, ಗಾಯತ್ರ, ಭದ್ರ ಮೊದಲಾದ ಹೆಸರುಗಳು ಯಗ್ವೇದದಲ್ಲಿಯೂ, ರಥಂತರ, ವೈರಾಜ, 
ಶಾಕ್ಟರ, ವಾಮದೇವೃ, ಅಭೀವರ್ತ ಮೊದಲಾದ ಹೆಸರುಗಳು ಯಜುರ್ವೇದದಲ್ಲಿಯೂ 
ಉಪಲಬ್ಧವಾಗಿವೆ. ಇವುಗಳಿಂದ ಸಾಮಗಾನ ಬಹಳ ಪ್ರಾಚೀನವಾದುದೆಂದೂ ಬಹಳ ಹಿಂದಿನ 
ಕಾಲದಿಂದಲೂ ರೂಢಿಯಾಗಿತ್ತೆಂದೂ ಗೊತ್ತಾಗುತ್ತದೆ. 

ಸಾಮವೇದ ಉದ್ಗಾತೃವೇದ, ಯಾಗದಲ್ಲಿ ಉದ್ಗಾತೃವೆಂಬ ಯತ್ಚಿಕ್ಕಿನೆ ಉಪಯೋಗಕ್ಕಾಗಿ 
ಈ ವೇದದ ಸಂಕಲನವಾಗಿದೆ. ಉದ್ಗಾತೃಗಣ ವಿವಿಧ ದೇವತೆಗಳ ಸ್ತೋತ್ರಗಳನ್ನು ಆಯಾ 
ಸಂದರ್ಭಕ್ಕನುಗುಣವಾಗಿ ವಿವಿಧ ಸ್ವರಗಳಲ್ಲಿ ಹಾಡುತ್ತಿದ್ದರು. ಹೀಗೆ ಸಾಮಕ್ಕೆ ಯಗ್ವೇದ 
ಮಂತ್ರಗಳೇ ಆಧಾರವಾಗಿವೆ. ಇದನ್ನು ಛಾಂದೋಗ್ಯ ಉಪನಿಷತ್ತು 'ಯಚಿ ಅಧ್ಯೂಢಂ ಸಾಮ' 
(ಛಾಂ. ಉ. 1-6-1) ಎಂದು ಸ್ಪಷ್ಟವಾಗಿ ತಿಳಿಸುತ್ತದೆ. 


೨೫೪ ವೈದಿಕ ಸಾಹಿತ್ಯ ಚರಿತ್ರೆ 


ನಿರುಕ್ತದಲ್ಲಿ ಸಾಮಶಬ್ದ ನಿರ್ವಚನವನ್ನು ಕೆಳಗೆ ಕಂಡಂತೆ ಮೌಡಿದೆ: 
'ಸಾಮಾಸಮ್ಮಿತಮ್‌ ಯಚಾ, ಅಸ್ಕತೇಃವು, ಸೃತೆಆವಾ, ಯಚಾ ಸಮಂ ಮೇನೇ ಇತಿ ನೈದಾನಾಕ' 
(೩ 7-12-4) ಪರಿಮಾಣದಲ್ಲಿ ಯಕ್ಕಿಂದ ಕೂಡಿದುದು ಇದು ; ಯಕ್ಕಿನಲ್ಲಿ ಅದು 
ಪ್ರಕ್ಷಿಪ್ರವಾದುದರಿಂದ ಇದು ಸಾಮ. 

'ಸಂಹಿತಾಪದ-ಸಾಮ' ಎಂಬಂತೆ ಇದು ಕೊನೆಯ ಕರ್ಮವಾದುದರಿಂದ ಖಕ್ಕಿನೊಡನೆ 
ತಾನು ಸಮವೆಂದು ಇದು ತಿಳಿದುಕೊಂಡಿತು ಎಂದು ನೈದಾನರು ಹೇಳುವರು. 

ಖಕ್‌ ಮತ್ತು ಸಾಮಗಳ ನಿಕಟತಮವಾದ ಸಂಬಂಧವನ್ನು ಸೂಚಿಸುತ್ತದೆ, 'ಸಾಮಾ 
ಹಮಸ್ಮಿ ಯಕ್‌ತ್ವಂ' ಎಂಬ (ಬೃ. ಉ. 6-4-20), (ಅ. ವೇ. 14-2-71) ; ಮಾತು 
ಜೈಮಿನಿಯ ಸೂತ್ರಕ್ಕನುಸಾರವಾಗಿ ಗೀತಿಗೆ ಸಾಮಸಂಜ್ಞೆ ಕೊಡಲಾಗಿತ್ತು ಎಂಬುದನ್ನು 'ಗೀತಿಷು 
ಸಾಮಾಖ್ಯಾ' ಎಂಬುದು ಸಮರ್ಥಿಸುತ್ತದೆ. ಈ ಗಾನ ಬೇರೆ ಬೇರೆ ಸೃರಗಳಲ್ಲಿತ್ತೆಂಬುದೂ 
ಸಾಮವಂದರೆ ಬೇರೆ ಬೇರೆ ಸ್ವರಗಳಲ್ಲಿ ಹಾಡುವಂಥ ಖಯಜ್ಮಂತ್ರಗಳೆಂದೂ ಗೊತ್ತಾಗುತ್ತದೆ. 
'ಕಾ ಸಾಮ್ನೋ ಗತಿರಿತಿ ಸ್ವರ ಇತಿ ಹೋವಾಚ' (ಛಾಂ. ಉ. 1-8-4). 'ತಸ್ಮ ಹ ಏತಸ್ಮ 
ಸಾಮ್ನೋ ಯಃ ಸ್ವಂ ವೇದ ಭವತಿ ತಸ್ಕ ಸ್ವಂ ತಸ್ಕ ವೈ ಸ್ವರ ಏವ ಸ್ವಮ್‌' (ಬೃ. ಉ. 1-3- 
25) ಎಂಬ ಸೂಕ್ತಿಗಳು ಇದನ್ನು ದೃಢಪಡಿಸುತ್ತವೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 'ಸಾಚ 
ಅಮಶ್ಚೇತಿ ತತ್ಸಾಮ್ನಃ ಸಾಮತ್ಪೆಮ್‌' (ಬ. ಉ. 1-3-22) ಎಂದು ಬಹಳ ಸುಂದರವಾಗಿ 
ಸಾಮ ಶಬ್ದದ ನಿರ್ವಚನ ಮಾಡಿದೆ. 'ಸಾ' ಎಂದರೆ ಯಕ್ಕುಗಳು. 'ಅಮ' ಶಬ್ದಕ್ಕೆ ವಿವಿಧ 
ಸ್ವರಗಳು ಎಂದರ್ಥ. ಆದ್ದರಿಂದ ಯಕ್ಕುಗಳ ಮತ್ತು ಸ್ವರ ಪ್ರಧಾನವಾದ ಗಾಯನದ 
ಸಹಯೋಗವೇ ಸಾಮವೆನಿಸುವುದು. ಇದನ್ನೇ 'ತಯಾ ತಹ ಸಂಬದ್ಧ; ಅಮೋ ನಾಮ ಸ್ವರಃ 
ಯತ್ರ ವರ್ತತೇ ತತ್ಸಾಮ' ಎಂದು ವಿವರಿಸಿದೆ. ಬುಗ್ಗೇದದ ಯಜ್ಮಂತ್ರಗಳಲ್ಲಿ ಯಾವ 
ಯಾವ ಖುಕ್ಕುಗಳಿಗೆ ಸಾಮವನ್ನು ಹಾಡುತ್ತಿದ್ದರೋ ಆ ಮಂತ್ರಗಳ ಸಂಕಲನವೇ ಸಾಮ 
ಸಂಹಿತೆಯಾಗಿದೆ. ಸಾಮೋಪಯೋಗಿಯಾದ ಮಂತ್ರಗಳ ಸಂಕಲನ ಹೀಗೆ ಸಾಮ 
ಸಂಹಿತೆಯಾಗಿದೆ. ಈ ಮಂತ್ರಗಳಿಗೆ 'ಸಾಮಯೋನಿ' ಎಂದೂ ಹೆಸರಿದೆ. 


ಸಾಮವೇದ ಶಾಖೆಗಳು 

ಸಾಮವೇದ ಸಹಸ್ರ ಶಾಖೆಗಳಲ್ಲಿದೆಯೆಂದು 'ಚರಣವ್ಕೂಹ'ದಲ್ಲಿ ಹೇಳಿದೆ. 
ಮಹಾಭಾಷ್ಕಕಾರರಾದ ಪತಂಜಲಿಗಳೂ 'ಸಹಸ್ರವರ್ತ್ಮಾ ಸಾಮವೇದಃ' ಎಂದು ಇದನ್ನು 
ಪುಷ್ಟೀಕರಿಸುತ್ತಾರೆ. ಸಹಸ್ರ ಸಂಖ್ಯೆ ಎಂದರೆ ಅನೇಕ ಸಂಖ್ಯೆ ಎಂದು ಕೆಲವರು ವಿಮರ್ಶಕರು 
ಅರ್ಥ ಮಾಡುತ್ತಾರೆ. ಈ ಸಹಸ್ರ ಶಾಖೆಗಳ ಹೆಸರುಗಳೂ ನಮಗೆ ಪೂರ್ಣವಾಗಿ ಎಲ್ಲಿಯೂ 
ಉಪಲಬ್ಬವಾಗಿಲ್ಲ. ಸಂಗೀತದ ವಿಪುಲತೆ ಮತ್ತು ಸೂಕ್ಷ್ಮತೆಯನ್ನು ನಾವು ಗಮನಿಸಿದರೆ 
ಸಾಮಗಳನ್ನು ಅನೇಕ ರೀತಿಯಲ್ಲಿ ಹಾಡುತ್ತಿದ್ದರೆಂದು ಊಹಿಸಬಹುದು. ಅದರಿಂದ 
ಸಹಸ್ರವರ್ತ್ಮಾ ಎಂಬ ಶಬ್ದಕ್ಕೆ ಶಾಖಾವಾಚಿಯಾದ ತಾತ್ಪರ್ಯಕ್ಕಿಂತ ಸಾಮಗಾಯನದ ವಿಭಿನ್ನ 
ಪದ್ಧತಿಗಳನ್ನು ತಿಳಿಸುವುದರಲ್ಲಿ ಹೆಚ್ಚು ಔಚಿತ್ಯವಿದೆಯೆಂದು ವಿಮರ್ಶಕರು ಹೇಳುತ್ತಾರೆ. 
ಸಹಸ್ರ ಶಾಖೆಗಳೂ ಒಮ್ಮ ಇದ್ದಿರಬಹುದು. ಈಗ ಲುಪ್ತವಾಗಿ ಹೋಗಿರಬಹುದು. ಈಗ 
ಪ್ರಪಂಚಹೃದಯ, ದಿವ್ಯಾವದಾನ ಮತ್ತು ಚರಣವ್ಯೂಹಗಳು ಹಾಗೂ ಜೈಮಿನಿ ಗೃಹ್ಮಸೂತ್ರ 
(1-14) ಇವುಗಳಲ್ಲಿ ಉಪಲಬ್ಧವಾಗಿರುವಂತೆ ಹದಿಮೂರು ಶಾಖೆಗಳ ಹೆಸರುಗಳು 
ದೊರೆಯುತ್ತವೆ. 'ರಾಣಾಯನ, ಸತ್ಮಮುಗ್ರ, ವ್ಯಾಸ, ಭಾಗುರಿ, ಔಲುಂಡಿ, ಗೌಲ್ಮುಲವಿ, 


ಸಂಹಿತೆಗಳು ೨೫೫ 


ಭಾನು ಮಾನೌಪಮನ್ಯವ, ಕಾರಾಟ, ಮಶಕ, ಗಾರ್ಗ್ಯ, ವಾರ್ಷಗಣ್ಯ, ಕೌಥುಮಿ, ಶಾಲಿಹೋತ್ರ 
ಜೈಮಿನಿ ತ್ರಯೋದಶೈತೇ ಮೇ ಸಾಮಗಾಚಾರ್ಯಾ: ಸ್ಪಸ್ತಿಕುರ್ವಂತು ತರ್ಪಿತಾಃ' ಎಂದು 
ತರ್ಪಣ ಪ್ರಕರಣದಲ್ಲಿ ಹೇಳಿದೆ. ಇವುಗಳಲ್ಲಿ ರಾಣಾಯನೀಯ, ಕೌಥುಮ ಮತ್ತು ಜೈಮಿನೀಯ 
ಶಾಖೆಗಳೆಂಬ ಮೂರು ಶಾಖೆಗಳು ಮಾತ್ರ ಉಪಲಬ್ಧವಾಗಿವೆ. ಈ ಮೂರು ಶಾಖೆಗಳಲ್ಲಿ 
ಕೌಥುಮಶಾಖೆ ಹೆಚ್ಚು ಪ್ರಚಾರದಲ್ಲಿದೆ. ಕೌಥುಮಶಾಖೆಗೆ ಸೇರಿದಂತೆ ತಾಂಡ್ಕಶಾಖೆಯೆಂಬುದೂ 
ಇತ್ತೆಂದು ಗೊತ್ತಾಗುತ್ತದೆ. ತಾಂಡ್ಕ ಬ್ರಾಹ್ಮಣ ಮತ್ತು ಛಾಂದೋಗ್ಯ ಉಪನಿಷತ್ತು ಮುಂತಾದುವು 
ಈ ಶಾಖೆಗೆ ಸೇರಿವೆ. ರಾಣಾಯನೀಯ ಶಾಖೆ ಕೌಥುಮ ಶಾಖೆಗಿಂತ ನೇರ ಭಿನ್ನವಾದುದಾಗಿಲ್ಲ. 
ಮಂತ್ರಗಣನೆಯ ವಿಚಾರದಲ್ಲಿ ಇವೆರಡೂ ಒಂದೇ ಆಗಿವೆ. ಉಚ್ಚಾರಣೆಯಲ್ಲಿ ಹಲ ಕೆಲವು 
ವೃತ್ಕಾಸಗಳು ತಲೆದೋರಿವೆ. ಈ ಶಾಖೆಗೆ ಸೇರಿದಂತಹ ಸಾತ್ಮಮುಗ್ರಿ ಎಂಬ ಶಾಖೆ ಬಹಳ 
ಹಿಂದಿನಿಂದ ಪ್ರಸಿದ್ಧವಾಗಿತ್ತೆಂಬುದು ಮಹಾಭಾಷ್ಯ (1-1-4,48)ದಿಂದಲೂ ಗೊತ್ತಾಗುತ್ತದೆ. 
ಜೈಮಿನೀಯ ಶಾಖೆಯ ಸಂಹಿತೆ, ಬ್ರಾಹ್ಮಣಾದಿಗಳೂ ಉಪಲಬ್ಬವಾಗಿವೆ. ಇದರಲ್ಲಿ 
ಕೌಥುಮಶಾಖೆಗಿಂತ 182 ಮಂತ್ರಗಳು ಕಡಮೆಯಾಗಿವೆ. ಇವೆರಡರಲ್ಲಿ ಪಾಠಬೇಧಗಳೂ 
ಅನೇಕವಿವೆ. ಕೌಥುಮೀಯ ಸಂಹಿತೆಯ ಉತ್ತರಾರ್ಚಕೆಯಲ್ಲಿ ಉಪಲಬ್ಧವಾಗಿಲ್ಲದ ಅನೇಕ 
ಮಂತ್ರಗಳು ಇದರ ಉತ್ತರಾರ್ಚಿಕೆಯಲ್ಲಿವೆ. ಜೈಮಿನಿ ಶಾಖೆಯಲ್ಲಿನ ಸಾಮಗಾನಗಳೂ ಕೌಧುಮ 
ಶಾಖೆಗಿಂತ ಸುಮಾರು ಒಂದು ಸಾವಿರ ಹೆಚ್ಚಾಗಿವೆ. ಕೌಥುಮಗಾನ 2722 ಆದರೆ 
ಜೈಮಿನೀಯಗಾನ 3681ರಷ್ಟಿವೆ. ತಲವಕಾರಶಾಖೆಯು ಈ ಶಾಖೆಯ ಉಪಶಾಖೆ. ಈ 
ತಲವಕಾರರು ಜೈಮಿನಿಯ ಶಿಷ್ಕರಾಗಿದ್ದರು. ಚರಣವ್ಯೂಹದಲ್ಲಿ ಸಾಮಸಂಖ್ಯೆ ಹಾಗೂ ಗಾಯನ 
ಸಂಖ್ಯೆಯನ್ನು ಕೆಳಗೆ ಕೊಟ್ಟಿರುವಂತೆ ಹೇಳಿದೆ: 

"ಅಷ್ಟೌ ಸಾಮ ಸಹಸ್ರಾಣಿ ಛಂದೋಗಾರ್ಚಿಕ ಸಂಹಿತಾ | 

ಗಾನಾನಿ ತಸ ವಕ್ಷ್ಯಾಮಿ ಸಹಸ್ರಾಣಿ ಚತುರ್ದಶ। 

ಅಷ್ಟೌ ಶತಾನಿ ಜ್ಞೇಯಾನಿ ದಶೋತ್ತರ ದಶೈವ ಚ | 

ಬಾಹ್ಮಣಂ ಚೋಪನಿಷದಂ ಸಹಸ್ರಂ ತ್ರಿತಯಂ ತಥಾ |. (ಚರಣವ್ಮೂಹೇ) 

ಎಂಟು ಸಹಸ್ರ ಸಾಮಗಳೂ, 14820 ಸಾಮಗಾಯನಗಳೂ ಇದ್ದವೆಂದು ಇದರಿಂದ 

ಗೊತ್ತಾಗುತ್ತದೆ. ಸಾಮವೇದದ ಇತರ ಶಾಖೆಗಳ ಸಾಮಸಂಖ್ಯೆಗಳನ್ನೂ ಕೂಡಿಸಿದರೆ ಈ 
ಸಂಖ್ಯೆ ಆಗಬಹುದೆಂದು ತೋರುತ್ತದೆ. 


ಸಾಮಸಂಹಿತಾ ವಿಭಾಗಗಳು 

ಸಾಮವೇದದಲ್ಲಿ ಆರ್ಚಿಕಾ ಮತ್ತು ಉತ್ತರಾರ್ಚಿಕಾ ಎಂಬ ಎರಡು ಭಾಗಗಳಿವೆ. ಆರ್ಚಿಕಾ 
ಎಂದರೆ ಯಕ್ಕುಗಳ ಸಮೂಹವೆಂದರ್ಥ. ಪೂರ್ವಾರ್ಚಿಕೆಯಲ್ಲಿ ಆರು ಪ್ರಪಾಠಗಳು ಅಥವಾ 
ಅಧ್ಯಾಯಗಳಿವೆ. ಒಂದೊಂದು ಖಂಡದಲ್ಲಿಯೂ ಒಂದೊಂದು 'ದಶತಿ' ಇದೆ. ಒಂದೊಂದು 
ದಶತಿಯಲ್ಲಿ ಅನೇಕಾನೇಕ ಯಕ್ಕುಗಳಿವೆ. ದಶತಿ ಎಂಬ ಶಬ್ದ ಸೂಚಿಸುವಂತೆ ಹತ್ತೇ 
ಬಕ್ಕುಗಳಿರಬೇಕೆಂಬ ನಿರ್ಬಂಧವಿಲ್ಲ. ಕೆಲವು ದಶತಿಗಳಲ್ಲಿ ಹತ್ತಕ್ಕೂ ಕಡಮೆ ಸಂಖ್ಯೆಯ 
ಮಂತ್ರಗಳಿವೆ. ಮತ್ತೆ ಕೆಲವಲ್ಲಿ ಹತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಕ್ಕುಗಳಿವೆ. ಒಂದೊಂದು 
ದಶತಿಯಲ್ಲಿನ ಮಂತ್ರಗಳೆಲ್ಲಾ ಒಂದೇ ಛಂದಸ್ಸಿನಲ್ಲಿದ್ದು ಒಂದೇ ದೇವತೆಗೇ ಸಂಬಂಧಿಸಿರುತ್ತವೆ. 
ಭಿನ್ನಭಿನ್ನ ಯಷಿಗಳಿಂದ ದೃಷ್ಟವಾಗಿ ಖಗ್ವೇದದ ಬೇರೆ ಬೇರೆ ಮಂಡಲಗಳಲ್ಲಿರುವ ಮಂತ್ರಗಳನ್ನೂ 


೨೫೬ ವೈದಿಕ ಸಾಹಿತ್ಯ ಚರಿತ್ರ 


ಅವು ಒಂದೇ ದೇವತೆಗೆ ಅನ್ವಯಿಸಿದಂತೆ ಆರಿಸಿ ಈ ದಶತಿಗಳಲ್ಲಿ ಒಂದುಗೂಡಿಸಲಾಗಿದೆ. 
ಪ್ರಥಮ ಪ್ರಪಾಠಕದಲ್ಲಿ ಅಗ್ನಿದೇವತಾಕವಾದ ಮಂತ್ರಗಳ ಸಂಕಲನವಿರುವುದರಿಂದ ಇದಕ್ಕೆ 
ಆಗ್ನೇಯ ಕಾಂಡವೆಂಬ ಹೆಸರು ಬಂದಿದೆ. 

ಎರಡನೆಯ ಪ್ರಪಾಠಕ, ಮೂರು ಮತ್ತು ನಾಲ್ಕನೆಯ ಪ್ರಪಾಠಕಗಳು ಇಂದ್ರ ಪರವಾಗಿವೆ. 
ಆದ್ದರಿಂದ ಇವಕ್ಕೆ ಐಂದ್ರಪರ್ವವೆಂಬ ಹೆಸರಿದೆ. 

ಪಂಚಮಾಧ್ಯಾಯಕ್ಕೆ ಪವಮಾನ ಪರ್ವವೆಂಬ ಹೆಸರಿದೆ. ಇಲ್ಲಿನ ಮಂತ್ರಗಳೆಲ್ಲಾ 
ಸೋಮದೇವತಾಕವಾದವು. ಜುಗ್ರೇದದ ಒಂಭತ್ತನೇ ಮಂಡಲದ ಮಂತ್ರಗಳು ಇಲ್ಲಿ 
ಅಧಿಕವಾಗಿವೆ. 

ಈ ಐದು ಅಧ್ಯಾಯಗಳ ಯಕ್ಕುಗಳಿಗೆ 'ಗ್ರಾಮಗಾನ'ವೆಂಬ ಹೆಸರುಂಟು. ಆರನೇ 
ಅಧ್ಯಾಯಕ್ಕೆ ಆರಣ್ಮಪರ್ವವೆಂಬ ಹೆಸರು ಕೊಡಲಾಗಿದೆ. ಅರಣ್ಯದಲ್ಲಿ ಗಾನ ಮಾಡಲೆಂದೇ 
ವಿಧಿಸಲ್ಪಟ್ಟಿರುವ ಆರನೆಯ ಪ್ರಪಾಠಕಕ್ಕೆ ಅರಣ್ಮಗಾನವೆಂಬ ಹೆಸರು ಬಂದಿದೆ. ಇದರ 
ಕೊನೆಯಲ್ಲಿ 'ಮಹಾನಾಮ್ನೀ' ಎಂಬ ಹೆಸರುಳ್ಳ 10 ಯಕ್ಕುಗಳು ಪರಿಶಿಷ್ಟವಾಗಿವೆ. ಇವುಗಳೆಲ್ಲ 
ಸೇರಿ ಪೂರ್ವಾರ್ಚಿಕೆಯಲ್ಲಿ 650 ಮಂತ್ರಗಳಿವೆ. ಇವುಗಳನ್ನು ಕೆಳಗೆ ಸೂಚಿಸಿದೆ : 


ಪ್ರಪಾಠಕ ಕಾಂಡ ದಶತಿ ಯಕ್ಕುಗಳು 
1ನೇ ಅಗ್ನೇಯ ಕಾಂಡ 10 96 
2ನೇ ಐಂದ್ರಪರ್ವ 10 97 
3ನೇ ಸ 10 99 
4ನೇ ಜೆ 10 98 
5ನೇ ಪವಮಾನಪರ್ವ 10 96 
6ನೇ ಆರಣ್ಯಕಪರ್ವ 9 99 
ಆರಣ್ಯಕಾಂಡ 5 55 
ಮಹಾನಾಮ್ನೀ 10 
ಒಟ್ಟು 64 650 


ಉತ್ತರಾರ್ಚಿಕೆಯಲ್ಲಿ 9 ಪ್ರಪಾಠಕಗಳಿವೆ. ಇವುಗಳಲ್ಲಿ ಮೊದಲಿನ ನಾಲ್ಕು ಪ್ರಪಾಠಕ 
ಗಳಲ್ಲಿ ಎರಡೆರಡು ಪ್ರಪಾಠಕಾರ್ಧಗಳಿವೆ. ಕೊನೆಯ ನಾಲ್ಕು ಪ್ರಪಾಠಕಗಳಲ್ಲಿ ಮೂರು 
ಮೂರು ಪ್ರಪಾಠಕಾರ್ಧಗಳಿವೆ. ಇವು ರಾಣಾಯನೀಯಾಶಾಖೆಗನುಸಾರವಾಗಿವೆ. ಉತ್ತರಾ 
ರ್ಚಿಕೆಯಲ್ಲಿ ಸಮಗ್ರವಾಗಿ 1225 ಮಂತ್ರಗಳಿವೆ. ಒಟ್ಟು 1875 ಮಂತ್ರಗಳಿವೆ ಎರಡು 
ಭಾಗಗಳಿಂದಲೂ ಸಾಮವೇದ ಸಂಹಿತೆಯಲ್ಲಿ ಯಕ್ಕುಗಳೇ ಇವೆ ಎಂದು ಹೇಳಲಾಯಿತಪ್ಪೆ ? 
ಆದರೆ ಈಗ ಉಪಲಬ್ಧವಾಗಿರುವ ಶಾಕಲ ಸಂಹಿತೆಯಲ್ಲಿಲ್ಲದ ಅನೇಕ ಮಂತ್ರಗಳಿವೆ. ಇವು 
ಬೇರೆ ಶಾಖೆಗಳ ಸಂಹಿತೆಗಳಿಂದ ತೆಗೆದುಕೊಂಡವಾಗಿರಬಹುದು. 

ಕಾಥುಮಶಾಖೆಯ ಉತ್ತರಾರ್ಚಿಕೆಯಲ್ಲಿರುವ ಮಂತ್ರಗಳು ಹೀಗಿವೆ: 


ಸಂಹಿತೆಗಳು ೨೫೭ 


ಪ್ರಪಾಕ್‌ ಪ್ರಪಾಕಾರ್ದ ಪಾಡ್‌ ಪ್ಯಾ 
Eg 
2 2 12 114 
3 2 14 135 
4 2 13 114 
5 2 21 129 
6 3 15 147 
7 3 12 153 
8 3 13 153 
9 3 9 120 
ಮಹಾನಾಮ್ಮ ರ್ಚಿಕ 9 
ಒಟ್ಟು 1209 


ಪೂರ್ವಾರ್ಚಿಕೆಯಲ್ಲಿ ಬರುವ 267 ಮಂತ್ರಗಳು ಉತ್ತರಾರ್ಚಿಕೆಯಲ್ಲಿ 
ಪುನರುಲ್ಲಿಖಿತವಾಗಿವೆ. ಪುನರಾವೃತ್ತವಾಗಿರುವ ಮಂತ್ರಗಳನ್ನು ಬಿಟ್ಟರೆ ಯಗ್ವೇದದ 1504 
ಮಂತ್ರಗಳು ಸಾಮವೇದದಲ್ಲಿ ತೆಗೆದುಕೊಳ್ಳಲ್ಪಟ್ಟಿವೆ. 99 ಮಂತ್ರಗಳು ಹೊಸದಾಗಿವೆ 
ಸಾಮಸಂಹಿತೆಯಲ್ಲಿ. ಒಟ್ಟು ಮಂತ್ರ ಸಂಖ್ಯೆಯನ್ನು ಕೆಳಕಂಡಂತೆ ಗುರುಶಿಸಬಹುದು: 


ಜಗ್ರೇದದ ಯಕ್ಕುಗಳು -- 1504 + ಪುನರುಕ್ತ 267 - 1771 
ನೂತನವಾದ ಯಕ್ಕುಗಳು—- 99+ * 5ಎ 104 


ಒಟ್ಟು ಮಂತ್ರಗಳ ಸಂಖ್ಯೆ 1603 + 272 = 1875 


ರಾಣಾಯನೀಯ ಶಾಖೆಯ ಸಂಹಿತೆಯಲ್ಲಿ ಪುನರುಕ್ತಗಳನ್ನು ಬಿಟ್ಟರೆ 1549 ಮಂತ್ರಗಳಿವೆ. 
ಇವುಗಳಲ್ಲಿ 54 ಮಂತ್ರಗಳ ವ್ಯತ್ಕಾಸವಿದೆ. 


ಸಾಮಗಾನ ಪದ್ಧತಿ 

ಸಾಮಯೋನಿ ಮಂತ್ರಗಳನ್ನಾಶ್ರಯಿಸಿ ಗಾನಮಂತ್ರಗಳ ರಚನೆಯನ್ನು ಮಾಡಿದ್ದಾರೆ. 
ಇವು ನಾಲ್ಕು ಬಗೆಯಾಗಿವೆ. ಅವು ಯಾವುವೆಂದರೆ: 

1. ಗ್ರಾಮಗೇಯ ಗಾನ ಇದನ್ನೇ ಪ್ರಕೃತಿಗಾನವೆಂದೂ, ವೇಯಗಾನವೆಂದೂ 


ಕರೆಯುವುದುಂಟು. 
2. ಆರಣ್ಮಕ ಗಾನ 
3. ಊಹ ಗಾನ 
4, ಊಹ್ಮಗಾನ ಇದಕ್ಕೇ ರಹಸ್ಕಗಾನವೆಂದೂ ಹೆಸರಿದೆ. 


ವೇಯಗಾನವೆಂಬುದು ಪೂರ್ವಾರ್ಚಿಕೆಯ ಮೊದಲ ಐದು ಅಧ್ಯಾಯಗಳ ಮಂತ್ರಗಳನ್ನಾ 
ಶ್ರಯಿಸಿದೆ. ಪೂರ್ವಾರ್ಚಿಕೆಯ ಆರನೇ ಅಧ್ಯಾಯವಾದ ಆರಣ್ಯಕಪರ್ವದ ಮಂತ್ರಗಳಿಗೆ 
ಆರಣ್ಯಕಗಾನವುಂಟು. ಉತ್ತರಾರ್ಚಿಕೆಯಲ್ಲಿನ ಮಂತ್ರಗಳಿಗೆ 'ಊಹಗಾನ' ಮತ್ತು ಊಹ್ಮ 
ಗಾನಗಳು ಸಂಭವಿಸುತ್ತವೆ. ಈ ಗಾನಗಳು ಅನೇಕವಿವೆ. ಈ ಗಾನ ಸಂಖ್ಯೆಗಳು ಬೇರೆ ಬೇರೆ 


17 


೨೫೮ ವೈದಿಕ ಸಾಹಿತ್ಯ ಚಿರಿತ್ರೆ 


ಶಾಖೆಗಳಲ್ಲಿ ಬೇರೆ ಬೇರೆಯಾಗಿವೆ. ಜೈಮಿನಿಯ ಶಾಖೆಯಲ್ಲಿನ ಗಾನಸಂಖೆಗಳು ಉಳಿದ 
ಶಾಖೆಗಳಿಗಿಂತ ಅಧಿಕವಾಗಿವೆ. 
ವೇಯ. ಆರಣ್ಯ ಊಹ... ಊಹ್ಮ. 

ಕೌಥುಮೀಯಗಾನ. 2722 ಎ 1197 -294 -1026 -205 
ಜೈಮಿನೀಯಗಾನ. 3681 ಎ 1232 -291 -18602 -356 
ಈ ನಾಲ್ಕು ಬಗೆಯ ಗಾನಗಳಲ್ಲಿ ವೇಯಗಾನ ಮತ್ತು ಅರಣ್ಮಗಾನಗಳು ಯೋನಿಗಾನಗಳು 
ಅಥವಾ ಪ್ರಕೃತಿಗಾನಗಳು. ಊಹಗಾನ ಮತ್ತು ಊಹ್ಮಗಾನಗಳು ವಿಕೃತಿಗಾನಗಳು. ಊಹಗಾನಕ್ಕೆ 
ವೇಯಗಾನ ಪ್ರಕೃತಿ; ಊಪ್ಕಕ್ಕೆ ಅರಣ್ಮಗಾನ. ವೇಯಗಾನದಲ್ಲಿ ಪ್ರಯುಕ್ತವಾದ ಸ್ವರರಾಗಾದಿ 
ಗಳನ್ನಾಶ್ರಯಿಸಿಯೇ ಊಹಗಾನವನ್ನು ನಿರ್ಮಿಸಲಾಗಿದೆ. ಹಾಗೆಯೇ ಊಹ್ಮಗಾನದ ರಚನೆಗೆ 
ಅರಣ್ಮಗಾನದ ಸ್ವರರಾಗಾದಿಗಳು ಆಶ್ರಯವಾಗಿವೆ. ವೇಯಗಾನಕ್ಕೆ ಗ್ರಾಮಗೇಯಗಾನವೆಂಬ 
ಹೆಸರಿರುವುದೇ ಅದು ಸಮಾಜದಲ್ಲಿ ಗುನ ಮಾಡಲ್ಪಡಬೇಕಾದುದೆಂಬುದನ್ನು ಸೂಚಿಸುವುದು. 
ಆದರೆ ಅರಣ್ಮಗಾನದಲ್ಲಿ ಅಂತರ್ಗತವಾದ ಸಾಮಗಳ ಗಾನ ಅರಣ್ಮದಲ್ಲಿಯೇ 
ಮಾಡಲ್ಪಡಬೇಕಾದವಾಗಿವೆ. ಅರಣ್ಮಗಾನದ ಸ್ತೋಮ ವಿಚಿತ್ರವೂ, ವಿಲಕ್ಷಣವೂ, ಪರಮ 
ಪವಿತ್ರವೂ ಆದಕಾರಣ ಅದನ್ನು ಅರಣ್ಮದ ಪವಿತ್ರವಾದ ವಾತಾವರಣದಲ್ಲಿ ಹಾಡಿದರೆ 
ಉಚಿತವಾದ ಪ್ರಭಾವವುಂಟಾಗುವುದು. ಗ್ರಾಮದಲ್ಲಿ ಇದನ್ನು ಹಾಡಿದರೆ ಅನರ್ಥ ಸಂಭವಿಸು 
ವುದೆಂದು ಹೇಳಲಾಗಿದೆ. ಊಹಗಾನ ಸೋಮಯಾಗದ ಸಂದರ್ಭಗಳಲ್ಲಿ ಹಾಡಬೇಕಾದ 
ಸಾಮಗಳ ಗಾನ. ಊಹ್ಮಗಾನವೆಂಬುದಕ್ಕೆ ಊಹ್ಮ ರಹಸ್ಮಗಾನವೆಂದು ಹೇಳುವಂತೆ 
ರಹಸ್ಕಾತ್ಮಕವಾಗಿದೆ ಅರಣ್ಯದಂತೆಯೇ. ಆದ್ದರಿಂದ ಸರ್ವ ಸಾಧಾರಣವಾದ ಸಾಮಕ್ಕೆ ಸಮನಾಗಿ 
ಇದನ್ನು ಹಾಡಕೂಡದೆಂದು ವಿಧಿಸಲಾಗಿದೆ. 

ಸಾಮವೇದ ಭಾರತೀಯ ಸಂಗೀತ ಶಾಸ್ತ್ರಕ್ಕೆ ಮೂಲ. ಸಾಮವೇದವನ್ನು ಸಾಮಶಿಕ್ಷೆ 
ಗಳಿಗನುಸಾರವಾಗಿ ಶಾಸ್ತ್ರೀಯವಾಗಿ ಹಾಡಿದಾಗ ಅನಿರ್ವಚನೀಯವಾದ ಆನಂದವುಂಟಾಗುತ್ತದೆ. 
ನಾರದಶಿಕ್ಸೆ ಈ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದ ಕೃತಿ. ಇದರಲ್ಲಿ ಸಾಮದ 
ಸ್ವರಮಂಡಲದ ವಿಚಾರವಿದೆ. ಸಪ್ಪಸ್ವರಗಳೂ, ಮೂರು ಗ್ರಾಮಗಳೂ, 21 ಮೂರ್ಛನೆಗಳೂ, 
49 ತಾನಗಳೂ ಇಲ್ಲಿ ಉಲ್ಲಿಖಿತವಾಗಿವೆ. ಈ ಸಪ್ತಸ್ವರಗಳನ್ನು ವೇಣುಸ್ಟರದೊಡನೆ ಹೋಲಿಸಿದೆ 
ಕೆಳಕಂಡ ಹಾಗೆ : 


ಸಾಮಸ್ಪರ ವೇಣುಸ್ವರ 

1. ಪ್ರಥಮ ಮಧ್ಯಮ ;ಮ 
2. ದ್ವಿತೀಯ ಗಾಂಧಾರ ; ಗ 
3. ತೃತೀಯ ಜಷಭ ;ರಿ 
4. ಚತುರ್ಥ ಷಡ್ಡ ;ಸ 
5. ಪಂಚಮ ನಿಷಾದ ;ನಿ 
6. ಧೈವ ;ಧ 
7. ಸಪ್ತಮ ಪಂಚಮ ;ಪ 


ಈ ಸಂಖ್ಯೆಗಳನ್ನು ಆಯಾಯಾಸ್ವರಗಳನ್ನು ಸೂಚಿಸಲು ಸಾಮಯೋನಿ ಮಂತ್ರಗಳ 
ಮೇಲ್ಬಾಗದಲ್ಲಿ ಬರೆಯುವುದುಂಟು. ಇತರ ವೇದ ಮಂತ್ರಗಳ ಉದಾತ್ತಾನುದಾತ್ತಾದಿ 
ಸ್ವರಗಳನ್ನು ಸೂಚಿಸುವಂತೆಯೇ ಸಾಮಯೋನಿ ಮಂತ್ರಗಳನ್ನು ಸಾಮಗಾನದ ರೂಪ 


ಸಂಹಿತೆಗಳು ೨೫೯ 


ದಲ್ಲಿಡುವಾಗ ಸಂಗೀತಕ್ಕನುಕೂಲವಾದ ಅನೇಕ ಶಾಬ್ದಿಕ ಪರಿವರ್ತನೆಗಳಾಗುತ್ತವೆ. ಇವುಗಳಿಗೆ 
ಸಾಮವಿಕಾರಗಳೆಂದು ಹೆಸರು. ಇವು ಆರು ಬಗೆಯಾಗಿವೆ. ಇವು ಯಾವುವೆಂದರೆ: 

1. ವಿಕಾರ--ಇದು ಶಬ್ದದ ಪರಿವರ್ತನೆಯೇ. ಅಗ್ನೇ ಎನ್ನುವ ಬದಲು 'ಓಗ್ನಾಯಿ' 
ಎನ್ನುವುದು ಇದಕ್ಕೆ ನಿದರ್ಶನ. 

2. ವಿಶ್ಲೇಷಣ--ಒಂದು ಪದವನ್ನು ಪೃಥಕ್ಕರಣ ಮಾಡುವುದೇ ವಿಶ್ಲೇಷಣ. ವೀತಯೇ 
ಎಂಬಲ್ಲಿ ಅದನ್ನು ಬೇರ್ಪಡಿಸಿ 'ವೋಯಿತೋಯಾ2 ಯಿ' ಎಂದು ಹೇಳುವುದು ವಿಶ್ಲೇಷಣ. 

3. ವಿಕರ್ಷಣ--ಒಂದು ಸ್ವರವನ್ನು ದೀರ್ಥಕಾಲದವರೆಗೆ ವಿಭಿನ್ನವಾಗಿ ಉಚ್ಚರಿಸು 
ವುದು ವಿಕರ್ಷಣ. ಯೇ ಎಂಬುದನ್ನು 'ಯಾ 23ಯಿ' ಎಂದು ಹೇಳುವುದು ಇದಕ್ಕೆ ನಿದರ್ಶನ. 

4. ಅಭ್ಕಾಸ--ಪದವೊಂದನ್ನು ಮತ್ತೆ ಮತ್ತೆ ಉಚ್ಚರಿಸುವುದು. 'ತೋಯಾಯಿ' 
ಎಂಬುದನ್ನು ಎರಡು ಬಾರಿ ಹೇಳುವುದು ಇದಕ್ಕೆ ಉದಾಹರಣೆ. 

5. ವಿರಾಮ--ಯಾವುದಾದರೂ ಪದದ ಸಮೀಪದಲ್ಲಿ ನಿಲ್ಲಿಸುವುದು. 'ಗೃಣಾನೋ 
ಹವೃದಾತಯೇ' ಎಂಬಲ್ಲಿ 'ಹ' ಎಂಬಲ್ಲಿ ವಿರಾಮವನ್ನು ತೆಗೆದುಕೊಳ್ಳುವುದು ಇದಕ್ಕೆ ನಿದರ್ಶನ. 

6. ಸ್ತೋಭ--ಗಾನಾನುಕೂಲವಾದ ಪದಗಳಿಗೆ ಸ್ತೋಭವೆಂದು ಹೆಸರು. ಔ ಹೋವಾ, 
ಹಾವು, ಆ ಮುಂತಾದುವು. 

ಸಾಮ ಎಂಬ ಶಬ್ದ ಸಾಮಾನ್ಯವಾಗಿ ಗೀತಿ ಅಥವಾ ಗಾನ ಎಂಬ ಅರ್ಥವನ್ನು ಕೊಡುತ್ತದೆ. 
ಈ ಗಾನದಲ್ಲಿ ಅನೇಕ ವಿಶೇಷಗಳುಂಟು. ರಥಂತರ, ಬೃಹತ್‌ ಮೊದಲಾದ ಹೆಸರುಗಳು 
ವಿಶಿಷ್ಟವಾದ ಗಾನವಿಶೇಷಗಳನ್ನು ಸೂಚಿಸುತ್ತವೆ. ಈ ಹೆಸರುಗಳಾದರೂ ಅವುಗಳನ್ನು 
ಪದೇಶಿಸಿದ ಆಚಾರ್ಯರುಗಳ ಸಂಬಂಧದ ಮೂಲಕ ಬಂದಿವೆ. ಸಾಮಗಾನ ಗಾಯತ್ರೀ, 
ಉಪ್ಗಿಕ್‌, ಅನುಷ್ಟುಪ್‌, ಬೃಹತೀ, ಪಂಕ್ತೀ, ತ್ರಿಷ್ಟುಪ್‌, ಜಗತೀ, ಶಕ್ಟರೀ, ಅತಿಶಕ್ಟರೀ, 
ಅಷ್ಟಿ ಮೊದಲಾದ ಎಲ್ಲ ಛಂದಸ್ಸುಗಳ ಮಂತ್ರಗಳಿಗೂ ಇದೆ. 

ಯಜ್ಞದಲ್ಲಿ ಉದ್ಗಾತೃಗಣದವರು ಸಾಮಗಾನ ಮಾಡುವವರು. ಈ ಗಣದಲ್ಲಿ ನಾಲ್ಕು 
ಜುತ್ಬಿಕ್ಕುಗಳಿರುತ್ತಾರೆ. ಇವರು ಕೆಲವು ಭಾಗಗಳನ್ನು ಪ್ರತ್ಯೇಕ ಪ್ರತ್ಕೇಕವಾಗಿಯೂ ಕೆಲವು 
ಭಾಗಗಳನ್ನು ಎಲ್ಲರೂ ಒಟ್ಟಾಗಿಯೂ ಹಾಡುವರು, ಶ್ರೌತಸೂತ್ರಗಳು ಈ ಗಾನ ವಿಧಾನವನ್ನು 
ವಿವರಿಸುತ್ತದೆ. ಸೋಮಯಾಗದಲ್ಲಿ ಭಾಗವಹಿಸುವ ಈ ಯತ್ತಿಕ್ಕುಗಳು ಈ ವಿಧಾನಗಳಿಗನು 
ಗುಣವಾಗಿ ಸಾಮಗಾನ ಮಾಡುವರು. 

ಪೂರ್ವಾರ್ಚಿಕೆ ಮತ್ತು ಉತ್ತರಾರ್ಚಿಕೆಗಳಿಗಿರುವ ಸಂಬಂದವನ್ನು ನಾವು ವಿಚಾರಿಸು 
ವುದಾವಶ್ಶಕ. ಪೂರ್ವಾರ್ಚಿಕೆಯಲ್ಲಿ ಅನೇಕ ಸಾಮಗಳಿಗೆ ಯೋನಿಭೂತವಾದ ಯಕ್ಕುಗಳಿವೆ. 
ಈ ಪೂರ್ವಾರ್ಚಿಕೆಯ ಮಂತ್ರಗಳಲ್ಲಿ ಒಂದೊಂದೂ ಉತ್ತರಾರ್ಚಿಕೆಯ ಪ್ರಗಾಥಗಳ ಅಥವಾ 
ಮೂರು ನಾಲ್ಕು ಯಕ್ಕುಗಳ ಸೂಕ್ತಗಳಲ್ಲಿ ಪ್ರಾಯಃ ಮೊದಲನೆಯ ಮಂತ್ರವಾಗಿರುತ್ತದೆ. 
ಉತ್ತರಾರ್ಚಿಕೆಯಲ್ಲಿ ಮೂರು ಅಥವಾ ನಾಲ್ಕು ಮಂತ್ರಗಳ ಸೂಕ್ತವಿರುತ್ತದೆ. ಇದಕ್ಕೆ ತೃಚ 
ಮತ್ತು ಪ್ರಗಾಥ ಎಂದು ಹೆಸರು. ಈ ತೃಚದ ಅಥವಾ ಪ್ರಗಾಥದ ಮೊದಲ ಮಂತ್ರ 
ಪೂರ್ವಾರ್ಚಿಕೆಯ ಯಾವುದಾದರೊಂದು ಮಂತ್ರವಾಗಿರುತ್ತದೆ. ಇವೆರಡು ಭಾಗಗಳ ಸಂಬಂಧದ 
ವಿಚಾರದಲ್ಲಿ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಕೆಲವರು ಉತ್ತರಾರ್ಚಿಕೆಯ ನಂತರ 
ಪೂರ್ವಾರ್ಚಿಕೆಯೆಂದು ಪ್ರತಿಪಾದಿಸಿದರೆ ಮತ್ತೆ ಕೆಲವರು ಪೂರ್ವಾರ್ಚಿಕೆ ಪ್ರಾಚೀನತರವೆಂದೂ 
ಉತ್ತೆರಾರ್ಚಕೆ ಅದರ ನಂತರ ಬಂದುದೆಂದೂ ಹೇಳುತ್ತಾರೆ. ಸಾಮ ವಿಧಾನ ಬ್ರಾಹ್ಮಣದಲ್ಲಿ 


೨೬೦ ವೈದಿಕ ಸಾಹಿತ್ಯ ಚರಿತ್ರ 


ಉತ್ತರುರ್ಚಿಕೆಯ ಮಂತ್ರಗಳ ಉದ್ದರಣವಿಲ್ಲ _ದಿರುವುದರಿಂದಲೂ ಪೂರ್ವಾರ್ಚಿಕೆಯ ಉಪಾಂತ್ಕ 
ಬಕ್ಕು ಸಾಮವೇದದ ಅಂತಿಮಯಕ್ಕೆ ೦ದು ಅಥರ್ವಪರಿಶಿಷ್ಟದಿಂದ ತಿಳಿದುಬರುವುದರಿಂದಲೂ 
ಪೂರ್ವತರವೆಂದು ಡಾ. ಓಲ್ಲೆನ್‌ಬರ್ಗ್‌ ಮುಂತಾದವರು ಸಿದ್ಧಾಂತಿಸುತ್ತಾರೆ. ಯಾಗದಲ್ಲಿ 
ಪ್ರಯುಕ್ತವಾದ ಮಂತ್ರಗಳನ್ನು ಉದ್ದಾತೃಗಣ ಖಗೆ ೀದದಿಂದಲೇ ನೇರವಾಗಿ 
ತೆಗೆದುಕೊಳ್ಳುತ್ತಿದ್ದರೆಂದೂ, ಕಾಲಕ್ರಮದಲ್ಲಿ ಆ ಮಂತ್ರ ಸಂಗ್ರಹ ಉತ್ತರಾರ್ಚಿಕೆಯ 
ರೂಪವನ್ನು ಪಡೆಯಿತೆಂದೂ ಡಾ. ಕೌಲೆಂಡರ ಅಭಿಪ್ರಾಯ. ಇವರ ಅಭಿಪ್ರಾಯದಲ್ಲಿ 
ಊಹಗಾನ ಮತ್ತು ಊಹೃಗಾನಗಳು ಸಾಮವೇದೀಯ ಗ್ರಂಡಿ”ಗಳಲ್ಲೆಲ್ಲಾ 
ಪ್ರಾಚೀನತಮವಾದವು. ಆಧುನಿಕ ಪರಿಶೀಲನೆಯ ರೀತಿಯಲ್ಲಿಯೂ ಪೂರ್ವಾರ್ಚಿಕೆ 
ಉತ್ತರಾರ್ಚಿಕೆಗಿಂತ ಪ್ರಾಚೀನವಾದುದೆಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. 

ಮೇಲೆ ಮಂತ್ರಗಳಿಗೆ ಸಾಮವುಂಟು ಎಂದು ಹೇಳಲಾಯಿತು. ಯಾವ ಯಾವ ಮಂತ್ರಗಳ 
ಮೇಲೆ ಸಾಮಗಳಿವೆ ? ಎಷ್ಟು ಸಾಮಗಳಿವೆ ? ಎಂಬ ಪ್ರಶ್ನೆ ಈಗ ಏಳುತ್ತದೆ. ಈ ಪ್ರಶ್ನೆಗೆ 
ನಿರ್ಧರವಾದ ಉತ್ತರವನ್ನು ಪರಂಪರೆಯಿಂದ ಅಧ್ಯಯನ ಮಾಡಿಕೊಂಡು ಬಂದಿರುವ 
ಸಂಪ್ರದಾಯದಿಂದ ತಿಳಿಯಬೇಕು. ಸಾಮಗಳು ನಿಯತವಾದ ಮಂತ್ರಗಳಿಗೆ ನಿಯತವಾಗಿವೆ. 
ಅನಿಯತವಾಗಿಲ್ಲ. ಸಾಮವೇದದಲ್ಲಿರುವ ಎಲ್ಲಾ ಮಂತ್ರಗಳಿಗೂ ಸಾಮವಿರಬೇಕೆಂಬ 
ನಿರ್ಬಂಧವಿಲ್ಲ. ಕೆಲವು ಮಂತ್ರಗಳಿಗೆ ಸಾಮಗಳಿಲ್ಲದೇ ಇರುವುದೂ ಉಂಟು. 
ಉತ್ತರಾರ್ಚಿಕೆಯಲ್ಲಿಯೇ ಇಂಥ ಮಂತ್ರಗಳು ದೊರೆಯುತ್ತವೆ. 'ಭದ್ರಂ ಕರ್ಣೇಬಿಃ 
ಶೃಣುಯಾಮ ದೇವಾಃ' 'ಆಶುಃಶಿಶಾನೋ ವೃಷಭೋ ನ ಭೀಮಃ" ಮುಂತಾದ ಮಂತ್ರಗಳಿಗೆ 
ಯಾವ ಗಾನವನ್ನೂ ಯಾವ ಗಾನ ಗ್ರಂಥಗಳಲ್ಲಿಯೂ ಹೇಳಿಲ್ಲ. ಹೀಗೆ ಕೆಲವು ಮಂತ್ರಗಳಿಗೆ 
ಸಾಮಗಳಿಲ್ಲದಿರುವುದನ್ನು ಸಂಪ್ರದಾಯದಿಂದ ತಿಳಿದುಕೊಳ್ಳಬೇಕಾಗಿರುವಂತೆ ವಿಶಿಷ್ಟವಾದ 
ಬಕ್ಕುಗಳಿಗೆ ಎಷ್ಟೆಷ್ಟು ಸಾಮಗಳುಟೆಂಬುದನ್ನೂ ಸಂಪ್ರದಾಯದಿಂದಲೇ ಶಿಳಿಯಬೇಕಾಗಿದೆ. 
ಕೆಲವು ಹಕ್ಕುಗಳಿಗೆ ಹಿಂದೆ ಹೇಳಿದ ನಾಲ್ಕು ಬಗೆಯ ಗಾನಗಳೂ ಸಂಭವಿಸುತ್ತ. ವೆ. ಇವೂ 
ಅನೇಕ ಪ್ರಕಾರಗಳಲ್ಲಿರುವುದೂ ಉಂಟು. 

'ಅಯಂ ಪೂಷಾ ರಯಿರ್ಬಗಃ" (ಸಾ. ಸಂ. 546 ಮತ್ತು 818) ಜಂಬ ಯಕ್ಕಿಗೆ ನಾಲ್ಕು 
ಬಗೆಯ ಗಾನಗಳೂ ಉಂಟು. ಮತ್ತು ಈ ಮಂತ್ರಕ್ಕಿರುವ ಸಮಗ್ರಸಾಮಗಳ ಸಂಖ್ಯೆ 25. 
'ಪುನಾನಃ ಸೋಮ ಧಾರಯಾ' ಎಂಬ (ಸಾ. ಸಂ. 511. ಯ. ಸಂ. 9-107-4) ಯಕ್ಕಿಗೆ 61 
ಸಾಮಗಾನಗಳಿವೆ. "ಪುರೋಜಿತೀ ವೋ ಅಂಧಸಾ' (ಸಾ. ಸಂ. 545) ಎಂಬ ಮಂತ್ರಕ್ಕೆ 59 
ಸಾಮಗಾನಗಳುಂಟು. 48 ಗಾನಗಳು "ಯೋ ಧಾರಯಾ ಪಾವಕಯಾ' (ಸಾ." ಸಂ. 698) 
ಎಂಬ ಮಂತ್ರಕ್ಕೆ ಪ್ರಯುಕ್ತವಾಗಿವೆ. 25 ಸಾಮಗಳುಳ್ಳ ಯಕ್ಕುಗಳು ಅಸಂಖ್ಯವಾಗಿವೆ. ಈ 
ಸಾಮಗಳ ಸಂಖ್ಯೆ ಮತ್ತು ಸ್ಥಿತಿಯ ನಿಯಮಗಳು ಪ್ರಾಚೀನ ಪರಂಪರೆಯಿಂದ ಬಂದಿವೆ. 


ಸ್ತೋಮ ಮತ್ತು ವಿಪ್ಪುತಿ 

ಸ್ತೋಮ ಎಂಬುದು. ಸ್ತುತಿಯ ಒಂದು ಪ್ರಕಾರಾಂತರ. ಶಸ್ತ್ರ ಮತ್ತು ಸ್ತೋತ್ರ ಎಂಬವು 
ವೇದಸಾಹಿತ್ಯದಲ್ಲಿ ಪ್ರಸಿದ್ಧ ವಾಗಿವೆ. ಶಸ್ತ್ರವೆಂಬುದಕ್ಕೆ 'ಅಪ್ರಗೀತ ಮಂತ್ರ ಸಾಧ್ಯಾ ಸ್ತುತಿಃ 
ಶಸ್ತ್ರಮ್‌' ಎಂದು ಲಕ್ಷ! ಣವನ್ನು ಹೇಳುತ್ತಾರೆ. ಗಾನಮಾಡಲ್ಪಡದೇ ಇರುವ ಮಂತ್ರದ ದ್ವಾರಾ 
ಸಂಪಾದಿತವಾದ ಸ ಸ್ತುತಿಯು ಶಸ್ತ್ರ. ಸ್ತೋತ್ರವೆನ್ನುವುದರ ಲಕ್ಷಣವನ್ನು ' ಗೀತ ಮಂತ್ರ 
ಸಾಧ್ಯುಸ್ತುಹಿ' ಎಂದು ಹೇಳಿದೆ. ಗಾನಮಾಡಲ್ಪಡುವ ಮಂತ್ರದ್ವಾರಾ ಸಂಪಾದಿತವಾದ ಸ್ತುಶಿಯೇ 


ಸಂಹಿತೆಗಳು FS 


ಸ್ತೋತ್ರ. ಯಗ್ವೇದದಲ್ಲಿ ಶಸ್ತ್ರಗಳಿವೆ ; ಸಾಮವೇದದಲ್ಲಿ ಸ್ತೋತ್ರಗಳಿವೆ. ಸ್ತೋಮಗಳೂ 
ಈ ಸ್ತುತಿಗಳ ಮತ್ತೊಂದು ಬಗೆ. ಯಾಗಗಳಲ್ಲಿ ಸ್ತೋಮಗಳನ್ನು ಪ್ರಯೋಗಿಸುತ್ತಿದ್ದರು. 
ಇವುಗಳ ವರ್ಣನೆ ತಾಂಡ್ಕ ಬ್ರಾಹ್ಮಣದಲ್ಲಿದೆ. ಸ್ತೋಮಗಳು ಒಂಭತ್ತು ಬಗೆಯಾಗಿವೆ. 
ಅವು ಯಾವುವೆಂದರೆ-ತ್ರಿವೃತ್‌, ಪಂಚದಶ, ಸಪ್ತದಶ, ಏಕವಿಂಶ, ತ್ರಿಣವ, ತ್ರಯಸ್ವಿಂಶ, 
ಚತುರ್ವಿಂಶ, ಚತುಶ್ವತ್ವಾರಿಂಶ ಮತ್ತು ಅಷ್ಟಚತ್ಪಾರಿಂಶ. ಸೋಮವನ್ನು ಪ್ರಾಯಃ ತೃಚಗಳಿಗೆ 
ಅನ್ವಯಿಸುತ್ತಾರೆ. ನಿರುಕ್ತದಲ್ಲಿ ತ್ರಿಸ್ಥಾನ ದೇವತೆಗಳಿಗೆ ವಿಶಿಷ್ಟವಾದ ಸ್ಥಾನವ್ಮೂಹಗಳಿಗೆ 
ಅನ್ವಯಿಸುವಂತೆ ಯತುಭಕ್ತಿಶೇಷ, ಛಂದೋಭಕ್ತಿಶೇಷ, ಸ್ತೋಮಜಕ್ತಿಶೇಷ ಮತ್ತು 
ಪೃಷ್ಠಭಕ್ತಿಶೇಷಗಳನ್ನು ಹೇಳಿರುವುದನ್ನು ಗಮನಿಸಬಹುದು-(ನಿ. 7-11-4ರಿಂದ 7-11-7). 
ತೃಚವನ್ನು ಎಂದರೆ ಮೂರು ಯಕ್ಕುಗಳ ಸೂಕ್ತವನ್ನು ಮೂರು ಪರ್ಯಾಯದಲ್ಲಿ ಹಾಡುತ್ತಾರೆ 
ಮತ್ತು ಪ್ರತಿಯೊಂದು ಪರ್ಯಾಯದಲ್ಲಿಯೂ ತೃಚಗಳಿಗನ್ವಯಿಸುವ ಗಾನಗಳ ಆವೃತ್ತಿಯು 
ನಿಯಮಗಳಿಗನುಸಾರ ಆಗಬೇಕು. ಈ ರೀತಿಯಾಗಿ ಹಾಡುವಾಗ ಮೂರನೇ ಪರ್ಯಾಯದಲ್ಲಿ 
ಸ್ತೋಮ ಸ್ವರೂಪ ನಿಷ್ಟನ್ನವಾಗುತ್ತದೆ. ಈ ಆವೃತ್ತಿಯಿಂದ ಜನ್ಯವಾದ ಗಾನದ ಪ್ರಕಾರಕ್ಕೆ 
ವಿಷ್ಟುತಿ (ವಿಶೇಷಸ್ತುತಿ) ಎಂಬ ಸಂಜ್ಞೆ ಉಂಟು. ಮೇಲೆ ಹೇಳಿದ ಒಂಭತ್ತು ಸ್ತೋಮಗಳ 
ಸಮಗ್ರ ವಿಷ್ಟುತಿಗಳ ವರ್ಣನೆ ತಾಂಡ್ಕ ಬ್ರಾಹ್ಮಣದ ದ್ವಿತೀಯ ಮತ್ತು ತೃತೀಯಾಧ್ಯಾಯ 
ಗಳಲ್ಲಿದೆ. AR 

ಸಾಮಗಾನದ ಪದ್ಧತಿ ಬಹಳ ಕಠಿಣವುದುದು. ಅದನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು 
ವಿಶೇಷವಾದ ಅಧ್ಯಯನ ಆವಶ್ಮಕ. ಸಾಮಾನ್ಯವಾಗಿ ಹೇಳುವುದಾದರೆ ಸಾಮಗಾನದಲ್ಲಿ ಐದು 
ಭಾಗಗಳಿವೆಯೆಂದು ಹೇಳಬಹುದು. 

1. ಪ್ರಸ್ತಾವ--ಇದು ಮಂತ್ರದ ಆರಂಭ ಪ್ರಸ್ತೋತೃವೆಂಬುವನು ಇದನ್ನು 
ಆರಂಭಿಸುತ್ತಾನೆ. ಇದರ ಆರಂಭದಲ್ಲಿ ಹುಂಕಾರವಿರುತ್ತದೆ. 

2. ಉದ್ಗೀಥ--ಉದ್ಗಾತೃವೆಂಬ ಪ್ರಧಾನ ಯತ್ತಿಕ್‌ ಇದನ್ನು ಹಾಡುತ್ತಾನೆ. ಇದರೆ 
ಆರಂಭದಲ್ಲಿ ಓಂಕಾರವಿರುತ್ತದೆ. 

3. ಪ್ರತಿಹಾರ--ಇದನ್ನು ಪ್ರತಿಹರ್ತಾ ಎಂಬುವನು ಹಾಡುವನು. 

4. ಉಪದ್ರವ--ಇದನ್ನು ಉದ್ಗಾತೃ ಹಾಡುತ್ತಾನೆ. 

5. ನಿಧನ--ಇದು ಮಂತ್ರದ ಕೊನೆಯ ಪದಗಳನ್ನೋ ಅಥವಾ ಓಂಕಾರವನ್ನೋ 
ಒಳಗೊಂಡಿರುತ್ತದೆ. ಇದನ್ನು ಪ್ರಸ್ತೋತಾ, ಉದ್ಗಾತಾ ಮತ್ತು ಪ್ರತಿಪರ್ತಾಗಳು ಮೂವರೂ 
ಕೂಡಿಯೇ ಹಾಡುವರು. 

'ನಿದರ್ಶನಾರ್ಥವಾಗಿ ಮಂತ್ರವೊಂದನ್ನು ಈಗ ಉದಾಹರಿಸಬಹುದು: 

'ಅಗ್ನ ಆಯಾಹಿ ವೀತಯೇ ಗೃಣಾನೋ ಹವ್ಮದಾತೆಯೇ | 
ನಿಹೋತಾ ಸತ್ಸಿ ಬರ್ಹಿಪಿ ॥' 
ಇದರ ಸಾಮಗಾನ ಪ್ರಕಾರ ಕೆಳಗೆ ಕಂಡಂತಿರುವುದು : 

1. ಪ್ರಸ್ತಾವ "ಹುಂ ಓಗ್ನಾ ಈ 

2. ಉದ್ದೀಥ--ಓಂ ಆಯಾ ಹಿ ವೀತಯೇ ಗೃಣಾನೋ ಹವೃದಾ ತಯೇ | 

3. ಪ್ರತಿಹಾರ--ನಿಹೋತಾ ಸತ್ತಿ ಬರ್ಹಿಪಿ ಓಂ. ಇದರಲ್ಲಿ ಎರಡು ಬಗೆಗಳಿವೆ, 
ಎರಡು ರೀತಿಯಲ್ಲಿ ಅವುಗಳನ್ನು ಹಾಡಲಾಗುವುದು. 


೨೬೨ ವೈದಿಕ ಸಾಹಿತ್ಯ ಚರಿತ್ರೆ 


4. ಉಪದ್ರವ--ನಿ ಹೋತಾಸಶ್ಸಿ ಬ 

5. ನಿಧನ--ರ್ಹಿಷಿ ಓಂ 

ಈ ಸಾಮವನ್ನು ಮೂರು ಬಾರಿ ಹಾಡಿದಾಗ ಅದಕ್ಕೆ ಸ್ತೋಮವೆನ್ನುತ್ತಾರೆ. ಸಾಮಗಾಯನ 
ಮಾಡುವಾಗ ಸ್ವರವನ್ನು ಹ್ರಸ್ವಗೊಳಿಸುವುದೂ, ವಿಕೃತಗೊಳಿಸುವುದೂ ಅಥವಾ ಪರಿವರ್ತನೆ 
ಮಾಡುವುದೂ ಉಂಟು. ಮೊದಲಿನಲ್ಲಿ 'ಓಗ್ನಾ ಈ' ಎಂದು ಹೇಳಿರುವುದು ಇದಕ್ಕೆ ನಿದರ್ಶನ. 
ಗಾನಪೂರಣಕ್ಕಾಗಿ ನಿರರ್ಥಕವಾದ ಹಲಕೆಲವು ಪದಗಳನ್ನೂ ಜೋಡಿಸುವುದುಂಟು. ಔ, ಹೌ, 
ವಾ, ಹಾ ಮೊದಲಾದವು ಇಂಥವು. ಇವಕ್ಕೆ ಸ್ಪೋಭವೆಂದು ಹೆಸರು. 

ಛಾಂದೋಗ್ಕ ಉಪನಿಷತ್ತಿನಲ್ಲಿ ಸಾಮ ಸಪ್ತವಿದವಾಗಿದೆಯೆಂದು ಹೇಳಿದೆ. ಹಿಂಕಾರ, 
ಪ್ರಸ್ತಾವ, ಆದಿ, ಉದ್ದೀಥ, ಪ್ರತಿಹಾರ, ಉಪದ್ರವ ಮತ್ತು ನಿಧನ ಎಂಬುವೇ ಅವು. ಮೇಲೆ 
ಹೇಳಿದ ಐದು ಬಗೆಯ ಸಾಮಗಳ ಅವಾಂತರ ಭೇದದಿಂದ ಇವು ಸಂಭವಿಸುತ್ತವೆ. 


ಯಜುರ್ವೇದ ಸಂಹಿತೆ 
ಯಾಗದಲ್ಲಿ ಅಧ್ವರ್ಯುವಿನ ಉಪಯೋಗಕ್ಕಾಗಿ ಬೇಕಾದ ಯಜಸ್ಸುಗಳ ಸಂಗ್ರಹ 
ಯಜುರ್ವೆದದಲ್ಲಿದೆ. ಬುಕ್ಕುಗಳು ಮತ್ತು ಸಾಮಗಳಿಗಿಂತ ಭಿನ್ನವಾದ ಗದ್ಕಾತ್ಮಕವಾದ 
ಮಂತ್ರಗಳಿಗೆ 'ಯಜುಸ್‌' ಎಂದು ಹೆಸರು. ಇದನ್ನು 'ಗದ್ಕಾತ್ಮಕೋ ಯಜುಃ, 
'ಅನಿಯತಾಕ್ಟರಾವಸಾನೋ ಯಜು"', 'ಶೇಷೇ ಯಜುಃ ಶಬ್ದಃ' ಮುಂತಾದವು ತಿಳಿಸುತ್ತವೆ. 
ಯಜುರ್ವೇದ ಎರಡು ಮುಖ್ಯವಾದ ರೂಪಗಳಲ್ಲಿದೆ. ಇವೇ ಕೃಷ್ಣಯಜುರ್ವೇದ ಮತ್ತು 
ಶುಕ್ಷಯಜುರ್ವೇದ ಎಂಬುವು. ಶತಪಥ ಬ್ರಾಹ್ಮಣದಲ್ಲಿ 'ಆದಿತ್ಕಾನೀಮಾನಿ ಶುಕ್ಷಾನಿ 
ಯಜೂಂಷಿ ವಾಜಸನೇಯೇನ ಯಾಜ್ಯವಲ್ಕೇನ ಅಖ್ಯಾಯಂತೇ' (ಶ. ಬ್ರಾ. 14-9-5-33) 
ಎಂದು ಹೇಳಿರುವುದಕ್ಕನುಸಾರವಾಗಿ ಶುಕ್ಲಯಜುರ್ವೆೇದ ಆದಿತ್ಯ ಸಂಪ್ರದಾಯಕ್ಕೆ ಸೇರಿದುದಾಗಿ 
ತಿಳಿದುಬರುತ್ತದೆ. ಕೃಷ್ಣಯಜುರ್ವೇದವು ಮತ್ತೊಂದಾದ ಬ್ರಹ್ಮಸಂಪ್ರದಾಯಕ್ಕೆ ಸೇರಿದೆ. 
ಶುಕ್ಷಯಜುರ್ವೇದ ಸಂಹಿತೆ ದರ್ಶಪೌರ್ಣಮಾಸಾದಿ ಯಾಗಗಳಿಗಪೇಕ್ಷಿತವಾದ ಮಂತ್ರಗಳ 
ಸಂಕಲನವಾಗಿದೆ. ಇದರೊಡನೆ ಗದ್ಯರೂಪದಲ್ಲಿರುವ ಬ್ರಾಹ್ಮಣ ಭಾಗಗಳು ಮಿಶ್ರವಾಗಿಲ್ಲ. 
ಆದರೆ ಕೃಷ್ಣಯಜುರ್ಮೇದ ಸಂಹಿತೆಯಲ್ಲಿ ಮಂತ್ರಗಳೊಡನೆ ತನ್ನಿಯೋಜಕವಾದ ಬ್ರಾಹ್ಮಣ 
ಭಾಗಗಳೂ ಕೂಡಿಕೊಂಡಿವೆ. ಮಂತ್ರಬ್ರಾಹ್ಮಣಭಾಗಗಳ ಮಿಶ್ರಣದ ಕಾರಣ ಇದನ್ನು 
ಕೃಷ್ಣಯಜುರ್ವೇದವೆಂದೂ ಶುದ್ಧವಾಗಿ ಮಂತ್ರಗಳ ಸಂಕಲನವೇ ಆದಕಾರಣ ಮತ್ತೊಂದು 
ಸಂಹಿತೆಯನ್ನು ಶುಕ್ಲಯಜುರ್ವೇದವೆಂದೂ ಕರೆದರೆಂದು ಹೇಳಲಾಗಿದೆ. ಮಂತ್ರಗಳ ವಿಶುದ್ಧವೂ 
ಅಮಿಶ್ರಿತವೂ ಆದ ರೂಪವನ್ನು ಶುಕ್ತವೆಂದು ಕರೆಯಲಾಯಿತೆಂದು ವಿವರಿಸುತ್ತಾರೆ. ಇವು 
ಎರಡು ಸಂಪ್ರದಾಯಗಳೂ ಪ್ರಾಚೀನ ಮತ್ತು ನವೀನವೆಂಬ ಲರ್ಥದಲ್ಲಿ ಕೃಷ್ಣ ಮತ್ತು ಶುಕ್ಲ 
ಎಂಬ ಅಭಿಧಾನಗಳನ್ನು ಹೊಂದಿರಬೇಕೆಂದು ಕೆಲವು ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. 
(ಸಿ. ವಿ. ವೈದ್ಯ ಪು. 125) ಆದರೆ ಇವುಗಳಿರಡರ ಹೆಸರುಗಳಲ್ಲಿ ಇರುವ ವೈಲಕ್ಷಣ್ಮವನ್ನು 
ಹೀಗೇ ಎಂದು ಹೇಳುವುದಕ್ಕಾಗುವುದಿಲ್ಲ. 
ಕೃಷ್ಣಯಜುರ್ವೇದದಲ್ಲಿ ತೈತ್ತಿರೀಯ ಶಾಖೆ ಬಹಳ ಪ್ರಧಾನವಾದುದು. ಈ ಶಾಖೆಯ 
ವಿಚಾರದಲ್ಲಿ ಪ್ರಾಚೀನವಾದ ಅಖ್ಯಾನವೊಂದಿದೆ. ಗುರುವಾದ ವೈಶಂಪಾಯನರ ಶಾಪಕ್ಕೆ 
ಹೆದರಿ ಶಿಷ್ಕರಾದ ಯಾಜ್ಞವಲ್ಕ್ಯರು ತಾವು ಅಧ್ಯಯನ ಮಾಡಿದ್ದ ಯಜುಸ್ಸುಗಳನ್ನು ವಮನ 
ಮಾಡಿದರೆಂದೂ, ಗುರುವಿನ ಆದೇಶಾನುಸಾರ ಇತರ ಶಿಷ್ಕರು ತಿತ್ತಿರಿ ಪಕ್ಷಿಗಳ ರೂಪವನ್ನು 


ಸಂಹಿತೆಗಳು ೨೬೩ 


ಧರಿಸಿ ಆ ಯಜುಸ್ಸುಗಳನ್ನು ಭಕ್ಷಣ ಮಾಡಿದರೆಂದೂ ಆ ಕಾರಣ ಆ ಶಾಖೆಗೆ ತೈತ್ತಿರೀಯ 
ಶಾಖೆ ಎಂ ಹೆಸರು ಬಂತೆಂದೂ ಈ ಆಯಖ್ಕನ ತಿಳಿಸುತ್ತದೆ. ಯಾಜ್ಯವಲ್ಮರು ಸೂರ್ಯೋಪಾಸನೆ 
ಯನ್ನು ಮಾಡಿ ಆತನ ಅನುಗ್ರಹದಿಂದ ಶುಕ್ಲಯಜುಸ್ಸನ್ನು ಪಡೆದುಕೊಂಡರೆಂದೂ ಇದು 
ತಿಳಿಸುತ್ತದೆ. (ಕಾಣ್ವಸಂಹಿತೆಯ ಸಾಯಣಭಾಷ್ಕ ಭೂಮಿಕೆ ನೋಡಿ. ಮಾಧ್ಯಂದಿನ ಸಂಹಿತೆಯ 
ಮಹೀಧರ ಭಾಷ್ಯ ಪೀಠಿಕೆ ನೋಡಿ.) ಈ ಆಖ್ಯಾನದಿಂದ ಕೃಷ್ಣಯಜುರ್ವೇದ ಇವೆರಡರಲ್ಲಿ 
ಪ್ರಾಚೀನವಾದುದೆಂಬ ವಿಷಯ ಸಿದ್ದವಾಗುತ್ತದೆ. 

ಯಗ್ವೇದದ ಪುರುಷಸೂಕ್ತದಲ್ಲಿ ಯಜುರ್ವೇದದ ಉಲ್ಲೇಖವಿದೆ. ಯಾಗದಲ್ಲಿ ಬಳಸುವ 
ಗದ್ಮಾತ್ಮಕವಾದ ಮಂತ್ರವನ್ನು ಇದು ಸೂಚಿಸುವಂತಿದೆ. ಆದ್ದರಿಂದ ಈ ಯಜಸ್ಸುಗಳೂ 
ಬಹಳ ಪ್ರಾಚೀನವಾಗಿ ರೂಢಿಯಲ್ಲಿದ್ದವೆಂದು ಗೊತ್ತಾಗುತ್ತದೆ. ವ್ಯಾಸರು ಈ ಗದ್ಯಾತ್ಮಕವಾದ 
ಮಂತ್ರಗಳನ್ನೆಲ್ಲಾ ಕೃಷ್ಣಯಜುರ್ವೇದದಲ್ಲಿ ಸಂಕಲನ ಮಾಡಿದ್ದಾರೆ. ಇವುಗಳಿಗೂ ಸ್ವರಗಳು 
ಯಗ್ವೇದಕ್ಕಿರುವಂತೆಯೇ ಇವೆ. ಆದರೆ ಯಗ್ರೇದದ ಸ್ವರೋಚ್ಚಾರಣೆಗಿಂತ ಇದು ಹೆಚ್ಚು 
ಗಾನಮಯವಾಗಿದೆ. ಕೃಷ್ಣಯಜುರ್ವೆದ ಕಿವಿಗೆ ಬಹಳ ಇಂಪಾಗಿ ಕೇಳುತ್ತದೆ. ಮುಂದಿನ 
ಬ್ರಾಹ್ಮಣಗ್ರಂಥಗಳ ಕಾಲಕ್ಕೆ ಸ್ವರೋಚ್ಚಾರಣೆಯಲ್ಲಿ ವೈತ್ಕಾಸವಾಗಿರುವುದು ಕಂಡುಬರುತ್ತದೆ. 

ಹೀಗೆ ಕೃಷ್ಣಯಜುರ್ವೇದದಲ್ಲಿ ಪದ್ಮಮಯವಾದ ಮಂತ್ರಗಳೊಡನೆ ಸ್ವರ ಸಂಪತ್ತನ್ನುಳ್ಳ 
ಗದ್ಯಭಾಗಗಳೂ ಮಿಶ್ರಿತವಾಗಿವೆ. ಯಾಗದ ಸ್ತುತಿಗೂ, ದೇವತಾ ಮಹಿಮೆಯ ವರ್ಣನೆಗೂ 
ಯಾಗ ವಿಧಾನದ ವಿವರಣೆಗೂ ಇವು ಮೀಸಲಾಗಿವೆ. ಚರಣವ್ಕೂಹಕ್ಕನುಸಾರವಾಗಿ ಕೃಷ್ಣ 
ಯಜುರ್ವೇದದಲ್ಲಿ 85 ಶಾಖೆಗಳಿದ್ದವೆಂದು ತಿಳಿಯುತ್ತದೆ. ಆದರೆ ಇಂದು ಕೇವಲ ನಾಲ್ಕು 
ಶಾಖೆಗಳು ಮಾತ್ರ ಉಪಲಬ್ಧವಾಗಿವೆ. ಅವು ಯಾವುವೆಂದರೆ : 

1. ತೈತ್ತರೀಯ ಶಾಖೆ. 

2. ಮೈತ್ರಾಯಣೀಯ ಅಥವಾ ಕಾಲಾಪ ಶಾಖೆ. 

3. ಕಠಶಾಖೆ. 

4, ಕಪಿಸ್ಥಲ ಶಾಖೆ (ಕಪಿಸ್ವಲ-ಕಠಶಾಬೆ. 


ತೈತ್ತಿರೀಯ ಶಾಖೆ: ಇದು ದಕ್ಷಿಣ ಭಾರತದಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಈ ಶಾಖೆ 
ತನ್ನದೇ ಆದ ಸಂಹಿತೆ, ಬ್ರಾಹ್ಮಣ, ಆರಣ್ಮಕ. ಉಪನಿಷತ್ತು. ಶ್ರೌತ ಮತ್ತು ಗೃಹ್ಮ 
ಸೂತ್ರಗಳನ್ನೊಳಗೊಂಡು ಅಕ್ಷುಣ್ಣವಾಗಿ ಉಳಿದಿದೆ. ಈ ಸಂಹಿತೆಯ ಪರಿಮಾಣವೂ 
ಚಿಕ್ಕದಾಗಿಲ್ಲ. ಈ ಸಂಹಿತೆಯಲ್ಲಿ 7 ಕಾಂಡಗಳವೆ; 44 ಪ್ರಪಾಠಕಗಳಿವೆ; 651 ಅನುವಾಕಗಳಿವೆ. 
ಇದನ್ನು ಈ ಕೆಳಗೆ ಕಂಡಂತೆ ಸೂಚಿಸಬಹುದು. 


ಕಾಂಡ ಅಧ್ಯಾಯ ಅನುವಾಕಗಳು 
1 8 146 
2 6 75 
3 5 55 
4 7 82 
5 7 120 
6 6 66 
7 5 107 


44 651 


8 


ಕಾಂಡಗಳಲ್ಲಿ ಅನುವಾಕಗಳು 
ಅಧ್ಯಾಯ | I || [Ns V VI Vl 
1 14 1 11 11 1 1 20 
2 14 12 11 1 12 11 20 
3 14 14 11 13 12 11 20 
4 46 14 11 12 12 11 22 
5 11 12 11 11 24 11 25 
6 12 12 ಹಾ 9 23 1 ದ 
7 13. — 15 26 ಇ — 
8 22 — ದ — — — ಎ 
ಒಟ್ಟು 146 75 55 82 120 66 107 


ಪದಸಂಖ್ಯೆ 19165 16583 10622 14105 19406 16902 13325 
ಒಟ್ಟು ಪದಸಂಖ್ಯೈ 110296 

ಈ ಶಾಖೆಯಲ್ಲಿ ಮೈತ್ರಾಯಣೀಯ ಶಾಖೆಯಲ್ಲಿರುವುದಕ್ಕಿಂತ ಕಾಂಡ ಸಂಖ್ಯೆ ಹೆಚ್ಚಾಗಿದೆ. 
ಆದ್ದರಿಂದ ಇದು ಮೈತ್ರಾಯಣೀಯ ಶಾಖೆಗಿಂತ ಈಚಿನದಾಗಿರಬಹುದೆಂದು ಕೆಲವರು 
ಅಭಿಪ್ರಾಯಪಡುತ್ತಾರೆ. ಇವೆರಡು ಸಂಹಿತೆಗಳ ವಿಸ್ತಾರವೆಪ್ಟಿದ್ದಿತೆಂಬುದನ್ನು ಈಗ 
ನಿರ್ಧರಿಸುವುದಕ್ಕಂತೂ ಆಗುವುದಿಲ್ಲ. ಯಗ್ಬೇದಕ್ಕೆ ಕಾತ್ಕಾಯನರ ಸರ್ವಾನುಕ್ರಮಣಿಯಂತೆ 
ಈ ವೇದಗಳಿಗೆ ಅನುಕ್ರಮಣಿಗಳಾವುವೂ ಇಲ್ಲ. ಆದ್ದರಿಂದಲೇ ಇವುಗಳ ವಿಷಯ 
ಸಂಗ್ರಹವೇನಿತ್ತೆಂಬುದನ್ನು ನಾವು ಪೂರ್ಣವಾಗಿ ಅರಿಯಲಾರೆವು. ಕೃಷ್ಣ ಯಜುರ್ವೇದದಲ್ಲಿ 
ಗದ್ಮಮಂತ್ರಗಳು ಪ್ರಧಾನವಾಗಿರುವುದರಿಂದಲೂ ಇವುಗಳನ್ನೆಣಿಸುವುದಕ್ಕಾಗಲೀ ಇವುಗಳ ಯಪಿ 
ದೇವತೆಗಳನ್ನು ನಿರ್ಧರಪಡಿಸುವುದಾಗಲೀ ಆಗದ ಕಾರಣ ಇಂಥ ಅನುಕ್ರಮಣಿಗಳು ಈ 
ವೇದಕ್ಕೆ ಆಗಲಿಲ್ಲ. ಆದರೆ ಇಲ್ಲಿ ಬರುವ ಅನೇಕಾನೇಕ ಅನುವಾಕಗಳು ಆಯಾ ಅನುವಾಕಗಳಲ್ಲಿ 
ಬರುವ ಪದಸಂಖ್ಯೆಗಳನ್ನು ಕೊನೆಯಲ್ಲಿ ಕೊಡುತ್ತವೆ. ಈ ಸಂಪ್ರದಾಯ ಈ ವೇದಕ್ಕೇ 
ವಿಶಿಷ್ಟವಾಗಿದೆ. ಉದಾಹರಣೆಗೆ ಈ ವೇದದ ಮೊಟ್ಟಮೊದಲನೆಯ ಅನುವಾಕದ ಕೊನೆಯಲ್ಲಿ 
'ಇಷೇತಿ ತ್ರಿಚತ್ವಾರಿಂಶತ್‌' ಎಂದು ಆ ಅನುವಾಕದಲ್ಲಿ ಬರುವ ಪದಗಳು 43 ಎಂದು ಹೇಳಿದೆ. 
ಮಂತ್ರಗಳನ್ನು ಇಲ್ಲಿ ಎಣಿಕೆ ಮಾಡಿಲ್ಲ. ಅನುವಾಕ ಸಂಖ್ಯೆ ಮತ್ತು ಪದಗಳ ಸಂಖ್ಯೆ ಇವುಗಳನ್ನು 
ಮಾತ್ರ ಎಣಿಸಲಾಗಿದೆ. 

ಈ ವೇದದಲ್ಲಿ ಬರುವ ವಿಷಯವಾದರೋ ಯಾಗಾನುಷ್ಠಾನದ ವರ್ಣನೆಯೇ ಆಗಿದೆ. 
ಪೌರೋಡಾಶ, ಯಾಜಮಾನ, ವಾಜಪೇಯ, ರಾಜಸೂಯ, ದರ್ಶಪೌರ್ಣಮಾಸ, 
ಸೋಮಯಾಗ ಮುಂತಾದ ಅನೇಕ ಯಾಗಾನುಷ್ಠಾನಗಳ ವಿಶದವಾದ ವರ್ಣನೆ ಇಲ್ಲಿದೆ. 
ಸಾಯಣಾಚಾರ್ಯರು ಈ ಶಾಖೆಯವರಾದುದರಿಂದಲೂ, ಈ ಶಾಖೆ ಯಜ್ಞದ ಮುಖ್ಕ 
ಸ್ವರೂಪವನ್ನು ವರ್ಣಿಸುವುದರಿಂದಲೂ ಮೊದಲು ಈ ಸಂಹಿತೆಗೆ ವಿದ್ವತ್ಪೂರ್ಣವಾದ 
ಭಾಷ್ಕವನ್ನು ಬರೆದರು. 

ಬಗ್ವೇದಕ್ಕೆ ಸಂಬಂಧಿಸಿರುವುದಕ್ಕಿಂತಲೂ ಬೇರೆಯಾದ ಭೌಗೋಳಿಕ ಪ್ರದೇಶದ ಪರಿಚಯ 


ಸಂಹಿತೆಗಳು ೨೬೫ 


ಯಜುರ್ವೇದದಿಂದಾಗುವುದೆಂದು ವಿಮರ್ಶಕರ ಅಭಿಪ್ರಾಯ (Macdonell : History 
of Sanskrit Literature, ೧. 174.) ಯಗ್ವೇದದಲ್ಲಿ ಮತ್ತ, ಚೇದಿಗಳ ಉಲ್ಲೇಖವಿದೆ. 
ಸರಯೂ ತೀರದವರೆಗೆ ಆರ್ಯರು ಹರಡಿಕೊಂಡ ವಿಚಾರವನ್ನಿಲ್ಲಿ ನಾವು ಅರಿಯಬಹುದು. 
ಸಿಂಧೂನದೀ ತೀರದಿಂದ ಹಿಡಿದು ಯಮುನಾ ನದಿಯ ಬಯಲಿನವರೆಗೆ ಅವರು ಹರಡಿದ್ದರೆಂದು 
ಅಲ್ಲಿ ಗೊತ್ತಾಗುತ್ತದೆ. ಯಗ್ವೇದ ಕಾಲದ ಕೊನೆಯ ಅರ್ಧಭಾಗದಲ್ಲಿ ಅವರ ನಾಗರೀಕತೆಯ 
ಕೇಂದ್ರ ಸರಸ್ಪತೀ ನದಿಯ ಬಯಲಾಗಿತ್ತು. ಇವೆಲ್ಲವನ್ನೂ ನಾವು ಪರಿಶೀಲಿಸಿದರೆ ಈ 
ಪ್ರಾಂತದಲ್ಲಿಯೇ ಯಗ್ಗೇದ ಯಜುರ್ವೇದ ಮತ್ತು ಸಾಮವೇದಗಳ ಸಂಕಲನ 
ವ್ಯಾಸರಿಂದಾಯಿತೆಂದು ಹೇಳಬಹುದು. ಸಿ. ವಿ. ವೈದ್ಯರ ಅಭಿಪ್ರಾಯದಲ್ಲಿ ಕೃಷ್ಣಯಜುರ್ವೇದ 
ಸಂಕಲನವು ಸುಮಾರು ಕ್ರಿ. ಪೂ. 3100ರ ಸುಮಾರಿನಲ್ಲಿ ಆಯಿತು. (೦. V. Vaidya, 
History of Sanskrit Literature, ೧. 128). 

ಯಜುರ್ವೇದದ ಭಾಷೆ ಖುಗ್ಬೇದದ ಭಾಷೆಗಿಂತ ಈಚಿನದು ಎಂದು ಕೆಲವರು 
ಹೇಳುವರು. ಆದರೆ ಬುಗ್ಬೇದದ ಕೊನೆಯ ಭಾಗಗಳ ಭಾಷೆಗೂ ಯಜುರ್ವೇದ ಸಂಹಿತೆಯ 
ಭಾಷೆಗೂ ಅಂಥ ಗಮನಾರ್ಹವಾದ ವ್ಯತ್ಕಾಸವಿಲ್ಲವೆಂದು ಹೇಳಬಹುದು. ಒಂದೇ ಕಾಲಕ್ಕೆ 
ಸೇರಿದ ಗದ್ಯದ ಭಾಷೆಗಿಂತ ಪದ್ಮದ ಭಾಷೆ ಹೆಚ್ಚು ಪ್ರಾಚೀನವಾಗಿರುವುದು ಸಹಜವಾಗಿರುತ್ತದೆ. 
ಹೀಗಾಗಿ ಯಜುರ್ವೇದದ ಭಾಷೆಗಿಂತ ಖುಗ್ಬೇದದ ಭಾಷೆ ಪ್ರಾಚೀನವಾಗಿ ಕಾಣುತ್ತದೆ. 
ಮುಂದಿನ ಕಾವ್ಯ ಸಂಸ್ಕೃತದ ಭಾಷೆಯೇ ಯರ್ಜುರ್ವೇದದ ಭಾಷೆಯಲ್ಲ. ಯಜುರ್ವೇದದ 
ಭಾಷೆ ಕಾವೃಭಾಷೆಗಿಂತ ಗಮನಾರ್ಹವಾಗಿ ಪ್ರಾಚೀನವಾಗಿದೆ. 

ಕೃಷ್ಣಯಜುರ್ವೆದದಲ್ಲಿ ಪ್ರಶಿಫಲಿತವಾಗಿರುವ ನಾಗರಿಕತೆ ಮತ್ತು ಸಾಮಾಜಿಕ ಸ್ಥಿತಿಗಳು 
ಖಯಗ್ವೇದದಲ್ಲಿ ಕಂಡುಬರುವುದಕ್ಕಿಂತ ಭಿನ್ನವಾಗಿಲ್ಲ. ವರ್ಣವ್ಮವಸ್ಥೆ ಯಗ್ವೇದದ 
ಕಾಲದಲ್ಲಿಯೇ ದೃಢವಾಗಿ ಬಿಟ್ಟಿದ್ದಿತು. ಯಗ್ವೇದದ ದೇವತೆಗಳು ಹಾಗೆಯೇ ಇಲ್ಲಿಯೂ 
ಕಂಡುಬರುತ್ತಾರೆ. ಆದರೆ ಕೆಲವು ದೇವತೆಗಳಿಗೆ ಪ್ರಾಧಾನ್ಮ ಬಂದಿದೆ. ಮತ್ತೆ ಕೆಲವು ದೇವತೆಗಳು 
ಹಿಂದಕ್ಕೆ ಹೋಗಿದ್ದಾರೆ. ಉಷಸ್‌ ದೇವತೆಗೆ ಪ್ರಾಧಾನ್ಯ ಕಡಿಮೆಯಾಗಿದೆ. ಆದರೆ ರುದ್ರನು 
ಹೆಚ್ಚು ಜನಪ್ರಿಯನಾಗಿ ದ್ದಾನೆ. ಕೃಷ್ಣಯಜುರ್ವೇದದಲ್ಲಿ ರುದ್ರಾಧ್ಯಾಯ ಎಂದು ಒಂದು ವಿಶಿಷ್ಟವಾದ 
ಅಧ್ಯಾಯವೇ ಇದೆ. ' 

ಯಾಗಕ್ಕೆ ಯಜುರ್ವೇದದಲ್ಲಿ ಪರಮ ಪ್ರಾಧಾನ್ಯವಿದೆ. ಅನೇಕ ಬಗೆಯ ಯಾಗಗಳ 
ನಿರೂಪಣೆ ಇಲ್ಲಿ ಬಂದಿದೆ. ಆದರೆ ಇಲ್ಲೆಲ್ಲಿಯೂ ಪುರುಷಯಜ್ಞದ ಪ್ರಸ್ತಾಪವಿಲ್ಲದಿರುವುದು 
ಗಮನಾರ್ಹ. ಆದರೆ ಶುಕ್ಲಯಜುರ್ವೇದದಲ್ಲಿ ಈ ವಿಷಯ ಪ್ರಸ್ತುತವಾಗಿದೆ. ಕೃಷ್ಣ 
ಯಜುರ್ವೇದದ ಕೊನೆಗೆ ಸುಪ್ರಸಿದ್ಧವಾದ ಅಶ್ವಮೇಧದ ಸುಂದರ ರೂಪಣವಿದೆ. ಸೂರ್ಯೋ 
ದಯದ ವಿಚಾರವನ್ನೇ ಅಶ್ವಮೇಧ ಯಾಗವೆಂದೂ ಉಷೆಯನ್ನು ಯಾಗಾಶ್ವದ ಶಿರಸ್ಸೆಂದೂ 
ಇಲ್ಲಿ ವರ್ಣಿಸಲಾಗಿದೆ. 

ಕೃಷ್ಣಯಜುರ್ವೇದಕ್ಕೆ ಪದಪಾಠವೊಂದಿದೆ. ವೇದಭಾಷೆ ಅರ್ಥವಾಗುವುದು ಕಷ್ಟವೆಂದು 
ಕಂಡು ಬಂದಾಗ ಇದರ ರಚನೆಯಾಗಿರಬೇಕು. ಯಗ್ವೇದ ಪದಪಾಠದ ಕಾಲದಲ್ಲಿಯೇ ಇದಕ್ಕೂ 
ಪದಪಾಠ ಆಗಿರಬಹುದು. ಮುಂದೆ ಕ್ರಮಪಾಠವೂ ರೂಢಿಗೆ ಒಂದಿತು. ಈ ಪದಪಾಠಕಾರರು 
ಯಾರೆಂಬುದು ನಿರ್ದಿಷ್ಟವಾಗಿ ತಿಳಿಯದು. ಹಿರಣ್ಮಕೇಶಿಸೂತ್ರವು ಆತ್ರೇಯನು 
ಪದಪಾಠಕಾರನೆಂದು ತಿಳಿಸುತ್ತದೆ. 


೨೬೬ ವೈದಿಕ ಸಾಹಿತ್ಯ ಚರಿತ್ರೆ 


ಯಜುರ್ವೇದ ಮಂತ್ರಗಳಿಗೆ ಯಷಿಗಳಿಲ್ಲ. ಆದರೆ ಕಾಂಡೆಯಪಿಗಳುಂಟು. ಆಯಾಕಾಂಡ 
ಗಳನ್ನು ಕಂಡ ದೇವತೆಗಳ ಹೆಸರ:ಗಳೇ ಕಾಂಡಯಷಿಗಳ ಹೆಸರುಗಳಾಗಿವೆ. ಸಂಹಿತೆಗಳ 
ಏಳುಕಾಂಡಗಳೂ, ಬ್ರಾಹ್ಮಣಗಳ ಮೂರು ಕಾಂಡಗಳೂ ಸೇರಿ ಒಂಭತ್ತು ಕಾಂಡ ಯಪಷಿಗಳಿಂದ 
ದೃಷ್ಟವಾಗಿವೆ. ಇವುಗಳಿಗನುಗುಣವಾಗಿ ಕಾಂಡಯಪಷಿಗಳು ಹೀಗಿದ್ದಾರೆ: 

1. ಪ್ರಜಾಪತಿ, 2. ಸೋಮ 3. ಅಗ್ನಿ (ಪ್ರಾಜಾಪತ್ಯಕಾಂಡ ; ಸೌಮ್ಮ ಕಾಂಡ ; ಆಗ್ನೇಯ 
ಕಾಂಡ) 4. ವಿಶ್ವೇದೇವಾಃ 5. ಸ್ವಯಂಭು 6. ಆರುಣೀಃ ದೇವತಾಃ (ವೈಶೃದೇವಕಾಂಡ ; 
ಸ್ಟಾಯಂಭುವಕಾಂಡ ; ಆರುಣಕಾಂಡ) 7. ಸಾಂಹಿತೀದೇವತಾ 8. ವಾರುಣೀದೇವತಾ 9. 
ಯಾಜ್ಞಕೀದೇವತಾ. 

ಮೈತ್ರಾಯಣೀಯ ಸಂಹಿತಾ : ಇದೂ ಗದ್ಯಪದ್ಯಾತ್ಮಕವಾಗಿದೆ. ಮಂತ್ರ ಮತ್ತು 
ಬ್ರಾಹ್ಮಣಗಳ ಸಮ್ಮಿಶ್ರಣ ಇಲ್ಲಿಯೂ ಇದೆ. ಇದರ ಕಾಂಡ ವಿಭಾಗಾದಿಗಳು ಕೆಳಗೆ ಕಂಡಂತೆ 
ಇವೆ: 

ಪ್ರಥಮಕಾಂಡ : ಇದಕ್ಕೆ ಆದಿಮಕಾಂಡವೆಂದೂ ಹೆಸರು. ಇದರಲ್ಲಿ 11 ಪ್ರಪಾಠಕ 
ಗಳಿವೆ. ಇವುಗಳಲ್ಲಿ ಕ್ರಮವಾಗಿ ದರ್ಶಪೂರ್ಣಮಾಸ, ಅಧ್ವರ, ಆಧಾನ, ಪುನರಾಧಾನ, 
ಚಾತುರ್ಮಾಸ್ಯ ಮತ್ತು ವಾಜಪೇಯ ಇವುಗಳ ವರ್ಣನೆ ಇದೆ. 

ದ್ವಿತೀಯ ಕಾಂಡ : ಇದಕ್ಕೆ ಮಧ್ಯಮಕಾಂಡವೆಂದೂ ಹೆಸರುಂಟು. ಇದರಲ್ಲಿ 13 ಪ್ರಪಾಠಕ 
ಗಳಲ್ಲಿ ಕಾಮ್ಮಇಷ್ಟಿ, ರಾಜಸೂಯ ಮತ್ತು ಅಗ್ನಿಚಿತಿಯ ವಿವೇಚನೆ ಇದೆ. 

ತೃತೀಯಕಾಂಡ : ಇದಕ್ಕೆ ಉಪರಿಕಾಂಡವೆಂದು ಹೆಸರು. ಇದರಲ್ಲಿ 16 
ಪ್ರಪಾಠಕಗಳುಂಟು. ಅಗ್ನಿಚಿತಿ, ಅಧ್ವರವಿಧಿ, ಸೌತ್ರಾಮಣೀ ಮತ್ತು ಅಶ್ವಮೇಧಗಳ 
ವಿಚಾರವಿಲ್ಲಿದೆ. 

ನಾಲ್ಕನೆಯ ಕಾಂಡ : ಇದಕ್ಕೆ 'ಖಿಲಕಾಂಡ'ವೆಂಬ ಹೆಸರುಂಟು. ಇದರಲ್ಲಿ 14 ಪ್ರಪಾಠಕ 
ಗಳಿವೆ. ಪೂರ್ವೋಕ್ತವಾದ ರಾಜಸೂಯಾದಿಗಳ ವಿಚಾರದಲ್ಲಿ ಇತರ ಆವಶ್ಶಕವಿಚಾರಗಳ 
ಸಂಗ್ರಹವಿಲ್ಲಿದೆ. ಈ ಸಂಹಿತೆಯಲ್ಲಿ ಒಟ್ಟು 2144 ಮಂತ್ರಗಳಿವೆ. ಅವುಗಳಲ್ಲಿ 1701 
ಮಂತ್ರಗಳನ್ನು ಯಗ್ರೇದ ಸಂಹಿತೆಯ ಬೇರೆ ಬೇರೆ ಮಂಡಲಗಳಿಂದ ತೆಗೆದುಕೊಳ್ಳಲಾಗಿದೆ. 
ಈ ಶಾಖೆಯ ಮಂತ್ರಗಳು ಮತ್ತು ಬ್ರಾಹ್ಮಣ ವಾಕ್ಕಗಳು ಕಾಠಕ ಮತ್ತು ತೈತ್ತಿರೀಯ 
ಸಂಹಿತೆಗಳಲ್ಲಿ ಆವೃತ್ತವಾಗಿವೆ. ಈ ಶಾಖೆಗೂ ಇತರ ಶಾಖೆಗಳಿಗೂ ಇರುವ ನಿಕಟವಾದ 
ಸಂಪರ್ಕವನ್ನಿದು ತೋರಿಸುತ್ತದೆ. 

ಕಠ ಸಂಹಿತೆ : ಕೃಷ್ಣಯಜುರ್ವೇದ ಶಾಖೆಗಳಲ್ಲಿ ಇದೂ ಬಹಳ ಪ್ರಧಾನವಾದ ಶಾಖೆ. 
ಒಂದಾನೊಂದು ಕಾಲದಲ್ಲಿ ಕಠಸಂಹಿತೆಯ ಅಧ್ಯಯನ ಗ್ರಾಮ ಗ್ರಾಮದಲ್ಲಿಯೂ 
ಆಗುತ್ತಿತ್ತೆಂಬುದನ್ನು ಪತಂಜಲಿಗಳು ತಮ್ಮ ಮಹಾಭಾಷ್ಕದಲ್ಲಿ 'ಗ್ರಾಮೇ ಗ್ರಾಮೇ ಕಾಠಕಂ 
ಕಾಲಾಪಕಂ ಚ ಪ್ರೋಚ್ಕತೇ' (4-3-101) ಎಂದು ಹೇಳಿರುವುದರಿಂದ ತಿಳಿಯಬಹುದು. ಈ 
ಸಂಹಿತೆಯ ಅಧ್ಯೇತೃಗಳ ಸಂಖ್ಯೆ ಈಗ ವಿರಳವಾಗಿದೆ. ಈ ಸಂಹಿತೆಯ ಪ್ರಥಮ ಸಂಸ್ಕರಣವನ್ನು 
ಜರ್ಮನಿಯಲ್ಲಿ ಡಾ|| ಪ್ರೋಡರ್‌ 1910ರಲ್ಲಿ ಪ್ರಕಟಿಸಿದನು. ಔಂಧ್‌ನ ಸ್ವಾಧ್ಯಾಯ ಮಂಡಲ 
1943 ರಲ್ಲಿ ಪ್ರಕಟಿಸಿದೆ. 

ಈ ಸಂಹಿತೆಯಲ್ಲಿ 5 ಖಂಡಗಳಿವೆ. ಇವುಗಳಿಗೆ ಇಡಿಮಿಕಾ, ಮಧ್ಯಮಿಕಾ, ಓರಮಿಕಾ 
ಮತ್ತು ಯಾಜ್ಕಾನುವಾಕ್ಕಾಕಾಂಡ ಮತ್ತು ಅಶ್ವಮೇಧಾದ್ಧನುವಚನವೆಂದು ಹೆಸರು. ಈ 


ಸಂಹಿತೆಗಳು ೨೬೭ 


ಖಂಡಗಳ ತುಂಡುಗಳಿಗೆ 'ಸ್ಥಾನಕ'ಗಳೆನ್ನುತ್ತಾರೆ. ಈ ಸಂಹಿತೆಯ ವಿಭಾಗಗಳು ಹೀಗಿವೆ: 
ಕಾಂಡ ಸ್ಲಾನಕ ವಿಷಯ ವಿವೇಚನೆ 


1. ಇರಿಮಿಕಾಕಾಂಡ 18 ಪುರೋಡಾಶ, ಅಧ್ವರ, ಪಶುಬಂಧ, 
ವಾಜಪೇಯ, ರಾಜಸೂಯ- 
ಮೊದಲಾದವು. 

2. ಮಧ್ಯಮಿಕಾ 12 ಸಾವಿತ್ರಿ, ಪಂಚಚೂಡ, ಸ್ವರ್ಗ, 
ದೀಕ್ಷಿತ, ಆಯುಷ್ಯ-ಇತ್ಯಾದಿಗಳು. 

3, 4, 5. ಓರಮಿಕಾ 10 ಪುರೋಡಾಶ ಬ್ರಾಹ್ಮಣ, 
ಯಜಮಾನ ಬ್ರಾಹ್ಮಣ, ಸತ್ರ, 
ಪ್ರಾಯಶ್ಚಿತ್ತಿ, ಚಾತುರ್ಮಾಸ್ಯ, ಸವ, 

___ ಸೌತ್ರಾಮಣೀ 
ಒಟ್ಟು 40 

ಅಂತಿಮ ಕಾಂಡದಲ್ಲಿ ಹದಿಮೂರು ಅನುವಚನಗಳಿವೆ. 

ಈ ಸಂಹಿತೆಯಲ್ಲಿ ಒಟ್ಟು ಐದು ಕಾಂಡಗಳೂ, 40 ಸ್ಥಾನಕಗಳೂ, 13 ಅನುವಚನಗಳೂ, 
843 ಅನುವಾಕಗಳೂ, 309 ಮಂತ್ರಗಳೂ ಇವೆ. ಮಂತ್ರ ಮತ್ತು ಬ್ರಾಹ್ಮಣಗಳ ಒಟ್ಟು 
ಸಂಖ್ಯೆ 18000 ಆಗುತ್ತದೆ. 

ಕೃಷ್ಣಯಜುರ್ವೇದ ಸಂಹಿತೆಯ ಸಾಮಾನ್ಶ ರೀತಿಯಂತೆ ಈ ಸಂಹಿತೆಯೂ ಮಂತ್ರ 
ಬ್ರಾಹ್ಮಣಗಳ ಮಿಶ್ರಣವಾಗಿದೆ. ಇದರಲ್ಲಿ ದರ್ಶಪೌರ್ಣಮಾಸ, ಅಗ್ನಿಷ್ಟೋಮ, ಅಗ್ನಿಹೋತ್ರ, 
ಆಧಾನ, ಕಾಮ್ಮಇಷ್ಟಿ, ನಿರೂಢ, ಪಶುಬಂಧ, ವಾಜಪೇಯ, ರಾಜಸೂಯ, ಅಗ್ನಿಚಯನ, 
ಚಾತುರ್ಮಾಸ್ಕ, ಸೌತ್ರಾಮಣೀ ಮತ್ತು ಅಶ್ವಮೇದಗಳ ವಿವೇಚನೆ ಪ್ರಧಾನವಾಗಿ 
ಮಾಡಲಾಗಿದೆ. 

ಕಪಿಷ್ಮಲ-ಕಠಸಂಹಿತೆ: ಕಪಿಷ್ಠಲಯಷಿ ಈ ಶಾಖೆಯ ಪ್ರವರ್ತಕರೆಂದು ತೋರುತ್ತದೆ. 
ಈ ಶಾಖೆಯ ಸಂಹಿತೆಯ ಒಂದೇ ಒಂದು ಪ್ರತಿ ಕಾಶಿಯ i ಸಂಸ್ಕೃತ ಕಾಲೇಜಿನ 
ಸರಸ್ವತೀ ಭವನದ ಪುಸ್ತಕಾಲಯದಲ್ಲಿ ಉಪಲಬ್ದವಾಗಿದೆ. ಈ ಪ್ರತಿಯ ಆಧಾರದ ಮೇಲೆ 
ಇಡ ಸಂಸ್ಕರಣವೊಂದನ್ನು ಲಾಹೋರಿನ ಮೆಹರ್‌ಚಂದ್‌ ಸಂಸ ಕತ ಗ್ರಂಥಮಾಲೆಯಲ್ಲಿ 
ಡಾ|| ರಘುವೀರರು 1932ರಲ್ಲಿ ಪ್ರಕಾಶಪಡಿಸಿದ್ದಾರೆ. ಕಾಶಕ ಸಂಹಿತೆಗೂ ಈ ಶಾಖೆಗೂ 
ಅನೇಕ ವೈಲಕ್ಷ್ಮಣ್ಯಗಳಿವೆ. ಇದರ ಸ್ವರಾಂಕನ ಪದ್ಧತಿ ಯಗ್ವೇದದ ಸ್ವರಾಂಕನ ಪದ್ಧತಿಯನ್ನು 
ಹೋಲುತ್ತದೆ. ಇದೂ ಖುಗ್ರೇದದಂತೆಯೇ ಅಷ್ಟಕ ಅಧ್ಯಾಯಗಳಾಗಿ ವಿಭಕ್ತವಾಗಿದೆ. 
ಅಸಮಗ್ರವಾದ ಈ ಗ್ರಂಥದಲ್ಲಿ ಉಪಲಬ್ದವಾದ ಭಾಗ ಹೀಗಿದೆ: 

ಒಂದನೇ ಅಷ್ಟಕ- ಎಂಟು ಅಧ್ಯಾಯಗಳಿವೆ. ಇದು ಪೂರ್ಣವಾಗಿದೆ. 

ಎರಡನೇ ಅಷ್ಟಕ ] ಇದು ಮಧ್ಯೆ ಮಧ್ಯೆ ನಷ್ಟವಾಗಿ ಹೋಗಿದೆ. 

ಮೂರನೇ ಅಷ್ಟಕ 9ನೇ ಅಧ್ಯಾಯದಿಂದ 24 ರವರೆಗೆ ಪೂರ್ಣವಾಗಿ ನಷ್ಟವಾಗಿದೆ. 

ನಾಲ್ಕನೇ ಅಷ್ಟಕ- 25 ರಿಂದ 31ನೇ ಅಧ್ಯಾಯದವರೆಗೆ ಉಪಲಬ್ಧವಾಗಿದೆ. 32ನೇ 

ಅಧ್ಯಾಯ ನಷ್ಟವಾಗಿದೆ. 27ನೇ ಅಧ್ಯಾಯವೇ ರುದ್ರಾಧ್ಯಾಯವಾಗಿದೆ. 
ಐದನೇ ಅಷ್ಟಕ- 33ನೇ ಅಧ್ಯಾಯ ಬಿಟ್ಟರೆ ಉಳಿದವು ಉಪಲಬ್ಧವಾಗಿವೆ. 


೨೬೮ ವೈದಿಕ ಸಾಹಿತ್ಮ ಚರಿತ್ರ 


ಆರನೇ ಅಷ್ಟಕ- 43ನೇ ಅಧ್ಯಾಯವನ್ನುಳಿದು ಇತರ ಏಳು ಅಧ್ಯಾಯಗಳು 
ದೊರಕಿವೆ. 

ಈ ಸಂಹಿತ 48 ಅಧ್ಯಾಯಗಳೊಡನೆ ಸಮಾಪ್ತಿಯಾಗುತ್ತದೆ. ಈ ಸಂಹಿತೆಯಲ್ಲಿ 
ಉಪಲಬ್ಧವಾಗಿರುವ ಭಾಗಗಳೂ ಸಮಗ್ರವಾಗಿ ದೊರಕಿಲ್ಲ. ಅಲ್ಲಲ್ಲಿ ತ್ರುಟಿತವಾಗಿವೆ. ಇತರ 
ಸಂಹಿತೆಗಳೊಡನೆ ಹೋಲಿಸಿ ನೋಡುವುದಕ್ಕೆ ಈ ಸಂಹಿತಾಗ್ರಂಥ ಅಸಮಗ್ರವಾಗಿ 
ಖಂಡಖಂಡಗಳಲ್ಲಿದ್ದರೂ ಬಹಳ ಉಪಯುಕ್ತವಾಗಿದೆ. 

ಕೃಷ್ಣಯಜುರ್ವೇದದ ನಾಲ್ಕು ಮಂತ್ರ ಸಂಹಿತೆಗಳಲ್ಲಿಯೂ ಅವುಗಳ ಸ್ವರೂಪ, ವಿಷಯ 
ಪ್ರತಿಪಾದನೆ ಮೊದಲಾದುವುಗಳಲ್ಲಿ ನಿಕಟವಾದ ಸಾಮ್ಮವಿದೆ. ಮೂಲಭೂತವಾದ ಒಂದೇ 
ವೇದದ ನಾಲ್ಕು ಶಾಖೆಗಳಾಗಿ ಇವು ಇರುವುದೇ ಇದಕ್ಕೆ ಕಾರಣವಾಗಿದೆ. 


ಶುಕ್ಲಯಜುರ್ವೇದ 

ಶುಕ್ಲಯಜುರ್ವೇದ ಯಜುರ್ವೇದದ ಪಶ್ಚಾತ್ಕಾಲದ ರೂಪವೆಂಬುದು ಹಿಂದೆ ಪ್ರಸ್ತಾಪಿಸಿದ 
ಕಥೆಯಿಂದ ಗೊತ್ತಾಗುತ್ತದೆ. ತೈತ್ತಿರೀಯ, ವಾಜಸನೇಯಿ ಮೊದಲಾದ ಶಬ್ದಗಳ ಮೇಲೆ ಈ 
ಕಥೆಗಳು ಕಟ್ಟಲ್ಪಟ್ಟಿವೆ. ವೈಶಂಪಾಯನರಿಂದ ಉಪದಿಷ್ಟವಾದ ಯಜುರ್ವೇದದ ಬಗ್ಗೆ 
ಸಂತೃಪ್ತಿಯನ್ನು ಹೊಂದದ ಯಾಜ್ಞವಲ್ಕರು ಅದನ್ನು ರೂಪಾಂತರಿಸಿ ಗದ್ಯಭಾಗಗಳನ್ನು 
ಬೇರ್ಪಡಿಸಿ, ಹೊಸಮಂತ್ರಗಳನ್ನು ಸೇರಿಸಿ ಶುದ್ಧವಾದ ಮಂತ್ರ ರಾಶಿಯನ್ನಾಗಿ ಮಾಡಿ 
ಶುಕ್ಲಯಜುಸ್ಸಂಹಿತೆಯನ್ನು ಸಂಪಾದಿಸಿರಬಹುದು (ನೋಡಿ. ಸಿ. ವಿ. ವೈದ್ಯ, ಪು. 135). 
ಈ ಹೊಸ ಸಂಹಿತೆ ಯಗ್ವೇದದ ಮಾದರಿಯಲ್ಲಿದೆ. ಕೃಷ್ಣಯಜುರ್ವೇದದ ಮೊದಲ ಮಂತ್ರ 
ವಾದ 'ಇಷೇತ್ಟೋರ್ಜೇತ್ವಾ' ಎಂಬ ಮಂತ್ರದಿಂದಲೇ ಇದೂ ಆರಂಭವಾಗುತ್ತದೆ. ಈ 
ಮಂತ್ರದಲ್ಲೂ ಕೆಲವು ಶಬ್ದಗಳು ಈ ಸಂಹಿತೆಯಲ್ಲಿ ವೃತ್ಕಾಸವಾಗಿವೆ. ಈ ವೇದಸಂಹಿತೆಗೆ 
ಸೇರಿದಂತೆ ಪ್ರತ್ಯೇಕವಾದ 'ಶತಪಥ ಬ್ರಾಹ್ಮಣ'ವನ್ನೂ ಯಾಜ್ಲವಲ್ಕ್ಮರು ಸಂಪಾದಿಸಿದರು. 
ಹೀಗೆ ಶುಕ್ಷಯಜುರ್ವೇದವನ್ನು ಪರಿಷ್ಕರಿಸಿ ಸಂಪಾದಿಸಿದವರು ವ್ಮಾಸರಲ್ಲ ; ಆದರೆ ಅವರ 
ಪ್ರಶಿಷ್ಠರಾದ ಯಾಜ್ಞವಲ್ಕ್ಯರು ಕ್ರಿ.ಪೂ. 3000ದ ಸುಮಾರಿನಲ್ಲಿ ಈ ಸಂಹಿತೆಯ 
ಸಂಕಲನವಾಯಿತೆಂದು ವಿಮರ್ಶಕರ ಅಭಿಪ್ರಾಯ. (ನೋಡಿ ಸಿ. ವಿ. ವೈದ್ಯ, ಪು. 135). 

ಈ ಸಂಹಿತೆಯ ಪ್ರವರ್ತಕರಾದ ಯಾಜ್ಞವಲ್ಕ್ಯರ ವಿಚಾರ ಅನೇಕ ಪುರಾಣಗಳಲ್ಲಿ ಬಂದಿದೆ. 
ಮಿಥಿಲೆಯ ದೇವರಾತನು ಅಮಿತವಾಗಿ ಅನ್ನದಾನ ಮಾಡುತ್ತಿದ್ದುದರಿಂದ 'ವಾಜಸೆನಿ" ಎಂದು 
ಕರೆಯಲ್ಪಡುತ್ತಿದ್ದನು. ಯಾಜ್ಞವಲ್ಕ್ಯರು ಅವನ ಪುತ್ರರು. ವ್ಯಾಸರ ಶಿಷ್ಕರುಗಳಿಂದ ನಾಲ್ಕು 
ವೇದಗಳನ್ನು ಇವರು ಕಲಿತರು. ಯಜುರ್ವೇದವನ್ನು ವೈಶಂಪಾಯನರಿಂದ ಇವರು ಅಧ್ಯಯನ 
ಮಾಡಿದರು. ಮಿಥಿಲೆಯ ಮಹಾರಾಜ ಜನಕನ ಆಸ್ಥಾನದಲ್ಲಿ ನಡೆಯುತ್ತಿದ್ದ ವೇದಾಂತ 
ವಿಚಾರಗೋಷ್ಠಿಯಲ್ಲಿ ಇವರು ಪ್ರಧಾನ ಪಾತ್ರವನ್ನು ಧರಿಸುತ್ತಿದ್ದರೆಂಬುದು ಬೃಹದಾರಣ್ಕ 
ಕೋಪನಿಷತ್ತಿನಿಂದ ಗೊತ್ತಾಗುತ್ತದೆ. ಇವರು ಪ್ರವಜನಕ್ಕೆ ಹೊರಟಾಗ ತಮ್ಮ ಪತ್ನಿಯರಿಬ್ಬ 
ರಾದ ಮೈತ್ರೇಯಿ, ಕಾತ್ಕಾಯನಿಯರಲ್ಲಿ ಮೈತ್ರೇಯಿಗೆ ಬ್ರಹ್ಮವಿದ್ಕೋಪದೇಶವನ್ನು ಅವಳ 
ಕೋರಿಕೆಯಂತೆ ಮಾಡಿದರು. ಹೀಗೆ ಇವರು ಅತ್ಮಂತ ಪ್ರೌಢರಾದ ತತ್ವಜ್ಞರಾಗಿದ್ದರು. 

ಚರಣವ್ಮೂಹವು ಶುಕ್ಷಯಜುರ್ವೇದ ಸಂಹಿತೆ 17 ಶಾಖೆಗಳಲ್ಲಿದೆಯೆಂದು ತಿಳಿಸುತ್ತದೆ. 
ಅವುಗಳಲ್ಲಿ ಕಾಣ್ವ ಮತ್ತು ಮಾಧ್ಯಂದಿನ ಎಂಬ ಎರಡು ಪಾಠಗಳು ಪ್ರಸಿದ್ಧವಾಗಿವೆ. ಕಾಣ್ವಶಾಖೆ 
ಇಂದು ದಕ್ಷಿಣ ಭಾರತದಲ್ಲಿಯೂ ಮಾಧ್ಯಂದಿನ ಪಾಠ ಉತ್ತರದಲ್ಲಿಯೂ ಪ್ರಚಾರದಲ್ಲಿದೆ. 


ಸಂಹಿತೆಗಳು ೨೬೯ 


ಕಾಣ್ಣ ಶಾಖೆಯ ಸಂಹಿತೆ ಮದರಾಸಿನಲ್ಲೂ (ಆನಂದವನ) ಔಂಧ್‌ನಲ್ಲಿಯೂ ಪ್ರಕಾಶಿತವಾಗಿದೆ. 
ಇದರಲ್ಲಿ 40 ಅಧ್ಯಾಯಗಳು, 128 ಅಧ್ಯಾಯಗಳೂ, 2086 ಮಂತ್ರಗಳೂ ಇವೆ. ಮಾಧ್ಯಂದಿನ 
ಪಾಠಕ್ಕಿಂತ ಇದರಲ್ಲಿ 111 ಮಂತ್ರಗಳು ಅಧಿಕವಾಗಿವೆ. ಮಾಧ್ಯಂದಿನ ಪಾಠದ ಸಂಹಿತೆಯನ್ನು 
ಉವಟ ಮತ್ತು ಮಹೀಧರ ಭಾಷ್ಕಗಳೊಡನೆ ನಿರ್ಣಯ ಸಾಗರ ಪ್ರೆಸ್ಸಿನವರು ಪ್ರಕಟಿಸಿದ್ದಾರೆ. 
ಇದರಲ್ಲಿ 40 ಅಧ್ಯಾಯಗಳಿವೆ. ಒಟ್ಟು 1975 ಮಂತ್ರಗಳಿವೆ. ಚರಣವ್ಕೂಹದಲ್ಲಿ 1800 
ಮಂತ್ರಗಳಿವೆಯೆಂದು ಹೇಳಿದೆ. ಚರಣವ್ಮೂಹದ ಕಾಲವಾದ ಮೇಲೆ ಅನೇಕ ಮಂತ್ರಗಳೂ 
ಈ ಸಂಹಿತೆಗೆ ಸೇರಿವೆಯೆಂದೂ ಕೆಲವರು ಹೇಳುವರು. ಆದರೆ ಚರಣವ್ಯೂಹದಲ್ಲಿ ಈ ಸಂಹಿತೆಯ 
ಮಂತ್ರಸಂಖ್ಯೆಯನ್ನು 'ದ್ವೇಸಹಸ್ರೇ ಶತೇ ನ್ಯೂನೇ ಮಂತ್ರೇ ವಾಜಸನೇಯಕೇ' ಎಂದು ಹೇಳಿ 
1900 ಎಂದು ಹೇಳಿದೆ. ಆದ್ದರಿಂದ ಮೇಲಿನ ವಾದಕ್ಕೇ ಸಂಭವವಿಲ್ಲ. 

ಈ ಸಂಹಿತೆಯ ಯೋಜನೆ ಯಗ್ವೇದ ಸಂಹಿತೆಯ ಮಾದರಿಯಲ್ಲಿದೆಯೆಂದು ಮೊದಲು 
ತಿಳಿಸಲಾಯಿತಷ್ಟೆ ? ಆದರೆ ಇಲ್ಲಿ ಸೂಕ್ತಗಳಾವುವೂ ಇಲ್ಲ. ಅಥವಾ ಒಂದೊಂದು ಅಧ್ಯಾಯವೂ 
ಒಂದೊಂದು ಸೂಕ್ತವಾಗಿದೆ. ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಅನೇಕಾನೇಕ ಮಂತ್ರಗಳಿವೆ. 
ಈ ಮಂತ್ರಗಳನ್ನು ಅನುವಾಕಗಳನ್ನಾಗಿ ವಿಬಾಗ ಮಾಡಿದೆ. ಈ ವೇದದ 
ಸರ್ವಾನುಕ್ರಮಣಿಯಲ್ಲಿ 303 ಅನುವಾಕಗಳಿವೆಯೆಂದು ಹೇಳಿದೆ. (ನಿರ್ಣಯಸಾಗರ ಪ್ರೆಸ್ಸಿನ 
ಪ್ರಕಟಣೆಯ ಕೊನೆಯಲ್ಲಿ ನೋಡಿ.) ಯಾಜ್ಞವಲ್ಕರದೆಂದು ಹೇಳಲಾದ ಶಿಕ್ಷಾಗ್ರಂಥವೊಂದನ್ನು 
ಇದರೊಡನೆ ಮುದ್ರಿಸಲಾಗಿದೆ. 7 

ಈ ಸರ್ವಾನುಕ್ರಮಣಿ ಕಾತ್ಕಾಯನರದು ಎಂದು ಹೇಳಿದೆ. ಇವರು ಪ್ರಾಯಃ ಈಚಿನವರಿರ 
ಬೇಕು. ಸರ್ವಾನುಕ್ರಮಣಿ ಮತ್ತು ಭಾಷ್ಯದಲ್ಲಿ ಅಧ್ಯಾಯಗಳ ಯಪಿಗಳು, ಮಂತ್ರಗಳ ಛಂದಸ್ಸು 
ದೇವತೆ ಮುಂತಾದವುಗಳನ್ನು ತಿಳಿಸಿದೆ. ಯಪಿಗಳ ಹೆಸರುಗಳು ಅನೇಕ ಸಲ ಕಾಲ್ಪನಿಕವಾಗಿವೆ. 
ಮೊದಲನೆಯ ಅಧ್ಯಾಯಕ್ಕೆ ಪ್ರಜಾಪತಿ ಖುಷಿ. ಕೊನೆಯ ಅದ್ಯಾಯವಾದ' 
ಈಶಾವಾಸ್ಕೋಪನಿಷತ್ತಿಗೆ 'ದಧ್ಮನ್‌ ಆಥರ್ವಣ' ಖಷಿಯೆಂದು ಉವಟಭಾಷ್ಕವೂ, 'ಬ್ರಹ್ಮನ್‌' 
ಜಪಿಯೆಂದು ಸರ್ವಾನುಕ್ರಮಣಿಯೂ ತಿಳಿಸುತ್ತವೆ. ಒಂದೇ ಅಧ್ಯಾಯದ ಅನೇಕ ಭಾಗಗಳಿಗೆ 
ಬೇರೆ ಬೇರೆ ಖುಷಿಗಳನ್ನು ಹೇಳಲಾಗಿದೆ. ಬುಗ್ಬೇದದಿಂದ ತೆಗೆದುಕೊಂಡ ಮಂತ್ರಗಳಿಗೆ 
ಯಗ್ವೇದ ಯಷಿಗಳನ್ನೇ ಪ್ರಾಯಿಕವಾಗಿ ಹೇಳಿದ್ದಾರೆ. ಆದರೆ ಕೆಲವು ವೇಳೆ ಇಲ್ಲಿಯೂ 
ಅಲ್ಲಿಗಿಂತ ಬೇರೆ ಬೇರೆ ಯಷಿಗಳ ಹೆಸರನ್ನು ಹೇಳಿರುವುದೂ ಉಂಟು. ಉದಾಹರಣೆಗೆ 
30ನೇ ಅಧ್ಯಾಯದ 2ನೇ ಮಂತ್ರವಾದ ಗಾಯತ್ರೀ ಮಂತ್ರಕ್ಕೆ 'ನಾರಾಯಣ' ಯಷಿ ಎಂದು 
ಇಲ್ಲಿ ಹೇಳಿದೆ. ಕೃಷ್ಣಯಜುರ್ವೆದಕ್ಕೆ ಯಷಿಗಳನ್ನು ಹೇಳಿಲ್ಲದ ಕಾರಣ ಅವುಗಳನ್ನು ಕುರಿತ 
ವಿಭಿನ್ನ ಊಹೆಗಳ ಕಾರಣ ಯಷಿಗಳನ್ನು ಕುರಿತ ಈ ರೀತಿಯ ಭಿನ್ನಭಿನ್ನ ಉಲ್ಲೇಖಗಳು 
ಬಂದಿವೆಯೆಂದು ಊಹಿಸಬಹುದು. 

ಇತರ ವೇದಗಳಿಗಿರುವಂತೆ ಇದಕ್ಕೂ ಪದಪಾಠವೊಂದೇನೋ ಇದೆ. ಆದರೂ ಈ ವೇದದ 
ಭಾಷ್ಕಗಳಲ್ಲಾಗಲೀ, ಸರ್ವಾನುಕ್ರಮಣಿಯಲ್ಲಾಗಲೀ ಈ ಸಂಹಿತೆಯ ಪದಗಳ ಸಂಖ್ಯೆಯನ್ನು 
ಎಣಿಸಿಲ್ಲ. ಈ ಸಂಹಿತೆಯು ಗಾತ್ರದಲ್ಲಿ ಕೃಷ್ಣಯಜುರ್ವೇದದ ಮೂರರಲ್ಲಿ ಒಂದು 
ಭಾಗದಷ್ಟೂ, ಬುಗ್ವೇದದ ಐದನೇ ಒಂದರಷ್ಟೂ ಇದೆಯೆಂದು ಹೇಳಬಹುದು. ಮಂತ್ರಕ್ಕೆ 
15 ಪದಗಳಿವೆಯೆಂದು ಎಣಿಸಿದರೂ ಒಟ್ಟು 1975 ಮಂತ್ರಗಳಿಗೆ 29625 ಪದಗಳಾಗುತ್ತವೆ. 

ಈ ಸಂಹಿತೆಯ ನಲವತ್ತು ಅಧ್ಯಾಯಗಳಲ್ಲಿ ಸಂಪ್ರದಾಯ ಮತ್ತು ವಿಷಯ 


೨೭೦ ವೈದಿಕ ಸಾಹಿತ್ಯ ಚರಿತ್ರೆ 


ವಿವೇಚನೆಗನುಗುಣವಾಗಿ ಮೊದಲನೆಯ 25 ಅಧ್ಯಾಯಗಳು ಬಹಳ ಪ್ರಾಚೀನವಾದವು. 
26 ರಿಂದ 40 ರವರೆಗಿನ 15 ಅಧ್ಯಾಯಗಳು ಖಿಲವೆಂದು ಪ್ರಸಿದ್ಧವಾಗಿವೆ. ಇವು 
ಅವಾಂತರಯುಗೀಯವಾದುವೆಂದು ಆದ್ದರಿಂದಲೇ ಹೇಳಲಾಗಿದೆ. ನಿರ್ಣಯಸಾಗರ ಪ್ರೆಸ್ಸಿನ 
ಪ್ರಕಟಣೆಯ ಕೊನೆಯಲ್ಲಿರುವ ಅನುವಾಕಾಧ್ಯಾಯದಲ್ಲಿ 26 ರಿಂದ 35 ಅಧ್ಯಾಯಗಳು 
ಪೂರ್ತಾಖಲವೆಂದೂ 36 ರಿಂದ 40 ರವರೆಗೆ ಐದು ಅಧ್ಯಾಯಗಳು ಶುಕ್ರಿಯವೆಂದೂ ಹೇಳಿದೆ. 
ಹಾಗೆಯೇ 22 ರಿಂದ 25 ಅಧ್ಯಾಯಗಳು ಅಶೃವೆಂದೂ, 19ರಿಂದ 21 ಅಧ್ಯಾಯಗಳು 
ಸೌರವೆಂದೂ ಅಲ್ಲಿ ಹೇಳಿದೆ. 11 ರಿಂದ 18 ಅಧ್ಯಾಯಗಳಿಗೆ ಚಿತ್‌ ಎಂಬ ಹೆಸರಿದೆ. 
ಮೊದಲ 10 ಅಧ್ಯಾಯಗಳಿಗೆ ಮಾತ್ರ ಹೆಸರೇನನ್ನೂ ಕೊಟ್ಟಿಲ್ಲ. ಈ ವಿವೇಚನೆಯನ್ನು 
ನಾವು ಪರಿಶೀಲಿಸಿದರೆ ಮೊದಲಿಂದ 25 ಅಧ್ಯಾಯಗಳು ಪ್ರಾಚೀನವಾದುವೆಂದೂ, 26 ರಿಂದ 
35 ಅಧ್ಯಾಯಗಳು ಖಿಲಗಳೆಂದೂ, 36 ರಿಂದ 40 ಅಧ್ಯಾಯಗಳು ಪೂರ್ತಾ ಶುಕ್ರಿಯವೆಂದೂ 
ಗೊತ್ತಾಗುವುದು. ಉವಟ ಮತ್ತು ಮಹೀಧರರೂ ತಮ್ಮ ಭಾಷ್ಕಗಳಲ್ಲಿ 26 ರಿಂದ 35 
ಅಧ್ಯಾಯಗಳು ಖಿಲಾಧ್ಯಾಯಗಳೆಂದೇ ಹೇಳುತ್ತಾರೆ. 

ಈ ಸಂಹಿತೆಯ ಮೊದಲ 18 ಅಧ್ಯಾಯಗಳಿಗೇ ಶತಪಥಬ್ರಾಹ್ಮಣದ ಮೊದಲು ಒಂಭತ್ತು 
ಅಧ್ಯಾಯಗಳಲ್ಲಿ ವ್ಯಾಖ್ಯಾನ ಮಾಡಿರುವುದರಿಂದ ಈ ಭಾಗವೇ ಮೂಲ ಸಂಹಿತೆಯಾಗಿತ್ತೆಂದು 
ಮ್ಯಾಕ್ನೊನೆಲ್‌ ಮಹಾಶಯನ ವಾದವಾಗಿದೆ. ವ್ಯಾಖ್ಯಾನ ಮಾಡಿರುವುದೇ ಗ್ರಂಥವೊಂದರ 
ಪ್ರಾಚೀನತೆ ಅಥವಾ ಅರ್ವಾಚೀನತೆಯನ್ನು ನಿರ್ಧರಿಸಲು ಸಾಧಕವಾಗುವುದಿಲ್ಲ. 26ರಿಂದ 
35 ರವರೆಗಿನ ಅಧ್ಯಾಯಗಳು ಖಲಗಳೆಂದು ಕಾತ್ಕಾಯನರು ಹೇಳಿರುವುದನ್ನೂ ಅವರು 
ಅಂಗೀಕರಿಸಿದ್ದಾರೆ. ಅಲ್ಲದೆ ಶತಪಥ ಬ್ರಾಹ್ಮಣದಲ್ಲಿ ಉಳಿದ 17 ಅಧ್ಯಾಯಗಳನ್ನು ಕುರಿತೂ 
ಅಲ್ಲಲ್ಲಿ ವಿವರಣೆಗಳು ಬರುತ್ತವೆ. ಆದ್ದರಿಂದ ಕೊನೆಯ 17 ಅಧ್ಯಾಯಗಳು 
ಪ್ರಾಚೀನವಲ್ಲವೆನ್ನಲು ಈ ಅಂಶವನ್ನು ಆಧಾರವಾಗಿಟ್ಟುಕೊಳ್ಳುವುದು ಸರಿಹೋಗದು. 


ವಿಷಯ ವಿವೇಚನೆ 

ಈ ಸಂಹಿತೆಯ ಮೊದಲ ಎರಡು ಅಧ್ಯಾಯಗಳಲ್ಲಿ ದರ್ಶ ಮತ್ತು ಪೌರ್ಣಮಾಸ 
ಇಷ್ಟಿಗಳಿಗೆ ಸಂಬಂಧಿಸಿದ ಮಂತ್ರಗಳೂ, ಮೂರನೇ ಅಧ್ಯಾಯದಲ್ಲಿ ಅಗ್ನಿಹೋತ್ರ ಮತ್ತು 
ಚಾತುರ್ಮಾಸ್ಮಗಳಿಗೆ ಉಪಯುಕ್ತವಾದ ಮಂತ್ರ ವಿವರಣೆಯೂ, ನಾಲ್ಕರಿಂದ ಎಂಟನೇ 
ಅಧ್ಯಾಯದ ಪೂರ್ತಾ ಸೋಮಯಾಗಕ್ಕೆ ಸಂಬಂಧಿಸಿದ ಮಂತ್ರಗಳೂ ಇವೆ. ಅಗ್ನಿಷ್ಟೋಮ 
ಪ್ರಕೃತಿಯಾಗವಾದ ಕಾರಣ ಇದರ ವಿಸ್ತೃತವಾದ ವಿವರಣೆ ಇಲ್ಲಿದೆ. ಒಂದೇ ದಿನದಲ್ಲಿ 
ಮುಗಿಸಬಹುದಾದ ಸೋಮಯಾಗದ ಬಗೆಗಳಲ್ಲೊಂದಾದ "ವಾಜಪೇಯ'ದ ವರ್ಣನೆ ಇಲ್ಲಿದೆ. 
ಒಂಭತ್ತು ಮತ್ತು ಹತ್ತನೇ ಅಧ್ಯಾಯಗಳಲ್ಲಿ 'ವಾಜಪೇಯ' ಮತ್ತು 'ರಾಜಸೂಯ' ಯಾಗಗಳಿಗೆ 
ಸಂಬಂಧಿಸಿದ ಮಂತ್ರಗಳು ಇವೆ. 11ರಿಂದ 18 ಅಧ್ಯಾಯಗಳು ಪೊರ್ಶಿಯಾಗಿ 'ಅಗ್ನಿಚಯನ'ದ 
ವಿಚಾರವನ್ನು ವಿವೇಚಿಸುತ್ತವೆ. ವೇದಿನಿರ್ಮಾಣದ ವರ್ಣನೆ ಇಲ್ಲಿ ವಿಸ್ತಾರವಾಗಿ ಬಂದಿದೆ. 
ಅಗ್ನಿವೇದಿಕೆಯನ್ನು 10800 ಇಟ್ಟಿಗೆಗಳಿಂದ ಗರಿತೆರೆದ ಹಕ್ಕಿಯ ಆಕಾರದಲ್ಲಿ ನಿರ್ಮಿಸುವ 
ವಿಚಾರ ಇಲ್ಲಿ ವಿವರಿಸಲಾಗಿದೆ. ಇದರಲ್ಲಿ 16ನೇ ಅಧ್ಯಾಯದಲ್ಲಿ ಶತರುದ್ರೀಯ ಹೋಮದ 
ಪ್ರಸಂಗವಿದೆ. 18ನೇ ಅಧ್ಯಾಯದಲ್ಲಿ 'ವಸೋರ್ಧಾರಾ' ಸಂಬಂಧಿಯಾದ ಮಂತ್ರಗಳಿವೆ. 

19, 20 ಮತ್ತು 21ನೇ ಅಧ್ಯಾಯಗಳಲ್ಲಿ ಸೌತ್ರಾಮಣೀ ಯಾಗದ ವಿಚಾರವು 


ಸಂಹಿತೆಗಳು ೨೭೧ 


ಪ್ರಸ್ತುತವಾಗಿದೆ. ಅಧಿಕವಾಗಿ ಸೋಮಪಾನ ಮಾಡಿದ ಕಾರಣ ಇಂದ್ರನು ರೋಗಕ್ಕೆ 
ತುತ್ತಾದನೆಂದೂ ಅಶ್ವಿನೀ ದೇವತೆಗಳು ಈ ಯಾಗದ ಮೂಲಕ ಅದರ ಚಿಕಿತ್ಸೆ ನಡೆಸಿದರೆಂದೂ 
ಹೇಳಿದೆ. ರಾಜ್ಯಚ್ಕುತನಾದ ಅರಸನೂ, ಪಶುಕಾಮನಾದ ಯಜಮಾನನೂ, ಸೋಮರಸದ 
ಅನುಕೂಲತೆ ಇಲ್ಲದವನೂ ಈ ಯಾಗವನ್ನು ಅನುಷ್ಠಿಸಬಹುದಾಗಿದೆ. ಈ ಯಾಗದ 
ವಿವರಣೆಯನ್ನು 19ನೇ ಅಧ್ಯಾಯದ ಭಾಷ್ಕದ ಆರಂಭದಲ್ಲಿ ಮಹೀಧರರು ತಿಳಿಸುತ್ತಾರೆ. 
ಸೋಮರಸದೊಡನೆ ಈ ಯಾಗದಲ್ಲಿ ಸುರಾಪಾನವನ್ನೂ ಮಾಡಬೇಕೆಂಬ ವಿಧಿಯಿದೆ. 

22ರಿಂದ 25 ಅಧ್ಯಾಯಗಳು ಪೂರ್ತಾ ಅಶ್ವಮೇಧ ಯಾಗಕ್ಕೆ ಸಂಬಂಧಿಸಿದ ವಿಶಿಷ್ಟ 
ಮಂತ್ರಗಳನ್ನು ಹೊಂದಿವೆ. ಸಾರ್ವಭೌಮಾಧಿಪತ್ಯವನ್ನು ಬಯಸುವವನು ಈ ಅಶ್ಚಮೇಧವನ್ನು 
ಆಚರಿಸಬೇಕು. ಇದರ ವರ್ಣನೆಯನ್ನು ಶತಪಥ ಬ್ರಾಹ್ಮಣದಲ್ಲಿಯೂ (13ನೇ ಕಾಂಡ) 
ಕಾತ್ಕಾಯನ ಶ್ರೌತ ಸೂತ್ರದಲ್ಲಿಯೂ (20ನೇ ಅದ್ಯಾಯ) ಕಾಣಬಹುದು. ಈ 
ಯಾಗವನ್ನನುಷ್ಠಿಸಿದವರ ಇತಿಹಾಸಗಳೂ, ಆಖ್ಮಾನಗಳೂ ಇಲ್ಲಿವೆ. ಮುಂದಿನ ಹದಿನೈದು 
ಅಧ್ಯಾಯಗಳು ಖಿಲಗಳೆಂದು ಪರಿಗಣಿಸಲ್ಪಟ್ಟಿವೆ. 26 ರಿಂದ29 ಅಧ್ಯಾಯಗಳು ಪೂರ್ತಿಯಾಗಿ 
ಖಿಲಮಂತ್ರಗಳ ಸಂಕಲನಗಳಾಗಿವೆ. ಹಿಂದಿನ ವಿವರಣೆಗಳಿಗೆ ಇವು ಪರಿಶಿಷ್ಟಗಳ ರೂಪದಲ್ಲಿವೆ. 
30ನೇ ಅಧ್ಯಾಯದಲ್ಲಿ ಪುರುಷಮೇಧದ ವರ್ಣನೆ ಇದೆ. 184 ಪದಾರ್ಥಗಳ ಆಲಂಭನವ್ನಾಲ್ಲಿ 
ನಿರ್ದೇಶಿಸಿದೆ. ಇದು ವಾಸ್ತವವಾದ ಆಲಂಭನವಾಗಿರದೆ ಪ್ರತೀಕರೂಪವಾಗಿದೆ. ಪುರುಷಮೇಧ 
ವಾಸ್ತವಿಕವಾಗಿ ನಡೆಯುತ್ತಿರಲಿಲ್ಲ. ಇದು ಕೇವಲ ಕಾಲ್ಪನಿಕವಾದ ಯಜ್ಞವಾಗಿದೆ. 31ನೇ 
ಅಧ್ಯಾಯದಲ್ಲಿ ಪ್ರಸಿದ್ಧವಾದ ಪುರುಷಸೂಕ್ತವಿದೆ. ಜುಗ್ಬೇದದ ಪುರುಷಸೂಕ್ತಕ್ಕಿಂತ 6 
ಮಂತ್ರಗಳು ಇಲ್ಲಿ ಅಧಿಕವಾಗಿವೆ. 32, 33 ಮತ್ತು 34ನೇ ಅಧ್ಯಾಯಗಳಲ್ಲಿ 'ಸರ್ವಮೇದ'ದ 
ಮಂತ್ರಗಳಿವೆ. 32ನೇ ಅಧ್ಯಾಯ ಉಪನಿಷತ್ತಿನಂತೆಯೇ ಇದೆ. ಪ್ರಜಾಪತಿಯನ್ನು ಇಲ್ಲಿ 
ಪುರುಷ ಮತ್ತು ಬ್ರಹ್ಮನೊಡನೆ ಐಕ್ಕಗೊಳಿಸಿದೆ. ಯಾಜಕ ತನ್ನದೆಲ್ಲವನ್ನೂ ಯಾಗದಲ್ಲಿ 
ದಾನಮಾಡಿ ಉಳಿದ ಜೀವನವನ್ನು ಕಾಡಿನಲ್ಲಿ ಕಳೆಯಲು ಹೋಗುತ್ತಿದ್ದ ಈ ಯಾಗದಲ್ಲಿ. 
34ನೇ ಅಧ್ಯಾಯದ ಮೊದಲಿನ ಆರು ಮಂತ್ರಗಳು ಶಿವಸಂಕಲ್ಪೋಪನಿಷತ್ತೆಂದು 
ಪ್ರಖ್ಯಾತವಾಗಿದೆ. 35ನೇ ಅಧ್ಯಾಯದಲ್ಲಿ ಪಿತೃಮೇಧಕ್ಕೆ ಸಂಬಂಧಿಸಿದ ಮಂತ್ರಗಳಿವೆ. 36 
ರಿಂದ 39ನೇ ಅಧ್ಯಾಯ ಪೂರ್ತಾ ಪ್ರವರ್ಗಕ್ಕೆ ಅನ್ವಯಿಸುವ ಮಂತ್ರಗಳಿವೆ. ಕೊನೆಯದಾದ 
40ನೇ ಅಧ್ಯಾಯವೇ ಸುಪ್ರಸಿದ್ಧವಾದ ಈಶಾವಾಸ್ಕೋಪನಿಷತ್ತಾಗಿದೆ. 

ಕೃಷ್ಣಯಜುರ್ವೇದ ಸಂಹಿತೆಯಲ್ಲಿಲ್ಲದ ಪುರುಷಮೇಧದ ವಿಚಾರವನ್ನು ವಿವೇಚಿಸಿರುವುದು 
ಶುಕ್ಲಯಜುಸ್ಸಂಹಿತೆಯ ವೈಶಿಷ್ಟ್ಯ. ಪುರುಷ ಮೇಧದ ವಿಚಾರ ಬುಗ್ಬೇದದಲ್ಲಿಯೂ ಇಲ್ಲ. 
ಪ್ರರುಷಮೇಧ ಆಚರಣೆಯಲ್ಲಿತ್ತೇ ಎಂಬ ಪ್ರಶ್ನೆ ನಮ್ಮ ಮುಂದೆ ಏಳುತ್ತದೆ. ಪುರುಷಮೇಧದಲ್ಲಿ 
184 ಜನರ ಆಲಂಭನ ಹೇಳಿದೆ. ಇದು ಶುದ್ಧ ಅಸಂಭವವಾದುದು. ಕೇವಲ ಕಾಲ್ಪನಿಕವಾದ 
ವರ್ಣನೆ ಇದು. ಐತರೇಯ ಬ್ರಾಹ್ಮಣದಲ್ಲಿ ಬರುವ ಶುನಶ್ಶೇಫನ ಕಥೆಯಿಂದಲೂ 
ಪುರುಷಮೇಧ ಆಚರಣೆಯಲ್ಲಿರಲಿಲ್ಲವೆಂದು ಗೊತ್ತಾಗುತ್ತದೆ. ಪುರುಷಸೂಕ್ತಕ್ಕೂ 
ಫುರುಷಮೇಧಕ್ಕೂ ಸಂಬಂಧವನ್ನು ಕಲ್ಪಿಸಿ ಅತಿ ಪ್ರಾಚೀನ ಕಾಲದಲ್ಲಿ ಪುರುಷಮೇಧ 
ರೂಢಿಯಲ್ಲಿತ್ತೆಂದೂ ಪುರುಷಸೂಕ್ತ ಅದರ ವರ್ಣನೆಯೆಂದೂ ಪ್ರೊ. ರಾಜವಾಡೆ ಮುಂತಾದ 
ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. ನೋಡಿ (ಸಿ, ವಿ. ವೈದ್ಯ, ಪು. 143.) ಆದರೆ ಇದಕ್ಕೆ 
ಯಾವ ಆಧಾರವೂ ಇಲ್ಲ. ಸರ್ವವ್ಠಾಪಿಯಾದ ಪರಮಪುರುಷನನ್ನು ಕುರಿತುದು ಪುರುಷಸೂಕ್ತ. 


೨೭೨ ವೈದಿಕ ಸಾಹಿತ್ಯ ಚರಿತ್ರ 


ಅದಕ್ಕೆ ತಾತ್ವಿಕ ಮಹತೃವುಂಟೇ ವಿನಾ ಪುರುಷಮೇದಕ್ಕದು ಸಂಬಂಧಿಸಿಲ್ಲ. 
ವಿರಾಟ್‌ಪುರುಷನಿಂದಾದ ಪ್ರಪಂಚದ ಸೃಷ್ಟಿ ಈ ಸೂಕ್ತದಲ್ಲಿ ವರ್ಣಿತವಾಗಿದೆ. ಯಜ್ಞದ 
ರೂಪದಲ್ಲಿ ಇದನ್ನು ಇಲ್ಲಿ ರೂಪಣಮಾಡಿದೆ. ಆದ್ದರಿಂದ ಪುರುಷಸೂಕ್ತಕ್ಕೂ ಪ್ರರುಷಮೇಧಕ್ಕೂ 
ಯಾವ ಸಂಬಂಧವೂ ಇಲ್ಲ. 

ಈ ಕಾಲದಲ್ಲಿ ಯಜ್ಞಾನುಷ್ಠಾನಕ್ಕೆ ಬಹಳ ಪ್ರಾಧಾನ್ಯವಿತ್ತು. ಸ್ವಲ್ಪವೂ ನ್ಯೂನತೆ ಇಲ್ಲದೆ 
ಸಾಂಗೋಪಾಂಗವಾಗಿ ಸೂಕ್ಷ್ಮವಾದ ನಿಯಮಗಳನ್ನೆಲ್ಲಾ ಪಾಲಿಸಿ ಯಾಗವನ್ನು ಮಾಡುವುದೇ 
ಪರಮಪುರುಷಾರ್ಥವೆಂಬ ಭಾವನೆ ಈ ಕಾಲದಲ್ಲಿತ್ತು. ದೇವಾದಿಗಳು ಯಾಗದಿಂದ ಶಕ್ತಿ 
ಸಾಮರ್ಥ್ಯಗಳನ್ನು ಸಂಪಾದನೆ ಮಾಡಿದರೆಂದು ವರ್ಣಿಸಲಾಯಿತು. ಮಂತ್ರಗಳ ಶುದ್ಧವಾದ 
ಉಚ್ಚಾರಣೆಗೆ ಬಹಳ ಶಕ್ತಿ ಇದೆಯೆಂದೂ ಸ್ಟಾಲಿತ್ಯಗಳಾದರೆ ಪ್ರಮಾದ ಸಂಭವಿಸುವುದೆಂದೂ 
ಹೇಳಿದೆ. ಮಂತ್ರಶಕ್ತಿ ಅರ್ಥಗ್ರಹಣವನ್ನೇ ಅವಲಂಬಿಸಿರುವುದಕ್ಕೆ ಬದಲಾಗಿ ಶುದ್ಧವಾದ 
ಆನುಪೂರ್ವಿಯ ಉಚ್ಚಾರಣೆಯನ್ನವಲಂಬಿಸಿತ್ತು. ಈ ಸಿದ್ಧಾಂತ ಶುಕ್ಷಯಜುರ್ವೇದದ 
ಕಾಲದಲ್ಲಿ ಪೂರ್ಣವಾಗಿ ಪ್ರಚಾರದಲ್ಲಿತ್ತು. ಹೀಗೆ ಈ ಕಾಲದಲ್ಲಿ ಯಾಗಾನುಷ್ಮಾನದಲ್ಲಿ 
ಪರಿಪೂರ್ಣವಾದ ಶ್ರದ್ಧೆ ಇತ್ತು. ವಿವಿಧವಾದ ಯಾಗಗಳ ಅನುಷ್ಠಾನ ಬಹುಮುಖವಾಗಿ 
ದೇಶದ ಮೂಲೆ ಮೂಲೆಗಳಲ್ಲಿಯೂ ನಡೆಯುತ್ತಿತ್ತು. 


ಅಥರ್ವವೇದ ಸಂಹಿತೆ 


ಅಥರ್ವವೇದಕ್ಕೆ ನಾಲ್ಕು ವೇದಗಳಲ್ಲಿ ವಿಶಿಷ್ಟವಾದ ಸ್ಥಾನವಿದೆ. ಯಗಜುಸ್ಸಾಮ 
ವೇದಗಳು ಆಮುಷ್ಮಿಕಫಲಗಳನ್ನು ಕೊಡುವುದಾದರೆ ಇದು ಐಹಿಕಫಲಗಳನ್ನು ಕೊಡುವುದಾಗಿದೆ. 
ಐಹಿಕಜೀವನವನ್ನು ಸುಖಮಯವನ್ನಾಗಿಯೂ ದು:ಖರಹಿತವನ್ನಾಗಿಯೂ ಮಾಡಿಕೊಳ್ಳಲು 
ಅನುಸರಿಸಬೇಕಾದ ಸಾಧನಾನುಷ್ಕಾನಗಳ ವಿಚಾರವನ್ನಿದು ವಿವೇಚಿಸುತ್ತದೆ. 

ಈ ವೇದವು ಬ್ರಹ್ಮವೇದವೆಂದು ಸಾಯಣರು ತಮ್ಮ ಅಥರ್ವವೇದ ಭಾಷ್ಕದ 
ಭೂಮಿಕೆಯಲ್ಲಿ ವಿಸ್ತಾರವಾಗಿ ಪ್ರತಿಪಾದಿಸಿದ್ದಾರೆ. ಯಜ್ಞಕ್ಕೆ ಅವಶ್ಶವಾಗಿ ಬೇಕಾದ ಹೋತೃ, 
ಉದ್ಗಾತೃ, ಅಧ್ವರ್ಯು ಮತ್ತು ಬ್ರಹ್ಮಾ ಎಂಬ ಖುತ್ಚಿಕ್ಕುಗಳಲ್ಲಿ ಈ ವೇದ ಬ್ರಹ್ಮಾ ಎಂಬ 
ುತ್ಟಿಕ್ಕಿಗೆ ಸಾಕ್ಷಾತ್ತಾಗಿ ಸಂಬಂಧಿಸಿದೆ. ಬ್ರಹ್ಮಾ ಎಂಬುವನು ಯಜ್ಞಕ್ಕೆ ಅಧ್ಯಕ್ಷನಾದವನು. 
ಎಲ್ಲ ಕರ್ಮಗಳನ್ನೂ ಎಚ್ಚರಿಕೆಯಿಂದ ಗಮನಿಸಿ ಸಂಭವಿಸಬಹುದಾದ ದೋಷಗಳನ್ನು 
ನಿವಾರಣೆ ಮಾಡುವುದು ಇವನ ಕೆಲಸ. ಈ ಬ್ರಹ್ಮಾ ಎಂಬ ಖುತ್ತಿಕ್ಕಿಗೆ 
'ಯಗ್ಮಜುಸ್ಸಾಮವೇದಗಳು ತಿಳಿದಿರಬೇಕಾಗಿತ್ತು. ಆದರೆ ಅವನ ಸ್ವಂತ ವೇದ ಅಥರ್ವವೇದ. 
'ಯಗ್ವೇದ ಯಜುರ್ವೇದ ಸಾಮವೇದದಂತೆ ಇದು ಯಾಗಕ್ಕೆ ಅಪೇಕ್ಷಿತವಾಗಿಲ್ಲದ ಕಾರಣ 
ಇದು ವೇದವೂ ಅಲ್ಲ, ಆವಶ್ಶಕವೂ ಅಲ್ಲ ಎಂಬ ವಾದವನ್ನು ಸಾಯಣರು ಸೂಕ್ಷ್ಮವಾಗಿ 
ಪರೀಕ್ಷಿಸಿದ್ದಾರೆ. (ಐ. ಬ್ರಾ. 5-33)ದಲ್ಲಿ ಬರುವ 'ಅಥ ಕೇನ ಬ್ರಹ್ಮತ್ವಂ ಕ್ರಿಯತೇ ಇತಿ 
ತ್ರಯ್ಕಾವಿದ್ಮಯೇತಿ ಬ್ರೂಯಾತ್‌' ಮೊದಲಾದ ವಾದಗಳನ್ನು ಅವರು ಗಮನಿಸಿದ್ದಾರೆ. 
ಅವುಗಳಿಗೆ ಉಚಿತವಾದ ಉತ್ತರವನ್ನು ಕೊಟ್ಟು ಇದರ ಘನತೆಯನ್ನು ವಿವರಿಸಿದ್ದಾರೆ. 
ಸಾಯಣರ ವಾದ ಹೀಗಿದೆ : 

1. ಖಗ್ಯಜುಸ್ಸಾಮ ವೇದಗಳು ಹೋತೃ, ಅದ್ವರ್ಯ ಮತ್ತು ಉದ್ಗಾತೃವಿಗೆ ಸಂಬಂಧಿಸಿ 
ದವು ಎಂದ ಮಾತ್ರಕ್ಕೆ ಅವುಗಳಿಗೇ ಬ್ರಹ್ಮಕರ್ತವ್ಮ ಪ್ರತಿಪಾದಕತ್ತವಂದು ಸಾಧಿಸುವುದ 


ಸಂಹಿತೆಗಳು ಗ 


ಕ್ಯಾಗುವುದಿಲ್ಲ. 

2. ವಾಕ್ಕು ಮತ್ತು ಮನಸ್ಸುಗಳಿಂದ ನಿರ್ವಹಿಸಬೇಕಾದ ಯಾಗಶರೀರದ ಅರ್ಧವನ್ನು 
ಮೂರು ವೇದಗಳು ಪ್ರತಿಪಾದಿಸುತ್ತವೆ. ಮತ್ತು ಅರ್ಧವು ಅಥರ್ವವೇದದಿಂದ 
ನಿಷ್ಪನ್ನವಾಗುತ್ತದೆ. ಇದನ್ನು ಗೋಪಥ ಬ್ರಾಹ್ಮಣವು 'ಶ್ರಿಭಿರ್ವೇದೈರ್ಯಜ್ಞ ಸ್ಕಾನ್ಶತರಃ 
ಪಕ್ಷಃ ಸಂಸ್ಕಯತೇ. ಮನಸೈವ ಬ್ರಹ್ಮಾ ಯಜ್ಞಸ್ಕಾನ್ಮತರಂ ಪಕ್ಷಂ ಸಂಸ್ಕರೋತಿ' (ಗೋ. 
ಬ್ರಾ. 32) ಎಂದು ತಿಳಿಸುತ್ತದೆ. ಇದನ್ನೇ ಐತರೇಯ ಬ್ರಾಹ್ಮಣವೂ ಸಹ 'ಅಯಂ ವೈ 
ಯಜ್ಞೋ ಯೋಯಂ ಪವತೇ। ತಸ್ಕ ವಾಕ್‌ಚ ಮನಶ್ಚ ವರ್ತನ್ಕೌ | ವಾಚಾ ಚಹಿ ಮನಸಾ 
ಚ ಯಜ್ಞೋವರ್ತತ| ಇಯಂ ವೈ ವಾಕ್‌ ಅದೋ ಮನಃ | ತದ್ಬಾಚಾ ತ್ರಯ್ಕಾ ವಿದ್ಯಯ್ಯೆಕಂ 
ಪಕ್ನಂ ಸಂಸ್ಕುರ್ವಂತಿ | ಮನಸೈವ ಬ್ರಹ್ಮಾ ಸಂಸ್ಕರೋತಿ |' (ಐ. ಬ್ರಾ. 5-33) ಎಂದು 
ಹೇಳುತ್ತದೆ. ಗೋಪಥ ಬ್ರಾಹ್ಮಣದಲ್ಲಿ 'ಅಥರ್ವಾಂಗಿರೋವಿದಂ ಬ್ರಹ್ಮಾಣಂ' ಎಂದು (2- 
24) ಅಥರ್ವಾಂಗಿ ರಸವನ್ನರಿತವನನ್ನೇ ಬ್ರಹ್ಮನನ್ನಾಗಿ ಆರಿಸಬೇಕೆಂದು ತಿಳಿಸುತ್ತದೆ. 

3. 'ಸ ತ್ರಿಭಿರ್ವೇದೈರ್ವಿಧಿಯತೇ' ಎಂಬ ಸ್ಮೃತಿ ವಾಕ್ಕವಾದರೋ ಅಥರ್ವವೇದ 
ವನ್ನರಿತವನು ದೊರಕದಿದ್ದರೆ ಆಯಾ ಶಾಖೆಗಳಲ್ಲಿ ಹೇಳಿರುವಂಥ ಬ್ರಹ್ಮತ್ವ ಮಾತ್ರದಿಂದಲೇ 
ಯಾಗ ನಡೆಸಬೇಕೆಂಬುದನ್ನು ಸೂಚಿಸುತ್ತದೆ. 

4. 'ತ್ರಯ್ಕಾ ವಿದ್ಕಯೇತಿ ಬ್ರೂಯಾತ್‌' (ಐ. ಬ್ರಾ. 5-33) ಎಂಬ ಶ್ರುತಿಯೂ 
ಪ್ರಕೃತವಾದ ಮ್ಯಾಹೃಶಿತ್ರಯಕ್ಕನುಗುಣವಾಗಿರುವುದರಿಂದ ವಿರೋಧವೇನೂ ಇಲ್ಲ. 
ಬೃಹದಾರಣ್ಯಕದಲ್ಲಿ ಬರುವ (4-4-10) 'ಅಸ್ಕ ಮಹತೋ ಭೂತಸ್ಯ ನಿಃಶ್ಚಸಿತಮ್‌ ಏತದ್‌ 
ಯದ್‌ ಯಗ್ವೇದೋ ಯಜುರ್ವೇದಃ ಸಾಮವೇದೋ ಅಥರ್ವಾಂಗಿರಸಃ' ಎಂಬ 
ಶ್ರುತಿಗನುಸಾರವಾಗಿ ವೇದತ್ರಯದ ಉಡತ್ಪಶ್ತಿಶ್ರುತಿಯನ್ನು ಉಪಲಕ್ಷಣವೆಂದು ವಿವರಿಸಬೇಕು. 

5. ವೇದಗಳು ನಾಲ್ಕು ಎಂಬುವುದಕ್ಕೆ ಶ್ರುಶಿಯಲ್ಲಿಯೇ ಅನೇಕ ಕಡೆ ಆಧಾರಗಳಿವೆ. 
(ಮುಂ. ಉ. 1-1). 

6. 'ಯಂ ಯಷಯಃ ತ್ರಯಿವಿದಾ ವಿದುಃ | ಯಚಃ ಸಾಮಾನಿ ಯಜೂಂಪಿ |' ಎಂಬ 
(ತೈ, ಬ್ರಾ. 1-2-1-26)ದ ಶ್ರುತಿ ಹೇಳುವ ತ್ರೈವಿಧ್ಯ ವೇದಗಳಿಗನ್ನಿಯಿಸುವುದಿಲ್ಲ. 
ವೇದಗತವಾದ ಮಂತ್ರಗಳಿಗನ್ವಯಿಸುತ್ತದ. ಜೈಮಿನಿಗಳು ತಮ್ಮ ಪೂರ್ವ ಮೀಮಾಂಸಾ ಸೂತ್ರ 
ಗಳಲ್ಲಿ ಈ ವಿಚಾರವನ್ನು ವಿವರಿಸುತ್ತಾ 'ತಚ್ಚೋದಕೇಷು ಮಂತ್ರಾಖ್ಯಾ' (ಜೈ. 2-1-32), 
ತೇಷಾಂಯಗ್‌ ಯತ್ರಾರ್ಥವಶೇನ ಪಾದವ್ಯವಸ್ತಾ' (2-1-35), 'ಗೀತಿಷು ಸಾಮಾಖ್ಯಾ' (2- 
1-36), 'ಶೇಷೇಯಜುಶ್ಶಬ್ಬ!' (2-1-37) ಎಂದು ಹೇಳುವರು. ಇವೆಲ್ಲ ಈ ವೇದದಲ್ಲಿಯೂ 
ಸಂಭವಿಸುವ ಕಾರಣ ನಾಲ್ಕನೆಯದಿಲ್ಲವೆನ್ನಲಾಗುವುದಿಲ್ಲ. 

7. ಖುಗಾದಿಲಕ್ಷಣಗಳು ಈ ವೇದಕ್ಕೆ ಅನ್ವಯಿಸುವುದಾದರೆ ಅವುಗಳಲ್ಲಿ ಯಾವುದಾ 
ದರೂ ಒಂದು ಹೆಸರಿಂದ ಇದನ್ನು ಕರೆಯದೆ ಅಧರ್ವವೇದವೆಂದು ಹೇಳಿರುವುದೂ ದೋಷವಲ್ಲ. 
ಅಥರ್ವ ಎಂಬ ಹೆಸರಿನ ಬ್ರಹ್ಮನಿಂದ ದೃಷ್ಟವಾದ ಕಾರಣ ಈ ವೇದಕ್ಕೆ ಆತನ ಹೆಸರೇ 
ಬಂದಿದೆ. 

ಹೀಗೆ ಸಾಯಣಾಚಾರ್ಯರು ಈ ವೇದದ ವೇದತ್ವವನ್ನೂ ಬ್ರಹ್ಮವೇದತ್ವವನ್ನೂ 
ಸಮರ್ಥಿಸುತ್ತಾರೆ. ಅಥರ್ವವೇದ ಸಾಕ್ಷಾತ್ತಾಗಿ ಯಾಗಕ್ಕೆ ಸಂಬಂಧಿಸಿಲ್ಲವೆಂಬ ಆಕ್ಸೇಪವು 
ಬಹಳ ಹಳೆಯದೆಂದು ಇದರಿಂದ ಗೊತ್ತಾಗುತ್ತದೆ. ಅಥರ್ವಕ್ಕೆ ವೇದತ್ವ ಬಹಳ ಹಿಂದಿನಿಂದಲೂ 


18 


೨೭೪ ವೈದಿಕ ಸಾಹಿತ್ಯ ಚರಿತ್ರೆ 


ಇದ್ದಿತಾದರೂ ಅದರ ಮೇಲಿನ ಈ ಆಕ್ಷೇಪ ಪರಿಹಾರವಾಗಿರಲಿಲ್ಲ. ಯಾಗಕ್ಕೆ ಮೂರು 
ವೇದಗಳ ಉಪಯೋಗವೇ ಆವಶ್ಯ್ಮಕವಾಗಿದ್ದರೂ ಆ ಮೂರು ವೇದಗಳನ್ನೂ ತಿಳಿದ 
ಅಡಿ'ರ್ವವಿತ್‌ ಬ್ರಹ್ಮಾವಾಗಿರುತ್ತಿದ್ದನೆಂಬ ಅಂಶ ಇದರಿಂದ ಗೊತ್ತಾಗುತ್ತದೆ. 
ಅಥರ್ವವೇದದಲ್ಲಿ ಉಕ್ತವಾದ ಕ್ರಿಯೆಗಳನ್ನು ಮಾಡುವವನಿಗೆ ಹೆಚ್ಚಿನ ಕೌಶಲ್ಯ, ಸಾಮರ್ಥ್ಯ 
ಮತ್ತು ಅವಧಾನ ಬೇಕಾಗಿತ್ತು. ಯಾಗದಲ್ಲಿ ನಡೆಯಬಹುದಾದ ಲೋಪದೋಷಗಳ 
ನಿವಾರಣೆಗೆ ಇಂಥ ಸಮರ್ಥನ ಆವಶ್ಯಕತೆ ಇತ್ತು. ಅಲ್ಲದೆ ಅಥರ್ವವೇದಿಗೆ ಅದ್ಭುತವಾದ 
ಮಂತ್ರಸಿದ್ಧಿಯೂ ಇರುತ್ತಿತ್ತು. ಅಂಥವನ ರಕ್ಷಣೆಯಲ್ಲಿ ಮತ್ತು ಅಧ್ಯಕ್ಷತೆಯಲ್ಲಿ ಯಾಗಗಳು 
ನಡೆಯುವುದು ಕ್ಷೇಮಕರವಾದ ಕಾರಣ ಅಥರ್ವವೇದವನ್ನರಿತವನನ್ನು ಬ್ರಹ್ಮಾವಾಗಿ 
ಮಾಡುತ್ತಿದ್ದರೆಂದು ತೋರುತ್ತದೆ. ಸ್ವಶಾಖೆಯಾದ ಅಥರ್ವವೇದವನ್ನು ಅಧ್ಯಯನ 
ಮಾಡಿರುವುದರ ಜತೆಗೆ ಅವನು ಯಾಗಪ್ರಯುಕ್ತವಾದ ಇತರ ಖುಗೃಜುಸ್ಸಾಮ ವೇದಗಳನ್ನೂ 
ಅಧ್ಯಯನ ಮಾಡಿ ನಾಲ್ಕು ವೇದಗಳಲ್ಲಿಯೂ ನಿಷ್ಣಾತನಾಗಿರುತ್ತಿದ್ದನು. ಆದ್ದರಿಂದ 
ಸಮರ್ಥವಾದ ಅವನ ಅಧ್ಯಕ್ಷತೆಯಲ್ಲಿ ನಿರ್ವಿಘ್ನವಾಗಿ ಯಾಗಾನುಷ್ಠಾನ ನಡೆಯುತ್ತಿತ್ತು. 
ಅಥರ್ವವೇದವೇ ಯಾಗಕ್ಕೆ ನೇರವಾಗಿ ಸಂಬಂಧಿಸಿರಬೇಕಾದ ಆವಶ್ಯಕತೆ ಬೇಕಾಗಿರಲಿಲ್ಲ. 
ಸಾಯಣರು ಹೇಳುವ ಈ ಸಂಪ್ರದಾಯ ಅವಿಶ್ವಸನೀಯವಾಗಿ ತೋರುವುದಿಲ್ಲ. ಅಂಥ 
ಉತ್ತಮಾಧಿಕಾರಿಯ ಅಭಾವದಲ್ಲಿ ಇತರರು ಬ್ರಹ್ಮ ತೃವನ್ನಂಗಿಕರಿಸುವ ಅವಕಾಶವೂ ಇದ್ದೇ 
ಇತ್ತು. ಈ ರೀತಿಯಾಗಿ ಅಥರ್ವವೇದ ಬ್ರಹ್ಮವೇದವೆಂದು ಅಂಗೀಕರಿಸಲಾಗಿದೆ. 
ಅಥರ್ವವಮಂತ್ರಸಂಪ್ರಾಪ್ತಿಯಿಂದ ಎಲ್ಲ ಬಗೆಯ ಸಿದ್ಧಿಯೂ ಉಂಟಾಗುವುದೆಂಬ ದೃಢವಿಶ್ವಾಸ 
ಅಥರ್ವವೇತ್ರನನ್ನು ಬ್ರಹ್ಮತ್ವಕ್ಕೆ ನಿಯಮಿಸಲು ಕಾರಣ. ಅಥರ್ವಪರಿಶಿಷ್ಟದಲ್ಲಿನ ಕೆಳಗಿನ 
ಮಾತು ಇದಕ್ಕೆ ಸಾಕ್ಷಿಯಾಗಿದೆ: 

'ನ ತಿಥಿರ್ನಚ ನಕ್ಷತ್ರಂನ ಗ್ರಹೋ ನಚ ಚಂದ್ರಮಾಃ | 

ಅಥರ್ವಮಂತ್ರ ಸಂಪ್ರಾಪ್ಪ್ಯಾ ಸರ್ವಸಿದ್ಧಿರ್ಭವಿಷ್ಯತಿ ॥ (ಅ. ಪ. 2-5) 

ಅಥರ್ವವೇದಕ್ಕೆ ಅಂಗವಾಗಿರುವ ಸರ್ಪವೇದ, ಪಿಶಾಚವೇದ, ಅಸುರವೇದ, ಇತಿಹಾಸ 
ವೇದ ಮತ್ತು ಪುರಾಣವೇದವೆಂಬ ಪಂಚೋಪವೇದಗಳೂ ಬ್ರಹ್ಮನಿಂದ ಸೃಜಿಸಲ್ಪಟ್ಟವೆಂದು 
ಗೋಪಥ ಬ್ರಾಹ್ಮಣ ತಿಳಿಸುತ್ತದೆ. (ಗೋ. ಬ್ರಾ. 1-10). ಆಮುಷ್ಮಿಕ ಫಲಗಳಿಗಾಗಿ ಆಚರಿಸುವ 
ದರ್ಶಪೌರ್ಣಮಾಸಾದಿ ಕರ್ಮಗಳಲ್ಲಿ ಬ್ರಹ್ಮತ್ವ ಅಥರ್ವವೇದಕ್ಕೆ ಮೀಸಲಾದಂತೆ ಐಹಿಕವಾದ 
ಶಾಂತಿಕ ಪೌಷ್ಟಿಕ ಕರ್ಮಗಳು, ರಾಜಕರ್ಮಗಳು, ಅಪರಿಮಿತವಾದ ಫಲವನ್ನು ಕೊಡುವ 
ತುಲಾಪುರುಷಾದಿ ಮಹಾದಾನಗಳು ಇವುಗಳೆಲ್ಲಾ ಅಥರ್ವವೇದ ಪ್ರಶಿಪಾದಿತವಾಗಿವೆ. 
ಅಥರ್ವವೇದದ ಜ್ಞಾನ ಪುರೋಹಿತನಿಗೆ ಅತ್ಯಾವಶ್ಶಕವಾಗಿದ್ದಿತು. ರಾಜರುಗಳಿಗೆ 

ಅಪೇಕ್ಷಿತವಾದ ಶಾಂತಿಕ ಪೌಷ್ಟಿಕ ಕರ್ಮಗಳನ್ನೂ, ರಾಜಾಭಿಷೇಕಾದಿಗಳನ್ನೂ 
ಅಥರ್ವವೇದೋಕ್ತವಾದ ರೀತಿಯಲ್ಲಿ ಪುರೋಹಿತರು ನಡೆಸುತ್ತಿದ್ದರು. ನೀತಿಶಾಸ್ತ್ರದಲ್ಲಿ 
ಪುರೋಹಿತನ ಲಕ್ಷಣವನ್ನು ಹೇಳುತ್ತಾ ಅವನು ಅಥ್‌ರ್ವವಿಹಿತವಾದ ಶಾಂತಿಕ 
ಪೌಷ್ಟಿಕಗಳನ್ನಾಚರಿಸಬೇಕೆಂದು ಹೇಳುತ್ತದೆ : 

'ತ್ರಯ್ಕಾಂ ಚ ದಂಡನೀತ್ಕಾಂ ಚ ಕುಶಲ: ಸ್ಕಾತ್‌ ಪುರೋಹಿತಃ | 

ಅಥರ್ವವಿಹಿತಂ ಕರ್ಮ ಕುರ್ಯಾಚ್ಛಾಂತಿಕ ಪೌಷ್ಟಿಕಂ ॥ 


ಸಂಹಿತೆಗಳು ೨೭೫ 


ಅಥರ್ವ ಪರಿಶಿಷ್ಟದಲ್ಲಿ- 
'ಯಸ್ಕ ರಾಜ್ಞೋ ಜನಪದೇ ಆಥರ್ವಾ ಶಾಂತಿಪಾರಗ: | 
ನಿವಸತ್ಯಪಿ ತದ್ರಾಪ್ಪಂ ವರ್ಧತೇ ನಿರುಪದ್ರವಮ್‌ ॥ 
ತಸ್ಮಾದ್ರಾಜಾ ವಿಶೇಷಣ ಅಥರ್ವಾಣಂ ಜಿತೇಂದ್ರಿಯಂ | 
ದಾನಸಮ್ಮಾನಸತ್ಕಾರೈಃ ನಿತ್ಯಂ ಸಮಭಿಪೂಜಯೇತ್‌ ॥ (ಅ. ಪ. 4-6). 
ಎಂದು ಹೇಳಿದೆ. ಈ ರೀತಿಯಲ್ಲಿ ಅಥರ್ವವೇದ ಐಹಿಕ ಹಾಗೂ ಆಮುಷ್ಮಿಕ ವಿಷಯಗಳನ್ನು 
ಪ್ರತಿಪಾದಿಸುವ ಕಾರಣ ವೇದವಾಜ್ಮಯದಲ್ಲಿ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. 
ಅಥರ್ವವೇದಕ್ಕೆ ಬ್ರಹ್ಮವೇದ, ಅಂಗಿರೋವೇದ, ಭೃಗ್ವಂಗಿರಸ, ಅಥರ್ವಾಂಗಿರಸ ವೇದ 
ಎಂಬ ಹೆಸರುಗಳಿವೆ. ನಿರುಕ್ತದಲ್ಲಿ 'ಅಥರ್ವಾಣೊಟಃಥನವಂತಃ | ಥರ್ವತಿಶ್ಚರತಿ ಕರ್ಮಾ 
ತತ್ಪೃತಿಷೇಧಃ' ಎಂದು ಈ ಹೆಸರನ್ನು ವಿವರಿಸಿದೆ (ನಿ. 11-19-1). ಸ್ಥಿತ ಪ್ರಕೃತಿಗಳಾದವರು 
ಅಥರ್ವಾಣರೆಂದು ಯಾಸ್ಕರ ವಿವರಣೆ. ಅಕುಟಿಲವಾದ ವೃತ್ತಿಯಿಂದ ಮನಸ್ಸಿನ ಸ್ಥೈರ್ಯವನ್ನು 
ಪಡೆದುಕೊಂಡವರಿವರು. ಇಲ್ಲಿನ ಮಂತ್ರಗಳಿಂದ ಪರಬ್ರಹ್ಮಪ್ರಾಪ್ತಿಯೂ ಆಗುವುದೆಂಬ 
ಅರ್ಥದಲ್ಲಿಯೂ ಇದನ್ನು ಬ್ರಹ್ಮವೇದವೆಂದು ಕರೆಯುತ್ತಾರೆ. ಸಾಯಣಾಚಾರ್ಯರು 
ಅಥರ್ವಾಂಗಿರಸರಿಂದ ದೃಷ್ಟವಾದ ಮಂತ್ರಗಳಿವೆಂಬುದಕ್ಕೆ ಆಖ್ಯಾನವೊಂದನ್ನು ತಮ್ಮ 
ಭೂಮಿಕೆಯಲ್ಲಿ ಹೇಳಿದ್ದಾರೆ. ಸ 
'ಮೊದಲು ಸೃಷ್ಟಿಗಾಗಿ ಬ್ರಹ್ಮನು ತಪಸ್ಸುಮಾಡಿದನಂತೆ. ಹಾಗೆ ತಪಸ್ಸನ್ನಾಚರಿಸಿದ ಅವನ 
ರೋಮಕೂಪಗಳಿಂದ ಸ್ಟೇದಧಾರೆ ಪ್ರವಹಿಸಿತು. ಅದರಿಂದ ಭೃಗು ಮತ್ತು ಅಂಗಿರಸರು 
ಹುಟ್ಟಿದರು. ಆ ಭೃಗುವಿಗೇ ಅಥರ್ವ ಎಂದು ಹೆಸರು. ಅವರಿಂದ20 ಮಂದಿ ಅಥರ್ವಾಣರೂ 
ಆಂಗಿರಸರೂ ಉತ್ಪನ್ನರಾದರು. ತಪಸ್ಸಾಚರಿಸಿದ ಆ ಯಷಿಗಳ ಮೂಲಕ ಸ್ವಯಂಬುವಾದ 
ಬ್ರಹ್ಮ ಯಾವ ಮಂತ್ರಗಳನ್ನು ಕಂಡನೋ ಆ ವೇದ ಅಥರ್ವಾಂಗಿರಶಬ್ದವಾಚ್ಕವಾಯಿತು.' 
ಅದನ್ನು ಗೋಪಥ ಬ್ರಾಹ್ಮಣ-ಎತದ್ದೈ ಭೂಯಿಷ್ಮಂ ಬ್ರಹ್ಮ ಯದ್‌ ಭ್ಯೃಗ್ವಂಗಿರಸಃ | 
ಯೇಂಗಿರಸಃ ಸರಸ: | ಯೇಧರ್ವಾಣಸ್ತದ್ದೇಷಜಮ್‌ | ಯದ್ಬೇಷಜಂ ತದಮೃತಂ | ತದ್ಬೃಹ್ಮ !' 
(ಗೋ. ಬ್ರಾ. 3-4) ಎಂದು ಹೇಳಿ ಸಾರಭೂತವಾದುದು ಇದೆಂದು ಹೇಳುತ್ತದೆ. ಅವೆಸ್ತಾದಲ್ಲಿ 
ಬರುವ ಅಥ್ರವನ್‌ ಶಬ್ದ ಅಥರ್ವನ್‌ ಶಬ್ದದ ಪ್ರತಿನಿಧಿಯಾಗಿದೆ. ಪ್ರಾಯಃ ಇವೆರಡು 
ಶಬ್ದಗಳೂ ಅಗ್ನಿಯ ಉಪಾಸನೆ ಅಥವಾ ಪೂಜೆಯನ್ನು ಮಾಡುವ ಖುತ್ತಿಕ್ಕಿಗೆ ಅನ್ವಯಿಸು 
ವುದೆಂದು ತೋರುತ್ತದೆ. ಸುಖವನ್ನುಂಟುಮಾಡುವ ಮಂತ್ರಗಳಿಗೆ ಅಥರ್ವನ್‌ ಎಂಬುದೂ 
ಮಾರಣಮೋಹನಾದಿ ಆಭಿಚಾರಕ ಮಂತ್ರಗಳಿಗೆ ಅಂಗಿರಸ್ಸೆಂಬುದೂ ಆರ್ಥವೆಂದು ಪಾಶ್ಚಾತ್ಮ 
ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. 
ಅಥರ್ವವೇದಲ್ಲಿಯೇ 
ಯಸ್ಮಾದೃಚೋ ಅಪಾತಕ್ಷನ್‌ 
ಯರ್ಜುರ್ಯಸ್ಮಾದಪಾಕಶನ್‌ | 
ಸಾಮಾನಿಯಸ್ಕ ಲೋಮಾ- 
ನೃಥರ್ವಾಂಗಿರಸೋ ಮುಖಮ್‌ | (ಅಥರ್ವ 10-7-20) 
ಮತ್ತು 'ಕಾಲೇಯಮಂಗಿರಾ ದೇವೋ ಅಥರ್ವಾಚಾಧಿತಿಷ್ಠತ:' (ಅಥರ್ವ (19-5-5) 
ಎಂಬಲ್ಲಿ ಅಥರ್ವಾಂಗಿರಸ ಎಂಬ ಹೆಸರನ್ನು ಬೇರೆ ಬೇರೆಯಾಗಿಯೂ ಒಟ್ಟಾಗಿಯೂ ಹೇಳಿದೆ. 
ಬ್ಲೂಮ್‌ಫೀಲ್ಡ್‌ ಇವರಿಬ್ಬರೂ ಬೇರೆ ಬೇರೆಯಾದವರೆಂದು ಭಾವಿಸುತ್ತಾ ನೆ. ಅಥರ್ವಣ 


೨೭೬ ವೈದಿಕ ಸಾಹಿತ್ಯ ಚರಿತ್ರ 


ಮಂತ್ರ ಶುಭಪ್ರಾಪ್ತಿಗೂ ಅಂಗಿರಸಮಂತ್ರಗಳು ಮಾರಣಾದಿಗಳಿಗೂ ಉಪಯುಕ್ತವಾದುವೆಂದು 
ಅವನು ಹೇಳುತ್ತಾನೆ. ಯಗ್ವೇದದ (10-108-10) ಮಂತ್ರದಲ್ಲಿ ಅಂಗಿರಸರು ಭಯಂಕರರೆಂದು 
ಹೇಳಿರುವುದನ್ನು ಇದಕ್ಕೆ ಉಪಪ್ಪಂಭಕವಾಗಿ ಹೇಳಲಾಗಿದೆ. ಮೊದಲು ಇವರಿಬ್ಬರ 
ಹೆಸರಿನಿಂದಲೂ ಕರೆಯಲಾದ ಇದು ಕ್ರಮೇಣ ಅಥರ್ವವೇದವೆಂದೇ ಪ್ರಸಿದ್ಧವಾಯಿತು. 
ಬ್ರಾಹ್ಮಣಗಳು, ಛಾಂದೋಗ್ಯ ಉಪನಿಷತ್‌ ಮೊದಲಾದುವೂ ಹೀಗೆ ವ್ಯವಹಾರ ಮಾಡುತ್ತವೆ. 
ಆಂಗಿರಸರು ಯಗ್ವೇದದಲ್ಲಿನ ಅನೇಕ ಶುಭಕರವಾದ ಸೂಕ್ತಗಳ ದ್ರಷ್ಟಾರರಾಗಿದ್ದಾರೆ. ಆ 
ಕಾರಣ ಕಾಲಕ್ರಮದಲ್ಲಿ ಈ ಅಭಿಚಾರಕ ಮಂತ್ರಗಳೊಡನೆ ಅವರ ಸಂಬಂಧವನ್ನು 
ಮರೆಸಲಾಯಿತು. ಆದರೆ ಅಥರ್ವನ್‌ ಇಂದ ದೃಷ್ಟವಾದ ಮಂತ್ರ ಯಗ್ವೇದದಲ್ಲಿ ಯಾವುದೂ 
ಇಲ್ಲ. ಇವರಿಬ್ಬರ ಹೆಸರುಗಳೊಡನೆ ಭೃಗುವಿನ ಹೆಸರೂ ಅಥರ್ವವೇದಕ್ಕೆ ಸಂಬಂಧಿಸಿದಂತೆ 
ಬಂದಿತ್ತು. ಆದರೆ ಅವರ ಹೆಸರೂ ಕಾಲಕ್ರಮದಲ್ಲಿ ಬಳಕೆ ತಪ್ಪಿತು. ಈ ಅಥರ್ವಣರು 
ಭಾರತದ ಹೊರಗೆ ಪ್ರಾಯಃ ಪರ್ಷಿಯಾದಲ್ಲೇ ಇದ್ದಿರಬಹುದೆಂದು ಸಿ. ವಿ. ವೈದ್ಯರು, 
ಶ್ರೌತಸೂತ್ರಗಳ ಗೋತ್ರಪ್ರವರಾಧ್ಯಾಯಗಳಲ್ಲಿ ಬರುವ ಹೆಸರುಗಳಲ್ಲಾಗಲೀ ಸಪ್ತಯಪಿಗಳ 
ಹೆಸರುಗಳಲ್ಲಾಗಲೀ ಅಥರ್ವಣರ ಹೆಸರು ಬಂದಿಲ್ಲವೆಂಬ ಕಾರಣದಿಂದ ಊಹಿಸುತ್ತಾರೆ (ಪು. 
155). ಅದರೆ ಇದಕ್ಕೆ ಸಾಕಷ್ಟು ಆಧಾರಗಳಿಲ್ಲವೆಂದು ನಮ್ಮ ಅಭಿಪ್ರಾಯ. ಅಥರ್ವಣರ 
ವಿಚಾರ ನಮಗೆ ಹೆಚ್ಚು ತಿಳಿಯದ ಕಾರಣ ನಾವು ನಿರ್ಧರವಾಗಿ ಏನನ್ನೂ 
ಹೇಳುವುದಕ್ಕಾಗುವುದಿಲ್ಲ. ವಾಜಸನೇಯಿ ಸಂಹಿತೆಯ ಪ್ರಚಾರದ ನಂತರ ಪಿಪ್ಪಲಾದರು ತಮ್ಮ 
ಕಾಲದಲ್ಲಿ ಜನರಲ್ಲಿ ಪರಂಪರಾನುಗತವಾಗಿ ಬಂದ ಶಾಂತಿಕ ಪೌಷ್ಟಿಕ ಮಂತ್ರಗಳನ್ನೆಲ್ಲಾ 
ಸಂಗ್ರಹಿಸಿ ಅಥರ್ವವೇದ ಸಂಹಿತೆಯನ್ನು ಸಂಕಲನ ಮಾಡಿದರೆಂದೂ, ಈ ಕೆಲಸ ಸುಮಾರು 
ಕ್ರಿ.ಪೂ. 3000ದಿಂದ 2500ರ ಮಧ್ಯಕಾಲದಲ್ಲಿ ಆಗಿರಬೇಕೆಂದೂ ಆಧುನಿಕ ವಿಮರ್ಶಕರು 
ಅಭಿಪ್ರಾಯಪಡುತ್ತಾರೆ. (ಸಿ.ವಿ. ವೈದ್ಯ ಪು. 156). 
ಅಥರ್ವವೇದ ಶಾಖೆಗಳು 

ವೇದವ್ಯಾಸರು ಸುಮಂತುವೆಂಬ ಶಿಷ್ಕನಿಗೆ ಅಥರ್ವವೇದವನ್ನುಪದೇಶಿಸಿದರೆಂದು 
ಪುರಾಣಗಳಲ್ಲಿ ಹೇಳಿದೆ. ಆಬಿಚಾರಕ ಪ್ರಧಾನವಾದ ಇದರ ಮುಖ್ಯ ಪ್ರಚಾರಕನಾದ 
ಸುಮಂತುವನ್ನು 'ದಾರುಣಮುನಿ' ಎಂದೂ ಕರೆಯಲಾಗಿದೆ. ಆದರೆ ಆಧುನಿಕ ವಿಮರ್ಶಕರು 
ಈ ವೇದದ ಸಂಗ್ರಹ ಉಳಿದ ಮೂರು ವೇದಗಳ ನಂತರ ಆಯಿತೆಂದು ಅಭಿಪ್ರಾಯಪಡುತ್ತಾರೆ. 
ಪಿಪ್ಪಲಾದರು ಇದರ ಸಂಗ್ರಹಕರ್ತರಾಗಿರಬೇಕೆಂದು ಸಿ. ವಿ. ವೈದ್ಯರ ಮತ (ಸಿ. ವಿ. ವೈದ್ಯ 
ಪು. 153). ಈ ವೇದ ಒಂಭತ್ತು ಶಾಖೆಗಳಲ್ಲಿದ್ದಿತೆಂದು ಪತಂಜಲಿಗಳು ತಮ್ಮ ಮಹಾಭಾಷ್ಕದ 
ಪಸ್ಪಶಾಹ್ನಿಕದಲ್ಲಿ 'ಸವಧಾ5ಥರ್ವಣೋ ವೇದಃ' ಎಂದು ಉಲ್ಲೇಖಿಸಿದ್ದಾರೆ. ಸಾಯಣರು 
ತಮ್ಮ ಭಾಷ್ಯ ಪೀಠಿಕೆಯಲ್ಲಿ ಈ ವೇದದ ಒಂಭತ್ತು ಶಾಖೆಗಳನ್ನು ಪೈಪ್ಪಲಾದ, ಸೌದ, 
ಮೌದ, ಶೌನಕೀಯ, ಜಾಜಲ, ಜಲದ, ಬ್ರಹ್ಮವದ, ದೇಶದರ್ಶ ಮತ್ತು ಚಾರಣ ವೈದ್ಯ 
ಎಂದು ಹೆಸರಿಸುತ್ತಾರೆ. ಇವುಗಳಲ್ಲಿ ಪಿಪ್ಪಲಾದ ಮತ್ತು ಶೌನಕ ಶಾಖೆಗಳನ್ನು ಬಿಟ್ಟರೆ ಉಳಿದವು 
ಉಪಲಬ್ಧವಾಗಿಲ್ಲ. 
ಪಿಪ್ಪಲಾದ ಶಾಖೆ 

ಪಿಪ್ಪಲಾದರು ಬಹಳ ದೊಡ್ಡ ಅಧ್ಯಾತ್ಮವೇತ್ತರಾಗಿದ್ದರು. ಪ್ರಶ್ನೋಪನಿಷತ್ತಿನಲ್ಲಿ ಇವರ 
ಬಳಿಗೆ ಸುಕೇಶಾಬಾರದ್ವಜನೇ ಆದಿಯಾಗಿ ಆರು ಜನ ಶಿಷ್ಕರು ತಮ್ಮ ಸಂಶಯ ನಿವಾರಣೆಗಾಗಿ 


ಸಂಹಿತೆಗಳು ೨೭೭ 


ಬಂದರೆಂದು ತಿಳಿಯುತ್ತೇವೆ. ಪಿಪ್ಪಲಾದ ಶಾಖೆಯ ಮಂತ್ರ ಸಂಹಿತೆಯಲ್ಲಿ 20 ಕಾಂಡಗಳಿವೆ. 
ಇದರ ಏಕಮಾತ್ರ ಪ್ರತಿ ಕಾಶ್ಮೀರದಲ್ಲಿ ಉಪಲಬ್ಧವಾಯಿತು. ಇದು ಶಾರದಾ ಲಿಪಿಯಲ್ಲಿದೆ. 
ಇದರ ಫೋಟೋ ಪ್ರತಿಯನ್ನು ಮೂರು ಸಂಪುಟಗಳಲ್ಲಿ 1901ರಲ್ಲಿ ಅಮೇರಿಕಾದಲ್ಲಿ 
ಪ್ರಕಟಿಸಲಾಯಿತು. ಮಹಾಭಾಷ್ಯಕ್ಕನುಸಾರವಾಗಿ ಅಥರ್ವವೇದದ ಮೊದಲಮಂತ್ರ 
'ಶಂನೋದೇವಿರಭೀಷ್ಟಯೇ ಅಪೋಭವಂತುಪೀತಯೇ | ಶಂಯೋರಭಿಸ್ರವಂತು ನಃ | 
ಎಂಬುದು. ಮೇಲಿನ ಪ್ರತಿಯು ಆದಿಭಾಗದಲ್ಲಿ ತ್ರುಟಿತವಾಗಿರುವ ಕಾರಣ, ಈ ಮಂತ್ರ 
ಆದಿಮಂತ್ರವಾಗಿತ್ತೇ ಇಲ್ಲವೇ ಎಂಬುದು ಗೊತ್ತಾಗುವುದಿಲ್ಲ. ಆದರೆ ಶೌನಕೀಯ ಶಾಖೆಯ 
ಸಂಹಿತೆಯಲ್ಲಿ ಇದು ಆರನೇ ಸೂಕ್ತದ ಪ್ರಥಮ ಮಂತ್ರವಾಗಿದೆ. ಈ ಮಂತ್ರ ಪಿಪ್ಪಲಾದ 
ದೃಷ್ಟವೆಂದು ಛಾಂದೋಗ್ಯಮಂತ್ರ ಭಾಷ್ಯದಲ್ಲಿಯೂ ಹೇಳಿದೆ. ಮಹಾಭಾಷ್ಕಕಾರರ ಕಾಲಲ್ಲಿ 
ಪಿಪ್ಪಲಾದಶಾಖೆ ಹೆಚ್ಚು ಪ್ರಚಾರದಲ್ಲಿತ್ತೆಂದು ಇದರಿಂದ ಗೊತ್ತಾಗುತ್ತದೆ. 

ಮೌದವೆಂಬ ಶಾಖೆಯ ಹೆಸರೂ ಮಹಾಭಾಷ್ಯ (4-1-86) ಮತ್ತು ಶಾಬರ ಭಾಷ್ಕದಲ್ಲಿ 
(1-1-30) ಉಲ್ಲೇಖಿತವಾಗಿದೆ. ಅಥರ್ವ ಪರಿಶಿಷ್ಟದಲ್ಲಿ ಮೌದ ಮತ್ತು ಜಲದಶಾಖೆಯ 
ವಿಚಾರದಲ್ಲಿ ಓಂದು ರೀತಿಯ ನಿಂದೆ ಇರುವುದು ಸೋಜಿಗವಾಗಿದೆ. 


ಪುರೋಧಾ ಜಲದೋ ಯಸ್ಕ ಮೌದೋ ವಾಸ್ಕಾತ್‌ ಕದಾಚನ | 
ಅಬ್ದಾದ್‌ ದಶಭ್ಯ್ಕೋ ಮಾಸೇಬ್ಕೋ ರಾಷ್ಟ್ರಭ್ರಂಶಂ ಸ ಗಚ್ಛತಿ |. (ಅ. ಪ. 2-6) 
ಮೌದಶಾಖೆಯ ಅಥವಾ ಜಲದ ಶಾಖೆಯ ಪುರೋಹಿತನನ್ನು ಹೊಂದಿದ ರಾಜನು 
ರಾಷ್ಟ್ರದ ನಾಶಕ್ಕೆ ಕಾರಣನಾಗುತ್ತಾನೆ ಎಂದು ಹೇಳುವ ಈ ಮಾತು ಇವೆರಡು ಶಾಖೆಗಳ 
ಬಗೆಗೂ ತೀವ್ರವಾದ ಅಸಹನೆಯನ್ನು ವ್ಯಕ್ತಪಡಿಸುತ್ತದೆ. 


ಶೌನಕ ಶಾಖೆ 

ಇಂದು ಪ್ರಚಲಿತವಾಗಿರುವ ಅಥರ್ವಸಂಹಿತೆ ಈ ಶಾಖೆಯದೇ ಗೋಪಥ ಬ್ರಾಹ್ಮಣವೂ 
ಈ ಶಾಖೆಗೇ ಸೇರಿದುದು. ಈ ಸಂಹಿತೆಯಲ್ಲಿ 20 ಕಾಂಡಗಳಿವೆ. ಇವುಗಳನ್ನು ಅನುವಾಕ 
ಗಳನ್ನಾಗಿಯೂ, ಸೂಕ್ತಗಳನ್ನಾಗಿಯೂ ವಿಭಾಗ ಮಾಡಿದೆ. ಇದರಲ್ಲಿ ಒಟ್ಟು 731 ಸೂಕ್ತಗಳಿವೆ. 
ಈ ಸೂಕ್ತ ಸಂಖ್ಯೆಯಲ್ಲಿ ವೃತ್ಯಾಸಗಳು ಕಂಡುಬಂದಿವೆ. ಬ್ಲೂಮ್‌ಫೀಲ್ಡ್‌ 730 
ಸೂಕ್ತಗಳಿವೆಯೆಂದೂ ಹೇಳುತ್ತಾನೆ. ಶ್ರೀಪಂಡಿತ್‌ ಅವರು ಪ್ರಕಟಿಸಿರುವ ಸಂಹಿತೆಯಲ್ಲಿ 759 
ಸೂಕ್ತಗಳಿವೆ. ಆಜ್ಮೀರ್‌ನಲ್ಲಿ ಪ್ರಕಟವಾದ ಪ್ರತಿಯಲ್ಲಿ 731 ಸೂಕ್ತಗಳಿವೆ. ವ್ಹಿಟ್ನೆ 598 
ಸೂಕ್ತಗಳನ್ನು ಕೊಡುತ್ತಾನೆ. ಸೂಕ್ತ ಸಂಖ್ಯೆಯಲ್ಲಿ ಬಂದಿರುವ ಈ ವೃತ್ಕಾಸಕ್ಕೆ ಸಂಪಾದಕರು 
ಒಂದೊಂದು ಸೂಕ್ತವನ್ನು ವಿನಿಯೋಗಕ್ಕನುಗುಣವಾಗಿ ಪೃಥಕ್ಕರಣ ಮಾಡಿ ಎರಡು ಅಥವಾ 
ಮೂರು ಸೂಕ್ತಗಳನ್ನಾಗಿ ಎಣಿಸಿರುವುದು ಕಾರಣ. ಎಲ್ಲ ಪಾಠಗಳಲ್ಲೂ ಇರುವ 
ಮಂತ್ರರಾಶಿಯಲ್ಲಿ ವೃತ್ಕಾಸವಿಲ್ಲ. ಮಂತ್ರಗಳ ಸಂಖ್ಯೆಯಲ್ಲಿಯೂ ಹೀಗೆಯೇ ವೃತ್ಕಾಸವಿದೆ. 
ಬ್ಲೂಮ್‌ಫೀಲ್ಡ್‌ ಒಟ್ಟು ಮಂತ್ರಗಳು 6000 ಎಂದು ಕೊಟ್ಟರೆ ವ್ವಿಟ್ಲೆ 5038 ಮಂತ್ರಗಳನ್ನು 
ಕೊಡುತ್ತಾನೆ. ಆಜ್ಮೀರ್‌ ಪ್ರಕಟಣೆಯಲ್ಲಿ 5987 ಮಂತ್ರಗಳಿವೆ. ಪ್ರಾಯಃ ಯಕ್ಕುಗಳನ್ನು 
ಕೂಡಿಸಿ ಅಥವಾ ಬಿಡಿಸಿ ಎಣಿಸಿರುವುದರಿಂದ ಈ ವೃತ್ಕಾಸವೂ ಬಂದಿರಬಹುದು. ಯಗ್ವೇದದ 
ಶಾಕಲ ಶಾಖೆಯ ಸೂಕ್ತಗಳನ್ನೂ ಮಂತ್ರಗಳನ್ನೂ ಅನುಕ್ರಮಣಿಗಳು ಎಣಿಕೆಮಾಡಿ 
ನಿರ್ದಿಷ್ಟವಾಗಿ 1017 ಸೂಕ್ತಗಳು 10580 1/4 ಯಕ್ಕುಗಳು ಎಂದು ಕೊಟ್ಟಂತೆ ಈ ವೇದದ 
ಅನುಕ್ರಮಣಿಗಳು ಸೂಕ್ತಸಂಖ್ಯೆಗಳನ್ನೂ ಮಂತ್ರ ಸಂಖ್ಯೆಗಳನ್ನೂ ಎಣಿಸಿಲ್ಲದಿರುವುದು ಇಂಥ 


೨೭೮ ವೈದಿಕ ಸಾಹಿತ್ಯ ಚರಿತ್ರೆ 


ವ್ಯತ್ಯಾಸಗಳಿಗೆ ಕಾರಣ. ಈ ಸಂಹಿತೆಯ 20 ಕಾಂಡಗಳನ್ನೂ ನಾಲ್ಕು ಪ್ರಪಾಠಕಗಳನ್ನಾಗಿ 
ವಿಭಾಗಮಾಡಿದೆ. 


ಒಂದನೇ ಪ್ರಪಾಠ -- 1ರಿಂದ 7 ಕಾಂಡಗಳು 
ಎರಡನೇ ಪ್ರಪಾಠಶಕ -- 8 ರಿಂದ 12ನೇ ಕಾಂಡ ಪೂರ್ತಿ 
ಮೂರನೇ ಪ್ರಪಾಠಕ -- 13 ರಿಂದ 18ನೇ ಕಾಂಡ ಪೂರ್ತಿ 
ನಾಲ್ಕನೇ ಪ್ರಪಾಠಕ -- 19 ಮತ್ತು 20 ನೇ ಕಾಂಡಗಳು 


ಈ ಸಂಹಿತೆಯಲ್ಲಿ ಒಂದು ವಿಶಿಷ್ಟವಾದ ಕ್ರಮದಲ್ಲಿ ಮಂತ್ರಗಳ ಸಂಕಲನ ಮಾಡಿದೆ. 
ಮೊದಲನೆಯ ಏಳು ಕಾಂಡಗಳಲ್ಲಿ ಚಿಕ್ಕಚಿಕ್ಕ ಸೂಕ್ತಗಳಿವೆ. ಪ್ರಥಮ ಕಾಂಡದಲ್ಲಿ ಪ್ರತಿ 
ಸೂಕ್ತದಲ್ಲಿಯೂ ನಾಲ್ಕು ಮಂತ್ರಗಳಿವೆ. ಪ್ರತಿ ಸೂಕ್ತದಲ್ಲಿಯೂ 5 ಮಂತ್ರಗಳಿರುವ 
ಸೂಕ್ತಗಳನ್ನು ಎರಡನೇ ಕಾಂಡದಲ್ಲಿಯೂ, ಪ್ರತಿ ಸೂಕ್ತದಲ್ಲಿಯೂ 6 ಮಂತ್ರಗಳುಳ್ಳ 
ಸೂಕ್ತಗಳನ್ನು ನಾಲ್ಕನೆಯ ಕಾಂಡದಲ್ಲಿಯೂ, ಎಂಟು ಮಂತ್ರಗಳುಳ್ಳ ಸೂಕ್ತಗಳನ್ನು ಐದನೇ 
ಕಾಂಡದಲ್ಲಿಯೂ, ಸಂಗ್ರಹಿಸಲಾಗಿದೆ. ಆರನೇ ಕಾಂಡದಲ್ಲಿನ 142 ಸೂಕ್ತಗಳೂ ಹೆಚ್ಚು 
ಕಡಿಮೆ ಮೂರು ಮಂತ್ರಗಳನ್ನೇ ಹೊಂದಿವೆ. ಏಳನೇ ಕಾಂಡದಲ್ಲಿನ ಸೂಕ್ತಗಳಲ್ಲಿ ಒಂದು 
ಅಥವಾ ಎರಡು ಮಂತ್ರಗಳು ಮಾತ್ರ ಇವೆ. ಎಂಟನೇ ಕಾಂಡದಿಂದ ಹಿಡಿದು 12ನೇ ಕಾಂಡ 
ಪೂರ್ತಿಯಾಗಿ ವಿಭಿನ್ನವಾದ ವಿಷಯಗಳ ಮೇಲಿನ ದೊಡ್ಡ ದೊಡ್ಡ ಸೂಕ್ತಗಳಿವೆ. 13ನೇ 
ಕಾಂಡದಿಂದ 18ನೇ ಕಾಂಡದ ಪೂರ್ತಿಯಾಗಿ ಒಂದೊಂದೇ ವಿಷಯವನ್ನಧಿಕರಿಸುವ 
ದೀರ್ಫ್ಥುವಾದ ಸೂಕ್ತಗಳಿವೆ. ಉದಾಹರಣೆಗೆ 13ನೇ ಕಾಂಡ ಹೂಂಬಣ್ಣದ 
ಸೂರೃದೇವತೆಯನ್ನುದ್ದೇಶಿಸಿ ರೋಹಿತಕಾಂಡವೆಂದು ಪ್ರಸಿದ್ಧವಾಗಿದೆ. 14ನೇ ಕಾಂಡ 
ವಿಮಹಕಾಂಡವಾಗಿದೆ. ಈ ಕಾಂಡದಲ್ಲಿ ಎರಡು ಸೂಕ್ತಗಳು ಮಾತ್ರ ಇವೆ. ಹದಿನೈದನೆಯ 
ಕಾಂಡದ ಸೂಕ್ತಗಳೆಲ್ಲಾ ವ್ರುತ್ಕದೇವತಾಕವಾಗಿವೆ. ಆದ ಕಾರಣ ಅದಕ್ಕೆ ವ್ರಾತ್ಮಕಾಂಡವೆಂಬ 
ಹೆಸರು ಬಂದಿದೆ. 16ನೇ ಕಾಂಡ ದುಃಸ್ವಪ್ನನಾಶಕ ಮಂತ್ರಗಳ ಸಂಗ್ರಹವಾಗಿದೆ. 17ನೇ 
ಕಾಂಡದಲ್ಲೆಲ್ಲಾ ಒಂದೇ ಸೂಕ್ತವಿದೆ. ಇದು ಅಭ್ಯುದಯಾರ್ಥವಾಗಿ 'ವಿಷಾಸಹಿ'ಯನ್ನು 
ದ್ದೇಶಿಸಿದೆ. 18ನೇ ಕಾಂಡದಲ್ಲಿ ಪಿತೃಮೇಧ ಸಂಬಂಧಿಯಾದ ಮಂತ್ರಗಳ ಸಂಕಲನ 
ವಿರುವುದರಿಂದ ಶ್ರಾದ್ಧಕಾಂಡವೆಂಬ ಹೆಸರನ್ನು ಪಡೆದಿದೆ. ಕೊನೆಯ ಎರಡು ಕಾಂಡಗಳಾದ 
19 ಮತ್ತು 20ನೇ ಕಾಂಡಗಳು 'ಖಿಲಕಾಂಡ'ಗಳೆಂದು ಪ್ರಸಿದ್ಧವಾಗಿವೆ. ಇವು ಪಶ್ಚಾತ್ಕಾಲ 
ಸಂಯೋಜಿತವಾದುವೆಂದು ವಿಮರ್ಶಕರಿಂದ ಎಣಿಸಲ್ಪಟ್ಟಿವೆ. 19ನೇ ಕಾಂಡದ 23ನೇ ಸೂಕ್ತ 
ಅಥರ್ವವೇದ ವಿಚಾರವನ್ನೂ ಆ ಯಷಿಗಳ ವಿಚಾರವನ್ನೂ ಹೇಳುತ್ತದೆ. 19ನೇ ಕಾಂಡದಲ್ಲಿ 
ಭೈಷಜ್ಯ, ರಾಷ್ಟ್ರವೃದ್ಧಿ ಹಾಗೂ ಅಧ್ಯಾತ್ಮ ವಿಷಯಕವಾದ ಮಂತ್ರಸಂಕಲನವಿದೆ. ಕೊನೆಯ 
20ನೇ ಕಾಂಡದಲ್ಲಿ ಸೋಮಯಾಗೋಪಯುಕ್ತವಾದ ಅನೇಕ ಮಂತ್ರಗಳು ಇವೆ. ಇವು 
ಯಕ್ಸಂಹಿತೆಯ ಒಂದು, ಎಂಟು ಮತ್ತು ಹತ್ತನೇ ಮಂಡಲಗಳಿಂದ ಹಾಗೆಯೇ ಉದ್ಭೃತವಾಗಿವೆ. 
'ಕುಂತಾಪ ಸೂಕ್ತ'ಗಳನ್ನು ಬಿಟ್ಟರೆ ಈ ಕಾಂಡದ ಉಳಿದ ಎಲ್ಲ ಮಂತ್ರಗಳೂ ಯಗ್ಗೇದ 
ಮಂತ್ರಗಳಾಗಿವೆ. ಈ ಕಾಂಡದಲ್ಲಿನ ಮಂತ್ರಗಳೆಲ್ಲವೂ ನಿಯಮೇನ ಯಗ್ವೇದಮಂತ್ರಗಳೇ 
ಆಗಿರುವ ಕಾರಣ ಈ ಹತ್ತು ಕುಂತಾಪ ಸೂಕ್ತಗಳು ಯಗ್ವೇದ ಮಂತ್ರಗಳೇ ಇರಬಹುದೆಂದೂ 
ಉಪಲಬ್ಧವಾಗಿರುವ ಖುಕ್ಸಂಹಿತೆಯಲ್ಲಿ ಈ ಮಂತ್ರಗಳಿಲ್ಲದ ಕಾರಣ ಯಗ್ವೇದದ 
ಮತ್ತಾವುದೋ ಶಾಖೆಯಿಂದ ಇವುಗಳನ್ನು ಆರಿಸಿಕೊಂಡಿರಬಹುದೆಂದೂ ಊಹಿಸಲಾಗಿದೆ. 


ಸಂಹಿತೆಗಳು ಅ 


ಕುಂತಾಪ ಸೂಕ್ತಗಳ ಉಪಯೋಗ ಯಜ್ಞವಿಧಾನದಲ್ಲಿ ಆವಶ್ಯಕವಾಗಿದ್ದಿತೆಂದು ಐತರೇಯ 
ಬ್ರಾಹ್ಮಣ (6-32) ಮತ್ತು ಕೌಷೀತಕಿ ಬ್ರಾಹ್ಮಣದಲ್ಲಿ (30-5) ಸ್ಪಷ್ಟವಾಗಿ ಹೇಳಿದೆ. ಈ 
ಸೂಕ್ತಗಳಲ್ಲಿ ಪರೀಕ್ಷಿತ ರಾಜನ ಹೆಸರೂ ಹಾಗೂ ಅವನ ರಾಷ್ಟ್ರದ ವರ್ಣನೆಯೂ ಇರುವುದರಿಂದ 
ಇದಕ್ಕೆ ಐತಿಹಾಸಿಕ ಮಹತ್ವವೂ ಉಂಟು. ಅಥರ್ವವೇದದಲ್ಲಿ ಸುಮಾರು 1200 ಮಂತ್ರಗಳು 
ಜುಗ್ಬೇದ ಮಂತ್ರಗಳಾಗಿವೆ-ಎಂದರೆ ಇದರ ಐದನೇ ಒಂದು ಭಾಗ ಯಗ್ವೇದದ ಭಾಗವೇ 
ಆಗಿದೆ ಎಂದಾಯಿತು. 


ಅಥರ್ವವೇದದ ಯಷಿಗಳು 

ಹತ್ತೊಂಭತ್ತನೇ ಕಾಂಡದ 23ನೇ ಮಂತ್ರ ಅಥರ್ವಣಸೂಕ್ತಗಳ ವಿಚಾರವನ್ನು ತಿಳಿಸುತ್ತದೆ. 
ಸೂಕ್ತಗಳ ಯಷಿಗಳ ಹೆಸರನ್ನು ಇದು ತಿಳಿಸುವುದಕ್ಕೆ ಪ್ರತಿಯಾಗಿ ಈ ವೇದದ ಯಪಿಗಳಿಗೆ 
ಸಾಮಾನ್ಯವಾಗಿ ಬಳಸುವ 'ಆಥರ್ವಣ' ಎಂಬ ಹೆಸರನ್ನು ಬಳಸುತ್ತದೆ. ಈ ಜುಪಿಗಳನ್ನೆಲ್ಲಾ 
ಒಟ್ಟಿಗೆ ಸಾಮೂಹಿಕವಾಗಿ ಆಥರ್ವಣರೆಂದು ಹೇಳುತ್ತದೆ. ಪಂಡಿತರವರು ಪ್ರಕಟಿಸಿದ 
ಸಾಯಣಭಾಷ್ಕದಲ್ಲಿ ಯಷಿಗಳ ಹೆಸರುಗಳಿಲ್ಲ. ಅಜ್ಮೀರ್‌ನಲ್ಲಿ ಪ್ರಕಟವಾದ ಪ್ರತಿಯಲ್ಲಿಯೂ 
ಹುಷಿಗಳ ಹೆಸರುಗಳು ಉಪಲಬ್ಧವಾಗಿಲ್ಲ. ಇವರನ್ನು ಕುರಿತು ಗೋಪಥಬ್ರಾಹ್ಮಣದಲ್ಲಿ 
ಹೇಳಲಾಗಿರುವ ಕಥೆ ಹೀಗಿದೆ : 

'ಬ್ರಹ್ಮನು ತನ್ನ ಬೆವರಿನಿಂದ ಭೃಗುವನ್ನು ಸೃಜಿಸಿದನು. ಅವನೇ ನಂತರ ಅಥರ್ವನ್‌ 
ಆದ. ಬ್ರಹ್ಮನಿಂದಲೇ ಅಂಗಿರಸ್‌ ಕೂಡ ಜನಿಸಿದ, ಮುರಿದೆ ಅಥರ್ವನ್‌ ತಪಸ್ಸಾಚರಿಸಿದಾಗ 
20 ಮಂದಿ ಆಥರ್ವಣರು ಉತ್ಪನ್ನರಾದರು. ಇವರು ಆಂಗಿರಸ ಮಂತ್ರಗಳ ದ್ರಷ್ಟಾರರು.' ಈ 
ಕಥೆ ನಿರಾಧಾರವಾದುದೆಂದು ಬ್ಲೂಮ್‌ಫೀಲ್ಡ್‌ ಮುಂತಾದ ಆಧುನಿಕ ವಿಮರ್ಶಕರು 
ಭಾವಿಸುತ್ತಾರೆ. ಇದು ಕಲ್ಪಿತವೇ ಆಗಿದ್ದರೂ ಗೋಪಥ ಬ್ರಾಹ್ಮಣದಲ್ಲಿರುವ ಕಾರಣ ಆ 
ಕಾಲದಲ್ಲಿ ಅಥರ್ವವೇದ ಸೂಕ್ತಗಳ ಯಷಿಗಳನ್ನು ಸಾಮಾನ್ಯವಾಗಿ ಆಥರ್ವಣರೆಂದೂ, 
ಅಥರ್ವನ್‌, ಅಂಗಿರಸರೆಂದೂ ಹೇಳುತ್ತಿದ್ದರೆಂದೂ, ಭೃಗು, ಬ್ರಹ್ಮ ಮೊದಲಾದವರ 
ಹೆಸರುಗಳನ್ನು ಅವರೊಡನೆ ಸೇರಿಸುತ್ತಿದ್ದರೆಂದೂ ಗೊತ್ತಾಗುತ್ತದೆ. ಸಾಯಣಭಾಷ್ಯದಲ್ಲಿ 
ಸೂಕ್ತಯಷಿಗಳ ಉಲ್ಲೇಖವಿಲ್ಲದಿರುವುದು ಗಮನಾರ್ಹವಾಗಿದೆ. ಸರ್ವಾನುಕ್ರಮಣಿಗಳಲ್ಲಿ 
ಜುಷಿಗಳ ಹೆಸರುಗಳನ್ನು . ಇಟ್ಟಿದೆ. ಈ ಸರ್ವಾನುಕ್ರಮಣಿಗಳು ಗೋಪಥ ಬ್ರಾಹ್ಮಣಕ್ಕಿಂತ, 
ಸಾಯಣಭಾಷ್ಠಕ್ಕಿಂತ ಈಚಿನದೆಂದು ಊಹಿಸಲಾಗಿದೆ. ಸಾಯಣಭಾಷ್ಠಕ್ಕಿಂತ ಅವು 
ಪ್ರಾಚೀನವಾಗಿದ್ದಿದ್ದರೆ ಅವುಗಳನ್ನು ಸಾಯಣರು ಗಮನಿಸದೆ ಇರುತ್ತಿರಲಿಲ್ಲ. ಆದರೆ ವ್ಹಿಟ್ನಿ 
ಮಹಾಶಯ ಅಥರ್ವವೇದದ ತನ್ನ ಅನುವಾದದಲ್ಲಿ ಸರ್ವಾನುಕ್ರಮಣಿಗಳಿಗನುಸಾರವಾಗಿ 
ಖಯಪಷಿಗಳೆ ಹೆಸರುಗಳನ್ನು ಕೊಡುತ್ತಾನೆ. ಈ ಹೆಸರುಗಳೂ ವಿಚಿತ್ರವಾಗಿವೆ. ಉಚ್ಛೋಚನ, 
ಉನ್ಮೋಚನ ಮೊದಲಾದ ಹೆಸರುಗಳೂ ಇವೆ. ಯಗ್ವೇದದಿಂದ ತೆಗೆದುಕೊಂಡ ಸೂಕ್ತಗಳಿಗೆ 
ಖಗ್ಬೇದದಲ್ಲಿರುವ ಯಪಿಗಳ ಹೆಸರುಗಳೇ ಸಾಮಾನ್ಯವಾಗಿ ಹೇಳಲ್ಪಟ್ಟಿವೆ. “ಶಂ ನೋ 
ದೇವಿಃ" ಎಂಬ ಸೂಕ್ತಕ್ಕೆ ಸಿಂಧುದ್ಧೀಪ ಯಷಿಯೆಂದೂ ಹೇಳಿರುವುದನ್ನು ಇದಕ್ಕೆ 
ಉದಾಹರಿಸಬಹುದು. ಅನೇಕ ವೇಳೆ ಸೂಕ್ತದ ವಿಷಯಕ್ಕನುಸಾರವಾಗಿ ಯಷಿಯ ಹೆಸರು 
ಹೇಳಿದೆ. ಯಕ್ಸಂಹಿತೆಯಲ್ಲಿಯೂ ಈ ಅಂಶ ಗೋಚರಿಸುವುದು. ಪುರುಷಸೂಕ್ತದ ಯಷಿ 
'ನಾರಾಯಣ' ಎಂದೂ ಸೂರ್ಯಾಸೂಕ್ತಕ್ಕೆ 'ಸೊರ್ಯ' ಯಷಿಯಾಗಿರುವುದೂ ಇದಕ್ಕೆ 
ಉದಾಹರಣೆಗಳಾಗಿವೆ. ಸರ್ವಾನುಕ್ರಮಣಿಗಳು ಅಥರ್ವವೇದದ ಸೂಕ್ತಗಳಿಗೆ ಯಷಿಗಳನ್ನು 


ತತ್ರ ವೈದಿಕ ಸಾಹಿತ್ಯ ಚರಿತ್ರ 


ಹೇಳುವಾಗ ಈ ವಿಧಾನವನ್ನು ಬಹುಶಃ ಅನುಸರಿಸುತ್ತವೆ-ಬ್ರಹ್ಮನ್‌, ಪ್ರಜಾಪತಿ, ಯಮ, 
ಅಪ್ರತಿರಥ, ಗರುತ್ಮಾನ್‌ ಮೊದಲಾದವರೆಲ್ಲ ಖುಪಿಗಳಾಗಿದ್ದಾರೆ. ಅನುಕ್ರಮಣಿಗಳಲ್ಲಿ 
ಹೇಳಿರುವ ಅಥರ್ವವೇದದ ಖುಷಿಗಳ ಸಂಖ್ಯೆ ಬಹಳ ಹೆಚ್ಚಾದುದೇನಲ್ಲ. ವ್ರಾತ್ಮ ಸೂಕ್ತಗಳಿಗೆ 
ಖಯಪಷಿಯನ್ನು ಹೇಳಿಲ್ಲ. ಪ್ರೇತಸೂಕ್ತಗಳಿಗೆ ಅಥರ್ವನ್‌ ಖಷಿಯಾಗಿದ್ದಾನೆ. 175 ಸೂಕ್ತಗಳಿಗೆ 
ಅಥರ್ವನೂ 100 ಸೂಕ್ತಗಳಿಗೆ ಬ್ರಹ್ಮನೂ ಯಷಿಗಳಾಗಿದ್ದಾರೆ. ಈ ಕಾರಣದಿಂದಲೇ ಇದಕ್ಕೆ 
ಅಥರ್ವವೇದ ಅಥವಾ ಬ್ರಹ್ಮವೇದ ಎಂಬ ಹೆಸರು ಬಂದಿರಬಹುದೆಂದು ತೋರುತ್ತದೆ. 
ಅಥರ್ವಾಂಗಿರಸರಿಗೆ 17 ಸೂಕ್ತಗಳೂ ಅಂಗಿರಸರಿಗೆ 15 ಸೂಕ್ತಗಳೂ ಇವೆ, ಈ ಸಂಹಿತೆಗೆ 
ಅಥರ್ವಾಂಗಿರಸವೆಂಬ ಹೆಸರು ಕ್ರಮೇಣ ತಪ್ಪಿಹೋಗುವುದಕ್ಕೆ ಈ ಅಂಶವೂ ಒಂದು 
ಕಾರಣವಾಗಿರಬಹುದು. ಕ್ರಿಮಿನಾಶನಕ್ಕೆ ಉದ್ಯುಕ್ತವಾದ ಮೂರು ಸೂಕ್ತಗಳನ್ನು ಕಣ್ವನು 
ಕಂಡನೆಂದು ಹೇಳಿರುವುದೂ, ದ್ಯೂತನಲ್ಲಿ ವಿಜಯಕ್ಕಾಗಿ ಪ್ರವೃತ್ತವಾದ ನಾಲ್ಕು ಸೂಕ್ತಗಳಿಗೆ 
(4-37, 38. 7-59, 109) ಬಾದರಾಯಣಿಗಳು ಖುಪಿಗಳೆಂದಿರುವುದೂ ವಿಚಿತ್ರವಾಗಿದೆ. 
ಅಥರ್ವವೇದದ ಖುಷಿಗಳಲ್ಲಿ ಯಗ್ಬೇದಸೂಕ್ತದ್ರಷ್ಟಾರರೆಂಬ ಯಶಸ್ಸನ್ನು ಹೊಂದಿರುವವರ 
ಹೆಸರುಗಳು ವಿರಳವಾಗಿವೆ. ಗೃತ್ಸಮದ, ವಸಿಷ್ಠ ಮುಂತಾದವರ ಹೆಸರೇ ಇಲ್ಲಿಲ್ಲ. ವಿಶ್ವಾಮಿತ್ರ 
ಮತ್ತು ಕಶ್ಶಪರಿಗೆ ಒಂದೋ ಎರಡೋ ಸೂಕ್ತಗಳಿವೆ. ವಿಶ್ವಾಮಿತ್ರರ ಗಾಯತ್ರೀಮಂತ್ರ 
ಇಲ್ಲಿಲ್ಲದಿರುವುದು ಆಶ್ಚರ್ಯಕರವಾಗಿದೆ. ಈ ಸಂಹಿತೆಯ ಕೆಲವು ಯಷಿಗಳ ಹೆಸರುಗಳನ್ನು 
ಇಲ್ಲಿ ಸೂಚಿಸಬಹುದು. ಅಗಸ್ಮ, ಅಂಗಿರಸ್‌, ಅಂಗಿರಸ್‌ ಪ್ರಚೇತಸ, ಅಥರ್ವನ್‌, ಅಥರ್ವನ್‌, 
ವೀತಹವ್ಯ, ಅಥರ್ವಾಂಗಿರಸ್‌, ಅಥರ್ವಾಚಾರ್ಯ, ಅಪ್ರತಿರಥ, ಬಭ್ರುಪಿಂಗಳ, 
ಬಾದರಾಯಣಿ, ಬೃಹ್ಮನ್‌, ಬ್ರಹ್ಮ ಸ್ಕಂದ, ಭಗ, ಬಾಗಲಿ, ಭಾರ್ಗವ, ಭೃಗು, ಚತನ, 
ದ್ರವಿಣೋದ, ದ್ರವ್ಹಣ, ಗರುತ್ಮನ್‌, ಗಾರ್ಗ, ಗೋಪಥ, ಜತಿಕಾಯನ, ಕಬಂಧ, 
ಕಾಂಕಾಯನ, ಕಶ್ಮಪ, ಮಾರೀಚ, ಕೌರುಪತಿ, ಮಯೋಭು, ಮೃಗರ, ಪ್ರಮೋಚನ, 
ಪ್ರಶೋಚನ, ಪ್ರಸ್ಮಣ್ವ, ಶುಕ್ರ, ಸಿಂತತಿ, ವಿಹವ್ಯ, ವೇನ, ಯಮ ಮುಂತಾದವರು ಇವರಲ್ಲಿ 
ಕೆಲವರು. 18ನೇ ಕಾಂಡದ ಮೂರನೇ ಸೂಕ್ತದಲ್ಲಿ ಖುಗ್ಬೇದ ಯಷಿಗಳನ್ನು 
ಗೌರವಪೂರ್ವಕವಾಗಿ ಸ್ಮರಿಸುವುದನ್ನು ನೋಡಬಹುದು. ಇವರುಗಳ ಹೆಸರುಗಳನ್ನೆಲ್ಲಾ 
ಪಿತೃಗಳ ಹೆಸರುಗಳಲ್ಲಿ ಸೇರಿಸಲಾಗಿದೆ: 

'ಕಣ್ವಃ ಕಕ್ಷೀವಾನ್‌ ಪುರುಮೀಢೋ ಆಗಸ್ತ್ಯಃ ಶ್ಯಾವಾಶ್ವಃ ಸೋಭರ್ಯರ್ಚನಾನಾಃ | 

ವಿಶ್ವಾಮಿತ್ರೋಃಯಂ ಜಮದಗ್ನಿರತ್ರಿರವಂತು ನಃ ಕಶ್ಯಪೋ ವಾಮದೇವ: | 

'ವಿಶ್ವಾಮಿತ್ರ ಜಗದಗ್ನೇ ವಸಿಷ್ಠ ಭರದ್ವಾಜ ಗೋತಮ ವಾಮದೇವ | 

ಶರ್ದಿರ್ನೋ ಅತ್ರಿರಗ್ರಭೀನ್ನಮೋಭಿಃ ಸುಶಂಸಾಸಃ ಪಿತರೋ ಮೃಡತಾ ನಃ ॥ 

(ಅಥರ್ವ. 18-3-1516) 
ಯಗ್ವೇದ ಯಷಿಗಳನ್ನೂ ಜುಗ್ಬೇದ ಸಾಮವೇದ ಯಜುರ್ವೇದಗಳನ್ನೂ ಈ ಕಾಲದಲ್ಲಿ 

ಒಂದೇ ಸಮನಾಗಿ ಗೌರವಿಸುತ್ತಿದ್ದರೆಂಬುದನ್ನು ಇದರಿಂದ ತಿಳಿಯಬಹುದು. 


ವಿಷಯ ವಿವೇಚನೆ 

ಅಥರ್ವವೇದದಲ್ಲಿ ಪ್ರತಿಪಾದಿತವಾಗಿರುವ ವಿಚಾರ ಇತರ ವೇದಗಳ ವಿಚಾರಕ್ಕಿಂತ 
ವಿಲಕ್ಷ್ಮಣವಾಗಿದೆ. ಇಲ್ಲಿರುವ ಮಂತ್ರಾದಿಗಳು ನೇರವಾಗಿ ಯಾಗಕ್ಕೆ ಸಂಬಂಧಿಸಿಲ್ಲ. ಯಗ್ವೇದ 
ದಿಂದ ಉದ್ಭತವಾಗಿರುವ ದೇವತಾ ಸೂಕ್ತಗಳನ್ನು ಬಿಟ್ಟರೆ ಉಳಿದವು ಯಾವುವೂ ಯಾಜ್ಯಕವಾದ 


ಸಂಹಿತೆಗಳು ೨೮೧ 


ಮಹತ್ವವನ್ನು ಹೊಂದಿಲ್ಲ. ಅವು ಅಧಿಕವಾಗಿ ಆಭಿಚಾರಕಗಳಾಗಿವೆ. ಇಲ್ಲಿ ವರ್ಣಿತವಾಗಿರುವ 
ವಿಚಾರವನ್ನು ಆದ್ಯಾತ್ಮಿಕ, ಅಧಿಭೌತಿಕ, ಅಧಿದೈವತವೆಂದು ಮೂರು ಬಗೆಯಾಗಿ ವಿಂಗಡಿಸು 
ತ್ತಾರೆ. ಬ್ರಹ್ಮಪರಮಾತ್ಮ ವಿಚಾರ ಮತ್ತು ದಾರ್ಶನಿಕವಿಚಾರಗಳು ಆಧ್ಯಾತ್ಮಿಕ ವಿಚಾರಗಳಾಗಿವೆ. 
ನಾನಾ ದೇವತೆಗಳ ಸ್ತುತ್ಕಾದಿಗಳು ಅಧಿದೈವತವಿಚಾರವಾಗಿವೆ. ರಾಜಾ, ರಾಜ್ಯಶಾಸನ, 
ಸಂಗ್ರಾಮ, ಶತ್ರುಮರ್ದನ ಮುಂತಾದ ವಿಚಾರಗಳು ಅಧಿಭೂತ ಪ್ರಕರಣಕ್ಕೆ ಸೇರುತ್ತವೆ. 

ಅಥರ್ವವೇದದ ಮಂತ್ರಗಳು ಅನೇಕ ಉದ್ದೇಶಗಳಿಗಾಗಿ ಪ್ರವೃತ್ತವಾಗಿವೆ. ಈ ಮಂತ್ರ 
ರಾಶಿಯನ್ನು ಆ ಉದ್ದೇಶಗಳಿಗನುಸಾರವಾಗಿ ಕೆಳಗೆ ಕಂಡಂತೆ ವಿಭಾಗ ಮಾಡಬಹುದು : 

1. ಭೈಷಜ್ಮಾನಿ ಅಥವಾ ರೋಗ ಚಿಕಿತ್ಸೆಗೆ ಸಂಬಂಧಿಸಿದವು. 

2. ಆಯುಷ್ಕಾಣಿ ಅಥವಾ ದೀರ್ಫಾಯು ಪ್ರಾಪ್ತಿಗೋಸ್ಕರ ಇರುವುವು. 


3. ಪೌಷ್ಟಿಕಾನಿ — ಗೃಹನಿರ್ಮಾಣ, ವ್ಯವಸಾಯ, ವ್ಯಾಪಾರ, ಪಶುಪಾಲನೆ, 
ಮೊದಲಾದುವಕ್ಕೆ ಸಂಬಂಧಿಸಿದವು. 

4. ಆಭಿಚಾರಕಾಣಿ - ಮಾರಣಾದಿಗಳು. 

5. ಪ್ರಾಯಶ್ಚಿತ್ತಾನಿ —- ಧಾರ್ಮಿಕ ವಿರೋಧ ಅಥವಾ ವಿಧಿಹೀನ ಆಚರಣೆಗಾಗಿ 
ಮಾಡುವ ಪ್ರಾಯಶ್ಚಿತ್ತಾದಿಗಳು. 

6. ಸ್ತ್ರೀಕರ್ಮಾಣಿ -- ಸ್ವೀವಶೀಕರಣಾದಿಗಳು. 

7. ರಾಜಕರ್ಮಾಣಿ -- ಪುಷ್ಪುಬಿಷೇಕ, ಸಂಗ್ರಾಮ, ದೇಶಭಕ್ತಿ ಮೊದಲಾದುವು. 

8. ಸೌಮನಸ್ಕಾನಿ -- ಏಕಮನಸ್ಕತೆಯ ಸಂಪಾದನೆ ಹಾಗೂ ಸಭೆಯಲ್ಲಿ ಪ್ರಭಾ! 


ಬೀರುವುದು ಮುಂತಾದುವಕ್ಕೆ ಸಂಬಂಧಿಸಿದವು. 
9. ಪಾಪನಿರ್ಹರಣಾನಿ -- ಪಾಪಪರಿಹಾರಾರ್ಥವಾದವು. 

10. ಬ್ರಹ್ಮಣ್ಮಾನಿ  - ಪರಮತತ್ವವಾದ ಪರಮಾತ್ಮ ವಿವೇಚನೆ ಮಾಡುವುವು. 
ಹೀಗೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ಇರುವ ಸೂಕ್ತಗಳು ಈ ಸಂಹಿತೆಯಲ್ಲಿ ಬೆರೆಸಿಕೊಂಡಿವೆ. 
ಸೂಕ್ತಗಳ ಸಂಕಲನದಲ್ಲಿ 13ನೇ ಕಾಂಡದವರೆಗೆ ವಿಶಿಷ್ಟವಾದ ಕ್ರಮ ವಿಷಯಕ್ಕನುಗುಣವಾಗಿ 
ಇಲ್ಲ. ಎಲ್ಲ ವಿಷಯಗಳೂ ಇಲ್ಲಿ ಹೇಗೆ ಸಂಕೀರ್ಣವಾಗಿವೆ ಎಂಬುದನ್ನು ತೋರಿಸಲು 
ಮೊದಲನೇ ಕಾಂಡದ 35 ಸೂಕ್ತಗಳ ವಿಷಯ ನಿರೂಪಣೆಯನ್ನು ಕೆಳಗೆ ಕೊಟ್ಟಿದೆ. ಈ 
ಮೂವತ್ತೈದು ಸೂಕ್ತಗಳ ವಿಚಾರ ಕ್ರಮವಾಗಿ ಕೆಳಗೆ ಕಂಡಂತೆ ಇದೆ: 

ಮೇದಾಜನನ, ಸಂಗ್ರಾಮಜಯ, ಮೂತ್ರಪುರೀಷನಿರೋಧವಾದಾಗ ಲೋಹ ಶಕಲ 
ಪ್ರವೇಶದಿಂದ ತತ್ಪರಿಹಾರ, ಸರ್ವರೋಗಭೈಷಜ್ಯ, ಪಶುಗಳ ರೋಗೋಪಶಮನ, 
ಪುಷ್ಪಾಭಿಷೇಕ, ಪಿಶಾಚಾದ್ಕುಚ್ಚಾಟನೆ, ಸರ್ವ ಸಂಪತ್ಕರ್ಮ, ಜಲೋದರ ರೋಗ ನಿವೃತ್ತಿ, 
ಗರ್ಭಿಣಿಗೆ (2 ಸೂಕ್ತ) ಸುಖಪ್ರಸವವಾಗಲೆಂಬ ಕರ್ಮ, ವಾತ ಪಿತ್ಕಶ್ಲೇಷ್ಠ ವಿಕಾರ ರೋಗಗಳ 
ಪರಿಹಾರ, ಸಿಡಿಲು ಬೀಳದಂತೆ ಕಾಯುವುದು, ಅತಿವೃಷ್ಟಿನಿವಾರಣೆ, ಇತರರಿಗೆ ದೌರ್ಭಾಗ್ಯಕರಣ, 
ಲಕ್ಷ್ಮೀಕರಣ, ದ್ವೇಷ್ಠ ಮರಣಾರ್ಥವಾಗಿ ಅಭಿಮಂತ್ರಿಸಿ ಸೀಸಚೂರ್ಣ ಮಿಶ್ರವಾದ 
ಅನ್ನಪ್ರದಾನ, ಶಸ್ತ್ರಘಾತದಿಂದ ರಕ್ತಪ್ರವಾಹವನ್ನು ತಡೆಯುವುದು, ದುರ್ಲಕ್ಷಣ ಪರಿಹಾರ, 
ಸಾಂಗ್ರಾಮಿಕಾದಿ ಕರ್ಮಗಳಲ್ಲಿ ವಿಜಯ, ಪಿಶಾಚಾದಿ ನಿವಾರಣೆ, ಹೃದ್ರೋಗ, ಕಾಮಾಲೆ 
ಮುಂತಾದ ರೋಗಪರಿಹಾರ, ಶ್ವೇತಕುಷ್ಠಾಪನೋದನ, ಒಂದು ದಿನದ ಹಾಗೂ ಸಂತತವಾದ 
ವೇಲಾಜ್ವರಾದಿ ಶಾಂತಿ, ಖಡ್ಗಾದಿ ಶಸ್ತ್ರನಿವಾರಣ, ವಿಜಯಾರ್ಥವಾಗಿ ಆಯುಧಪ್ರದಾನ, 


೨೮೨ ವೈದಿಕ ಸಾಹಿತ್ಯ ಚರಿತ್ರ 


ಉದ್ವೇಗ ನಿವೃತ್ತಿ, ಶತ್ರುಮರ್ದಿತವಾದ ರಾಷ್ಟ್ರದ ಅಭಿವೃದ್ಧಿ, ಆಯುಷ್ಕ ಕರ್ಮ, ಸರ್ವರೋಗ 
ಭೈಷಜ್ಯ, ಬಂಜೆಗೆ ಪುತ್ರಪ್ರಜನನವಾಗುವಂತೆ ಮಾಡುವುದು, ಅರ್ಥೋತ್ಥಾಪನ ಕರ್ಮ, 
ಪರಿಷಜ್ಞಯ ಕರ್ಮ, ಸರ್ವಸಂಪತ್ಯರ್ಮ-ಈ ವಿವಿಧ ಕರ್ಮಗಳಲ್ಲಿ ಬಳಸಬೇಕಾದ ಸೂಕ್ತಗಳು 
ಇಲ್ಲಿವೆ. ಇದರ ಪರಿಶೀಲನೆಯಿಂದ ಈ ವೇದದ ವಿಷಯ ವಿವೇಚನೆಯ ಸಾಮಾನ್ಶ 
ಪರಿಚಯವಾಗುವುದು. ಇನ್ನು ಮುಂದೆ ಇವುಗಳ ವಿಸ್ತಾರವಾದ ವಿವರಣೆಯನ್ನು ಕೊಡಬಹುದು. 


ಬೈಷಜ್ಯ ಸೂಕ್ತಗಳು 
ಗೆ ಚಿಕಿತ್ಸೆಗೆ ಸಂಬಂಧಿಸಿದ ಮಂತ್ರಗಳು ಮತ್ತು ವಿಧಿವಿಶೇಷಗಳು ಇಲ್ಲಿವೆ. ಬಗೆಬಗೆ 
ಯಾಗಿ ಪೀಡಿಸುವ ರಾಕ್ಷಾಸಾದಿಗಳಿಂದ ರೋಗಗಳುಂಟಾಗುವುವು. ರೋಗಗಳು ದ್ವಿವಿಧವಾಗಿವೆ. 
ಆಹಾರ ಮೂಲವಾದವು ಪಾಪಮೂಲವಾದವು ಎಂದು. ಆಹಾರ ಮೂಲವಾದವುಗಳಿಗೆ 
ಆಯುರ್ವೇದಾದಿ ಚಿಕಿತ್ಸೆಯ ಮೂಲಕ ಪರಿಹಾರ, ಪಾಪ ಮೂಲವಾದ ರೋಗಗಳ ಪರಿಹಾರಕ್ಕೆ 
ಅಥರ್ವಣ ಕ್ರಿಯೆಗಳನ್ನು ಅನುಸರಿಸಬೇಕು. ಅನೇಕ ಮಂತ್ರಗಳಲ್ಲಿ ರೋಗಗಳನ್ನು 
ದೂರಮಾಡುವ ಬಗೆ ವಿವರಿಸಿದೆ. ಕೌಶಿಕ ಸೂತ್ರದಲ್ಲಿ ಈ ಮಂತ್ರಗಳಿಂದ ಮಾಡಬೇಕಾದ 
ಮಾಟಮಂತ್ರ ಮೊದಲಾದುವುಗಳ ವಿವರಣೆ ಇದೆ. 
ಅಥರ್ವವೇದದಲ್ಲಿ ಅನೇಕಾನೇಕ ಆಯುರ್ವೇದ ಸಿದ್ಧಾಂತಗಳ ವಿಚಾರ ಅಡಗಿದೆ. 
ಇದರಿಂದ ಆಯುರ್ವೇದದ ಪ್ರಾಚೀನತೆ, ಪ್ರಾಮಾಣಿಕತೆ ಮತ್ತು ವ್ಯಾಪಕತೆಯ ಪರಿಚಯ 
ವಾಗುತ್ತದೆ. ರೋಗಸ್ಪರೂಪ, ರೋಗದ ಪ್ರತೀಕಾರ, ವಿವಿಧವಾದ ಔಷಧಿಗಳ ಪ್ರಯೋಗ 
ಮೊದಲಾದುವೆಲ್ಲ ಇಲ್ಲಿ ತಿಳಿಯುತ್ತವೆ. ತಕ್ಕರೋಗದ ಸಾಮಾನ್ಯ ವರ್ಣನೆ (6-21-1, 13)ಯೂ 
ಜ್ವರದ ಪ್ರಭೇದಗಳಾದ ಸತಜ್ವರ, ಶಾರದ ಜ್ವರ, ಗ್ರೈಷ್ಮ ಜ್ವರ, ಶೀತ ಜ್ವರ, ವಾರ್ಷಿಕ 
ಜ್ವರ, ತೃತೀಯ ಜ್ವರಗಳ ಉಲ್ಲೇಖವೂ (1, 2, 4-5) ಇದೆ. ಬಲಾಸರೋಗ (ಕ್ಷಯ), ಅಸ್ತಿ 
ಮತ್ತು ಹೃದಯಕ್ಕೆ ಪೀಡೆಯುಂಟುಮಾಡುವ ಅಂಶವೂ (6-14-3) ಯಕ್ಷ. ವಿದ್ರಧ, ಮತೀಕಾರ 
ಮೊದಲಾದ (6-83-1,3)ವುಗಳ ವಿಚಾರವೂ, (6-13-1, 22) ಅನೇಕ ಕಡೆ ಬಂದಿದೆ. 
ರೋಗಚಿಕಿತ್ಸೆಯ ವಿಚಾರವೂ ಬಹಳ ಮುಂದುವರಿದಿರುವುದು ಗೊತ್ತಾಗುತ್ತದೆ. ಇಂದಿನ 
ಹಾಗೆ ಅಂದೂ ಶಸ್ತ್ರ ಚಿಕಿತ್ಸೆ ನಡೆಯುತ್ತಿತ್ತೆಂಬ ಅಂಶ ವಿಸ್ಮಯವನ್ನುಂಟುಮಾಡುತ್ತದೆ. 
ಮೂತ್ರಬಂಧವಾದಾಗ ಶರಶಲಾಕಾದಿಗಳ ಸಹಾಯದಿಂದ ಚಿಕಿತ್ಸೆ ಮಾಡುವುದು (1-3-16) 
ಸುಖಪ್ರಸವಕ್ಕಾಗಿ ಯೋನಿಭೇದನ (1-11-1,6), ಜಲಧಾವನದಿಂದ ವ್ರಣವನ್ನುಪಚಾರ 
ಮಾಡುವುದು (5-57-1, 3) ಮೊದಲಾದುವು ಇದಕ್ಕೆ ನಿದರ್ಶನಗಳು, ನಾನಾ ಬಗೆಯ 
ರೋಗಗಳು ಬಗೆಬಗೆಯಾದ ಕ್ರಿಮಿಗಳ ಮೂಲಕ ಉಂಟಾಗುವುವೆಂದು ಇಲ್ಲಿ ಹೇಳಿರುವುದು 
ಆಧುನಿಕ ವೈದ್ಯಶಾಸ್ತ್ರದ ಸಂಶೋಧನೆಗಳನ್ನು ಇದು ಒಳಗೊಂಡಿತ್ತೆಂಬುದನ್ನು ತೋರಿಸುತ್ತದೆ. 
ರೋಗವನ್ನುಂಟುಮಾಡುವ ಕ್ರಿಮಿಗಳ ವರ್ಣನೆಯೂ (2-31-1, 5), ಕಣ್ಣು, ಮೂಗು ಮತ್ತು 
ಹಲ್ಲುಗಳನ್ನು ಪ್ರವೇಶಿಸುವ ಕ್ರಿಮಿಗಳ ಹೆಸರುಗಳೂ ಅವುಗಳ ನಿವಾರಣೋಪಾಯದ 
ವರ್ಣನೆಯೂ (5-23-1, 13) ಸೂರ್ಯ ಕಿರಣಗಳ ಮೂಲಕ ಕ್ರಿಮಿಗಳು ನಾಶವಾಗುವುವೆಂಬ 
ಅಂಶವೂ (4-37-1,12) ಇಲ್ಲಿದೆ. ಈ ನಿರ್ಣಯಗಳನ್ನು ವಿಜ್ಞಾನದ ಆಧಾರದ ಮೇಲೆ 
ಕಟ್ಟಿಲಾಗಿದೆಯೆಂಬುದನ್ನು ನಾವು ಯೋಚಿಸಿದಾಗ ಅಂದಿನ ಜನ ವಿಜ್ಞಾನದಲ್ಲಿ ಎಷ್ಟು 
ಮುಂದುವರಿದಿದ್ದರೆಂಬುದನ್ನರಿಯುವೆವು. ವಿಷಗಳ ಪ್ರಭಾವವನ್ನು ಹೋಗಲಾಡಿಸುವ ಔಷಧಿ 
ವಿಶೇಷಗಳ ವರ್ಣನೆಗಳೂ ಇಲ್ಲಿವೆ. 'ವಿಷಕ್ಕೆ ವಿಷ ಔಷಧ' ಎಂಬ ಸಿದ್ಧಾಂತವೂ ಇಲ್ಲಿದೆ 


ಸಂಹಿತೆಗಳು ೨೮೩ 


(7-88-1). ಆಯುರ್ವೇದದ ದೃಷ್ಟಿಯಲ್ಲಿ ಅಥರ್ವವೇದ ಬಹಳ ಪ್ರಧಾನವಾಗಿ ವೈಜ್ಞಾನಿಕ 
ಮಹತ್ವವನ್ನು ಹೊಂದಿದೆ. ಅಥರ್ವವೇದದಲ್ಲಿ ಅನೇಕಾನೇಕ ರೋಗಗಳ ಹೆಸರುಗಳು ಬಂದಿವೆ. 
ತಕ್ಕನ್‌ (ಜ್ವರ), ಶ್ವೇತ ಕುಷ್ಠ, ಕಾಸ (ಕೆಮ್ಮು), ಬಲಾಸ (ಕ್ಷಯ), ಹರಿಮಾ (ಕಾಮಾಲೆ), 
ವಿಲೋಹಿತ (ರಕ್ತಹೀನತೆ), ಪಾಮನ್‌ (ಕಜ್ಜಿ), ಶೀರ್ಷಕ್ತಿ (ತಲೆಶೂಲೆ), ಆಸ್ರಾವ (ಅತಿಸಾರ), 
ಯಕ್ಷ (ಕ್ಷಯ) ಮುಂತಾದುವು ಇವುಗಳಲ್ಲಿ ಕೆಲವು. ಅಂದಿನ ಸಮಾಜವೂ ಇಂದಿನಂತೆಯೇ 
ರೋಗಾದ್ಕುಪದ್ರವಗಳಿಗೆ ತುತ್ತಾಗಿತ್ತೆಂದೂ, ಅವುಗಳಿಂದ ಬಿಡಿಸಿಕೊಳ್ಳಲು ಅದು ಬಹಳವಾಗಿ 
ಹೆಣಗುತ್ತಿತ್ತೆಂದೂ ಗೊತ್ತಾಗುತ್ತದೆ. ಅಥರ್ವವೇದದ ದೃಷ್ಟಿಯಲ್ಲಿ ದೈಹಿಕ ಷಾಗೂ 
ಮಾನಸಿಕವಾದ ರೋಗಗಳಿಗೆ ದೇವತೆಗಳ ಪ್ರಕೋಪ, ಗಂಧರ್ವಾಸುರ ಪಿಶಾಚಾದಿ ದುಷ್ಟಶಕ್ತಿ 
ಗಳು, ವೈರಿಗಳಮಾಟ ಹಾಗೂ 'ಯಾತು' ಕ್ರಿಮಿಕೀಟಗಳು, ಉಲೂಕ ಕಪೋತಾದಿ 
ದುಷ್ಪಶಕುನಗಳ ಪ್ರವೇಶ, ದೇವತೆಗಳಲ್ಲಿ ನಾವೆಸಗುವ ಪಾಪಕರ್ಮಗಳು, ದಿನದಿನವೂ 
ನಾವು ಮಾಡುವ ನಿಯಮೋಲ್ಲಂಘನೆ-ಇವು ಕಾರಣಗಳು. ಇಂಥ ರೋಗಗಳ ನಿವಾರಣೆ 
ಅಥರ್ವ ಪುರೋಹಿತನ ಭೈಷಜ್ಮಕರ್ಮದಿಂದಾಗುತ್ತದೆ. ಮಂತ್ರಗಳ ಉಚ್ಚಾರಣೆಯೊಡನೆ 
ಅನೇಕಾನೇಕ ವನೌಷಧಿಗಳ ಪ್ರಯೋಗವೂ ನಡೆಯುವುದು. ಮೂಲಿಕೆಗಳನ್ನು ಮಂತ್ರಿಸಿ 
ತಾಯಿತಗಳನ್ನು ಕಟ್ಟುವುದುಂಟು. ಕೆಲವು ವೇಳೆ ಶಸ್ತ್ರಚಿಕಿತ್ಸೆಯೂ ಆಗುವುದು. ಇದರಿಂದ 
ಅನೇಕಾನೇಕ ಮೂಲಿಕೆಗಳ ಮಹತ್ವವೂ ಉಪಯೋಗವೂ ಅವರಿಗೆ ತಿಳಿದಿತ್ತೆಂದು 
ಗೊತ್ತಾಗುತ್ತದೆ. ಇಲ್ಲಿ ಶಮೀ, ತಲಾಶ, ಅಸಕ್ತೀ, ಕಣ್ವ, ಮಧು, ಮಾಧುಲಾ, ಅರ್ಜುನಕಾಂಡ, 
ಸಹಸ್ರಕಾಂಡ, ಅಜಸೃಂಗೀ, ಸದಂಪುಷ್ಪಾ ರೋಹಿಣೀ, ಮಾದವತೀ, ಲಾಕ್ಷಾ, ಪಿಪ್ಪಲೀ, ಅರ್ಕ, 
ಉತ್ತಾನಪರ್ಣ, ಶತವಾರ, ದರ್ಭ, ನೃಸ್ತಿಕಾ, ಖದಿರ, ಜಂಗಿಡ ಮೊದಲಾದ ಅನೇಕಾನೇಕ 
ಮೂಲಿಕೆಗಳ ಉಲ್ಲೇಖ ಇದೆ. ಇವುಗಳಲ್ಲಿ 'ಜಂಗಿಡ' ಮೊದಲಾದ ಮೂಲಿಕೆಗಳಾವುವೆಂಬುದು 
ಗೊತ್ತಾಗುವಂತಿಲ್ಲ. ಈ ಮೂಲಿಕಾವಿಜ್ಞಾನ ಈಗ ಬಹುಪಾಲು ನಷ್ಟವಾಗಿ ಹೋಗಿರುವುದು 
ನಮ್ಮ ದುರ್ದೈವ. 

ಜ್ವರದಿಂದ ಮನುಷ್ಯ ಹಳದೀ ಬಣ್ಣಕ್ಕೆ ತಿರುಗುವನೆಂದೂ ಬೆಂಕಿಯಂತೆ ಅವನ 
ಮೈಸುಡುವುದೆಂದೂ ವರ್ಣಿಸಿದೆ. ಸುದೂರಪ್ರಾಂತಕ್ಕೆ ಇದನ್ನು ಓಡಿಹೋಗಬೇಕೆಂದು ಬೇಡಿದೆ. 
ಬಲಾಸ, ಗಂಡಮಾಲಾ, ಯಕ್ಷಾ ಇವುಗಳನ್ನು ಓಷಧಿಗಳ ಸೇವನೆಯಿಂದ ದೂರಮಾಡುವ 
ವಿಚಾರ ಹೇಳಿದೆ. ಅನೇಕ ಮಂತ್ರಗಳಲ್ಲಿ ವಿಧವಿಧವಾದ ಓಷಧಿಗಳ ಮತ್ತು ವೃಕ್ಷಗಳ ಪ್ರಶಂಸೆ 
ಇದೆ. ಸರ್ಪಗಳ ವಿಷವನ್ನು ಹೋಗಲಾಡಿಸುವ ಅನೇಕ ಉಪಾಯಗಳ ವರ್ಣನೆಯೂ ಇದೆ. 
ಐದನೇ ಕಾಂಡದ 13ನೇ ಸೂಕ್ತದಲ್ಲಿ ಬರುವ ಅಸಿತತಮಾತ, ಆವಿಗೀ, ವಿವಿಗಿ, ಉರೂಗೂಲಾ 
ಮುಂತಾದ ಸರ್ಪಗಳ ಹೆಸರುಗಳು ಇವರಿಗಿದ್ದ ವಿದೇಶ ಪರಿಚಯವನ್ನು ಸೂಚಿಸುತ್ತವೆ ಎಂದು 
ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. 

ಇಲ್ಲಿ ಬದುಕಿರುವಷ್ಟು ದಿನವೂ ಆರೋಗ್ಯ ದೃಢಕಾಯರಾಗಿ ಬದುಕಿರಬೇಕೆಂಬುದು ನಮ್ಮ 
ಹಿಂದಿನವರ ಆಶಯವಾಗಿದ್ದಿತು. ದೀರ್ಥವಾದ ಆಯುಸ್ಸುಬೇಕು. ಅದು ರೋಗ ರುಜಿನಗಳಿಲ್ಲದೆ 
ಸುಖಮಯವಾಗಿರಬೇಕು. ಅದಕ್ಕಾಗಿ ಭೈಷಜ್ಯ ಸೂಕ್ತಗಳು ಉಪಯುಕ್ತ ವಾಗಿದೆ. 

ಹೀಗೆ ಬೇರೆ ಬೇರೆ ಗುಣಗಳನ್ನುಳ್ಳ ಮೂಲಿಕೆಗಳ ಪ್ರಯೋಗದಿಂದಲೂ ಬಗೆ ಬಗೆಯ 
ಮಂತ್ರಗಳ ಪ್ರಯೋಗದಿಂದಲೂ ತಕ್ಕನ್‌, ಯಕ್ಷ, ಕುಷ್ಠ, ಹೃದ್ರೋಗ, ಕಾಮಾಲೆ ಮುಂತಾದ 
ರೋಗಗಳ ನಿವಾರಣೆಯನ್ನು ಇಲ್ಲಿ ಹೇಳಿದೆ. 


೨೮೪ ವೈದಿಕ ಸಾಹಿತ್ಮ ಚರಿತ್ರೆ 


ಆಯುಷ್ಯಾಣಿ 
ದೀರ್ಫ್ಪಯುಪ್ರಾಪ್ರಿಗಾಗಿ ಸಲ್ಲಿಸಿರುವ ಪ್ರಾರ್ಥನೆಗಳ ಸಮೂಹ ಈ ವಿಭಾಗದಲ್ಲಿ 
ಅಂತರ್ಗತವಾಗಿದೆ. ಚೌಲ, ಉಪನಯನ, ಗೋದಾನ ಮುಂತಾದ ಸಂದರ್ಭಗಳಲ್ಲಿ ಇಂಥ 
ಪ್ರಾರ್ಥನೆಗಳು ವಿಶೇಷವಾಗಿ ಪ್ರಯುಕ್ತವಾಗಿವೆ. ಈ ಬಗೆಯ ಸೂಕ್ತಗಳಲ್ಲಿ ನೂರೊಂದು 
ಶರತ್ಕಾಲ ಹಾಗೂ ನೂರೊಂದು ಹೇಮಂತಕಾಲ ಜೀವಿಸಿರುವುದಕ್ಕೆ ಹೇಳಬೇಕಾದ 
ಪ್ರಾರ್ಥನೆಗಳಿವೆ. ಹಾಗೆಯೇ ನೂರು ಬಗೆಯ ಮೃತ್ಯುವಿನಿಂದ ತನ್ನನ್ನು ಕಾಪಾಡಿಕೊಳ್ಳಲೂ, 
ಒಂದೊಂದು ಬಗೆಯ ರೋಗದಿಂದಲೂ ರಕ್ಷಿಸಿಕೊಳ್ಳಲೂ ಆವಶ್ಯಕವಾದ ಪ್ರಾರ್ಥನೆಗಳೂ 
ಇವೆ. ದೀರ್ಫಾಯು ಪ್ರಾಪ್ತಿಗಾಗಿ 'ರಕ್ಷಾಸೂತ್ರ'ವನ್ನು ಕೈಯ್ಯಲ್ಲಿ ಧರಿಸಬೇಕೆಂಬ ವಿಶೇಷ 
ವಿಧಾನವನ್ನು ಅಥರ್ವವೇದದಲ್ಲಿ ಹೇಳಿದೆ. ಈ ರಕ್ಷಾಸೂತ್ರವನ್ನು ಧರಿಸಿಬಿಟ್ಟರೆ ಸುಕು, ಅವನು 
ಸ್ವಸ್ತನಾಗಿ ಚಿರಂಜೀವಿಯಾಗುತ್ತಾನೆ. 17ನೇ ಕಾಂಡದ ಏಕಮಾತ್ರ ಸೂಕ್ತ ಈ ವಿಚಾರವನ್ನು 
ಪ್ರತಿಷಾದಿಸುವುದಾಗಿದೆ. 
ಪೌಪ್ಟಿಕಗಳು : ಮನೆ ಕಟ್ಟುವುದಕ್ಕಾಗಿ, ಉಳುಮೆ ಮಾಡುವುದಕ್ಕಾಗಿ, ಬಿತ್ತನೆ 
ಕೆಲಸವನ್ನಾರಂಭಿಸುವುದಕ್ಕಾಗಿ, ಪುಷ್ಟಿಲಾಭಕ್ಕಾಗಿ, ದೇಶವಿದೇಶಗಳಲ್ಲಿ ವ್ಯಾಪಾರ 
ಮಾಡುವುದಕ್ಕಾಗಿ, ಆವಶ್ಯಕವಾದ ಅನೇಕಾನೇಕ ಆಶೀರ್ವಾದಗಳೂ, ಪ್ರಾರ್ಥನೆಗಳೂ ಈ 
ವಿಭಾಗಕ್ಕೊಳಪಡುವುವು. ಇದರಲ್ಲಿ ಸುಂದರವಾದ ವೃಷ್ಟಿಸೂಕ್ತದ ಕೆಲ ಮಂತ್ರಗಳನ್ನು ಇಲ್ಲಿ 
ಉದ್ದರಿಸಬಹುದು: 
ಸಮುತ್ಬತಂತು ಪ್ರದಿಶೋ ನಭಸೃತೀಃ 
ಸಮಭ್ರಾಣಿ ವಾತ ಜೂತಾನಿ ಯಂತು | 
ಮಹಖಷಭಸ್ಮ ನದತೋ ನಭಸ್ಪತೋ 
ವಾಶ್ರಾ ಆಪಃ ಪೃಥಿವೀಂ ತರ್ಪಯಂತು ॥ (4-15-1) 
ಪೂರ್ವವೇ ಮೊದಲಾದ ಶ್ರೇಷ್ಠವಾದ ದಿಕ್ಕುಗಳು ವಾಯುವಿನಿಂದ ಕೂಡಿದ 
ಮೇಘಗಳಿಂದ ತುಂಬಿ ಏಳಲಿ. ನೀರುಂಡ ಮೇಘಗಳು ವಾಯುವಿನಿಂದ ಪ್ರೇರಿತವಾಗಿ ಸೇರಲಿ. 
ಮಹತ್ತರವಾದ ಭುಷಭವು ಗುಟುರು ಹಾಕುವಂತೆ ವಾಯುಪ್ರೇರಿತವಾದ ಮೇಘಗಳ ಜಲವು 
ಶಬ್ದಿಸುತ್ತಾ ಭೂಮಿಯಮೇಲೆ ವರ್ಷಿಸಿ ತೃಪ್ತಿಯನ್ನುಂಟುಮಾಡಲಿ. 
ಸಮೀಕ್ಷಯಂತು ತವಿಷಾಃ ಸುದಾನವೋಪಾಂ 
ರಸಾ ಓಷಧೀಭಿಃ ಸಚಂತಾಮ್‌ | 
ವರ್ಷಸ್ಯ ಸರ್ಗಾ ಮಹಯಂತು ಭೂಮಿಂ 
ಪೃಥಗ್‌ ಜಾಯಂತಾಮೋಷಧಯೋ ವಿಶ್ವರೂಪಾಃ ॥ (4-15-2) 
ಮಹಾತ್ಮರೂ ಶೋಭನವಾದ ದಾನಮಾಡುವವರೂ ಆದ ಮರುದ್ದೇವತೆಗಳು 
ವೃಷ್ಟಿಯಾಗುವಂತೆ ಅನುಗ್ರಹ ಮಾಡಲಿ. ವೃಷ್ಟ್ಯುದಕದ ರಸಗಳು ಭೂಮಿಯಲ್ಲಿ ಬಿತ್ತಿರುವ 
ಬೀಜಗಳೊಡನೆ ಸೇರಲಿ. ಮಳೆಯ ಧಾರೆ ಭೂಮಿಯನ್ನು ಸನ್ಮಾನಿಸಲಿ, ನಾನಾ ವಿಧವಾದ 
ಓಷಧಿಗಳು ಬೇರೆ ಬೇರೆಯಾದ ರೂಪದಲ್ಲಿ ಬೆಳೆಯಲಿ. 
ಸಮೀಕ್ಷಯಸ್ವ ಗಾಯತೋ ನಭಾಂಸ್ಕಪಾಂ 
ವೇಗಾಸಃ ಪೃಥಗುದ್‌ `ವಿಜಂತಾಮ್‌ | 
ವರ್ಷಸ್ಮ ಸರ್ಗೋ ಮಹಯಂತು ಭೂಮಿಂ 
ಪೃಥಗ್‌ ಜಾಯಂತಾಂ ವೀರುಧೋ ವಿಶ್ವರೂಪಾಃ ॥ (4-15-3) 


ಸಂಹಿತೆಗಳು ೨೮೫ 


ಎಲೈ ಮರುದ್ಲಣವೇ, ನಿನ್ನನ್ನು ಸ್ತುತಿಸುವ ನಮಗೆ ಮೋಡಗಳನ್ನು ಕಾಣಿಸು. ವೇಗದಿಂದ 
ಕೂಡಿದ ಜಲಪ್ರವಾಹಗಳು ಬೇರೆ ಬೇರೆಯಾಗಿ ಮೇಲೆ ಚಲಿಸಲಿ, ಮಳೆಯ ಧಾರೆ ಭೂಮಿಯನ್ನು 
ಸನ್ಮಾನಿಸಲಿ. ಬಗೆ ಬಗೆಯ ಗಿಡಬಳ್ಳಿಗಳು ವಿವಿಧವಾಗಿ ಬೆಳೆಯಲಿ, 

ಅಭಿಕ್ರಂದ ಸ್ತನಯಾರ್ದಯೋದಧಿಂ 

ಭೂಮಿಂ ಪರ್ಜನ್ಯ ಪಯಸಾ ಸಮಂಸಮಂಗ್ಲಿ | 

ತ್ವಯಾ ಸೃಷ್ಟಂ ಬಹುಲಮೈತು ವರ್ಷ- 

ಮಾಶಾ ರೈಷೀ ಕೃಶಗುರೇತ್ವಸ್ತಮ್‌ || (4-15-6) 


ಎಲೈ ಪರ್ಜನ್ಮನೇ, ಸುತ್ತಲೂ ತುಂಬುವಂತೆ ಶಬ್ದಮಾಡು. ಮೇಘವನ್ನು ಪ್ರವೇಶಿಸಿ 
ಘೋಷಿಸು. ಸಮುದ್ರ ವನ್ನು ವರ್ಷದಿಂದ ಪೀಡಿಸು. ವರ್ಷದಿಂದ ಭೂಮಿಯನ್ನು ಚೆನ್ನಾಗಿ 
ನೆನೆಸು. ನಿನ್ನಿಂದ ಪ್ರೇರಿತವಾದುದೂ ಹೆಚ್ಚಾಗಿ ಮಳೆಗರೆಯುವಂಥದೂ ಆದ ಮೇಘವು 
ಬರಲಿ. ಧಾರಾಸಂಪಾತವನ್ನು ಬಯಸುವ ಸೂರ್ಯನು ಕೃಶವಾದ ರಶ್ಮಿಗಳುಳ್ಳವನಾಗಿ ಕಣ್ಣಿಗೆ 
ಕಾಣದಂತಾಗಲಿ. 

ಮಹಾಂತಂ ಕೋಶಮುದಚಾಭಿಷಿಂಚ 

ಸವಿದ್ಯುತಂ ಭವತು ವಾತು ವಾತಃ | 

ತನ್ವತಾಂ ಯಜ್ಞಂ ಬಹುಧಾ ವಿಸೃಷ್ಟಾ 

ಆನಂದಿನೀರೋಷಧಯೋ ಭವಂತು ॥(4-15-16) 
ಎಲೈ ಪರ್ಜನ್ಮನೇ ಅತಿ ದೊಡ್ಡದಾದ ಮೇಘವನ್ನು ಸಮುದ್ರದಿಂದ ಮೇಲಕ್ಕೆ ನೀರೊಡನೆ 
ಎತ್ತಿಕೋ. ಆದರಿಂದ ಭೂಮಿಯನ್ನೆಲ್ಲಾ ಮಳೆಯಿಂದ ನೆನಸು. ಅದಕ್ಕಾಗಿ ಆ ಮೇಘವು 

ದ್ಯುತ್ಸಹಿತವಾಗಲಿ. ಅನಂತರ ಮಳೆಯಾಗಲಿ. ವೃಷ್ಟಿಗನುಕೂಲವಾಗಿ ವಾಯು ಬೀಸಲಿ. 

ಬಹುಪ್ರಕಾರವಾಗಿ ವರ್ಷಿಸಲ್ಪಟ್ಟ ಮಳೆಯ ಧಾರೆಗಳು ಯಜ್ಞವನ್ನು ಬೆಳೆಸಲಿ. ಗಿಡಬಳ್ಳಿಗಳೂ 
ಸಸ್ಕಾದಿಗಳೂ ವೃಷ್ಟಿಜಲದಿಂದ ಹರ್ಷಯುಕ್ತವಾಗಲಿ. 


ಆಭಿಚಾರಕಾಣಿ 

ಪೌಷ್ಟಿಕಸೂಕ್ತಗಳು ಆತ್ಮರಕ್ಷಣೆಯ ಪ್ರಧಾನೋದ್ದೇಶದಿಂದ ಪ್ರವೃತ್ತವಾಗಿವೆ. ಅನೇಕ 
ದೇವತೆಗಳನ್ನು ಸ್ತುತಿಸಿ ಆಯುಸ್ಸು ಐಶ್ವರ್ಯ, ಆರೋಗ್ಯ, ಪಶುಸಂಪತ್ತು, ಪುತ್ರಸಂಪತ್ತು 
ಮುಂತಾದ ಸಮೃದ್ಧಿಯನ್ನು ಬೇಡಿದ್ದಾರೆ. ಇವು ತಮ್ಮ ತಮ್ಮ ಅಭಿವೃದ್ಧಿಯನ್ನು ಬಯಸುವುವೇ 
ವಿನಾ ಇತರರಿಗೆ ಯಾವ ಬಗೆಯ ಹಾನಿಯನ್ನೂ ಬಯಸುವುದಿಲ್ಲ. ಇಂಥ ಪೌಷ್ಟಿಕ 
ಸೂಕ್ತಗಳನ್ನು 'ಶುಕ್ಲೇಂದ್ರಜಾಲ' ಸೂಕ್ತಗಳೆಂದು ಪಾಶ್ಚಾತ್ಮ ವಿಮರ್ಶಕರು ಹೇಳುತ್ತಾರೆ. 

ಎಲ್ಲ ಪ್ರಾಣಿಗಳೂ ತಮ್ಮ ತಮ್ಮ ಸುಖವನ್ನೇ ಸಾಧಿಸಲು ಪ್ರಯತ್ನಿಸುತ್ತವೆ. ಆದರೆ 
ತಮ್ಮ ಸುಖಕ್ಕೆ ಇತರರು ಅಡ್ಡಿಯಾದರೆ ಅವರನ್ನು ಯಾವ ರೀತಿಯಿಂದಲಾದರೂ 
ನಾಶಪಡಿಸಿಬಿಡಲು ಅವು ಹವಣಿಸುತ್ತವೆ. ಹೀಗೆ ಇತರರಿಗೆ ಕೇಡನ್ನು ತರುವ ಕೆಲಸಗಳು 
ಆಭಿಚಾರಕಗಳಾಗುತ್ತವೆ. ಇವಕ್ಕೆ ಕೃಷ್ಣೇಂದ್ರಜಾಲವೆನ್ನುತ್ತಾರೆ. ಯಾವ ದೇವತೆಯನ್ನಾದರೂ 
ಸರಿ ಹೇಗಾದರೂ ಆಶ್ರಯಿಸಿ ಶತ್ರು ನಾಶವನ್ನು ಸಾಧಿಸುವ ಹವಣು ಈ ಕ್ರಿಯೆಗಳದು. ಇದೇ 
'ಜಾದು', 'ಮಾಟ', 'ಯಾತು'. ಅಥರ್ವವೇದದಲ್ಲಿ ಇಂಥ ಮಂತ್ರಗಳು ಬಹಳವಾಗಿ. ತನ್ನ 
ಸಾಂಸಾರಿಕ ಜೀವನಕ್ಕೆ ಅಡ್ಡಿಯಾಗಿ ಬಂದ ಸಪಶ್ನಿಯ ಮರ್ದನವನ್ನು ಬಯಸುವ ಮಂತ್ರಗಳು, 
ತನ್ನ ಪ್ರೇಯಸಿಯನ್ನು ಕಾಮಿಸುವ ವಿಟನ ಪುರುಷತ್ವವನ್ನು ನಾಶಪಡಿಸಲು ಪ್ರಯೋಗಿಸುವ 


೨೮೬ ವೈದಿಕ ಸಾಹಿತ್ಯ ಚರಿತ್ರೆ 


ಮಂತ್ರಗಳು, ತನ್ನ ಪ್ರಿಯನನ್ನು ತಾನು ಸೇರಿಕೊಳ್ಳಲನುಕೂಲಿಸುವಂತೆ ಉಳಿದವರೆಲ್ಲರಿಗೂ 
ನಿದ್ರೆಬರಿಸುವ ಸ್ಟಾಪನ ಮಂತ್ರಗಳು, ಶತ್ರುದಮನ ಮಾಡಲು ಉಪಯೋಗಿಸುವ ಮಂತ್ರಗಳು 
ಇವೆಲ್ಲಾ ಬೇಕಾದಷ್ಟಿವೆ. 'ತೇನಾಹಮಿಂದ್ರಜಾರೇನಾ ಮೂನ್‌ ತಮಸಾಭಿದಧಾಮಿ ಸರ್ವಾನ್‌" 
(ಅ. ವೇ. 8-8-8) ಎಂದು ಹೇಳಿ ಇಂದ್ರಜಾಲವೆಂದು ಇಂಥ ಕೃತ್ಯವನ್ನು ವರ್ಣಿಸಿದ್ದಾರೆ. 
ಮಾಟ, ಪ್ರತಿಮಾಟ ಮುಂತಾದುವು ಇಲ್ಲಿ ತುಂಬಿವೆ. ಇವೆಲ್ಲ ಆತ್ಮರಕ್ಷಣೆಗೆ ಅಡ್ಡಿಯಾದವರನ್ನು 
ಶಿಕ್ಷಿಸಲು ನಾಶಪಡಿಸಲು ಉದ್ದಿಷ್ಟವಾಗಿವೆ. ಇತರರಿಗೆ ತೊಂದರೆ ಕೊಡುತ್ತಿದ್ದ ಗಂಧರ್ವರು, 
ರಾಕ್ಷಸರು, ಅಪ್ಸರರು, ಪೀಡೆಪಿಶಾಚಿಗಳು, ಮೋಹಿನಿಗಳು ಮುಂತಾದ ದುಷ್ಟ ಶಕ್ತಿಗಳನ್ನು 
ಉಚ್ಚಾಟನೆ ಮಾಡುವುದಕ್ಕೂ ಇಲ್ಲಿನ ಮಂತ್ರಗಳು ಉಪಯುಕ್ತವಾಗಿದ್ದುವು. ಇವುಗಳೆಲ್ಲದರ 
ಮುಖ್ಯ್ಕೋದ್ದೇಶ ಮೇಲೆ ಹೇಳಿದಂತೆ ಸುಖಜೀವನದ ಸಂಪ್ರಾಪ್ತಿಯೇ. 


'ಪ್ರಾಯಶ್ಚಿತ್ತಾನಿ 

ಈ ಸೂಕ್ತಗಳಲ್ಲಿ ಪ್ರಾಯಶ್ಚಿತ್ತದ ವಿಧಾನ ಹೇಳಿದೆ. ನಡತೆಯಲ್ಲಿ ಸಂಭವಿಸುವ 
ಲೋಪದೋಷಗಳು, ಧಾರ್ಮಿಕಾನುಷ್ಠಾನಗಳಲ್ಲಿ ಸಂಭವಿಸುವ ಪ್ರಮಾದಗಳು, ಪ್ರತಿಷಿದ್ದ 
ವಾದುದನ್ನು ಆಚರಿಸುವುದು ಮುಂತಾದುವುಗಳಿಗೆ ಪ್ರಾಯಶ್ಚಿತ್ತಗಳಾಗಬೇಕು. ಅಪರಾಧಕ್ಕೆ 
ಜ್ಞಾತಾಜ್ಞಾತವಾದ ಕಾರಣಗಳುಂಟು. ಅವುಗಳ ನಿವಾರಣೆಗೆ ಪ್ರಾಯಶ್ಚಿತ್ತ ಆವಶ್ಯಕ. 
ಧರ್ಮಶಾಸ್ತ್ರದಲ್ಲಿ ಸೂಚಿಸಿರುವ ನಿಯಮಗಳ ಉಲ್ಲಂಘನೆ ಸಂಭವಿಸಿದಾಗ ಅದರಿಂದ 
ಸಂಭವಿಸುವ ಅಪಾಯದಿಂದ ರಕ್ಷಿಸಿಕೊಳ್ಳಲು ಸೂಕ್ತವಾದ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳ 
ಬೇಕು. ಇದಕ್ಕೆ ಸಂಬಂಧಿಸಿದ ಮಂತ್ರಗಳು ಅನೇಕವಿದೆ. ಅಂದಿನ ಜನ ಶುಭಾಶುಭಶಕುನಗಳಲ್ಲಿ 
ನಂಬಿಕೆ ಇಟ್ಟಿದ್ದರು. ಪಕ್ಷಿಗಳ ಹಾರಾಟ ಅವಳಿಮಕ್ಕಳ ಜನನ ಮುಂತಾದುವನ್ನು ಕನಸಿನಲ್ಲಿ 
ಕಾಣುವುದು ಅಶುಭವೆಂಬ ಭಾವನೆ ಇತ್ತು. ಇಂಥ ಅಪಶಕುನಗಳಿಂದ ಸೂಚಿತವಾದ ಅಶುಭ 
ನಿವಾರಣೆಗೂ ಪ್ರಾಯಶ್ಚಿತ್ತಗಳನ್ನು ವಿಧಿಸಲಾಗಿತ್ತು. ಇವುಗಳಿಗೆಲ್ಲ ಸಂಬಂಧಿಸಿದ ಪ್ರಾಯಶ್ಚಿತ್ತ 
ಸೂಕ್ತಗಳ ಸಮೂಹ ಈ ವೇದದಲ್ಲಿದೆ. 
ಸ್ತ್ರೀಕರ್ಮಾಣಿ 

ವಿವಾಹ ಮತ್ತು ಪ್ರೇಮಕ್ಕೆ ಸಂಬಂಧಿಸಿದಂತೆ ಅನೇಕ ಸೂಕ್ತಗಳಿವೆ. ಇವು ಆ ಕಾಲದ 
ಸಮಾಜದ ಚಿತ್ರವನ್ನು ತೋರಿಸುತ್ತವೆ. ಅನುರೂಪನಾದ ವರ ಸುಂದರಿಯಾದ ಮಗಳಿಗೆ 
ಸಿಗಲೆಂದು ಹಾರೈಸುತ್ತಿದ್ದರು. ಪುರುಷನು ತಾನು ಮೆಚ್ಚಿದ ಹೆಂಗಸನ್ನು ವಶಪಡಿಸಿಕೊಳ್ಳಲು 
ಯತ್ನಿಸುವುದು (1-34), ಹಾಗೆಯೇ ಹೆಂಗಸೂ ತನಗೆ ಪ್ರಿಯನಾದ ಪುರುಷನನ್ನು 
ವಶಪಡಿಸಿಕೊಳ್ಳಲು ಹವಣಿಸುವುದು (6-128)-ಮುಂತಾದುವೆಲ್ಲ ಈ ಗುಂಪಿಗೆ ಸೇರುತ್ತವೆ. 
ಪುತ್ರೋತ್ಪತ್ತಿಗಾಗಿಯೂ ಸದ್ಯೋಜಾತ ಶಿಶುವಿನ ರಕ್ಷೆಗಾಗಿಯೂ ಪ್ರಾರ್ಥನೆ ಸಲ್ಲಿಸಿದೆ. 14ನೇ 
ಕಾಂಡದಲ್ಲಿ ವಿಶೇಷತಃ ಇಂಥ ಮಂತ್ರಗಳು ಹೆಚ್ಚಾಗಿವೆ. ಕೌಶಿಕಸೂತ್ರದಲ್ಲಿ ಇಂಥ ವಶೀಕರಣ 
ಕೃತ್ಯಗಳ ವಿವರಣೆ ಇದೆ. ತನಗೆ ಬೇಕಾದ ಹೆಂಗಸಿನ ಪ್ರೇಮವನ್ನು ಸಂಪಾದಿಸಲು ಅವಳಂಥ 
ಬೊಂಬೆಯೊಂದನ್ನು ಮಣ್ಣಿನಿಂದ ಮಾಡಿ ಆ ಬೊಂಬೆಯ ಹೃದಯವನ್ನು ಬಾಣವೊಂದರಿಂದ 
ಇರಿಯಬೇಕಾಗಿತ್ತು. ಆ ಸಮಯದಲ್ಲಿ (3-25) ಮಂತ್ರವನ್ನು ಹೇಳಬೇಕಾಗಿತ್ತು. ಇದರಂತೆಯೇ 
ಪತಿಯ ವಶೀಕರಣಕ್ಕೂ ಸ್ತ್ರೀಯಾದವಳು ಬೊಂಬೆಯೊಂದನ್ನು ಮಾಡಿಕೊಂಡು ಕಾಯಿಸಿದ 
ಬಾಣದಿಂದ ತಲೆಯ ಮೇಲೆ ಚುಚ್ಚುತ್ತಾಳೆ. ಆಗ 


ಸಂಹಿತೆಗಳು ೨೮೭ 


ಅಸೌ ಮೇ ಸ್ಮರತಾದಿತಿ ಪ್ರಿಯೋ ಮೇ ಸ್ಮರತಾದಿತಿ | 

ದೇವಾ: ಪ್ರಹಿಣುತ ಸ್ಮರಮಸೌ ಮಾಮನುಶೋಚತು | (6-130-2) 
ಎಂಬ ಮಂತ್ರವನ್ನೂ ಹಾಗೆಯೇ 6ನೇ ಮಂಡಲದ 138ನೇ ಸೂಕ್ತದ ಮಂತ್ರವನ್ನೂ 
ಪಠಿಸುತ್ತಾಳೆ. ತನ್ನ ವಿಷಯದಲ್ಲಿ ಪತಿಗೆ ಹುಚ್ಚು ಹಿಡಿದುಬಿಡಲೆಂದು ಈ ಸೂಕ್ತಗಳಲ್ಲಿ 
ದೇವತೆಗಳನ್ನು ಬೇಡಿದೆ. 

ಉನ್ಮಾದಯತ ಮರುತ ಉದಂತರಿಕ್ಷಮಾದಯ | 

ಅಗ್ನ ಉನ್ಮಾದಯ ತ್ವಮನೌಮಾಮನುಶೋಚತು ॥ (6-130-4) 

ಎಲೈ ಮರುದ್ದೇವನೇ, ನನ್ನ ಪತಿಯನ್ನು ಉನ್ಮತ್ತನನ್ನಾಗಿಸು ; ಅಂತರಿಕ್ಷ ದೇವನೇ, 
ಹೇ ಅಗ್ನಿಯೇ, ಅವನಿಗೆ ಹುಚ್ಚು ಹಿಡಿಸಿಬಿಡಿ. ಅದರಿಂದ ಅವನು ನನ್ನನ್ನೇ ಚಿಂತಿಸುತ್ತಿರಲಿ. 

ಯದ್‌ಧಾವಸಿ ತ್ರಿಯೋಜನಂ ಪಂಚಯೋಜನ ಮಾಶ್ಚಿನಮ್‌ | 
ತತಸ್ತೃಂ ಪುನರಾಯಸಿ ಪುತ್ರಾಣಾಂ ನೋ ಅಸಃಪಿತಾ ॥ (6-131-3) 

'ಅವನು ಮೂರು ನಾಲ್ಕು ಯೋಜನಗಳು ದೂರ ಓಡಿ ಹೋದರೂ ಲವನು ಹಿಂದಿರುಗಿ 
ಬರುವಂತಾಗಲಿ.' ತನ್ನ ಪ್ರತಿಸ್ಪರ್ಧಿನಿಯನ್ನು ಧ್ವಂಸ ಮಾಡಬೇಕೆಂದು ಮತ್ತೊಬ್ಬಳು 
ಬೇಡುತ್ತಾಳೆ. (ಅ. 1-14) ಇವುಗಳಲ್ಲನೇಕ ಮಂತ್ರಗಳು ಮಾರಣ ಮೋಹನ, 
ಉಚ್ಚಾಟನಾದಿಗಳಿಗಾಗಿ ಪ್ರವೃತ್ತವಾಗಿವೆ. ಪ್ರಣಯಿಗಳ ಪ್ರೇಮ ಜೀವನ ಸುಗಮವಾಗಿ 
ನಡೆಯುವುದನ್ನೇ ಅನೇಕ ಮಂತ್ರಗಳು ಗುರಿಯನ್ನಾಗಿ ಹೊಂದಿವೆ. 


ರಾಜಕರ್ಮಾಣಿ 

ರಾಜನೀಶಿಗೆ ಸಂಬಂಧಿಸಿದ ಅನೇಕ ಸೂಕ್ತಗಳೂ ಇಲ್ಲಿವೆ. ಇವುಗಳ ಅಧ್ಯಯನದಿಂದ 
ಅಂದಿನ ರಾಜನೈತಿಕ ಪರಿಸ್ಥಿತಿಯ ಅರಿವಾಗುತ್ತದೆ. ಈ ವೇದವನ್ನು ಕ್ಷತ್ರ ವೇದವೆಂದು 
ಕೊಂಡಾಡಿರುವುದೂ ಸಹ ಇದರಲ್ಲಿ ರಾಜನೀತಿಗೆ ದೊರಕಿರುವ ಮಹತ್ವವನ್ನು ಸೂಚಿಸುತ್ತದೆ. 
ಆ ಕಾಲದಲ್ಲಿ ಪ್ರಜೆಗಳೇ ರಾಜನನ್ನು ಆರಿಸುತ್ತಿದ್ದರು. ಅಶ್ವಿನ್‌, ಮಿತ್ರಾವರುಣ, ಮರುತ್‌ 
ಮತ್ತು ವರುಣ-ಇವರ ದ್ವಾರಾ ರಾಜನನ್ನು ಆರಿಸುತ್ತಿದ್ದರೆಂದು ಹೇಳಿದೆ. (ಅ. ವೇ. 3-4). 
ದೇಶದಿಂದ ನಿರ್ವಾಸಿತನಾದ ರಾಜನನ್ನೂ ಮತ್ತೆ ಸನ್ಮಾನ ಪೂರ್ವಕವಾಗಿ ಕರೆದು ಅಭಿಷೇಕ 
ಮಾಡುತ್ತಿದ್ದರೆಂಬ ಅಂಶ (ಅ. ವೇ. 33) ರಿಂದ ಗೊತ್ತಾಗುತ್ತದೆ. 

ಅಚಿಕ್ರದತ್‌ ಸ್ಪಪಾ ಇಹ ಭುವದಗ್ನೇ 

ವೃಚಸ್ಕ ರೋದಸೀ ಉರೂಚೀ | 

ಯುಂಜಂತು ತ್ವಾ ಮರುತೋ ವಿಶ್ವವೇದಸ 

ಆಮುಂ ನಯ ನಮಸಾ ರಾತಹವ್ಯಮ್‌ || (ಅ. ವೇ. 3-3-1) 

"ಎಲೈ ಅಗ್ನಿಯೇ, ರಾಷ್ಟ್ರದಿಂದ ಪ್ರಚ್ಛುತನಾದ ರಾಜನು ಮತ್ತೆ ತನ್ನ ರಾಜ್ಯವನ್ನು 
ಪ್ರವೇಶಿಸಲು ನಿನ್ನನ್ನು ಆಹ್ವಾನಿಸುತ್ತಿದ್ದಾನೆ. ನಿನ್ನ ಅನುಗ್ರಹದಿಂದ ತನ್ನ ಪ್ರಚೆಗಳ 
ಪಾಲಕನಾಗಲಿ ಅವನು. ಅವನನ್ನು ರಕ್ಷಿಸಲು ದ್ಯಾವಾಪೃಥಿವಿಗಳನ್ನೆಲ್ಲಾ ನೀನು ವ್ಯಾಪಿಸು. 
ಸರ್ವವನ್ನೂ ತಿಳಿದ ಮರುದ್ದೇವತೆಗಳು ನಿನ್ನೊಡನೆ ಸೇರಲಿ. ಹವಿಸ್ಸಮರ್ಪಣ ಮಾಡಿದ 
ಇವನನ್ನು ಪುನಃ ಅವನ ರಾಷ್ಟ್ರದಲ್ಲಿ ನೆಲೆಗೊಳಿಸು." 

ಜನರು ಕೊಟ್ಟ ಅಧಿಕಾರದಿಂದ ರಾಜನು'ಏಕರಾಟ್‌' ಆಗುತ್ತಿದ್ದನು. ದೇಶದ ರಕ್ಷಣೆಗಾಗಿ 
ಸಕಲರೂ ನೆರೆದು ವಿಚಾರಮಾಡುವರು. ಸಮಿತಿಯ ಅಭಿಪ್ರಾಯಕ್ಕೆ ಮನ್ನಣೆ ಇತ್ತು. 


೨೮೮ ವೈದಿಕ ಸಾಹಿತ್ಯ ಚರಿತ್ರ 


ರಾಜಪುರೋಹಿತನ ಸ್ಥಾನವಂತೂ ಪ್ರಧಾನವಾಗಿದ್ದಿತು. (ಅ. ವೇ, 4-31). ರಾಜನ ಸಂವರಣ 
ಕಾಲದಲ್ಲಿ, ಪಟ್ಟಾಭಿಷೇಕ ಕಾಲದಲ್ಲಿ, ಪುರೋಹಿತನು ಹೇಗೆ ಅನಿವಾರ್ಯವೋ ಹಾಗೆಯೇ 
ಯುದ್ಧಕಾಲದಲ್ಲಿ ರಣಭೇರಿಯನ್ನು ಮೊಳಗಿಸುವುದರಲ್ಲಿಯೂ, ಇಂದ್ರಾದಿ ದೇವತೆಗಳ 
ಆಹ್ಟಾನದಿಂದ ಶತ್ರು ಸೈನ್ಯವನ್ನು ವಿಮೋಹಗೊಳಿಸಿ ನಾಶಗೊಳಿಸುವುದರಲ್ಲಿಯೂ ಇವನು 
ಆವಶ್ಯಕ. (ಅ. ವೇ. 4-31). ತನಗೆ ಆಶ್ರಯ ಕೊಟ್ಟಿರುವ ರಾಜನ ಸರ್ವತೋಮುಖವಾದ 
ಅಭಿವೃದ್ಧಿಯನ್ನು ಇವನು ಸಾಧಿಸುವನು. ಅಥರ್ವವೇದಪ್ರೋಕ್ತವಾದ ವಿಧ್ಯನುಷ್ಠಾನಗಳಿಂದ . 
ಇವನು ತನ್ನ ರಾಜನ ಶತ್ರುಗಳನ್ನೆಲ್ಲಾ ದಮನಮಾಡುವನು. ಅಥರ್ವವೇದ ಹೀಗೆ ರಾಜನೀತಿ 
ಶಾಸ್ತ್ರಕ್ಕೂ ಮೂಲವಾಗಿದೆ. 

ಇಲ್ಲಿ ಬರುವ ದುಂದುಭಿಸೂಕ್ತ (ಅ. ವೇ. 5-21) ವೀರರಸ ಪ್ರಧಾನವಾಗಿ ಸುಂದರವಾದ 
ಉಪಮಾನಗಳಿಂದಲೂ ಭಾವಸೌಷ್ಮವದಿಂದಲೂ ತುಂಬಿ ತುಳುಕುತ್ತಿದೆ. ಶತ್ರುಗಳಿಗೆ 
ತೊಂದರೆಯುಂಟುಮಾಡಿ ಮೋಹಗೊಳ್ಳುವಂತೆ ಮಾಡಬೇಕೆಂಬ ಬೇಡಿಕೆ ಕೆಳಗಿನ ಮಂತ್ರದಲ್ಲಿದೆ- 

ಯಥಾ ಶ್ಶೇನಾತ್‌ ಪತತ್ರಿಣಃ ಸಂವಿಜಂತೇ 
ಅಹರ್ದಿವಿ ಸಿಂಹಸ್ಕ ಸ್ತನಯೋರ್ಯಥಾ | 
ಏವಾ ತ್ವಂ ದುಂದುಭೇ ಮಿತ್ರಾನಭಿ ಕ್ರಂದ 
ಪ್ರ ತ್ರಾಸಯಾಥೋ ಚಿತ್ತಾನಿ ಮೋಹಯ | (ಅ. ವೇ. 5-21-6) 

'ಗಿಡುಗನಿಗೆ ಇತರ ಪಕ್ಷಿಗಳು ಹೇಗೆ ಭಯಪಡುವುವೋ, ಸಿಂಹ ಘರ್ಜನೆಯನ್ನು ಕೇಳಿ 
ಇತರ ಪ್ರಾಣಿಗಳು ಹೇಗೆ ಭಯಭೀತರಾಗುವುವೋ ಹಾಗೆ, ಎಲೌ ದುಂದುಭಿಯೇ, ನಮ್ಮ 
ಶತ್ರುಗಳನ್ನು ನಿನ್ನ ಭಯಂಕರನಾದದಿಂದ ಹೆದರಿಸಿಬಿಡು. ಅವರ ಚಿತ್ತಗಳು ಮೋಹಕ್ಕೊಳ 
ಗಾಗಲಿ.' 

ಹನ್ನೆರಡನೇ ಮಂಡಲದಲ್ಲಿ ಬರುವ ಭೂಮಿಸೂಕ್ತ ಮಾತೃಭೂಮಿಯ ಮೇಲಿನ ಪ್ರೇಮ 
ವನ್ನು ಉಜ್ವಲವಾಗಿ ಚಿತ್ರಿಸುತ್ತದೆ. ಭಾಷೆ ಮತ್ತು ಭಾವದ ದೃಷ್ಟಿಯಿಂದ ಇದು ಬಹಳ 
ಉದಾತ್ತವಾಗಿದೆ. ಸ್ವಾತಂತ್ರ್ಯ ಪ್ರೇಮಿಯ ಉಜ್ವಲ ದೇಶಭಕ್ತಿ ಗೀತೆಯಾಗಿದೆ ಇದು. ಮಾತೃ 
ರೂಪಿಣಿಯಾದ ಭೂಮಿಯು ಎಲ್ಲ ಪಾರ್ಥಿವ ಪದಾರ್ಥಗಳ ಜನನಿಯಾಗಿ ಪೋಷಿಕೆ 
ಯಾಗಿದ್ದಾಳೆಂದು ಇಲ್ಲಿ ವರ್ಣಿಸಿದೆ. (ಅ. ವೇ. 12-1.) 

'ಮಾತಾಭೂಮಿಃ ಪುತ್ರೋ*ಹಂ ಪೃಥಿವ್ಯಾ? (12-1-12) 

ಈ ಮಾತುಗಳು ದೇಶಪ್ರೇಮದಿಂದ ತುಂಬಿವೆ ; ರಾಷ್ಟ್ರೀಯ ಭಾವನೆಯಿಂದ ಕೂಡಿ 
ಇಂದಿಗೂ ನಮ್ಮಲ್ಲಿ ದೇಶಭಕ್ತಿಯನ್ನೂ ಉತ್ಸಾಹವನ್ನೂ ತುಂಬುತ್ತವೆ. 
ಬ್ರಹ್ಮಾಣ್ಯಾನಿ 

ಪರಮ ತತ್ವವಾದ ಪರಬ್ರಹ್ಮ ವಸ್ತುವಿನ ಸ್ವರೂಪ ವಿವೇಚನೆಯನ್ನು ಮಾಡುವ 
ಸೂಕ್ತಗಳು ಬ್ರಹ್ಮಣ ಸೂಕ್ತಗಳೆಂದು ಪ್ರಸಿದ್ಧವಾಗಿವೆ ಈ ಬ್ರಹ್ಮಣ ಸೂಕ್ತಗಳಿಲ್ಲಿರುವುದ 
ರಿಂದಲೇ ಈ ವೇದಕ್ಕೆ 'ಬ್ರಹ್ಮ ವೇದ"ವೆಂದು ಹೆಸರು ಬಂದಿದೆ. ಈ ಸೂಕ್ತಗಳಲ್ಲಿ ಗಂಭೀರವಾದ 
ತತ್ತ್ವ ವಿಚಾರದ ವಿಶದವಾದ ಸಮೀಕ್ಷೆ ಇದೆ. ದಾರ್ಶನಿಕ ದೃಷ್ಟಿಯಿಂದ ಇವು ಅಮೂಲ್ಮ 
ವಾದುವು. ಬುಗ್ಬೇದದಲ್ಲಿ ಪ್ರತಿಪಾದಿಸಿರುವ ವಿಚಾರಕ್ಕೂ ಮುಂದಿನ ಉಪನಿಷತ್ತುಗಳ 
ವಿಚಾರಸರಣಿಗೂ ನಡುವಣ ಕೊಂಡಿಗಳಂತೆ ಇವು ಇವೆ. 

ಇಲ್ಲಿ ಅನೇಕ ಹೆಸರುಗಳಿಂದಲೂ ಸಂಜ್ಞೆಗಳಿಂದಲೂ ಪರಮಾತ್ಮ ತತ್ತ್ವದ ನಿರೂಪಣೆ 


ಸಂಹಿತೆಗಳು ತರ್ಕ 


ಮಾಡಲಾಗಿದೆ. ಯಗ್ವೇದದಲ್ಲಿ ಇಂದ್ರ, ಅಗ್ನಿ ಮುಂತಾದ ಅಭಿಧಾನಗಳೊಡನೆ ಪುರುಷ, 
ಹಿರಣ್ಯಗರ್ಭ, ವಿಶ್ವಕರ್ಮ ಮುಂತಾದ ಹೆಸರುಗಳನ್ನು ಕೊಟ್ಟಿರುವಂತೆ ಇಲ್ಲಿ ಅದೇ 
ಪರತತ್ತ್ವವನ್ನು 'ಕಾಲ', 'ಸ್ಕಂಭ', 'ಉಚ್ಛಿಷ್ಟ', 'ವ್ರಾತ್ಮ' ಎಂದು ಕರೆದಿದೆ. 'ಕಾಲ' ಎಂಬ 
ಹೆಸರನ್ನುಳ್ಳ ಆ ಪರಮನಿಂದ ಜಗತ್ತು ಹಾಗು ದ್ಕಾವಾಪೃಥಿವಿಗಳು ಹುಟ್ಟುತ್ತವೆ. ಸಮಸ್ತ 
ಪ್ರಪಂಚಕ್ಕೂ ಅವನೇ ಅಧಿಷ್ಠಾನ. ಮನಸ್ಸು, ಪ್ರಾಣ, ನಾಮ ಮುಂತಾದುವೆಲ್ಲಾ ಅಲ್ಲಿಯೇ 
ಸಮಾಹಿತವಾಗಿವೆ. ಅವನು ಇಲ್ಲಿರುವುದಕ್ಕೆಲ್ಲ ಈಶ್ವರ. ಪ್ರಜಾಪಶಿಗೂ ಅವನೇ ಪಶಿ. ಅವನ 
ಸಂಕಲ್ಪದಿಂದ ಜಗತ್ತಿನ ಸೃಷ್ಟಿ ಆಯಿತು. ಈ ಭಾವ ಕೆಳಗಿನ ಮಂತ್ರದಲ್ಲಿದೆ: 

'ಕಾಲೇತಪಃ ಕಾಲೇಜ್ಶೇಷ್ಠಂ ಕಾಲೇ ಬ್ರಹ್ಮಸಮಾಹಿತಮ್‌ | 

ಕಾಲೋಹ ಸರ್ವಸ್ಕೇಶ್ವರೋ ಯಃ ಪಿತಾಸೀತ್‌ ಪ್ರಜಾಪತೇಃ | (ಅ.ವೇ. 19-55-8) 

ಹದಿಮೂರನೇ ಕಾಂಡದಲ್ಲಿನ ಅನೇಕ ಸೂಕ್ತಗಳಲ್ಲಿ 'ರೋಹಿತ"ನ ವರ್ಣನೆ ಇದೆ. ಇದು 

ಸೂರ್ಯನ ಪ್ರತೀಕ ಅಥವಾ ಅವನ ವೀರ್ಯದ ಪ್ರಶೀಕ. ಜಗತ್ತಿನ ಸೃಷ್ಟಿಯೇ ಮೊದಲಾದ 
ಸಮಸ್ತ ವ್ಯಾಪಾರವನ್ನೂ ಅವನು ನಿರ್ವಹಿಸುತ್ತಾನೆ. ಸೂರ್ಯನ ಕುದುರೆಗಳು ಆ ರೋಹಿತನನ್ನು 
ರಥದ ಮೇಲೆ ಕುಳ್ಳಿರಿಸಿಕೊಂಡು ನಾಲ್ಕು ದಿಕ್ಕುಗಳಿಗೂ ಕರೆದುಕೊಂಡು ಹೋಗುತ್ತವೆ. ಅವನೇ 
ಯಜ್ಞದ ಜನಯಿತಾ. ಸಮಗ್ರ ವಿಶ್ವಕ್ಕೂ ಅವನೇ ನಿರ್ಮಾತಾ. ಈ ಪ್ರಪಂಚವೂ ಅವನ 
ಆಸರೆಯಲ್ಲಿ ನಿಂತಿದೆ ಮತ್ತು ಜೀವಿಸುತ್ತಿದೆ. ಈ ವರ್ಣನೆಯಿಂದ ರೋಹಿತಶಬ್ದವಾಚ್ಕವುದುದು 
ಪರಬ್ರಹ್ಮವಸ್ತುವೆಂದು ಗೊತ್ತಾಗುತ್ತದೆ. 

ಹತ್ತನೇ ಕಾಂಡದ ಸೂಕ್ತದಲ್ಲಿ ಗೋಮಾತೆಯ ವರ್ಣನೆಯನ್ನು ಬಹಳ ಮಾರ್ಮಿಕವಾಗಿ 
ಮಾಡಿದೆ. ಗೋವುಗಳು ಬ್ರಾಹ್ಮಣರಿಗೆ ದಕ್ಷಿಣಾ ಸ್ವರೂಪವಾಗಿ ಮಹತ್ವ ಹೊಂದಿದ್ದಂತೆ 
ಕೃಷಿಕ ಸಮಾಜದ ಸರ್ವಸ್ವವಾಗಿ ಗೌರವ ಪಾತ್ರವಾಗಿದ್ದವು. 'ವಶಗೌ' ಜಗತ್ತಿನ ಸರ್ವಶ್ರೇಷ್ಠ 
ತತ್ವವೆಂದು ಇಲ್ಲಿ ಚಿತ್ರಿಸಿದೆ: 

'ವಶಾಮೇವಾಮೃತಾಮಾಹುಃ ವಶಾಂ ಮೃತ್ಯುಮುಪಾಸತೇ | 

ವಶೇದಂ ಸರ್ವಮಭವದ್ದೇವಾ ಮನುಷ್ಯಾ ಅಸುರಾ: ಪಿತರಯುಷಯಃ | 

(ಅ. ವೇ. 10-10-26) 

ಪರತತ್ವವನ್ನು ಸ್ಕಂಭವೆಂದು (10-7, 8)ರಲ್ಲಿಯೂ, ಉಚ್ಛಿಷ್ಟವೆಂದು (11-9)ರಲ್ಲಿಯೂ 
ಕೊಂಡಾಡಿದೆ. ಸಮಸ್ತ ಪದಾರ್ಥಗಳಿಗೂ ಆಶ್ರಯವೂ, ಅಧಿಷ್ಠ್ಕಾನವೂ ಆಗಿರುವುದರಿಂದಲೇ 
ಆ ಪರಮ ತತ್ತೃಕ್ಕೆ 'ಸ್ಕಂಭ'ವೆಂಬ ಹೆಸರನ್ನು ಕೊಟ್ಟಿದೆ. ಅದು ವಿಶ್ವಕ್ಕೆ ಮಾತ್ರವಲ್ಲದೆ 
'ಬ್ರಹ್ಮಕ್ಕೂ' ಕಾರಣವಾಗಿ 'ಜ್ಯೇಷ್ಠಬ್ರಹ್ಮ' ಎಂಬ ಹೆಸರಿಗೆ ಪಾತ್ರವಾಗಿದೆ. ಭೂಮಿ, ಅಂತರಿಕ್ಷ, 
ಆಕಾಶಗಳೂ ಹಾಗೂ ಅಗ್ನಿ, ಚಂದ್ರ, ವಾಯು, ಸೂರ್ಯರೂ ಸ್ಕಂಭದಲ್ಲಿ ಸಮಾಹಿತ 
ರಾಗಿದ್ದಾರೆ. (ಅ. ವೇ. 10-7-12). 

ಆ ತತ್ವ ಆತ್ಮದೊಡನೆ ಏಕರಸವಾಗಿದೆ. ಉಚ್ಛಿಷ್ಟಸೂಕ್ತದಲ್ಲಿ ಅದೇ ಬ್ರಹ್ಮ ವಸ್ತುವನ್ನು 
ಉಚ್ಛಿಷ್ಟವೆಂಬ ಅಭಿಧಾನದಿಂದ ಕೊಂಡಾಡಿದೆ. ಜಗತ್ತಿನ ಸಮಸ್ತ ಪದಾರ್ಥಗಳ, ವೇದ 
ಪುರಾಣಾದಿಗಳ ಹಾಗೂ ಪ್ರಾಣಾಪಾನ ಚಕ್ಸು:ಶ್ರೋತ್ರಾದಿಗಳೆ ಉತ್ಪತ್ತಿಯು ಉಚ್ಛಿಷ್ಟನಿಂದಲೇ 
ಆಗುತ್ತದೆ. 

ಯಚ್ಚ ಪ್ರಾಣಿತಿ ಪ್ರಾಣೇನ ಯಚ್ಚ ಪಶ್ಶತಿ ಚಕ್ಷುಷಾ | 
ಉಚ್ಛಿಷ್ಟಾಜ್ಹಜ್ಮಿರೇ ಸರ್ವೇ ದಿವಿದೇವಾ ದಿವಿಶ್ರಿತಃ ॥' (ಅ. ವೇ. 11-7-23). 


19 


೨೯೦ ವೈದಿಕ ಸಾಹಿತ್ಮ ಚರಿತ್ರೆ 


ಈಗ ಉಪಲಬ್ಧವಾಗಿರುವ ಶೌನಕಶಾಖೆಯ ಸಂಹಿತೆಯ 15ನೇ ಕಾಂಡಕ್ಕೆ ವ್ರಾತ್ಮಕಾಂಡ 
ವೆಂಬ ಹೆಸರಿದೆ. ಈ ಕಾಂಡದಲ್ಲಿ ಸಮಗ್ರವಾಗಿ ವ್ರಾತ್ಮನ ವಿವರಣೆ ಇದೆ. ಈ ಕಾಂಡದ 
ಮೊದಲನೆಯ ಅನುವಾಕದ ಏಳು ಸೂಕ್ತಗಳಲ್ಲಿಯೂ ಎರಡನೆಯ ಅನುವಾಕದ ಹನ್ನೊಂದು 
ಸೂಕ್ತಗಳಲ್ಲಿಯೂ ವ್ರಾತ್ಮದೇವತೆಯ ಸ್ತುತಿ ಇದೆ. ವ್ರಾತ್ಮ ಶಬ್ದದ ಅರ್ಥವೇನೆಂದು ನಾವು 
ವಿಚಾರಿಸಬೇಕು. ಯಾರು ಉಚ್ಚಕುಲದಲ್ಲಿ ಜನಿಸಿಯೂ ವೇದೋಕ್ತ ಸಂಸ್ಕಾರರಹಿತರಾಗಿದ್ದರೋ 
ಅವರಿಗೆ ಈ ಹೆಸರು ಸಾಧಾರಣವಾಗಿ ಅನ್ಪಯಿಸಿದರೂ ಈ ವ್ರಾತ್ಮಕಾಂಡದಲ್ಲಿ ಬರುವ 
ವ್ರುತ್ಕಶಬ್ದಕ್ಕೆ ಈ ಅರ್ಥ ಹೊಂದುವುದಿಲ್ಲ. ಇಲ್ಲಿ ವ್ರಾತ್ಮಶಟ್ದಕ್ಕೆ ಬ್ರಹ್ಮವಸ್ತುವೆಂಬ ಅರ್ಥ 
ಬರುತ್ತದೆ. ಬ್ರಹ್ಮವಸ್ತುವಿನಿಂದ ಜಗತ್ತು ಹುಟ್ಟುತ್ತದೆ. ಪ್ರಪಂಚದ ಕಟ್ಟುಕಾಯಿದೆಗಳನ್ನು 
ಅದು ಮೀರಿ ನಿಂತಿದೆ. ಈ ಕಾಂಡದಲ್ಲಿ ವ್ರಾತ್ಮರೂಪಿಯಾದ ಬ್ರಹ್ಮವಸ್ತುವಿನಿಂದ ಆಗುವ 
ಪ್ರಪಂಚ ಸೃಷ್ಟಿಯ ವ್ಯವಸ್ಥಿತವರ್ಣನೆ ವಿಸ್ತಾರವಾಗಿದೆ. 

ಪೈಪ್ಪಲಾದ ಶಾಖೆಯ 18ನೇ ಕಾಂಡದ 27ನೇ ಸೂಕ್ತ ವ್ರಾತ್ಮವಿಷಯಕವಾಗಿದೆ. ಇಲ್ಲಿ 
ಬರುವ 'ವ್ರಾತ್ಕೋ ವಾ ಇದಮಗ್ರ ಆಸೀತ್‌' ಎಂಬ ವಾಕ್ಕ ಮೇಲಿನ ಅರ್ಥವನ್ನು 
ಸಮರ್ಥಿಸುವುದು ; ವ್ರಾತ್ಮನಿಂದ ಪ್ರಜಾಪತಿಯ ಸೃಷ್ಟಿಯೂ ಮುಂದೆ ಅವನಿಂದ ಇತರ 
ಪದಾರ್ಥಗಳ ಸೃಷ್ಟಿಯೂ ಹೇಳಿದೆ. ಈ ರೀತಿಯಲ್ಲಿ ವ್ರಾತ್ಮಕಾಂಡವೂ ಉಚ್ಛಿಷ್ಟಸೂಕ್ತಗಳ 
ರೀತಿಯಂತೆ ಆದ್ಯಾತ್ಮಿಕ ತತ್ತ್ವವನ್ನು ಪ್ರತಿಪಾದಿಸುತ್ತದೆ. ಅಥರ್ವ ವೇದದಲ್ಲಿ ಬರುವ 
ಆಧ್ಯಾತ್ಮಿಕ ವಿಚಾರಗಳು ಉಪನಿಷತ್ತುಗಳ ವಿಚಾರಧಾರೆಗೆ ಪೀಠಿಕೆಯಾಗಿ ಬಂದಿವೆ. ಇಂಥ 
ವಿಚಾರಗಳನ್ನು ಪ್ರತಿಪಾದಿಸುವ ಸೂಕ್ತಗಳು ಬ್ರಹ್ಮಣ್ಮಗಳೆಂದು ಪ್ರಸಿದ್ಧವಾಗಿವೆ. 


ಅಥರ್ವವೇದವೂ ಇತಿಹಾಸವೂ 


ಅಥರ್ವವೇದದಲ್ಲಿನ ಮಂತ್ರರಾಶಿ ಅತ್ಯಧಿಕವಾಗಿ ಮಾರಣ, ಮೋಹನ ಮತ್ತು 

ಉಚ್ಚಾಟನಾದಿಗಳಿಗಾಗಿ ಬಳಸಲ್ಪಡುತ್ತಿದ್ದವು. ಆದ್ದರಿಂದಲೇ ಇಲ್ಲಿ ಐತಿಹಾಸಿಕ ಮಹತ್ವವನ್ನುಳ್ಳ 
ಮಂತ್ರಗಳು ಬಹಳ ವಿರಳ. ಇಲ್ಲಿ ಉಪಲಬ್ಧವಾಗಿರುವ ಹಲಮರು ಭೌಗೋಳಿಕ ಮತ್ತು 
ಸಾಂಸ್ಕೃತಿಕ ವಿಷಯಗಳಿಂದ ಅಂದಿನ ಜನಜೀವನದ ಮತ್ತು ರಾಜಕೀಯ ಜೀವನದ 
ಪರಿಚಯವಾಗುತ್ತದೆ. ಅಥರ್ವವೇದದ ಕಾಲಕ್ಕೆ ಪ್ರುಚೀನಾರ್ಯರು ಮಗಧ ಮತ್ತು ಅಂಗರಾಜ್ಕ 
ಗಳವರೆಗೆ ಮುಂದುವರಿದು ಬಂದಿದ್ದರು (ಅ. ವೇ. 5-22). ಪೂರ್ವದಲ್ಲಿ ಮಗಧ ಮತ್ತು 
ಅಂಗಗಳಿಗೂ ಮತ್ತು ಗಾಂಧಾರ, ಮೂಜವತ್‌ ಮತ್ತು ಆಚಿನ ಬಾಹ್ಲೀಕವನ್ನು ದಾಟಿ ಹೋಗ 
ಬೇಕೆಂದೂ ತಕ್ಕನ್ನಿಗೆ ಬೇಡಿಕೆ ಸಲ್ಲಿಸಿದ್ದಾರೆ. ಪಶ್ಚಿಮದಲ್ಲಿ ಗಾಂಧಾರವೂ ಪೂರ್ವದಲ್ಲಿ ಅಂಗವೂ 
ಆರ್ಯ ನಿವಾಸದ ಎಲ್ಲೆಯಾಗಿದ್ದಿರಬಹುದೆಂದು ಇದರಿಂದ ಗೊತ್ತಾಗುತ್ತದೆ. ಬಾಹ್ಲೀಕವೂ 
ಮೂಜವತ್‌ಗಿಂತ ಆಚೆ ಇದ್ದಿತೆಂದು ತಿಳಿಯುವುದಾದರೆ ಗಾಂಧಾರವು ಆರ್ಯರ ನಾಡಿನೊಳಗೆ 
ಇದ್ದಿರಬಹುದು. (ಅ. ವೇ, 5-22-7)ರಲ್ಲಿ 

'ತಕ್ಕನ್‌ ಮೂಜವತೋ ಗಚ್ಛ ಬಾಲ್ಡೀಕಾನ್‌ ವಾಪರಸ್ತರಾನ್‌ | 

ಶೂದ್ರಾಮಿಚ್ಛ ಪ್ರಕರ್ಷ್ಮಾಂ ತಾಂ ತಕ್ಕನ್‌ ಮವ ಧೂನುಹಿ | 
'ತುಂಬಿದ ಮೈಯುಳ್ಳ ಶೂದ್ರ ಸ್ತ್ರೀಯನ್ನು ಸೇರಿ ನಡುಗಿಸು' ಎಂದು ತಕ್ಕನ್ನನ್ನು ಕೇಳಿದ್ದಾರೆ. 
ಆರ್ಯರ ಜನಾಂಗಕ್ಕಿಂತ ಹೆಚ್ಚಾಗಿ ಇಂಡೋ ಆರ್ಯನ್‌ ಜನರು ಜ್ವರ ಬಾಧೆಗೆ ತುತ್ತಾಗಿದ್ದ 
ರೆಂಬುದು ಇದರಿಂದ ಕಾಣುತ್ತದೆ. 


ಸಂಹಿತೆಗಳು ಜು 


ಸಮಾಜದಲ್ಲಿ ಚಾತುರ್ವಣ್ಯವ್ಯವಸ್ಥೆ ಊರಿ ಹೋಗಿದ್ದಿತು ; ಮೊದಲಿನ ಮೂರು 
ವರ್ಣದವರಿಗೆ ಆರ್ಯರೆಂಬ ಹೆಸರೂ ಚತುರ್ಥ ವರ್ಣದವರಿಗೆ ಶೂದ್ರರೆಂಬ ಹೆಸರೂ 
ವ್ಯವಹಾರದಲ್ಲಿತ್ತು. ಆದರೆ ಆರ್ಯರು ಶೂದ್ರರನ್ನು ದ್ವೇಷಿಸುತ್ತಲೂ ಇರಲಿಲ್ಲ; ಕಡೆ 
ಗಣಿಸುತ್ತಲೂ ಇರಲಿಲ್ಲ. ಆರ್ಯ, ಶೂದ್ರರಿಬ್ಬರಿಗೂ ಪ್ರಿಯವಾಗಲೆಂದು ಹಾರೈಸುತ್ತಿದ್ದರು. 
'ವ್ರಿಯಂ ಸರ್ವಸ್ಯ ಉತ ಶೂದ್ರ ಉತ ಆರ್ಯೆ' (ಅ. ವೇ. 19-6) 
ಅ. ವೇ. 4-22ರಲ್ಲಿ ಕ್ಷತ್ರಿಯರ ಮತ್ತು ವೈಶ್ಯರ ಉಲ್ಲೇಖವಿದೆ. ಅವರು ಅಭಿವೃದ್ಧಿ ಹೊಂದು 
ವಂತೆ ಅನುಗ್ರಹಿಸಬೇಕೆಂದು ಇಂದ್ರನನ್ನು ಬೇಡಿದ್ದಾರೆ. ವ್ಯವಸಾಯಗಾರರಾದ ಆರ್ಯರಿಗೆ 
'ವಿಶ್‌' ಎಂಬ ಹೆಸರಿತ್ತು. ಕ್ಷತ್ರಿಯನು ರಾಜನಾಗಿ ಆಳುತ್ತಿದ್ದನು. ಅನೇಕ ಮಂತ್ರಗಳಲ್ಲಿ 
ಬ್ರಾಹ್ಮಣರ ಉಲ್ಲೇಖವಿದೆ. 'ಬ್ರಾಹ್ಮಣರಿಗೆ ಹಿಂಸೆಮಾಡುವ ರಾಜರೂ ರಾಷ್ಟ್ರಗಳೂ ಅಭಿವೃದ್ಧಿ 
ಹೊಂದುವುದಿಲ್ಲ.' 
ಉಗ್ರೋ ರಾಜಾ ಮನ್ಮಮಾನೋ ಬ್ರಾಹ್ಮಣಂ ಯೋ ಜಿಘತ್ನತಿ | 
ಪರಾವತ್‌ ಸಿಚ್ಛತ್‌ ರಾಷ್ಟ್ರಂ ಬ್ರಾಹ್ಮಣೋ ಯತ್ರ ಜೀಯತೇ ॥' (ಅ. ವೇ. 5-9-6) 
ಎಂದು ಹೇಳಿದೆ. ಬ್ರಾಹ್ಮಣರಿಗೆ ಘಾತವುಂಟುಮಾಡುವವರಿಗೆ ಅನಿಷ್ಟವೊದಗುವುದೆಂಬುದನ್ನು 
ಅ. ವೇ. 5-19ರಲ್ಲಿ ಹೇಳಿದೆ. ಆ ಕಾಲದಲ್ಲಿಯೇ ರಾಜರುಗಳು ಬ್ರಾಹ್ಮಣರನ್ನು ದ್ವೇಷಿಸು 
ತ್ರಿದ್ದರೆಂದೂ, ಹಿಂಸಿಸುತ್ತಿದ್ದರೆಂದೂ ಇದರಿಂದ ಗೊತ್ತಾಗುತ್ತದೆ. ಸಮಾಜದಲ್ಲಿ ಬ್ರಾಹ್ಮಣರಿಗಿದ್ದ 
ಉನ್ನತವಾದ ಗೌರವಸ್ಥಾನ ಇದಕ್ಕೆ ಕಾರಣವಾಗಿರಬಹುದು. 
ಗೋದನಕ್ಕೆ ಹೆಚ್ಚಿನ ಗೌರವ ಮತ್ತು ಬೆಲೆ ಇತ್ತು. ಹನ್ನೆರಡನೇ ಕಾಂಡದ ನಾಲ್ಕನೇ 
ಸೂಕ್ತ ಪಶುವನ್ನು 'ವಶಾ' ಎಂದು ಕರೆದು ವಿಶೇಷವಾಗಿ ಸ್ತುತಿಸುತ್ತದೆ. ಬ್ರಾಹ್ಮಣರಿಗೆ ಗೋದಾನ 
ಮಾಡುವುದನ್ನೂ ಪ್ರಶಂಸೆ ಮಾಡಿದೆ. ಚತುರ್ವಣಗಳ ಉಲ್ಲೇಖ ಸ್ಪಷ್ಟವಾಗಿ ಬಂದಿರುವಂತೆ 
ಇಲ್ಲಿ ಅನುಲೋಮ ಪ್ರತಿಲೋಮ ವರ್ಣಗಳ ಉಲ್ಲೇಖವಿಲ್ಲ. 
ಅಥರ್ವವೇದದ ಕಾಲಕ್ಕೆ ಜನರು ಹೆಚ್ಚಾಗಿ ಕೃಷಿಯನ್ನವಲಂಬಿಸಿದ್ದರು. ವ್ಯವಸಾಯದಲ್ಲಿ 
ಅಭಿವೃದ್ಧಿ ಆಗದೇಕೆಂದೂ, ಪಶುಸಂಪತ್ತು ಹೆಚ್ಚೆ ಬೇಕೆಂದೂ ಅವರು ಆಶಿಸುತ್ತಿದ್ದರು. ದೇಶದಲ್ಲಿ 
ಚಿಕ್ಕ ಚಿಕ್ಕ ರಾಜ್ಯಗಳನೇಕವಿದ್ದವು. ಅವುಗಳಿಗೆ ರಾಷ್ಟ್ರವೆನ್ನುತ್ತಿದ್ದರು. ರಾಜರುಗಳು 
ಬಲಿಷ್ಕರಾಗಿದ್ದರು. ಬಲಯುತರಾಗಲೂ ತಮ್ಮ ವರ್ಚಸ್ಸನ್ನು ಇತರರ ಮೇಲೆ ಬೀರಲೂ 
'ಮಣಬಂಧನ', 'ದರ್ಭಬಂಧನ' ಮುಂತಾದ ವಿಶೇಷೋತ್ಸವಗಳನ್ನವರು ನಡೆಸುತ್ತಿದ್ದರು. 
(ಅ. ವೇ. 19-27 ರಿಂದ 33). 
ಇಮಂ ಬದ್ಗಾಮಿತೇ ಮಣಿಂ ದೀರ್ಪಾಯುತ್ತಾಯ ತೇಜಸೇ | 
ದರ್ಭಂ ಸಪತ್ನದಂಭನಂ ದ್ವಿಷತಸ್ತಪನಂ ಹ್ರದಃ | (19-28-1) 
ಜಯವನ್ನೂ ಬಲವನ್ನೂ ಬಯಸುವವನೇ, ದರ್ಭಮಯವಾದ ಮಣಿಯನ್ನು ನಿನಗೆ 
ಕಟ್ಟುತ್ತೇನೆ, ದೀರ್ಫಾಯುಸ್ಸನ್ನೂ ಅತಿಶಯವಾದ ತೇಜಸ್ಸನ್ನೂ ಪಡೆಯಲೆಂದು ಶತ್ರುಗಳನ್ನು 
ಹಿಂಸಿಸುವುದೂ ದ್ವೇಷಿಗಳ ಹೃದಯಕ್ಕೆ ತಾಪವನ್ನುಂಟುಮಾಡುವುದೂ ಆದ ದರ್ಭನಿರ್ಮಿತವಾದ 
ಈ ಮಣಿಯನ್ನು ಕಟ್ಟುತ್ತೇನೆ. 
ಹತ್ತೊಂಭತ್ತನೆಯ ಕಾಂಡದ ಕೊನೆಯ ಸೂಕ್ತ 'ರಾಜಸೂಯ'ವನ್ನು ಉಲ್ಲೇಖಿಸುತ್ತದೆ. 
ಈ ರಾಜರುಗಳಲ್ಲಿ ಪರಸ್ಪರ ಯುದ್ಧಗಳಾಗುತ್ತಿದ್ದವು. ಹಾಗೆಯೇ ಅನಾರ್ಯರೊಡನೆಯೂ 
ಯುದ್ಧಗಳಾಗುತ್ತಿದ್ದವು. ನೀಲಲೋಹಿತನು ನೀಲ ವರ್ಣದಿಂದ ಬ್ರಾತೃವ್ಮರನ್ನೂ 


೨೯೨ ವೈದಿಕ ಸಾಹಿತ್ಯ ಚರಿತ್ರ 


(ಆರ್ಯರಾಜರುಗಳು) ಲೋಹಿತ ವರ್ಣದಿಂದ ಶತ್ರುಗಳನ್ನೂ ದ್ವಂಸಮಾಡುವನೆಂದು ಹೇಳಿದೆ 
ಕೆಳಗಿನ ಮಂತ್ರದಲ್ಲಿ: 

'ನೀಲೇನೈವಾಪ್ರಿಯಂ ಬ್ರಾತೃವ್ಮಂ ಪ್ರೋರ್ಣೋತಿ 

ಲೋಹಿತೇನ ದ್ವಿಷಂ ತಂ ಎದ್ಯತಿ |' (ಅ.ವೇ. 15-1-8) 

ಸಾಮಾಜಿಕ ಪರಿಸ್ಥಿಕಿಯಂತೂ ಬಗ್ಬೇದಕಾಲದ ಸಾಮಾಜಿಕ ಸ್ಥಿತಿಯಂತೆಯೇ ಇದ್ದಿತೆಂದು 
ಗೊತ್ತಾಗುತ್ತದೆ. ವೈವಾಹಿಕ ಪದ್ಧತಿಯನ್ನು ವಿವರಿಸುವ ಎರಡು ಸೂಕ್ತಗಳು ಈ ಸಂಹಿತೆಯಲ್ಲಿ 
ಉಪಲಬ್ಧವಾಗಿವೆ (14 ಕಾಂಡ). 64 ಮತ್ತು 75 ಮಂತ್ರಗಳುಳ್ಳ ಈ ದೀರ್ಥು ಸೂಕ್ತಗಳು 
ಬುಗ್ರೇದ ಸಂಹಿತೆಯ ಸೂರ್ಯಾಸೂಕ್ತದ ಮಂತ್ರಗಳನ್ನೊಳಗೊಂಡಿವೆ. ಅಲ್ಲಲ್ಲಿ ಕೆಲವು 
ಬದಲಾವಣೆಗಳನ್ನೂ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಇಲ್ಲಿಯೂ ಪಾಣಿಗ್ರಹಣಕ್ಕೇ 
ಪ್ರಾಧಾನ್ಯವಿದೆ. ವರನು ವಧುವಿನ ತಂದೆಯಲ್ಲಿಗೆ ಹೋಗಿ ಕನ್ಮಾವರಣವನ್ನು ಮಾಡುವನು. 
ಯಗೇದದಲ್ಲಿರುವ ಹತ್ತುಮಂದಿ ಪುತ್ರರನ್ನು ಬೇಡುವ ಮಂತ್ರ ಇಲ್ಲಿಲ್ಲದಿರುವುದು 
ಗಮನಾರ್ಹವಾಗಿವೆ. ವಧೂವರರಿಗೆ ದೀರ್ಥ್ಫವಾದ ಆಯುಸ್ಸು ಮತ್ತು ಸಂತಾನ 
ಸಮೃದ್ಧಿಯುಂಟಾಗಲು ಹೇಳಬೇಕಾದ ಅನೇಕಾನೇಕ ಮಂತ್ರಗಳು ಇಲ್ಲಿವೆ. 

ಹದಿನೆಂಟನೆಯ ಶ್ರಾದ್ಧಕಾಂಡದಲ್ಲಿ ಔರ್ಧ ದೈಹಿಕ ಕ್ರಿಯೆಗಳ ವಿಚಾರ ಪ್ರಸ್ತುತವಾಗಿದೆ. 
ಪರಲೋಕದ ಮತ್ತು ಯಮದೇವನ ಸ್ತುತಿಯಿಂದ ಈ ಸೂಕ್ತ ಆರಂಭವಾಗುತ್ತದೆ. 
ಪ್ರಾಚೀನರಾದ ಪಿತೃಗಳು, ಅಂಗಿರಸರು, ನವಗೃರು, ಅಥರ್ವಾಣರು, ಭೃಗುಗಳು 
ಮುಂತಾದವರನ್ನು ಸ್ಮರಿಸಲಾಗಿದೆ-ಖಯಗ್ವೇದದಲ್ಲಿನ ಔರ್ಧ್ವ ದೈಹಿಕ ಸೂಕ್ತಗಳಲ್ಲಿನ 
ಮಂತ್ರಗಳಲ್ಲದೆ ಇನ್ನೂ ಅನೇಕಾನೇಕ ಮಂತ್ರಗಳು ಇಲ್ಲಿ ಸೇರಿವೆ. ಸಾಮಾನ್ಯವಾಗಿ ಮೃತರಿಗೆ 
ದಹನಸಂಸ್ಕಾರವಾಗುತ್ತಿತ್ತು. ಆದರೆ 'ಅನಗ್ನಿದಗ್ಗರ' ಉಲ್ಲೇಖವೂ ಇಲ್ಲಿದೆ. ಶ್ರಾದ್ದಕ್ರಿಯೆಗಳು 
ಪಿತೃಗಳ ನಮಸ್ಕಾರದೊಡನೆ ಮುಗಿಯುತ್ತವೆ ಮಕ್ಷನಲ್‌ ಮಹಾಶಯ ಅಥರ್ವವೇದವನ್ನು 
ಕುರಿತು ಹೇಳುವ ಮಾತುಗಳು ಹೀಗಿವೆ: 

‘The spirit which breathes in it is that of a pre-historic age. A 
few of its actual charms probably date with little modification from 
the Indo-European period. For, ೩5 Adalbertkuhn has shown some 
ofits spells for curing bodily ailments agree in purpose and content 
as well as to some extent in form, with certain old German, Lettic 
and Russian charms. It contains more pre-historic matter than any 
of the other samhitas. For the history of civilization, it is on the 
whole more interesting and important than the Rigveda itself.’ 
(History of Sanskrit Literature, p. 186). 


ಯಗ್ರೇದ ಮತ್ತು ಅಥರ್ವವೇದ 

ಖಗ್ಬೇದವು ಪ್ರಾಚೀನತಮವಾದ ಕಾವ್ಯಕ್ಕೆ ನಿದರ್ಶನ ಎಂದು ಹೇಳುವರು. ಈ ಮಾತು 
ಅಥರ್ವವೇದಕ್ಕೂ ಅಕ್ಷರಶಃ ಅನ್ವಯಿಸುತ್ತದೆ. ಯಗ್ವೇದ ಸೂಕ್ತಗಳು ಆಧಿದೈವಿಕ ಮತ್ತು 
ಅಧ್ಯಾತ್ಮಪರವಾದರೆ ಅಡಿ'ರ್ವವೇದ ಸೂಕ್ತಗಳು ಆಧಿಭೌತಿಕ ವಿಷಯವಾಗಿವೆ. 
ಕಾವ್ಕದೃಷ್ಟಿಯಿಂದ ನೋಡಿದಾಗ ಇವೆರಡೂ ಉದಾತ್ತಭಾವನೆಗಳಿಂದ ಕೂಡಿವೆ; ಚಾರುತಮ 
ವಾದ ಗೀತ ಕಾವ್ಯಗಳ ಬೃಹತ್‌ ಸಂಗ್ರಹಗಳಾಗಿವೆ. ಎರಡೂ ಒಂದಕ್ಕೊಂದು ಪೂರಕವಾಗಿ 


ಸಂಹಿತೆಗಳು ೨೯೩ 


ಸಮಗ್ರವಾದ ಆರ್ಯ ಸಂಸ್ಕೃತಿಯ ಪ್ರಕಾಶ ಸ್ತಂಭಗಳಾಗಿವೆ. ಪ್ರಾಚೀನತಮವಾದ ಕಾವ್ಯಶಿಲೆಯ 
ಸುಂದರ ನಿದರ್ಶನಗಳಾಗಿವೆ. 

ಪ್ರತಿಯೊಂದು ಸಮಾಜದಲ್ಲಿಯೂ ಎರಡು ವರ್ಗಗಳ ಜನರನ್ನು ನಾವು ನೋಡುತ್ತೇವೆ. 
ಉಚ್ಚಿತರವಾದ ಸಂಸ್ಕೃತಿಯಿಂದ ಶೋಭಿತವಾಗಿ ವಿಶಿಷ್ಟವಾದ ಶಿಕ್ಷಣ ಮತ್ತು ದೀಕ್ಷೆಯಿಂದ 
ರೂಪುಗೊಂಡು ವಿಶಿಷ್ಟವಾದ ರೀತಿಯಲ್ಲಿ ವಿಚಾರಧಾರೆಯನ್ನು ಹರಿಸುವ ವರ್ಗ ಒಂದು. 
ಸಾಧಾರಣ ಜನತೆ ಎಂಬ ಹೆಸರನ್ನು ಹೊಂದಿ ತನ್ನದೇ ಆದ ವಿಚಿತ್ರವಾದ ಆಚಾರ ವಿಚಾರಗಳನ್ನು 
ಹೊಂದಿರುವ ವರ್ಗ ಮತ್ತೊಂದು. ಇವೆರಡು ವರ್ಗಗಳ ರುಚಿಯೂ ಬೇರೆ ಬೇರೆ; ಅವುಗಳ 
ಕವಿತಾ ಪ್ರಕಾರಗಳೂ ಬೇರೆ ಬೇರೆಯಾದವು. ಆದರೂ ಇವೆರಡೂ ಒಂದಕ್ಕೊಂದು ಪೂರಕ 
ವಾಗಿಯೇ ಇರುವಂಥವು. ಅಥರ್ವ ಮತ್ತು ಯಗ್ವೇದ ಸಂಹಿತೆಗಳು ಒಂದೇ ಸಮಾಜದ 
ಎರಡು ಮುಖಗಳನ್ನು ತೋರತಕ್ಕವಾಗಿವೆ. ಅಥರ್ವವೇದ ಸಾಮಾನ್ಮ ಜನಜೀವನಕ್ಕನ್ನಯಿಸಿದರೆ 
ಬಗ್ವೇದ ವಿಶಿಷ್ಟವಾದ ಜನಜೀವನವನ್ನು ತೋರುತ್ತದೆ. ಒಂದು ವರ್ಗ ಭೂತ, ಪ್ರೇತ, 
ಪಿಶಾಚಿ, ಡಾಕಿನೀ, ಶಾಕಿನೀ ಮೊದಲಾದ ಅದೃಶ್ಯವಾದ ಶಕ್ತಿಗಳ ಪ್ರಭಾವಕ್ಕೊಳಗಾಗಿದೆ. 
ಅವರ ದೃಷ್ಟಿಯಲ್ಲಿ ಮಾನವನ ಜೀವನದ ಮೇಲೆ ಇವು ಪ್ರಭಾವ ಬೀರಿ ಒಳಿತನ್ನೂ ಹಾಗೆಯೇ 
ಕೆಡಕನ್ನೂ ಮಾಡುವ ಸಾಮರ್ಥವನ್ನು ಹೊಂದಿವೆ. ಪ್ರಾಕೃತ ಜನಗಳಲ್ಲಿನ ಇಂಥ 
ವಿಶ್ವಾಸಗಳನ್ನೂ, ಆಚಾರಗಳನ್ನೂ ಪ್ರತಿಬಿಂಬಿಸುವ ಅಥರ್ವವೇದಕ್ಕೆ ವಿಶಿಷ್ಟವಾದ 
ಮಹತ್ವವಿದೆ. ಇದರ ದೃಷ್ಟಿಯಲ್ಲಿ ಅಭಿಚಾರ ಮಂಗಳಸಾಧಕವೂ ಹೌದು ; ಅಮಂಗಳ 
ಸಾಧಕವೂ ಹೌದು. ಪವಿತ್ರಾಭಿಚಾರದಲ್ಲಿ (ಅಥರ್ವ) ರೋಗ ಚಿಕಿತ್ಸೆಗೆ ಸಾದಕವಾದ 
ಮಂತ್ರಗಳಿವೆ. ಅಮಾಂಗಳಿಕವಾದ ಅಭಿಚಾರದಲ್ಲಿ (ಆಂಗಿರಸ) ಶತ್ರುದಮನಕ್ಕೆ ಬೇಕಾದ 
ಅಭಿಶಾಪಗಳಿವೆ. ಈ ಬಗೆಯ ಅಭಿಚಾರಗಳಲ್ಲಿ ಬಳಸುವ ಮಂತ್ರಗಳ ಭಾಷೆಯೂ ಸರಳ 
ಸುಬೋಧವಾಗಿದೆ. 

ಯಗ್ವೇದವಾದರೋ ಸುಸಂಸ್ಕೃತ ಜನರ ವಿಚಾರಧಾರೆಯನ್ನು ಪ್ರತಿಬಿಂಬಿಸುತ್ತದೆ. ಅದರ 
ಆಚಾರವಿಚಾರಗಳು ಉನ್ನತವೂ ಉದಾತ್ತವೂ ಆದವು. ಮಾನವನ ಜೀವನದ ಮೇಲೆ 
ಮಹತ್ತಮವಾದ ಪ್ರಭಾವವನ್ನು ಬೀರುವ ದೇವತೆಗಳನ್ನು ಸ್ತುತಿಸಿ ಅವರ ದಯೆಯನ್ನಿವರು 
ಬೇಡಿದ್ದಾರೆ. ಬಹುದ್ರವ್ಯಸಾಧ್ಯವಾದ ಅನೇಕಾನೇಕ ಯಾಗಗಳನ್ನು ನಡೆಸಿ ಆ 
ಮಹಾಮಹಿಮನನ್ನು ಸಂತೋಷಪಡಿಸುತ್ತಾರೆ. ದೇವತೆಗಳನ್ನು ಪ್ರಸನ್ನಗೊಳಿಸಿಕೊಳ್ಳಲು 
ಆವಶ್ಯಕವಾದ ಪ್ರಧಾನವಾದ ಉಪಕರಣವೇ ಯಜ್ಞ. ಯಜ್ಞಕ್ಕೆ ಸಂಬಂಧಪಟ್ಟಂತೆಯೇ ಇವೆ 
ಇಲ್ಲಿನ ಅನೇಕಾನೇಕ ಸೂಕ್ತಗಳು. ಕೆಲವು ಸೂಕ್ತಗಳು ನೇರವಾಗಿ ಯಜ್ಞಕ್ಕೆ ಸಂಬಂಧಪಡದೆ 
ಇರುವಂತೆ ಕಂಡುಬಂದರೂ ಹಿನ್ನೆಲೆಯಲ್ಲಿ ಯಾವುದಾದರೂ ಯಾಜ್ಞಿಕವಾದ 
ಉದ್ದೇಶವಿರುವುದನ್ನು ನಾವು ಕಾಣಬಹುದು. ದೇವತೆಗಳನ್ನುದ್ದೇಶಿಸಿ ಅರ್ಪಣೆಮಾಡುವ 
ಘೃತ, ತಿಲ ಯವ, ಸೋಮರಸ ಮುಂತಾದುವು ಉದಾತ್ತವೂ ವಿಶುದ್ಧವೂ ಆದವು. 

ಯಗ್ವೇದ ಮತ್ತು ಅಥರ್ವವೇದ-ಇವೆರಡೂ ಕೂಡಿ ಅಂದಿನ ಜನಜೀವನದ ಸಮಗ್ರ 
ಚಿತ್ರವನ್ನು ನಮ್ಮ ಕಣ್ಣ ಮುಂದೆ ಕೊರೆದಿಡುತ್ತವೆ. ಅಥರ್ವವೇದದಲ್ಲಿ ಸಾಂಸಾರಿಕ ಅಭ್ಯುದಯ 
ಮತ್ತು ಶತ್ರುಪರಾಜಯಕ್ಕೆ ಹೆಚ್ಚು ಗಮನಕೊಟ್ಟೆರುವುದರಿಂದ ಯಾಗವನ್ನು ಕಡೆಗಣಿಸಿದೆಯೆಂದು 
ಹೇಳುವುದಕ್ಕಾಗುವುದಿಲ್ಲ. ಯಜ್ಞದ ಭಾವನೆ ಇಲ್ಲಿ ಇನ್ನೂ ವಿಕಾಸಗೊಂಡಿದೆ. ಅಥರ್ವವೇದದ 
ಅನೇಕ ಮಂತ್ರಗಳು ಯಗ್ವೇದ ಮಂತ್ರಗಳಿಗಿಂತ ಪ್ರಾಚೀನವಾಗಿ ಅಂದಿನ ಜನಸಮುದಾಯದಲ್ಲಿ 


೨೯೪ ವೈದಿಕ ಸಾಹಿತ್ಯ ಚರಿತ್ರೆ 


ರೂಢಿಯಲ್ಲಿದ್ದ ಅನೇಕಾನೇಕ ಆಚಾರವಿಚಾರಗಳನ್ನು ತೋರುತ್ತವೆ. ಆದ್ದರಿಂದಲೇ ಯಗ್ವೇದ 
ಮತ್ತು ಅಥರ್ವವೇದಗಳು ಪರಸ್ಪರ ಪೂರಕಗಳಾಗಿವೆ ಎಂದು ಹೇಳಬಹುದು. 


ಅಥರ್ವವೇದದ ರಚನಾಕಾಲ 

ಅಥರ್ವವೇದದ ರಚನೆಯ ಕಾಲ ಯಗ್ವೇದ ಕಾಲಕ್ಕಿಂತ ಅವಾಂತರ ಕಾಲೀನವಾದುದೆಂದು 
ಪ್ರಶೀತವಾಗುತ್ತದೆ. ಭಾಷೆ ಮತ್ತು ಛಂದಸ್ಸು ಮೊದಲಾದವುಗಳ ಪರಿಶೀಲನೆಯಿಂದ ಈ 
ಅಂಶ ಸ್ಥಿರವಾಗುತ್ತದೆ. ಖುಗ್ಬೇದಸಂಸ್ಕೃತಕ್ಕಿಂತ ಅಥರ್ವವೇದದ ಭಾಷೆ ಅರ್ವಾಚೀನ. 
ಜಗ್ರೇದದಲ್ಲಿ ಪ್ರತಿಬಿಂಬಿತವಾಗಿರುವ ಸಮಾಜಕ್ಕಿಂತ ಅಥರ್ವವೇದದ ಸಮಾಜ ಬೌಗೋಳಿಕ 
ಮತ್ತು ಸಾಂಸ್ಕೃತಿಕ ದೃಷ್ಟಿಗಳಿಂದ ಈಚಿನದೆಂದು ಗೊತ್ತಾಗುತ್ತದೆ. ಜಗ್ಬೇದದಲ್ಲಿ ಪುರುಷ 
ಸೂಕ್ತದಲ್ಲಿ ಚತುರ್ವಣಗಳ ಉಲ್ಲೇಖ ಮಾತ್ರವಿದೆ. ಆದರೆ ಅಥರ್ವವೇದದಲ್ಲಿ ಬ್ರಾಹ್ಮಣನ 
ಅಧಿಕಾರ ರೂಢಮೂಲವಾಗಿತ್ತು. ಯಜ್ಞೀಯ ಕೌಶಲ ಹಾಗೂ ಅಭಿಚಾರಕ ನಿಪುಣತೆಯ 
ಬಲದಿಂದ ಬ್ರಾಹ್ಮಣನು ಸಮಾಜದಲ್ಲಿ ಪ್ರಥಮಸ್ಥಾನವನ್ನು ಪಡೆದುಕೊಂಡಿದ್ದನು. 

ಅಥರ್ವವೇದದಲ್ಲಿ ನಿರ್ದಿಷ್ಟವಾಗಿರುವ ದೇವತೆಗಳಿಂದಲೂ ಇದು ಖುಗ್ಬೇದಕ್ಕಿಂತ 
ಈಚಿನದೆಂದು ಗೊತ್ತಾಗುತ್ತದೆ. ಜಗೇದದ ಇಂದ್ರ, ಅಗ್ನಿ ಮೊದಲಾದ ದೇವತೆಗಳೇ 
ಇಲ್ಲಿಯೂ ಬರುತ್ತಾರೆ. ಆದರೂ ಅವರ ಸ್ವರೂಪ ಮತ್ತು ಕಾರ್ಯಗಳ ವಿವರಣೆ ಇಲ್ಲಿ 
ಬೇರೆಯಾಗಿದೆ. ಅವರು ಇಲ್ಲಿ ಪ್ರಕೃತಿಯ ಪ್ರತೀಕಗಳಾಗಿ ತೋರುತ್ತಿಲ್ಲ. ಆದರೆ ವಿಶಿಷ್ಟವಾದ 
ದೇವತೆಗಳ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅವರ ಕೆಲಸವಾದರೋ ರಾಕ್ಷಸ ಸಂಹಾರ, 
ರೋಗವಿನಾಶನ, ಮತ್ತು ಶತ್ರುಧ್ವಂಸನವಾಗಿದೆ. ಅಧ್ಯಾತ್ಮವಾದ ಮತ್ತು ಸೃಷ್ಟಿವಾದಕ್ಕೆ 
ಸಂಬಂಧಿಸಿದಂತೆ ಇರುವ ಅನೇಕ ಸೂಕ್ತಗಳೂ ಇಲ್ಲಿ ಇವೆ. ಇಂದ್ರಜಾಲ ಪ್ರಕರಣಗಳಲ್ಲಿ 
ಭೂತೋಚ್ಚಾಟನೆಗಾಗಿ ಇವು ಉದ್ದಿಷ್ಟವಾದರೂ ಇವು ಉಪನಿಷತ್ತಿನ ದಾರ್ಶನಿಕ ಸಿದ್ಧಾಂತದ 
ಗುಂಪಿಗೆ ಸೇರುತ್ತವೆ. ಇದನ್ನೆಲ್ಲಾ ಗಮನಿಸಿದರೆ ಅಥರ್ವ ಸಂಹಿತೆಯ ನಿರ್ಮಾಣ ಯಕ್ಸಂಹಿತೆಯ 
ನಿರ್ಮಾಣಕಾಲದ ಅನಂತರ ಆಯಿತೆಂದು ಗೊತ್ತಾಗುವುದು. 

ಅಥರ್ವವೇದ ಮೊದಲು ವೇದಗಳ ಕೋಟಿಗೆ ಸೇರಿರಲಿಲ್ಲವೆಂದೂ ಅನಂತರ ಸೇರಿತೆಂದೂ 
ವಿಮರ್ಶಕರ ಅಭಿಪ್ರಾಯ. ಇತರ ಸಂಹಿತೆಗಳ ನಂತರ ಇದು ಸಂಹಿತೆಯ ಪದವಿಯನ್ನು 
ಪಡೆಯಿತೆನ್ನುವರು. ಬ್ರಾಹ್ಮಣಗ್ರಂಥಗಳ ರಚನೆಗೆ ಪೂರ್ವ ಈ ವೇದ ಗೌರವಪಾತ್ರವಾಯಿತೆಂದು 
ವಿದ್ವಾಂಸರ ಅಭಿಪ್ರಾಯ. ಶ್ರೀವೈದ್ಯರು ಶತಪಥ ಬ್ರಾಹ್ಮಣದ ರಚನೆಯಾದ ಮೇಲೆ (ಕ್ರಿ. 
ಪೂ. 3000) ಛಾಂದೋಗ್ಯ ಉಪನಿಷತ್ತಿನ ಸಂಗ್ರಹಕ್ಕೆ ಪೂರ್ವವಾಗಿ (ಕ್ರಿ. ಪೂ. 2500) 
ಇದರ ಸಂಕಲನವಾಯಿತೆಂದು ಹೇಳುವರು (ನೋಡಿ ಸಿ. ವೈದ್ಯ, ಪುಟ 174). ಛಾಂದೋಗ್ಯ 
ಉಪನಿಷತ್ತಿನಲ್ಲಿ ನಾಲ್ಕು ವೇದಗಳ ಉಲ್ಲೇಖವೂ ಇದೆ. ಶತಪಥ ಬ್ರಾಹ್ಮಣ ಹತ್ತನೇ 
ಕಾಂಡದವರೆಗಿನ ಭಾಗದಲ್ಲಿ ಇತರ ಮೂರು ವೇದಗಳನ್ನು ಹೇಳಿದರೂ ಅಥರ್ವವೇದವನ್ನು 
ಹೇಳುವುದಿಲ್ಲ. ಬ್ಲೂಂ ಫೀಲ್ಡ್‌ ತನ್ನ ಅಥರ್ವವೇದದ ಅನುವಾದ ಗ್ರಂಥದಲ್ಲಿ ವೈದಿಕ 
ಸಾಹಿತ್ಯದಲ್ಲಿ ಅಥರ್ವವೇದದ ಉಲ್ಲೇಖಗಳೆಲ್ಲೆಲ್ಲಿ ಬರುವುದೆಂಬುದನ್ನು ತೋರಿ 
ಉಪಕರಿಸಿದ್ದಾರೆ. ಅಡ'ರ್ವವೇದದ ಅನೇಕ ಮಂತ್ರಗಳು ಅಡಿ'ರ್ವವೇದದ 
ಸಂಕಲನವಾಗುವುದಕ್ಕೂ ಬಹಳ ಕಾಲ ಹಿಂದಿನಿಂದಲೂ ಇದ್ದವೆಂಬುದು ಸುನಿಶ್ಚಿತ. ಅದರಿಂದ 
ಅಥರ್ವವೇದದಲ್ಲಿಯೇ ಅಥರ್ವಮಂತ್ರಗಳ ಉಲ್ಲೇಖ ಬಂದಿರುವುದು ಸೋಜಿಗವಲ್ಲ. (ಅ. 
ವೇ 10-7, 20). ಜುಗೃಜುಸ್ಸಾಮಗಳೆಂಬ ವಿಭಾಗ ಬಹಳ ಪ್ರಾಚೀನವಾದುದು. 


ಸಂಹಿತೆಗಳು ೨೯೫ 


ಅಥರ್ವವೇದದಲ್ಲಿಯೂ ಇವು ಮೂರನ್ನೇ ಉಲ್ಲೇಖಿಸಿರುವ ಮಂತ್ರ ಭಾಗಗಳೂ ಇವೆ. 
ಉದಾಹರಣೆಗೆ 7-54-2 ; 11-6-14; 12-1-38; 15-3-68; ಇವುಗಳೆಲ್ಲಾ ನಾಲ್ಕನೆಯದಾದ 
ಅಥರ್ಮಂಗಿರಸವು ಸೇರುವ ಮೊದಲು ಕೂಡಿಸಿದವಾಗಿರಬೇಕು. ಇವು ಮೂರಕ್ಕೆ ವೇದಶಬ್ದ 
ಅನ್ವಯಿಸುತ್ತಿತ್ತೆಂಬುದನ್ನು 
'ಯಚೆಂಸಾಮ ಯದಪ್ರಾಕ್ಷಂ ಹವಿರೋಜೋ ಯಜುರ್ಬಲಮ್‌ | 
ಏವ ಮಾತಸ್ಮಾನ್ಮಾ ಹಿಂಸೀಃ ವೇದಃ ಪುಷ್ಪಃ ಶಚೀಪತೇಃ || (ಅ. ವೇ. 7-54-2) 

ಎಂಬುದು ಸೂಚಿಸುತ್ತದೆ. ವೇದ ಶಬ್ದದ ಅರ್ಹ ಬದಲಾಗುತ್ತಾ ಬಂದಿರುವುದು ಗಮನಾರ್ಹ 
ವಾಗಿದೆ-ಶತಪಥ ಬ್ರಾಹ್ಮಣದಲ್ಲಿ ಹದಿಮೂರನೆಯ ಕಾಂಡದಲ್ಲಿ ವೇದವೆಂಬುದು ಒಂದು 
ವಿದ್ಯಾಸ್ಥಾನವಾಗಿದೆ. ಇತರ ವಿದ್ಯಾ ಶಾಖೆಗಳಿಗೂ ಇದನ್ನನ್ನಯಿಸಿದೆ (ಶ. ಬ್ರಾ. 13-4-3). 
ಈ ಬ್ರಾಹ್ಮಣದಲ್ಲಿ ಸಾಮವೇದ ಶ್ರೇಷ್ಠತಮವಾದ ವಿದ್ಯಾಸ್ಥಾನವೆಂದು ಹೇಳಿದೆ. ಇಲ್ಲಿ 
ಬರುವ ಸರ್ಪವಿದ್ಕಾ, ದೇವಜನವಿದ್ಧಾ ಎಂಬುವು ಈಗ ಆ ಸ್ಥಾನವನ್ನು ಕಳೆದುಕೊಂಡಿವೆ. 
ಛಾಂದೋಗ್ಯ ಉಪನಿಷತ್ತಿನಲ್ಲಿ ಇವುಗಳನ್ನು ವೇದವೆಂದು ಕರೆದಿಲ್ಲ. 

ಶತಪಥಬ್ರಾಹ್ಮಣದ 10-5-2-20ರಲ್ಲಿ ಇದೇ ಅಭಿಪ್ರಾಯವಿದೆ. ಇದರಿಂದ 
ಗೊತ್ತಾಗುವುದೇನೆಂದರೆ: 

1. ವೇದವೆಂಬ ಶಬ್ದಕ್ಕೆ ವಿಶಾಲವಾದ ಅರ್ಥವಿತ್ತು. ಕೇವಲ ನಾಲ್ಕು ವೇದಗಳೆಂಬ 
ಅರ್ಥವೇ ಇರಲಿಲ್ಲ. 

2. ಸಾಮವೇದದ ದಶತಿ ಎಂಬ ಉಲ್ಲೇಖದಿಂದ ಸಾಮವೇದ ಬಹಳ ಹಿಂದೆಯೇ 
ಸಂಗೃಹೀತವಾಗಿದ್ದಿತೆಂದು ಗೊತ್ತಾಗುತ್ತದೆ. 

3. ಅಥರ್ವವೇದ ಇನ್ನೂ ಸಂಕಲಿತವಾಗಿರಲಿಲ್ಲ. ಅಥರ್ವ ಮತ್ತು ಆಂಗಿರಸ್‌ ಎಂದು 
ಇವುಗಳನ್ನು ಪೃಥಕ್ಕರಿಸಿ ಹೇಳಿರುವುದು ಇದಕ್ಕೆ ಸಾಕ್ಷಿ. 

ಅಥರ್ವವೇದದಲ್ಲಿ ಇಂಥ ಎರಡು ವಿಶಿಷ್ಟವಾದ ಭಾಗಗಳಿಲ್ಲ. ಅಥರ್ವಣ-ಅಥವಾ 
ಶುಕ್ಲೇಂದ್ರಜಾಲವು ಬೇರೆ.ವಿದ್ಕಾಸ್ಥಾನವೆಂದು ಪ್ರಸಿದ್ಧವಾಗಿತ್ತು. 'ಆಂಗಿರಸೀ ಕೃತ್ಕಾ' ಎಂದು 
ಅಥರ್ವವೇದದಲ್ಲಿಯೂ ಉಲ್ಲೇಖವಿದೆ (8-5-9). ಈ ಎರಡು ಭಾಗಗಳೂ ಮಿಶ್ರಿತವಾಗಿ 
ಒಂದೇ ವೇದವಾಗಿ ಸಂಗ್ರಹಿಸಲ್ಪಟ್ಟವು. ಆದ್ದರಿಂದ ಈಗಿರುವ ಅಥರ್ವವೇದವು 
ಶತಪಥಬ್ರಾಹ್ಮಣದ ನಂತರ ಸಂಗೃಹೀತವಾದುದೆಂದು ಊಹಿಸುತ್ತಾರೆ. 'ಯಾತುವಿದ್ಕಾ' ಎಂದು 
ಕೃಷ್ಣೇಂದ್ರಜಾಲವನ್ನು ಕುರಿತ ಇಂಥ ಸೂಕ್ತಗಳ ಉಲ್ಲೇಖ (ಶ. ಬ್ರಾ. 10-55-20)ದಲ್ಲಿ 
ಬರುತ್ತದೆ. ಯಾತುವಿದೈೆಯು ಬಹಳ ಪ್ರಾಚೀನವಾದುದರಿಂದಲೂ ಖುಗ್ಬೇದದಲ್ಲಿಯೇ(10- 
108-10) ಅದರ ಉಲ್ಲೇಖವಿರುವುದರಿಂದಲೂ ಅದು ಒಂದು ವಿದ್ಯಾಸ್ತಾನವೆಂದು ಹಿಂದಿನಿಂದ 
ಎಣಿಸಿದ್ದುದರಿಂದಲೂ ಮೇಲಿನ ತೀರ್ಮಾನಕ್ಕೆ ಏನೂ ಹಾನಿಯೊದಗುವುದಿಲ್ಲ. 

ಶತಪಥ 11-5-7ರಲ್ಲಿ ಸ್ವಾಧ್ಧಾಯದ ವಿಚಾರ ಪ್ರಸ್ತುತವಾಗಿದೆ. ಯಕ್‌, ಸಾಮ, ಯಜುಸ್‌, 
ವಾಕೋವಾಕ್ಕ, ಇತಿಹಾಸ, ಪುರಾಣ, ನಾರಾಶಂಸಿಗಳನ್ನಿಲ್ಲಿ ಹೇಳಿದೆಯೇ ವಿನಾ 
ಅಥರ್ವವೇದವನ್ನು ಹೇಳಿಲ್ಲ. ಆದರೆ ಇದರ ಹಿಂದಿನ ಪ್ರಕರಣದಲ್ಲಿ (11-5-6). 'ಸಾಮಾನಿ' 
ಆದ ಮೇಲೆ 'ಅಥರ್ವಾಂಗಿರಸ್‌'ನ ಉಲ್ಲೇಖ ಬಂದು ಅನಂತರ ವಾಕೋವಾಕೃವನ್ನು ಹೇಳಿದೆ. 
11-7-8ರಲ್ಲಿ ಪ್ರಜಾಪತಿಯು ಯಗ್ವೇದ ಯಜುರ್ವೇದ ಸಾಮವೇದಗಳನ್ನು ಸೃಜಿಸಿದನೆಂದು 
ಹೇಳಿದೆ. ಅಥರ್ಪವೇದದ ಉಲ್ಲೇಲುಮಾತ್ರ ಇಲ್ಲಿಲ್ಲ. ಇದೂ ಮೇಲಿನ ತೀರ್ಮಾನವನ್ನೇ ಪುಷ್ಟೀಕರಿಸುತ್ತದೆ. 


sek ವೈದಿಕ ಸಾಹಿತ್ಯ ಚರಿತ್ರೆ 


ಅಥರ್ವ ಸಂಹಿತೆಯಲ್ಲಿ ತತ್ವ ವಿಚಾರ 

ಬುಕ್ಸಂಹಿತೆಯಲ್ಲಿ ಹೇಗೋ ಹಾಗೆಯೇ ಅಥರ್ವ ಸಂಹಿತೆಯಲ್ಲಿಯೂ ಕ್ರಮವಾದ 
ದರ್ಶನ ಪದ್ಧತಿ ದೊರೆಯುವುದಿಲ್ಲ. ಆದರೆ ವೇದಾಂತ ದರ್ಶನದ ಅನೇಕ ಸಿದ್ದಾಂತಗಳು 
ಇಲ್ಲಿ ನಿಖರವಾದ ರೂಪವನ್ನು ಮುಟ್ಟಿರುವುದನ್ನು ನಾವು ಕಾಣಬಹುದು. ವೈದಿಕ ಸಾಹಿತ್ಯದಲ್ಲಿ 
ಯಕ್ಸಂಹಿತೆಯ ನಂತರ ಸರ್ವತೋಮುಖವಾದ ಪ್ರಾಧಾನ್ಯ ಅಥರ್ವ ಸಂಹಿತೆಗಿದೆ. ಇದು 
ಆಭಿಚಾರಕ ಸೂಕ್ತಗಳನ್ನು ಹೆಚ್ಚಾಗಿ ಹೊಂದಿದ್ದರೂ ಆಯುರ್ವೇದ, ಜ್ಯೋತಿಷ ಮೊದಲಾದ 
ಶಾಸ್ತ್ರಗಳಿಗೆ ಪರಮಾಧಾರವಾಗಿದೆ. ಅನೇಕ ಸೂಕ್ತಗಳು ದಾರ್ಶನಿಕ ವಿಚಾರಧಾರೆಯನ್ನು 
ಅನುಪಮವಾಗಿ ವಿವೇಚಿಸುತ್ತವೆ. 

ಭಕ್ಸಂಹಿತೆಯಲ್ಲಿ ಜಗತ್ಕಾರಣ ವಸ್ತುವನ್ನು ಇಂದ್ರ, ಮಿತ್ರ, ಅಗ್ನಿ, ವರುಣ ಮೊದಲಾದ 
ಹೆಸರುಗಳಿಂದಲೂ ವಿಶ್ವಕರ್ಮ, ಹಿರಣ್ಮಗರ್ಭ, ಪುರುಷ, ಪ್ರಜಾಪತಿ ಮೊದಲಾದ 
ಹೆಸರುಗಳಿಂದಲೂ ಸ್ತುತಿಸಿರುವುದನ್ನು ಕಂಡವು. ಮುಂದೆ ಪರತತ್ತ್ವವನ್ನು ಇತರ ಹೆಸರುಗಳಿಂದ 
ಕರೆಯದೆ ಪ್ರಜಾಪತಿ ಎಂದು ಕರೆಯುವುದು ಗಮನಾರ್ಹವಾದ ಅಂಶ. ಪ್ರಜಾಪತಿಯೇ ಲೋಕಕ್ಕೆ 
ಆದಿಕಾರಣನೆಂದೂ ಸರ್ವಲೋಕಕ್ಕೂ ತಂದೆಯೆಂದೂ ಸೃಷ್ಟಿಕರ್ತನೆಂದೂ ಕೊಂಡಾಡಿ ಬ್ರಾಹ್ಮಣ 
ಗ್ರಂಥಗಳು ಈತನಿಗೇ ಪ್ರಾಧಾನ್ಮ ಕೊಟ್ಟಿವೆ. '೫ 

ಆದರೆ ಈ ಅಭಿಧಾನವೂ ತಪ್ಪಿಹೋಗಿ ವೇದಾಂತ ದರ್ಶನದಲ್ಲಿ ಆ ಪರಾತ್ಪರ ವಸ್ತುವನ್ನು 
'ಬ್ರಹ್ಮ "ವೆಂದು ಕರೆದಿದೆ. ಬ್ರಹ್ಮ ಮತ್ತು 'ಆತ್ಮಾ' ಎಂಬ ಪದಗಳು ಇನ್ನು ಮುಂದೆ ಅತ್ಯಧಿಕವಾಗಿ 
ಪ್ರಭಾವ ಬೀರಿರುವುದನ್ನು ನಾವು ಕಾಣುತ್ತೇವೆ, ಜುಗ್ಬೇದದಲ್ಲಿ ಸ್ತುತಿ ಎಂಬ ಅರ್ಥವನ್ನು 
ಕೊಡುತ್ತಿದ್ದ ಬ್ರಹ್ಮಶಬ್ದ ಸರ್ವಾತಿಶಾಯಿಯಾದ ಜಗತ್ಕಾರಣವನ್ನು ಹೇಳಲು ಪ್ರಯುಕ್ತ 
ವಾಗಿದೆ. ಆತ್ಮಶಬ್ದ ಜೀವಾತ್ಮನನ್ನು ಹೇಳುವುದು. ಹಾಗೆಯೇ ಇದನ್ನು ಉಪನಿಷತ್ತುಗಳಲ್ಲಿ 
ಪರಮಾತ್ಮ ಪರವಾಗಿಯೂ ಕೆಲವೆಡೆ ಉಪಯೋಗಿಸಿದೆ. ಉಪನಿಷತ್ತುಗಳಲ್ಲಿ ಬರುವ 'ಬ್ರಹ್ಮ' 
ಮತ್ತು 'ಆತ್ಮಾ' ಎಂಬ ಮಹತ್ವಪೂರಿತವಾದ ಇವೆರಡು ಶಬ್ದಗಳೂ! ಆ ಅರ್ಥಪುಷ್ಟಿಯನ್ನು 
ಅಥರ್ವವೇದದಿಂದ ಪಡೆದಿವೆ. ಅಥರ್ವ ಸಂಹಿತೆಯಲ್ಲಿ ಈ ಶಬ್ದಗಳ ಪ್ರಯೋಗ ನಮಗೆ 
ಮೊದಲಾಗಿ ದೊರಕುತ್ತದೆ. 

ಬ್ರಹ್ಮ ಶಬ್ದವನ್ನು ಪರಮಾತ್ಮಪರವಾಗಿ ಅಥರ್ವ ವೇದದಲ್ಲಿ ಮೊದಲು ಪ್ರಯೋಗಿಸಿದೆ. 
ಕೆಳಗಿನ ಮಂತ್ರಗಳನ್ನು ನೋಡಿ : 
ನ್‌ ಬ್ರಾ. 2-3-10-1 ; 2-2-1-1 ; 2-24; ಐ. ಬ್ರಾ. 34-19 

This name in striking contrast to the names of the old Vedic Gods, is evi- 
dently not of popular origin but the creation of a philosophical thinker. Deussen. 
Ind. Ant. 29, p. 369. 

121. 'Pethaps the 0651 name which philosophy has found in any language 
to designate the principle of the world 15 the word Atman. Thus Atman means 
that which remains, |! we take away from our person all that 15 ‘non-self, 
forelgn, all that comes and passes away. |! means the changeless, Inseparable 
easence of our own sélf and on the other hand of the self of the whole world ; 
‘Brahman 19 the ೧1105001081 principle as realized in the Universe and Atman is 
the 8679 as realized in the soul. Deussen-Ind. Ant. 29, ೧. 370, ಭಗವದ್ಗೀತೆ 2-20 
ರಿಂದ 25 ನೋಡಿ. 'ಅಪ್ಲೋತೀತಿ ಆತ್ಮಾ" 'ಬೃಹತ್ಪಾತ್‌ ಬೃಂಹಣತ್ವಾಚ್ಚತದ್ಬೃಹ್ಮೇತ್ಕಬಿಧೀಯತೇ.' 


ಸಂಹಿತೆಗಳು ಇ 


'ಬ್ರಹ್ಮಜಜ್ಞಾನಂ ಪ್ರಥಮಂ ಪುರಸ್ತಾತ್‌ 
ವಿಸೀಮತಃ ಸುರುಚೋ ವೇನ ಆವ: |' 
ಸ ಬುದ್ಧ್ಯಾ ಉಪಮಾ ಅಸ್ಕ ವಿಷ್ಠಾಃ 
ಸತಶ್ವಯೋನಿಮಸತಶ್ವ ವಿವಃ ॥1ಔ 

"ಸೃಷ್ಟಿಗೂ ಮೊದಲು ಸಚ್ಚಿತ್ಸುಖಾತ್ಮಕವೂ ಅಪರಿಚ್ಛಿನ್ನವೂ ಸರ್ವಜಗತ್ಕಾರಣವೂ ಆದ 
ಪರಬ್ರಹ್ಮವಸ್ತು ಒಂದೇ ಇದ್ದಿತು. ಅದು ತನ್ನ ತೇಜಸ್ಸಿನಿಂದ ಸಕಲ ಲೋಕವನ್ನೂ ಬೆಳಗಿ 
ವ್ಯಾಪಿಸಿತು. ಸುರುಚನಾದ ಅವನು ಎಲ್ಲ ಲೋಕವನ್ನೂ ಆವರಿಸಿದನು.' 

ಈ ಬ್ರಹ್ಮವಸ್ತು ಎಲ್ಲರಿಗೂ ಗೋಚರಿಸದು. ಆದರೆ ಅದಿಲ್ಲವೆನ್ನಲು ಸಾಧ್ಯವೇ ? 
ಎಲ್ಲ ವಸ್ತುಗಳೂ ಆ ಪರವಸ್ತುವಿನ ಕಾರಣವೇ ಬದುಕಿವೆ. ಎಲ್ಲ ವಸ್ತುಗಳನ್ನೂ ಹೀಗೆ ಆ 
ಬ್ರಹ್ಮವಸ್ತು ಹಿರಿಮೆಯಲ್ಲಿ ಮೀರಿಸಿದೆ. ಈ ಭಾವ ಕೆಳಗಿನ ಮಂತ್ರದಲ್ಲಿದೆ: 

'ಇದಂ ಜನಾಸೋ ವಿದಥ ಮಡದ್ರೃಷ್ಮ ವದಿಷ್ಠತಿ | 
ನ ತತ್‌ ಪೃಥಿವ್ಯಾಂ ನೋ ದಿವಿ ಯೇನ ಪ್ರಾಣಂ ವೀರುದಧಃ | 

'ಉದಕಾತ್ಮಕವಾದ ಬ್ರಹ್ಮವಸ್ತುವಿನ ನಿಯತವಾದ ವಾಸಸ್ಥಾನ ಭೂಮಿಯಲ್ಲಿಯೂ 
ಇಲ್ಲ, ದ್ಕುಲೋಕದಲ್ಲಿಯೂ ಇಲ್ಲ. ಅದಿಲ್ಲವೆಂದು ಮಾತ್ರ ಹೇಳಲಾಗುವುದಿಲ್ಲ. ಏಕೆಂದರೆ 
ಅದರಿಂದಲೇ ಸಕಲ ವಸ್ತುಗಳೂ ಬಳ್ಳಿಗಳೂ ಗಿಡಗಳೂ ಜೀವಿಸಿವೆ.' 

ಈ ಬ್ರಹ್ಮವಸ್ತುವಿನ ಶಕ್ತಿ ಅತೃದ್ದುತ. ಸಂಕಲ್ಪ ಮಾತ್ರದಿಂದಲೇ ಇದು ಕಾರ್ಯೋನ್ಮುಖ 
ವಾಗಿ ಸೃಷ್ಟಿಯೇ ಮೊದಲಾದುವನ್ನು ಮಾಡಿತು. ಜಗತ್ತನ್ನು ಸೃಜಿಸುವರೆಂದು ಹೇಳಲಾದ 
ಇಂದ್ರ, ಸೋಮ, ಹಿರಣ್ಯಗರ್ಭ ಮೊದಲಾದವರನ್ನೂ ಈ ಬ್ರಹ್ಮವಸ್ತು ಸೃಜಿಸಬಲ್ಲದು.' 

ಚತುರ್ಮುಖ ಬ್ರಹ್ಮನನ್ನು ಪರಮಾತ್ಮ ಮೊದಲು ಸೃಜಿಸಿದನೆಂದು ಉಪನಿಷತ್ತು 
ಹೇಳುತ್ತದೆ.'5 ಈ ಅಂಶ ಅಥರ್ವವೇದದಲ್ಲಿ ಹೀಗೆ ಹೇಳಿದೆ: 

'ಪ್ರಯೋ ಜಜ್ಞೆ ವಿದ್ಭಾನಸ್ಮ ಒಂಧು 
ರ್ವಿಶ್ಚಾ ದೇವಾನಾಂ ಜನಿಮಾ ವಿವಕ್ತಿ | 
ಬ್ರಹ್ಮ ಬ್ರಹ್ಮಣ ಉಜ್ಜಭಾರ ಮಧ್ಯಾ- 
ನೀಚೈರುಚ್ಚೆ: ಸ್ವಧಾ ಅಭಿಪ್ರತಸ್ಥೌ |” 

'ಪ್ರಪಂಚಕ್ಕೆ ಕಾರಣಭೂತನೂ ಸರ್ವವನ್ನೂ ತಿಳಿದವನೂ ಬಂಧುವಿನಂತೆ ಹಿತಕಾರಿಯೂ 
ಆದ ಆ ಪ್ರಥಮಜನು ಇಂದ್ರಾದಿ ದೇವತೆಗಳೆಲ್ಲರ ಜನ್ಮವನ್ನು ಹೇಳುವನು. ಅವನು 
ಪರಮಕಾರಣನಾದ ಪರಬ್ರಹ್ಮನಿಂದ ಮೂರು ವೇದಗಳನ್ನು ಮಧ್ಯ, ಮೇಲು ಮತ್ತು 
ಕೆಳಭಾಗಗಳಿಂದ ಪಡೆದುಕೊಂಡನು.' 

ಪ್ರಜಾಪತಿಯೇ ವಿರಾಟ್ಟಂಜ್ಞಕನು.'?” ಮೊದಲು ಇದ್ದವನು ಅವನೊಬ್ಬನೇ. ಕೋರಿದ 
ಬೇಡಿಕೆಗಳನ್ನು ನೀಡುವ ಧೇನು ಅವನಾಗಿದ್ದಾನೆ. ಈ ಭಾವ ಕೆಳಗಿನ ಮಂತ್ರದಲ್ಲಿದೆ :- 


122. ಅಥರ್ಮ (4-1-1) 
123.ಅಧರ್ವ (1-32-1) 

124, ಅಧರ್ವ (5-1-1), (5-1-3) 
125. ಶ್ರೇ. ಉ. 6-18. 

126. ಅಥರ್ವ (4-1-3) 

127. ಅಥರ್ವ (9-10-24) 


sed ವೈದಿಕ ಸಾಹಿತ್ಕ ಚರಿತ್ರೆ 


"ವಿರಾಡ್ಜ್ರಾ ಇದಮಗ್ರ ಆಸೀತ್‌ ತಸ್ಮಾಜಾತಾಯಾಃ 
ಸರ್ವಮಬಿಭೇದಿಯಮೇವೇದಂ ಭವಿಷ್ಯತೀಶಿ |2₹ 


ಸರ್ವಜಗತ್ತಿಗೂ ಕಾರಣನಾದವನನ್ನು ಇಲ್ಲಿ ಕಾಲರೂಪನೆಂದು ಸುತಿಸಿದೆ.'3 ಈ 

ಭಾಗದಿಂದ ಕೆಲವು ಮಂತ್ರಗಳನ್ನಿಲ್ಲಿ ಉದಾಹರಿಸಿದೆ : 
'ಕಾಲೋ ಅಶ್ಟೋವಹತಿ ಸಪ್ತರಶ್ಮಿ: 
ಸಹಸ್ರಾಕ್ಷೀ ಅಜರೋ ಭೂರಿಕೇತಾಃ | 
ತತೋ ರೋಹಂತಿ ಕವಯೋ ವಿಪಶ್ಚಿತ- 
ಸ್ತಸ್ಮ ಚಕ್ರಾ ಭುವನಾನಿ ವಿಶ್ವಾ |! 
'ಸ ಏವ ಸಂ ಭುವನಾನ್ಮಾಭರತ್‌ 
ಪಿತಾ ಸನ್ನಭವನ್‌ ಪುತ್ರ ಏಷಾಂ 
ಸ ಏವ ಸಂ ಭುವನಾನಿ ಪರ್ಯೆತ್‌ | 
ತಸ್ಮಾದ್ದೆ ನಾನೃತ್ತರಮಸ್ತಿ ತೇಜಃ ॥' 
'ಕಾಲೋಂಮೂಂ ದಿವಮಜನಯತ್‌ 
ಕಾಲ ಇಮಾಃ ಪೃಥಿವೀರುತ | 
ಕಾಲೇಹ ಭೂತಂ ಭವ್ಮಂ 
ಚೇಷಿತಂ ಹ ವಿತಿಷ್ಠತೇ ॥' 
'ಕಾಲೇ ಮನಃ ಕಾಲೇ ಪ್ರಾಣಃ 
ಕಾಲೇ ನಾಮ ಸಮಾಹಿತಂ | 
ಕಾಲೇನ ಸರ್ವಾನಂದಂ- 
ತ್ಮಾಗತೇನ ಪ್ರಜಾ ಇಮಾಃ | 
'ಕಾಲ ಪ್ರಜಾ ಆಸ್ಕಜತ 
ಕಾಲೋ ಅಗ್ರೇ ಪ್ರಜಾಪತಿಂ | 
ಸ್ವಯಂಭೂಃ ಕಶ್ಮಪಃ ಕಾಲಾ” 
ತ್ತಪು ಕಾಲಾದಜಾಯತ ||'* 

'ಸಹಸ್ತ್ರಲೋಚನನೂ ಜರಾರಹಿತನೂ ನಿತ್ಮಯುವಕನೂ ಸಪ್ತರಶ್ಮಿಗಳಿಂದ 
ಶೋಭಿಸುವವನೂ ಆದ ಕಾಲನೆಂಬ ಅಶ್ವರೂಪಿಯಾದ ದೇವನು ತನ್ನನ್ನು ಸೇವಿಸುವವರನ್ನು 
ಬೇಡಿದ ಕಡೆಗೆ ಒಯ್ಕುವನು. ಸುಜ್ಞಾನಿಗಳಾದ ಕವಿಗಳು ಆ ಅಶ್ವಸ್ವರೂಪಿಯನ್ನು 
ಏರುವರು.' ಅನವಚ್ಚಿನ್ನವಾದ ಆ ಕಾಲ ರೂಪಿಯು ಸಕಲ ಭುವನಗಳನ್ನೂ ಆಶ್ರಯಿಸುವನು.' 

'ಈ ಕಾಲಪುರುಷನೇ ಸಕಲ ಭೂತಜಾತಗಳನ್ನೂ ಸೃಜಿಸುತ್ತಾನೆ. ಅನಂತರ ಅವುಗಳನ್ನು ಪೋಷಿಸಿ 
ಮ್ಯಪಿಸುತ್ತಾನೆ. ಆವನೇ ತಂದೆಯೂ ಆಗಿ ಇವರ ಪುತ್ರನೂ ಆಗುತ್ತಾನೆ.13 ಸರ್ವೋತ್ಪಾದಕನೂ 
ಪುತ್ರ ರೂಪವನ್ನು ಪಡೆಯುವನೂ ಸರ್ವಗತನೂ ಆದ ಅವನಿಗಿಂತ ಹೆಚ್ಚಿನ ತೇಜಸ್ಸಿಲ್ಲ.' 


128. ಅಥರ್ವ (8-10-1) 

129. ಅಥರ್ವ (19-53 ; 54), ಕಲನಾತ್‌ಕಾಲ: 

130. ಆಥರ್ವ (19-53-1, 4, 5,7, 10) 

131.ಅದಿತ್ಮರೂಪಿಯೂ ಕಾಲಾತ್ಮಕನೂ ಆದ ಸೂರ್ಯನನ್ನುಪಾಸಿಸುವ ಜ್ಞಾನಿಗಳು ಆ 
ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಅವನನ್ನೇ ಪ್ರವೇಶಿಸುವರು. 

132. ಕೌಷೀತಕಿ. ಉ. (2-11). 


ಸಂಹಿತೆಗಳು ೨೯೯ 


'ಬಹಳ ದೂರದ ದ್ಕುಲೋಕವನ್ನೂ ವಿಸ್ತಾರವಾದ ಈ ಭೂಮಿಯನ್ನೂ ಅವನೇ 
ಸೃಜಿಸುವನು. ವರ್ತಮಾನ ಭೂತ ಭವಿಷ್ಯತ್ತು ಗಳೂ ಅವನನ್ನೆ. € ಆಶ್ರಯಿಸಿವೆ,' 
"ಮನಸ್ಸು, ಪ್ರಾಣ, ಹೆಸರು ಮೊದಲಾದುವೆಲ್ಲಾ ಕಾಲನಲ್ಲಿಯೇ. ಈ ಪ್ರಜೆಗಳೆಲ್ಲ ಆ 
ಕಾಲಸ್ವರೂಪಿಯಿಂದಲೇ ಆನಂದವನ್ನನುಭವಿಸುವರು.' 
“ಕಾಲಪುರುಷ ಪ್ರಜೆಗಳನ್ನು ಸೃಜಿಸಿದ. ಮೊದಲು ಪ್ರಜಾಪತಿಯನ್ನು ಅವನೇ ಸೃಷ್ಟಿಮಾಡಿದ. 
ಸ್ವಯಂಭೂಃ ಕಶ್ಯಪ, ತಪಸ್ಸು ಎಲ್ಲವೂ ಕಾಲನಿಂದಲೇ ಆದವು.' 
ಜಗತ್ಕಾರಣವಾದ ಪರವಸ್ತುವನ್ನು ಕಾಲನೆಂದು ಮೇಲೆ ಕರೆದಿರುವಂತೆ ಸ್ಕಂಭರೂಪಿಯಾದ 
ದೇವನು ಜಗತ್ತನ್ನು ಸೃಜಿಸಿದನೆಂದೂ ಹೇಳಿದೆ. 
'ಯತ್ರ ಪ್ರೇಪ್ಸಂತೀರಭಿಯಂತ್ಕಾವೃತಃ 
ಸ್ಕಂಭಂ ತಂಬ್ರೂಹಿ ಕತಮಃ ಸ್ವಿದೇವಸಃ | ಅಧರ್ವ (10-7-4) 
ಎಂಬ ಮಂತ್ರ ಇದಕ್ಕೆ ಉದಾಹರಣೆ. ಬ್ರಹ್ಮವಸ್ತು ಎಲ್ಲವನ್ನೂ ಸೃಜಿಸಿ ಅನಂತರ 
ಅವುಗಳೊಳಗೆ ಅಂತಃಪ್ರವೇಶಿಸಿತೆಂದು ಉಪನಿಷತ್ತು ಹೇಳುತ್ತದೆ. 
ಇದರ ಮೂಲವನ್ನು ಕೆಳಗಿನ ಮಂತ್ರದಲ್ಲಿಯೂ ಕಾಣಬಹುದು : 
'ಯತ್ಪರಮಮವಸಂ ಯಚ್ಚ ಮಧ್ಯಮಂ 
ಪ್ರಜಾಪತಿಃ ಸಸೃಜೇ ವಿಶ್ವರೂಪಂ | 
1 ಕಿಯತಾ ಸ್ಕಂಭಃ ಪ್ರವಿವೇಶ ತತ್ರ 
ಯತ್ರ ಪ್ರಾವಿಶತ್‌ ಕಿಯತ್ವದ್ಪಭೂವ ॥13 
ಸಕಲ ಜಗತ್ತಿಗೂ ಸ್ಕಂಭರೂಪಿಯಾದ ದೇವನು ಏಕೈಕ ಕಾರಣನೆಂಬುವುದನ್ನು 'ಸ್ಕಂಭೇ 
ಸರ್ವಂ ಪ್ರತಿಷ್ಟಿತಂ''3* ಎಂದು ಹೇಳಿದೆ. ಇವನಿಗೆ ಸಮರೂ ಅಧಿಕರೂ ಇಲ್ಲವೆಂದು ಹೇಳುವುದು 
'ಯೆಸ್ಮಾನ್ನಾನೃತ್ಸರಮಸ್ತಿ ಭೂತಂ''35 ಎಂಬ ನುಡಿ. ಅವನು ಸರ್ವಾಧಿಕನೂ ಜ್ಕೇಷ್ಠ 
ಶಬ್ದವಾಚೈನೂ ಆದವನೆಂದು ತಸ್ಮೈ ಜೇಷ್ಮುಯ ಬ್ರಹ್ಮಣೇ ನಮಃ''* ಎಂಬುದು ತಿಳಿಸುತ್ತದೆ. 
ಇವನು ಅವಾಹ್ಮನಸಗೋಚರನಾದ ಕಾರಣ ಯಥಾವತ್ತಾಗಿ ಯಾರು ತಾನೇ ಇವನನ್ನು 
ತಿಳಿಯಬಲ್ಲರೆಂದು ಕೆಳೆಗಿನ ಮಂತ್ರದಲ್ಲಿ ಹೇಳಿದೆ: 
'ಯಸ್ಕ ತ್ರಯಸ್ವಿಂಶದ್ದೇವಾಃ ನಿಧಿಂ ರಕ್ಷಂತಿ ಸರ್ವದಾ | 
ನಿಧಿಂ ತಮದ್ಕ ಕೋ ವೇದ ಯಂ ದೇವಾ ಅಭಿರಕ್ಷಥ ॥'” 
ಈ ದೇವನು ಎಲ್ಲ ಪ್ರಾಣಿಗಳಿಗೂ ಆತ್ಮನಾಗಿದ್ದಾನೆಂಬುದನ್ನು 'ತಸ್ಮಿನ್ಯದ್ಯಕ್ಷಮಾತ್ಮನ್ವತ್‌ 
ತದ್ವೈ ಬ್ರಹ್ಮವಿದೋ ವಿದುಃ' ಎಂಬಲ್ಲಿ ಹೇಳಿದೆ. 
ಈ ಅಂಶ ಕೆಳಗಿನ ಮಂತ್ರದಲ್ಲಿಯೂ ಇದೆ: 
'ಅಕಾಮೋ ಧೀರೋ ಅಮೃತಃ ಸ್ವಯಂ ಭೂ 
ರಸೇನ ತೃಪ್ಪೋ ನ ಕುತಶ್ಚನೋನ: | 
ತಮೇವ ವಿದ್ವಾನ್‌ ನ ಬಿಭಾಯ ಮೃತ್ಕೋ- 
133. ಅಥರ್ವ (10-7-8) 
134. ಅಥರ್ವ (10-7-30) 
135. ಅಥರ್ವ (10-7-31) ; 'ಸ್ಕಂಭ ಇದಂ ವಿಶ್ವಂ ಭುವನಮಾವಿವೇಶ' ಅಥರ್ವ (10-7-35) 
136. ಆಥರ್ವ (10-8-1) 
137. ಅಥರ್ವ (10-7-23) 138. ಅಥರ್ವ (10-8-43) 


ಕರ ವೈದಿಕ ಸಾಹಿತ್ಯ ಚರಿತ್ರ: 


ರಾತ್ಮಾನಂ ಧೀರಮಜರಂ ಯುವಾನಂ |/'3 
ಸರ್ವಭೂತಜಾತಗಳಿಗೂ ಆತ್ಮನಾದ ಈ ಯಕ್ಷಸ್ವರೂಪಿಯಾದ ದೇವನು ಪ್ರಪಂಚ 
ವನ್ನೇಕೆ ಸೃಜಿಸಿದನೆಂಬ ಪ್ರಶ್ನೆಗೆ ಉತ್ತರ ಕೆಳಗಿನ ಮಂತ್ರದಲ್ಲಿದೆ. ಸರ್ವಪ್ರಾಣಿಗಳ ಅಂತಃ 
ಕರಣವೂ ವಾಸನಾವಿಶೇಷದಿಂದ ಕೂಡಿದ್ದಿತು. ಪ್ರತಿ ನಿಯತವಾದ ಪುಣ ಪಾಪ ರೂಪವಾದ 
ಕರ್ಮವಾಸನೆಯ ಕಾರಣ ಈ ಬಗೆಯ ಸೃಜಿಸುವ ಇಚ್ಛೆ ಅವನಿಗುಂಟಾಯಿತು. ಸರ್ವ 
ಸಾಕ್ಷಿಯೂ ಕರ್ಮಾಧ್ಯಕ್ಷನೂ ಫಲಪ್ರದನೂ ಆದ ಇವನು ಆ ಕಾರಣ ಸೃಷ್ಟಿ ಮಾಡಿದನೆಂದು 
ಮುಂದೆ ಉದಾಹರಿಸಿರುವ ಮಂತ್ರದ ಭಾವ. 
'ಕಾಮಸ್ತದಗ್ರೇ ಸಮವರ್ತತ 
ಮನಸೋ ರೇತಃ ಪ್ರಥಮಂ ಯದಾಸೀತ್‌ | 
ಸ ಕಾಮಕಾಮೇನ ಬೃಹತಾ ಸಯೋನೀ 
ರಾಯಸ್ಪೋಪಂ ಯಜಮಾನಾಯ ಧೇಹಿ |" 
ಮಾನವರಲ್ಲಿ ಅಂತಃಪ್ರವೇಶಿಸಿರುವ ಈ ಬ್ರಹ್ಮವಸ್ತುವನ್ನು ತಿಳಿದವನು ಪರಬ್ರಹ್ಮವನ್ನೂ 
ತಿಳಿಯುವನು. ಅದರಿಂದ ಎಲ್ಲರ ಗುರಿ ಇದೇ ಆಗಬೇಕು. ಈ ಭಾವ ಕೆಳಗಿನ ಮಂತ್ರದಲ್ಲಿದೆ : 
'ಯೇಪುರುಷೇ ಬ್ರಹ್ಮವಿದುಸ್ತೇವಿದುಃ ಪರಮೇಷ್ಠಿನಮ್‌ | 
ಯೋ ವೇದ ಪರಮೇಷ್ಠಿನಂ ಯತ್ರವೇದ ಪ್ರಜಾಪತಿಂ 
ಜೈೇಷ್ಮಂ ಯೋ ಬ್ರಾಹ್ಮಣಂ ವಿದುಸ್ತೇ ಸ್ಕಂಭಮನು ಸಂವಿದು: ॥"*' 
ಈ ಅಂಶ ಉಪನಿಷತ್ತುಗಳಲ್ಲಿ ಬರುವ ಅಂತರ್ಯಾಮಿತ್ವಕ್ಕೆ ಮೂಲವಾಗಿದೆ. !“? 
ಪರಬ್ರಹ್ಮ ವಸ್ತುವನ್ನು ಸಾಕ್ಷಾತ್ಕರಿಸಿಕೊಂಡವರು ಭಯವಿದೂರರಾಗುವರು. ಎಲ್ಲರಿಗೂ 
ಆತ್ಮನಾದ ಆ ಪರಮನನ್ನರಿತವರು ಬ್ರಹ್ಮಜ್ಞಾನಿಗಳಾಗುವರು. ಅಂಥವರು ಭಯವಿಮುಕ್ತ 
ರಾಗುವರು ಎಂದು ಕೆಳಗಿನ ಮಂತ್ರದಲ್ಲಿ ಹೇಳಿದೆ. 
'ಯೋ ವಿದ್ಯಾತ್‌ ಸೂತ್ರಂ ವಿತತಂ ಯಸ್ಮಿನ್ನೋತಾಃ ಪ್ರಜಾ ಇಮಾಃ | 
ಸೂತ್ರಂ ಸೂತ್ರಸ್ಮ ಯೋ ವಿದ್ಯಾತ್‌ ಸ ವಿದ್ಯಾತ್‌ ಬ್ರಾಹ್ಮಣಂ ಮಹತ್‌ | 
ಮೇಲೆ ಹೇಳಿರುವ ಅಂಶಗಳೆಲ್ಲಾ ಉಪನಿಷತ್ತುಗಳಲ್ಲಿ ಪೂರ್ಣವಾಗಿ ವಿಕಾಸಗೊಂಡಿ 
ರುವುದನ್ನು ನಾವು ನೋಡುತ್ತೇವೆ. 
ಮರಣಾನಂತರ ಜೀವರುಗಳ ವಿಚಾರ ಇಲ್ಲಿ ಅನೇಕ ಕಡೆ ಪ್ರಸ್ತುತವಾಗಿದೆ. !“ ಶಾಶ್ಚತ 
ಧರ್ಮವಾದ ಯತವನ್ನು ಪಾಲಿಸುವವರು ಸ್ಪರ್ಗದಲ್ಲಿ ದೇವತೆಗಳಿಂದ ಸತೃತರಾಗಿ ಸುಖವಾಗಿರು 
ವರೆಂದು ಇಲ್ಲಿ ಹೇಳಿದೆ. ಇದನ್ನೇ- 


'ಯತಸ್ಕ ಪಂಥಾಮನುಪಶ್ಮಸಾಧ್ವಂಗಿರಸ: ಸುಕೃತೋ ಯೇನ ಯಂತಿ | 
ತೇಭಿರ್ಯಾಹಿ ಪಧಿಭಿ: ಸ್ಪರ್ಗಂ ಯತ್ರಾದಿತ್ಕಾ ಮಧು ಭಕ್ಷಯಂತಿ 
ತೃತೀಯೇ ನಾಕೇ ಅಧಿ ವಿಶ್ರಯಸ್ಸ |“ ಎಂಬಲ್ಲಿ ಕಾಣಬಹುದು. 


138. ಅಥರ್ವ (10-8-44) 140, ಅಥರ್ವ (11-52-1) 

141.ಅಥರ್ಮ (10-7-17) 

142.ಬೃ, ಉ. 3.7.8.ರಿಂದ 3-7-23 

143. ಅಥರ್ವ (10-8-37) 

144, ಅಥರ್ವ (18-4-11, 12, 37) ; (16-2-8, 12, 14, 15, 16, 17, 18, 24) 
145. ಅಥರ್ವ (18-4-3) 


ಸಂಹಿತೆಗಳು ಸಿ 


ಸ್ವರ್ಗಗಳು ಉದನ್ವತೀ, ಪೀಲುಮತೀ ಮತ್ತು ಪ್ರದ್ಕೌಃ ಎಂದು ಶ್ರಿಸಂಖ್ಯಾತವಾಗಿವೆ. 
ಪಿತೃಗಳು ಮೂರನೆಯ ಸ್ಪರ್ಗದಲ್ಲಿರುವರು. ಸ್ವರ್ಗದ ರಮಣೀಯವಾದ ಕಲ್ಪನೆ ಇರುವಂತೆ 
ಅಧರ್ಮವನ್ನೇ ಮಾಡುವವರಿಗೆ ಮುಂದೆ ಶಿಕ್ಷೆಯಾಗುವುದೆಂದು ಹೇಳಿದೆ. ಪಾಪಿಷ್ಠರೂ ಅಢರ್ಮ 
ಮಾಡಿದವರೂ ಅಧಸದ್ಮಕ್ಕೆ ಬೀಳುವರೆಂದೂ ಈ ಸ್ಥಾನ ಊರ್ಧ್ವಲೋಕಕ್ಕಿಂತ ಬೇರೆಯಾದು 
ದೆಂದೂ ಇದು ಹೇಳುತ್ತದೆ.'4 ಇದನ್ನು ತಿರ್ಯಗ್ಬಿಲ!* ಎಂದೂ ಕರಾಳವಾದ ಅಂಧಕಾರದ 
ಸ್ಥಾನವೆಂದೂ'* ಹೇಳಿದೆ. ಇಲ್ಲಿ ಯಾತನೆಯುಂಟಾಗುವುದೆಂಬುದರ ಉಲ್ಲೇಖವೂ 
ಬಂದಿದೆ. '4 

ಮಾನವರು ಉದ್ದಾರವಾಗಲು ಅನುಷ್ಠಿಸಬೇಕಾದ ಆರು ಶಾಶ್ವತ ಧರ್ಮಗಳ ಉಲ್ಲೇಖವೂ 
ಅಥರ್ವವೇದದಲ್ಲಿದೆ. ಇವು ಯಾವುವೆಂದರೆ :- 

'ಸತೈಂ, ಬೃಹದೃತಮುಗ್ರಂ, ದೀಕ್ಷಾ, ತಪಃ ಬ್ರಹ್ಮ, ಯಜ್ಞಃ 

ಇವು ಆರೂ ಧರಿತ್ರಿಯನ್ನು ಧರಿಸಿವೆ. ಸದ್ಭರ್ಮದ ಅನುಷ್ಠಾನ ಗುರಿಯಾದಾಗ ಐಹಿಕವೂ 
ಚೆನ್ನಾಗಿ ನಡೆದು ಪಾರ ಲೌಕಿಕವೂ ಸಿದ್ಧಿಸಬಹುದು. ಅಥರ್ವವೇದದಲ್ಲಿಯೂ ನಿರಾಶಾವಾದದ 
ಛಾಯೆ ಇಲ್ಲ. 'ಅಯಂ ಲೋಕಃ ಪ್ರಿಯತಮಃ''5' ಎಂದು ಹೇಳಿ ಐಹಿಕ ಜೀವನದ 
ಮಹತ್ತ್ವವನ್ನು ತಿಳಿಸಿದೆ. ಪುಣ್ಮದ ಫಲವಾದ ಈ ಜೀವನವನ್ನು ಚೆನ್ನಾಗಿ ಬಾಳಬೇಕಾದುದೇ 
ಎಲ್ಲರ ಆದರ್ಶವಾಗಬೇಕು. ಇಲ್ಲಿ ಸರ್ವವೂ ದುಃಖಕರ ಎಂಬ ಭಾವವಿಲ್ಲ. ಮಾನವನು 
ತನ್ನನ್ನು ಸುಮ್ಮನೆ ನಿಂದಿಸಿಕೊಳ್ಳಬೇಕಾದುದಿಲ್ಲ. ಕೇವಲ ಪಾಪಿಯೇ ಆಗಿ ಉದ್ಧಾರದ ಆಸೆಯೇ 
ಇಲ್ಲವೆಂದು ಯಾರೂ ಎದೆಗೆಡಬೇಕಾಗಿಲ್ಲ. ಮಾನವ ದೈವತ್ವಕ್ಕೇರಬಲ್ಲ. ಆತನಲ್ಲಿ ದೇವನು 
ಮನೆ ಮಾಡಿರುವನೆಂದಮೇಲೆ ಭಗವಂತನು ವಾಸಿಸುವ ಪುಣ್ಯ ಕ್ಷೇತ್ರವೇ ಅವನು. ಮಾನವನು 
ತನ್ನ ಧರ್ಮವನ್ನನುಷ್ಠಿಸಿ ಬಾಳಿದರೆ ದೇವನೇ ಆಗುವುದರಲ್ಲಿ ಸಂಶಯವಿಲ್ಲ. ಈ ವಿಧವಾದ 
ಯಥಾವಸ್ಥಿತವಾದ ಜೀವನದ ದೃಷ್ಟಿ ಅಥರ್ವ ವೇದದಲ್ಲಿ ಬೆಳೆದಿದೆ. ' ಜೀವನವನ್ನು 
ಯಥಾರ್ಥ ದೃಷ್ಟಿಯಿಂದ ನೋಡಿ ಯೋಗದಂತೆ ನಡೆಸಿಕೊಂಡು ಹೋಗುವ ಕೌಶಲವಿಲ್ಲಿದೆ. 

ಹೀಗೆ ಅಥರ್ವ ವೇದದಲ್ಲಿರುವ ವಿಚಾರಸರಣಿ ವೇದಾಂತ ದರ್ಶನದ ಬೆಳವಣಿಗೆಯಲ್ಲಿ 
ಗಮನಾರ್ಹವಾಗಿದೆ, ವೇದ ಧರ್ಮದ ತಿರುಳಾದ ತಪಸ್ಸು, ಯಜ್ಞ, ಯತ, ಸತ್ಯ, ದೀಕ್ಷೆ 
ಮೊದಲಾದುವನ್ನು ಪ್ರಸ್ತುತಪಡಿಸಿದ ಮಹತ್ವ ಅಥರ್ವವೇದದ್ದು. ಬ್ರಹ್ಮ ಮತ್ತು ಆತ್ಮ 
ಶಬ್ದಗಳು ಮೊಟ್ಟ ಮೊದಲಾಗಿ ಇಲ್ಲಿ ಬಂದಿವೆ. ಕ್ರಮಬದ್ಧವಾದ ದರ್ಶನ ಪದ್ಧತಿ ಇಲ್ಲಿ 
ಕಾಣದಿದ್ದರೂ ವೇದಾಂತ ದರ್ಶನದ ಪ್ರಮುಖತತ್ತ್ವಗಳ ವಿಚಾರಮಥನ ಇಲ್ಲಿ ಆಗಿದೆ. 


146. ಅಥರ್ವ (11-14-3) ; (5-19-13) 
147.ಅಥೆರ್ವ (10-8-9) 

148. ಅಥರ್ವ (8-2-4) ; (5-30-11) 

149. ಅಥರ್ವ (5-29) 

150. ಅಥರ್ವ (12-1-1) 151. ಅಥರ್ವ (5-30-17) 
152. ಅಥರ್ವ (11-8-13) 


ಎರಡನೆಯ ಪ್ರಕರಣ 
ಬ್ರಾಹ್ಮಣಗಳು 


ಬ್ರಾಹ್ಮಣ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಬ್ರಾಹ್ಮಣ ಶಬ್ದ ಗ್ರಂಥವಾಚಿಯಾದಾಗ 
ನಪುಂಸಕಲಿಂಗದಲ್ಲಿರುತ್ತದೆ. 'ಬ್ರಾಹ್ಮಣಂ ಬ್ರಹ್ಮಸಂಘಾತೇ ವೇದ ಭಾಗೇ ನಪುಂಸಕಮ್‌' 
ಎಂಬ ಮೇದಿನೀಕೋಶದ ಮಾತಿಗನುಸಾರವಾಗಿ ಇದು ವೇದ ಭಾಗವನ್ನು ಸೂಚಿಸುವುದು. 
ಮಂತ್ರಗಳ ವಿವರಣಾತ್ಮಕವಾದ ವಿನಿಯೋಗವನ್ನು ತಿಳಿಸುವ ಭಾಗಗಳು ಬ್ರಾಹ್ಮಣ 
ಗಳೆನಿಸುತ್ತವೆ. ಈ ಅರ್ಥದಲ್ಲಿ ಪಾಣಿನಿಯ; ಅಷ್ಟುಧ್ಕಾಯಿಯಲ್ಲಿ ಈ ಶಬ್ದ ಪ್ರಯೋಗವಿದೆ- 
3-4-36. ಬ್ರಾಹ್ಮಣ ಗ್ರಂಥಗಳಲ್ಲಿಯೂ 'ಇತಿಹ ಬ್ರಾಹ್ಮಣಮ್‌', 'ತಸ್ಕೋಕ್ತಂ ಬ್ರಾಹ್ಮಣಂ 
ಎಂಬಂತೆ ಬ್ರಾಹ್ಮಣ ಶಬ್ದಪ್ರಯೋಗ ಉಪಲಬ್ಧವಾಗುತ್ತದೆ. ನಿರುಕ್ತ ಮೊದಲಾದುವಲ್ಲಿಯೂ 
ಈ ಶಬ್ದದ ಉಲ್ಲೇಖವಿದೆ. 

ವೇದಮಂತ್ರಗಳ ವಿವರಣೆಯನ್ನು ಕೊಡುವುದರ ಜೊತೆಗೆ ಬ್ರಾಹ್ಮಣ ಗ್ರಂಥಗಳು 
ವೈದಿಕಯಾಗಗಳ ವೈಜ್ಞಾನಿಕ, ಆಧಿಭೌತಿಕ ಮತ್ತೂ ಆಧ್ಯಾತ್ಮಿಕ ಮೀಮಾಂಸೆಯನ್ನೂ 
ಬೆಳೆಸುತ್ತವೆ. ಯಾಗವಿಧಾನಗಳ ಪೂರ್ಣಪರಿಚಯ ಇವುಗಳಿಂದ ನಮಗಾಗುವುದು. ಯಜ್ಞವೂ 
ಒಂದು ವಿಶಿಷ್ಟವಾದ ವಿಜ್ಞಾನವೇ. ಅದರ ಧಾರ್ಮಿಕ ಮೌಲ್ಯ ಅಲ್ಪವಾದುದಲ್ಲ. ಅದರ 
ಆಧ್ಯಾತ್ಮಿಕ ಮಹತ್ವವನ್ನು ಮನಗಂಡವನಿಗೆ ಅದರ ಮೌಲ್ಯ ಅಪಾರ, ಯಜ್ಞದ ಉಚಿತವಾದ 
ಅನುಷ್ಕುನದಿಂದಲೇ, ಪೂರ್ಣನಿರ್ಮಹದಿಂದಲೇ, ಅನ್ಕೂನ ಅನಶಿರಿಕ್ತವಾದ ಕ್ರಿಯಾಕಲಾಪ 
ಗಳಿಂದಲೇ ಸಮಗ್ರವಾದ ಫಲಪ್ರಾಪ್ತಿ. ಇಂಥ ಮಹತ್ವಪೂರ್ಣವಾದ ಯಜ್ಞದ ಸಮಗ್ರಪರಿಚಯ 
ಬ್ರಾಹ್ಮಣ ಗ್ರಂಥಗಳಿಂದಾಗುವುದು.? 

ಬ್ರಾಹ್ಮಣ ಗ್ರಂಥಗಳು ಗದ್ಕರೂಪದಲ್ಲಿವೆ. ಇವುಗಳಲ್ಲಿ ಅನೇಕ ಪ್ರಾಚೀನ ಮತ್ತು 
ಅರ್ವಾಚೀನ ಆಖ್ಯ್ಕಾನಗಳೂ ಅಡಗಿವೆ. ಮೀಮಾಂಸಕರು ಇವುಗಳನ್ನು ಅರ್ಥವಾದಗಳೆಂದು 
ಪರಿಗಣಿಸುತ್ತಾರೆ. ನಡುವೆ ಅನೇಕ ಗಾಥೆಗಳೂ ಬರುತ್ತವೆ. ಬ್ರಾಹ್ಮಣಗಳು ಸಂಹಿತೆಗಳಿಗಿಂತ 
ಸ್ವರೂಪದಲ್ಲಿಯೂ ವಿಷಯ ವಿವೇಚನೆಯಲ್ಲಿಯೂ ವಿಶಿಷ್ಟವಾಗಿವೆ. ಸಂಹಿತೆಗಳು 
ಬಹುತೇಕವಾಗಿ ಛಂದೋಬದ್ಧವಾಗಿವೆ. ಬ್ರಾಹ್ಮಣಗಳು ಮಾತ್ರ ಗದ್ಯಾತ್ಮಕವಾಗಿಯೇ ಇವೆ. 
ಸಂಹಿತೆಗಳಲ್ಲಿ ಬರುವ ವಿಷಯವು ವಿಶಿಷ್ಟವಾದುದು. ದೇವತಾಸ್ತುತಿಗಳು, ಐಹಿಕ ಹಾಗೂ 
ಪಾರಲೌಕಿಕ ಫಲಗಳಿಗಾಗಿ ಪ್ರಾರ್ಥನೆಗಳು ನಿಂದಾಪ್ರಶಂಸೆಗಳು, ರೋಗನಿವಾರಣ, 
ಶತ್ರುಮಾರಣ, ಸಂಗ್ರಾಮ ನಿರ್ವಹಣ, ವಿಜಯಸಂಪಾದನ ಮುಂತಾದುವುಗಳನ್ನು ಬೇಡುವ 
ಸೂಕ್ತಗಳು ಅಲ್ಲಿವೆ. ಯಜುರ್ವೇದ ಸಂಹಿತೆಯಲ್ಲಿ ದರ್ಶಪೌರ್ಣಮಾಸಾದಿ ಇಷ್ಟಿಗಳು ಮತ್ತು 


1. ನಿರುಕ್ವತಿ-11 ; 2-18 ನೋಡಿ. ದುರ್ಗಭಾಷ್ಮ ನೋಡಿ. ಐ. ಬ್ರಾ. 8-2 ನೋಡಿ. 
ಶತಪಥಬ್ರಾಹ್ಮಣ 4-6-9-20 ನೋಡಿ. ತೈ. ಸಂ. 3-7-1-1 ನೋಡಿ. 

2. Winiemiz ಇವುಗಳನ್ನು 'Treatises on the Science of Sacrifice’ ಎಂದು 
ವಿವರಿಸುವುದನ್ನು ಗಮನಿಸಬಹುದು. 


ಬ್ರಾಹ್ಮಣಗಳು ೩೦೩ 


ಸೋಮಯಾಗ ಇವುಗಳಲ್ಲಿ ಪ್ರಯೋಗಿಸಬೇಕಾದ ಮಂತ್ರ ಸಂಗ್ರಹಗಳಿವೆ. 
ಆದರೆ ಬ್ರಾಹ್ಮಣಗಳು ವಿವೇಚಿಸುವ ವಿಷಯ ಇವುಗಳಿಗಿಂತ ಭಿನ್ನವಾದುದು. 
ಯಜ್ಞವಿಧಾನ ಯಾವಾಗ ಮಾಡಬೇಕು? ಹೇಗೆ ಮಾಡಬೇಕು? ಯಾವ ಸಾಧನಗಳಾಗಬೇಕು? 
ಅದಕ್ಕೆ ಬೇಕಾದ ಆವಶ್ಶಕತೆಗಳೇನು ? ಯಜ್ಞಕ್ಕೆ ಅಧಿಕಾರಿ ಯಾರು ? ಯಜ್ಞದಲ್ಲಿ ಯಾವ 
ಮಂತ್ರಗಳನ್ನು ಎಲ್ಲಿ ಹೇಗೆ ಬಳಸಬೇಕು? ಇತ್ಮಾದಿ ವಿಚಾರಗಳನ್ನು ಬ್ರಾಹ್ಮಣ ಗ್ರಂಥಗಳು 
ವಿವೇಚಿಸುತ್ತವೆ. ಬ್ರಾಹ್ಮಣಗಳ ಮುಖ್ಯ ವಿಷಯ 'ವಿಧಿ' ಎಂದು ಹೇಳಬಹುದು. 'ವಿಧಾಯಕಂ 
ವಾಕ್ಕಂ ಬ್ರಾಹ್ಮಣಮ್‌' ಎಂಬ ಸೂತ್ರ ಈ ಅಂಶವನ್ನೇ ವಿವರಿಸುತ್ತದೆ. ಯಜ್ಞ ಪ್ರಕ್ರಿಯೆಯ 
ಅರಿವನ್ನು ಬೋಧಿಸಲು, ವಿಧಿಸಲು ಪ್ರವೃತ್ತವಾದುದು ಈ ಮಹಾಗ್ರಂಥರಾಶಿ. ಯಜ್ಞದ 
ಮಹತ್ವವನ್ನು ಸ್ಥಾಪಿಸಿ ಅದಕ್ಕೊದಗಬಹುದಾದ ವಿರೋಧವನ್ನೂ ಇದು ಪರಿಹರಿಸುತ್ತದೆ. 
ಸಂಹಿತೆಗಳಂತೆ 'ಸ್ತುತಿ'ಗೆ ಪ್ರಾಧಾನ್ಯ ಕೊಡುವ ಬದಲು ವಿಧಿಗೆ ಪ್ರಾಧಾನ್ಯ ಕೊಟ್ಟಿರುವುದು 
ಬ್ರಾಹ್ಮಣ ಗ್ರಂಥಗಳ ವೈಶಿಷ್ಟ್ಯ. 
ಮೀಮಾಂಸಕರ ಅಭಿಪ್ರಾಯದಂತೆ ವೇದದಲ್ಲಿ ವಿಧಿವಾಕ್ಕಗಳಿಗೇ ಪ್ರಾಧಾನ್ಯ. ಅಲ್ಲಿ 
ಉಪಲಬ್ಧವಾಗುವ ಇತರ ಎಲ್ಲ ವಿಚಾರಗಳೂ ಆವಾಂತರ ವಿಷಯಗಳಾಗಿ ಆ ವಿಧಿವಾಕ್ಕಗಳನ್ನು 
ಪೋಷಿಸುತ್ತವೆ ; ನಿರ್ವಹಿಸುತ್ತವೆ. ಇವುಗಳನ್ನು ಅರ್ಥವಾದಗಳೆಂದು ಅವರು ನಿರೂಪಿಸುತ್ತಾರೆ. 
ಯಾಗನಿಷಿದ್ಧವಾದ ವಸ್ತುಗಳ ನಿಂದೆಯೂ ಯಾಗ ಪ್ರಯುಕ್ತವಾದ ವಸ್ತುಗಳ ಪ್ರಶಂಸೆಯೂ 
ಅರ್ಥವಾದಗಳಲ್ಲಿ ಬರುತ್ತವೆ. ವಿಧಿವಿಧಾನವೂ ಸಹ ಯುಕ್ತಿಬದ್ಧವಾಗಿದೆ. ಕೇವಲ ಕಲ್ಪನಾ 
ಮಾತ್ರ ನಿರ್ಮಿತವಲ್ಲ. ತರ್ಕದ ಆಧಾರ ಅದಕ್ಕೆ ಇರುತ್ತದೆ. ಆದ್ದರಿಂದಲೇ ಬ್ರಾಹ್ಮಣ 
ಗ್ರಂಥಗಳು 'ಹೇತು' ಅಥವಾ ಕಾರಣದ ನಿರ್ದೇಶವನ್ನು ಮಾಡುತ್ತವೆ. ಅನುಷ್ಠಾನ ಮಾಡಬೇಕಾದ 
ಅಂಶಗಳನ್ನು ಪುಷ್ಟೀಕರಿಸಲು ಅಲ್ಲಲ್ಲಿ ಸೂಕ್ತವಾದ ಪ್ರಾಚೀನೇಶಿಹಾಸಗಳನ್ನೂ 
ಆಖ್ಯಾನಗಳನ್ನೂ ನಿರೂಪಿಸುತ್ತವೆ. ಇವುಗಳಿಂದ ಯಾಜ್ಲಿಕವಾದ ಶ್ರದ್ಧೆಯು ದೃಢವಾಗುತ್ತದೆ. 
ಈ ವಿಧಿವಾಕ್ಕಗಳಲ್ಲಿ ಬರುವ ಶಬ್ದಗಳ ವ್ರೃತ್ಪಶ್ತಿಯನ್ನು ವಿವರಿಸುವ ಸಂದರ್ಭದಲ್ಲಿ 
'ನಿರ್ವಚನ'ದ ಉಗಮವೂ ಉಂಟಾಗುತ್ತದೆ. ಹೀಗೆ ಬ್ರಾಹ್ಮಣಗಳ ಕೇಂದ್ರವಾದ ಬಿಂದು 
ವಿಧಿವಾಕ್ಯ-ಇದನ್ನು ನಿರುಕ್ತಿ, ಸ್ತುತಿ, ಆಖ್ಯಾನ ಮತ್ತು ಹೇತು ವಚನಗಳು ದೃಢಪಡಿಸುತ್ತವೆ 
ಹಾಗೂ ಪೋಷಿಸುತ್ತವೆ. ಬ್ರಾಹ್ಮಣ ಪ್ರತಿಪಾದ್ಯವಾದ ವಿಷಯಗಳಲ್ಲಿ ಹತ್ತು ಅಂಶಗಳ 
ನಿರ್ದೇಶವಿದೆಯೆಂಬುದನ್ನು ಕೆಳಗಿನ ಶ್ಲೋಕದಿಂದ ತಿಳಿಯಬಹುದು: 
ಹೇತು ನಿರ್ವಚನಂ ನಿಂದಾ ಪ್ರಶಂಸಾ ಸಂಶಯೋ ವಿಧಿಃ | 
ಪರಕ್ರಿಯಾ ಪುರಾಕಲ್ಪೋ ವೃವಧಾರಣ ಕಲ್ಪನಾ | 
ಉಪಮಾನಂ ದಶೈತೇ ತು ವಿಧಯೋ ಬ್ರಾಹ್ಮಣಸ್ಕ ತು | ಶಾಬರಭಾಷ್ಕ. 2-1-8 
ಬ್ರಾಹ್ಮಣ ಗ್ರಂಥಗಳು ಅಸಂಖ್ಯವಾಗಿವೆ. ಇಂದು ನಮಗೆ ಉಪಲಬ್ಧವಾಗಿರುವ ಬ್ರಾಹ್ಮಣ 
ಗ್ರಂಥಗಳ ಸಂಖ್ಯೆ ಅಲ್ಪ. ಇವುಗಳಲ್ಲದೆ ಇನ್ನೂ ಅನೇಕಾನೇಕ ಬ್ರಾಹ್ಮಣಗಳು ಇದ್ದವೆಂಬುದನ್ನು 
ಇವುಗಳಲ್ಲಿಯೂ, ಗೃಹ್ಮ ಸೂತ್ರಗಳಲ್ಲಿಯೂ ಉಲ್ಲೇಖಿತವಾಗಿರುವ ಅನೇಕಾನೇಕ ಬ್ರಾಹ್ಮಣ 
ದ್ರಷ್ಟಾರರುಗಳ ಹೆಸರುಗಳಿಂದ ಊಹಿಸಬಹುದು. ಬೇರೆ ಬೇರೆ ವೇದ ಶಾಖೆಗಳಿಗೂ 
ಸೂತ್ರಗಳಿಗೂ ಸಂಬಂಧಿಸಿದಂತೆ ಇವೆ, ಇಂದು ಉಪಲಬ್ಧವಾಗಿರುವ ಬ್ರಾಹ್ಮಣಗಳು, 
ಆಶ್ವಲಾಯನ ಗೃಹ್ಮ ಸೂತ್ರದಲ್ಲಿ (ಆ. ಗೃ. 3 ಅಧ್ಯಾಯ, 3 ಖಂಡ) ಖುಷಿಗಳು ಮತ್ತು 
ಆಚಾರ್ಯರುಗಳಿಗೆ ಇರುವ ವೈಲಕ್ಷಣ್ಯವನ್ನು ಸೂಚಿಸಿದೆ. ಮಂತ್ರ ದ್ರಷ್ಟಾರರನ್ನು 


Lov ವೈದಿಕ ಸಾಹಿತ್ಯ ಚರಿತ್ರ 


ಯಪಿಗಳೆಂದೂ ಬ್ರಾಹ್ಮಣ ದ್ರಷ್ಟಾರರನ್ನು ಆಚಾರ್ಯರೆಂದೂ ಆಶ್ಚಲಾಯನರು ಹೇಳುತ್ತಾರೆ. 
ಆಚಾರ್ಯತರ್ಪಣ ಪ್ರಕರಣದಲ್ಲಿ ಆಚಾರ್ಯರುಗಳ ಮೂರು ಗಣಗಳನ್ನು ಹೇಳುತ್ತಾರೆ. 
1. ಮಾಂಡೂಕೇಯ ಗಣ, 2. ಶಾಂಖಾಯನ ಗಣ, 3. ಅಶ್ವಲಾಯನ ಗಣ ಎಂದು. ಈ 
ಆಚಾರ್ಯರುಗಳ ಹೆಸರುಗಳು ಹೀಗಿವೆ-ಕಹೋಲ, ಕೌಷೀಧಕ, ಮಹಾಕೌಷೀಥಕ, ಭರದ್ವಾಜ, 
ಪೈಂಗ್ಯ, ಮಹಾಪೈಂಗ್ಯ, ಸುಯಜ್ಞ, ಶಾಂಖಾಯನ, ಐತರೇಯ, ಬಾಷ್ಕಲ, ಶಾಕಲ, ಗಾರ್ಗೃ್ಯ, 
ಸುಜಾತವರ್ಕ, ಔದವಾಹಿ, ಸೌಜಾಮಿ, ಶೌನಕ, ಆಶ್ಚಲಾಯನ. ಈ ಹೆಸರುಗಳು ನವೀನವೂ 
ಅನೃತ್ರ ಅಜ್ಞಾತವೂ ಆದವು. ಸಾಮಾನ್ಯವಾಗಿ ಶಾಂಖಾಯನ ಬ್ರಾಹ್ಮಣಕ್ಕೇ ಕೌಷೀಥಕ 
ಬ್ರಾಹ್ಮಣವೆಂಬ ಹೆಸರಿದೆ. ಆದರೆ ಈ ನಾಮ ಸೂಚಿಯಲ್ಲಿ ಶಾಂಖಾಯನ, ಕೌಷೀಥಕ 
ಎಂದು ಬೇರೆ ಬೇರೆಯಾಗಿ ಹೇಳಿರುವ ಕಾರಣ ಇವರಿಬ್ಬರೂ ಭಿನ್ನಭಿನ್ನರಾದ ಆಚಾರ್ಯರು 
ಗಳಾಗಿರಬೇಕು. ಈ ಆಚಾರ್ಯರುಗಳೆಲ್ಲರೂ ಬ್ರಾಹ್ಮಣ ಗ್ರಂಥಗಳನ್ನು ನಿರ್ಮಾಣ 
ಮಾಡಿದರೋ ಇಲ್ಲವೋ ಹೇಳುವುದಕ್ಕಾಗುವುದಿಲ್ಲ. ಆದರೆ ಶಾಂಖಾಯನ ಮತ್ತು ಐತರೇಯರು 
ಬ್ರಾಹ್ಮಣಗಳ ದ್ರಷ್ಟಾರರಾಗಿದ್ದಾರೆ. 

ಜಗ್ಬೇದಕ್ಕೆ ಸೇರಿದ ಶಾಂಖಾಯನ ಗೃಹ್ಮಸೂತ್ರದ ತರ್ಪಣ ಪ್ರಕರಣದಲ್ಲಿ ಈ 
ಆಚಾರ್ಯರ ಹೆಸರುಗಳೊಡನೆ ಜಾತೂಕರ್ಣ್ಯ, ಶಾಕಪೂಣಿ, ಮತ್ತು ಗೌತಮ ಇವರ 
ಹೆಸರುಗಳೂ ಇವೆ. ಈ ಆಚಾರ್ಯರ ಉಲ್ಲೇಖಾನಂತರ "ಯೇ ಚಾನ್ಮೇಪ್ಮಾ ಚಾರ್ಯಾಸ್ತೇ 
ಸರ್ವೇ ತೈಪ್ಯಂತು' ಎಂಬ ಉಲ್ಲೇಖವೂ ಇದೆ. ಇದರಿಂದಲೂ, ಹಳೆಯ ಮತ್ತು ಹೊಸ 
ಬ್ರಾಹ್ಮಣಗಳನ್ನು ಉಲ್ಲೇಖಸುವ ಪಾಣಿನಿ ಸೂತ್ರದ ಆಧಾರದಿಂದಲೂ ಅನೇಕ ಬ್ರಾಹ್ಮಣ 
ಗ್ರಂಥಗಳು ನಷ್ಟವಾಗಿ ಹೋಗಿವೆ ಎಂದು ಊಹಿಸಬಹುದು. ಇತರ ವೇದಗಳಿಗೆ ಸಂಬಂಧಿಸಿದ 
ಬ್ರಾಹ್ಮಣ ದ್ರಷ್ಟಾರರುಗಳ ಹೆಸರುಗಳನ್ನು ಆರಿಯುವುದೂ ಕಷ್ಟವಾಗಿದೆ. ಅವರವರ ಗೃಹ್ಯ 
ಸೂತ್ರಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಖಷಿ ತರ್ಪಣ ಹೇಳಿಲ್ಲ. ಆಚಾರ್ಯ ತರ್ಪಣವೂ 
ಅಲ್ಲಿಲ್ಲ. ಗೋಭಿಲ ಸೂತ್ರದಲ್ಲಿ ಆಚಾರ್ಯ ತರ್ಪಣ-ಯಪಿ ತರ್ಪಣದ ಉಲ್ಲೇಖವಿದ್ದರೂ 
ಹೆಸರುಗಳನ್ನು ವಿವರಿಸಿಲ್ಲ. ಇಲ್ಲಿ ಸಾಮವೇದದ ಎಲ್ಲ ಯಪಿಗಳನ್ನೂ ಆಚಾರ್ಯರುಗಳನ್ನೂ 
ಒಟ್ಟಿಗೆ ಹೇಳಲಾಗಿದೆ. ಶುಕ್ಲ ಯಜುರ್ವೇದದ ಪಾರಸ್ಕರ ಸೂತ್ರ ಹಾಗೂ ಆಪಸ್ತಂಬ 
ಸೂತ್ರಗಳು ಆಚಾರ್ಯರನ್ನೂ ಮತ್ತು ಯಪಿಗಳನ್ನೂ ಸಾಮಾನ್ಯ ಶಬ್ದದಲ್ಲಿ ಉಲ್ಲೇಖಿಸುತ್ತವೆ. 
ಹಿರಣ್ಯಕೇಶಿಸೂತ್ರ ಯಷಿಪೂಜೆಯನ್ನು ವಿಧಿಸುತ್ತದೆ. ಸಪ್ತಭುಷಿಗಳೊಡನೆ ಅಗಸ್ತ್ಯರನ್ನೂ 
ಕೆಲವರು ಆಚಾರ್ಯರುಗಳನ್ನೂ ಇದ: ಸೇರಿಸುತ್ತದೆ. ಆ ಅನೇಕ ಹೆಸರುಗಳಲ್ಲಿ 
ಕೃಷ್ಣದೈಪಾಯನ, ಜಾತೂಕರ್ಣೃ, ಗೌತಮ, ವಾಮದೇವ ಮತ್ತು ಪರಾಶರರೂ ಇದ್ದಾರೆ. 
ವೈಶಂಪಾಯನ, ಪಲಿಂಗು, ತಿತ್ತಿರಿ, ಉಖ, ಆತ್ರೇಯ (ತೈತ್ತಿರೀಯ ಸಂಹಿತಾ ಪದ ಪಾಠಕಾರರು), 
ಕೌಂಡಿನ್ಶ (ಭಾಷ್ಯಕಾರರು) ಮೊದಲಾದವರಿಗೂ ಬೇರೆಯ ಜಾಗದಲ್ಲಿ ಆಸನಗಳನ್ನು 
ಕಲ್ಪಿಸಬೇಕೆಂದು ಇದು ಹೇಳುತ್ತದೆ. ಇವರನ್ನೆಲ್ಲಾ ಈಗ ಯಷಿಗಳೆಂದೇ ಕರೆಯುತ್ತಾರೆ. 

ಬ್ರಾಹ್ಮಣ ಗ್ರಂಥಗಳ ಪ್ರಧಾನ ವಿಚಾರ 'ವಿಧಿ' ಎಂದು ಮೇಲೆ ಹೇಳಿದ್ದೇವೆ. ಈ 
ವಿಧಿಯ ವಿಧಾನಕ್ಕೆ ಒಂದು ಉದಾಹರಣೆ ಕೊಡಬಹುದು. ತಾಂಡ್ಕಬ್ರಾಹ್ಮಣದಲ್ಲಿ (6-7) 
ಅನೇಕ ವಿಧಿವಿಧಾನಗಳಿವೆ. ಇವುಗಳಲ್ಲಿ ಬಹಿಷ್ಟವಮಾನದಲ್ಲಿ ಅಧ್ವರ್ಯು, ಪ್ರಸ್ತೋತಾ, 
ಉದ್ಗಾತಾ, ಪ್ರತಿಷರ್ತಾ, ಹಾಗೂ ಬ್ರಹ್ಮ ಈ ಐದು ಜನ ಯತ್ರಿಕ್ಕುಗಳು ಕ್ರಮವಾಗಿ 
ಒಬ್ಬರ ಹಿಂದೆ ಒಬ್ಬರಂತೆ ಕೈಹಿಡಿದುಕೊಂಡು ಪ್ರಸರ್ಪಣ ಮಾಡುವ ವಿಧಾನ ಇದೆ. ಇವರಲ್ಲಿ 


ಬ್ರಾಹ್ಮಣಗಳು ೩೦೫ 


ಯಾರಾದರೂ ಕೈಬಿಟ್ಟು ಬಿಟ್ಟರೆ ಅನರ್ಥ ಸಂಭವಿಸುತ್ತದೆ. ಅದಕ್ಕಾಗಿ ಪ್ರಾಯಶ್ಚಿತ್ತಾದಿಗಳೂ 
ಉಂಟು. ಶತಪಥ ಬ್ರಾಹ್ಮಣದಲ್ಲಿ ಅನೇಕ ವಿಧಿಗಳ ಸಂಗ್ರಹವಿದೆ. ದರ್ಶಪೌರ್ಣಮಾಸೇಷ್ಟಿಗಳ 
ಮುಖ್ಯಾನುಷ್ಕಾನದ ಮತ್ತು ಅವಾಂತರಾನುಷ್ಠಾನದ ವರ್ಣನೆ ಯಾಗಕ್ರಮಕ್ಕನುಸಾರವಾಗಿ 
ಇಲ್ಲಿ ಉಪಲಬ್ಧವಾಗಿದೆ. ಮೊದಲನೆಯ ಕಾಂಡದಲ್ಲೇ, ಆಧಾನ, ಪುನರಾಧಾನ, ಅಗ್ನಿಹೋತ್ರ, 
ಉಪಸ್ಥಾನ, ಆಗ್ರಯಣ ಮತ್ತು ದಾಕ್ಷಾಯಣ ಯಜ್ಞಗಳ ವರ್ಣನೆಯೂ ವಿಸ್ತಾರವಾಗಿ ಬಂದಿದೆ. 
ಐತರೇಯ ಮತ್ತು ಕೌಪೀತಕಿ ಬ್ರಾಹ್ಮಣಗಳಲ್ಲಿ ದರ್ಶಪೌರ್ಣಮಾಸೇಷ್ಟಿಗಳ ಮತ್ತು 
ಸೋಮಯಾಗದ ವಿಧಿ ನಿರೂಪಣೆ ಇದೆ. ಈ ವಿಧಿಗಳನ್ನು ವಿಧಿಸುವಾಗ ಸಹೇತುಕವಾಗಿ 
ಇವುಗಳ ನಿರ್ದೇಶವನ್ನು ಮಾಡಿದ್ದಾರೆ. 'ಪೌರ್ಣಮಾಸೇಷ್ಟಿಯಲ್ಲಿ ದೀಕ್ಷಿತನು ಆಹವನೀಯ 
ಮತ್ತು ಗಾರ್ಹಪತ್ಕಾಗ್ನಿಗಳ ಸಮೀಪದಲ್ಲಿ ಪೂರ್ವಾಭಿಮುಖವಾಗಿ ನಿಂತು ಜ:ವನ್ನು 
ಸ್ಪರ್ಶಿಸುತ್ತಾನೆ. ಇದಕ್ಕೆ ಕಾರಣವೇನು ? ಜಲ ಪವಿತ್ರವಾದದ್ದು ಹಾಗೂ ಯಜ್ಞದಲ್ಲಿ 
ಉಪಯುಕ್ತವಾದ ಪದಾರ್ಥವಾದುದು. ಅನೃತವಾದಿಯಾದವನು ಯಾಗ ಮಾಡಲು ಅನರ್ಹ. 
ಆದ್ದರಿಂದ ಪವಿತ್ರವಾದ ಜಲವನ್ನು ಮುಟ್ಟುವುದರಿಂದ ಅವನು ಪಾಪಮುಕ್ತನಾಗಿ 
ಪವಿತ್ರನಾಗುತ್ತಾನೆ. ದೀಕ್ಸಿತನಾಗಲರ್ಹನಾಗುತ್ತಾನೆ' ಹೀಗೆ ಹೇತು ನಿರೂಪಣಕ್ಕೆ ಇದು ಒಂದು 
ಉದಾಹರಣೆ. 

'ಅಮೇಧ್ಕೋ ವೈಪುರುಷೋ ಯದನೃತಂವದತಿ, ತೇನಪೂತಿರನ್ತರತ: | 

ಮೇಧ್ಕಾ ವಾ ಅಪಃ | ಮೇಧ್ಕೋ ಭೂತ್ವಾ ವ್ರತಮುಪಾಯಾನೀತಿ | 

ಪವಿತ್ರಂ ವಾ ಅಪಃ | ಪವಿತ್ರಪೂತೋ ವ್ರತಮುಪಾಯಾನೀತಿ | 

ತೆಸ್ಮಾದ್ವಾ ಅಪ ಉಪಸ್ಪೃಶತಿ /' ಶತ. ಬ್ರಾ. 1-1-1-1. 
ವಿನಿಯೋಗ 

ಬ್ರಾಹ್ಮಣ ಗ್ರಂಥಗಳು ಮಂತ್ರಗಳ ವಿನಿಯೋಗವನ್ನು ಹೇಳುತ್ತವೆ. ಯಾವ ಮಂತ್ರವನ್ನು 
ಯಾವ ಉದ್ದೇಶಕ್ಕಾಗಿ ಎಲ್ಲಿ ಬಳಸಬೇಕು? ಇದರ ಸಯುಕ್ತಿಕವಾದ ವ್ಯವಸ್ಥೆ ಬ್ರಾಹ್ಮಣಗಳಲ್ಲಿ 
ಸರ್ವತ್ರ ಆಗಿರುವುದನ್ನು ಕಾಣುತ್ತೇವೆ. ಮಂತ್ರಗಳ ಪದಗಳಿಂದಲೇ ವಿನಿಯೋಗದ 
ಯುಕ್ತಿಯುಕ್ತತೆಯನ್ನು ಬ್ರಾಹ್ಮಣಗಳು ಸ್ಥಾಪಿಸುತ್ತವೆ. ಬ್ರಾಹ್ಮಣಗಳು ಮಂತ್ರಗಳ ಅಂತರಂಗ 
ಮತ್ತು ಆಧ್ಯಾಶ್ಮಿಕವ್ಯಾಖೈೆಯನ್ನು ಕೊಡುತ್ತವೆ; ಹಾಗೂ ಯಜ್ಞದಲ್ಲಿ ಅವುಗಳ ಪ್ರಯೋಗವನ್ನು 
ವಿಧಿಸುತ್ತವೆ. 'ಆ ನೋ ಮಿತ್ರಾವರುಣಾ' (ಯಗ್ವೇ 3-62-16) ಎಂಬ ಮಂತ್ರದ ಗಾಯನವನ್ನು 
ದೀರ್ಫ್ಥ ರೋಗಿಯ ರೋಗವನಿವೃತ್ತಿಗಾಗಿ ಮಾಡಬೇಕೆಂಬ ವಿಧಿ ಇದೆ. ದಿನದ ದೇವತೆಯಾದ 
ಮಿತ್ರನು ಪ್ರಾಣದ ಪ್ರಶಿನಿಧಿಯಾಗಿಯೂ ರಾತ್ರಿ ದೇವತೆಯಾದ ವರುಣನು 'ಅಪಾನ'ದ 
ಪ್ರತೀಕವಾಗಿಯೂ ಇರುವುದರಿಂದ ದೀರ್ಫರೋಗಿಯ ಶರೀರದಲ್ಲಿ ಪ್ರಾಣ ಮತ್ತು ಅಪಾನಗಳ 
ಧಾರಣೆಯನ್ನು ಮಾಡಬೇಕೆರೆಬ ಪ್ರಾರ್ಥನೆ ಸಯುಕ್ತಿಕವಾಗಿದೆ ಎಂದು ಬ್ರಾಹ್ಮಣಗ್ರಂಥ 
ವಿವರಿಸುತ್ತದೆ (ತಾಂಡ್ಯ. 6-9-6-9). ವಿನಿಯೋಗಗಳು ಕೇವಲ ಕಲ್ಪನಾವಿಲಸಿತವಾಗಿರದೆ 
ಯುಕ್ತಿಯುಕ್ತವಾಗಿವೆಯೆಂಬ ಅಂಶ ಇದರಿಂದ ಗೊತ್ತಾಗುತ್ತದೆ. 
ಬ್ರಾಹ್ಮಣ ಗ್ರಂಥಗಳ ಪ್ರಧಾನಪ್ರತಿಪಾದ್ಕವಾದ 'ವಿಧಿ'ಯನ್ನು ಹೇತು, ನಿರುಕ್ತಿ ಸ್ತುತಿ 

ಮತ್ತು ಆಖ್ಮಾನಗಳು ವಿಶದಪಡಿಸಿ ಪೋಷಿಸುತ್ತವೆ ಎಂದು ಹೇಳಲಾಯಿತು. 
ಇವುಗಳೊಂದೊಂದರ ವಿಚಾರವನ್ನೂ ಈಗ ಸಂಗ್ರಹವಾಗಿ ವಿಚಾರಿಸೋಣ. 


20 


ಕ ವೈದಿಕ ಸಾಹಿತ್ಯ ಚರಿತ್ರೆ 


ಹೇತು 

ಕರ್ಮಕಾಂಡದ ವಿಶೇಷವಿಧಿಗಾಗಿ ಉಪಯುಕ್ತವಾದ ಕಾರಣನಿರ್ದೇಶವೇ 
ಹೇತುವೆನಿಸುವುದು. ಬ್ರಾಹ್ಮಣ ಗ್ರಂಥಗಳಲ್ಲಿ ಯಾಗದ ವಿಧಿವಿಧಾನವನ್ನು ಕುರಿತ ಯೋಗ್ಯವಾದ 
ಕಾರಣದ ನಿರ್ದೇಶವನ್ನು ವಿಸ್ತಾರವಾಗಿ ಮಾಡಿದೆ. ಅಗ್ನಿಷ್ಟೋಮ ಯಾಗದಲ್ಲಿ ಉದ್ಗಾತೃವು 
ಸದಸ್ಸಿನಲ್ಲಿ ಔದುಂಬರ ವೃಕ್ಷದ ಶಾಖೆಯ ಉಚ್ಚಯಣ ಮಾಡುತ್ತಾನೆ. ತಾಂಡ್ಕ ಬ್ರಾಹ್ಮಣದಲ್ಲಿ 
ಈ ವಿಧಿಯ ಕಾರಣವನ್ನು ಹೀಗೆ ಹೇಳಿದೆ-'ದೇವತೆಗಳಿಗಾಗಿ ಪ್ರಜಾಪತಿ 'ಊರ್ಜ'ದ ವಿಭಾಗ 
ಮಾಡಿದ. ಅದರಿಂದ ಉದುಂಬರ ವೃಕ್ಷ ಉತ್ಪನ್ನವಾಯಿತು. ಉದುಂಬರ ವೃಕ್ಷಕ್ಕೆ ದೇವತೆ 
ಪ್ರಜಾಪತಿ. ಉದ್ಗಾತೃವಿಗೂ ಪ್ರಜಾಪತಿ ದೇವತೆಯೊಡನೆ ಸಂಬಂಧವಿದೆ. ಆದ್ದರಿಂದ ಉದ್ಗಾತೃ 
ಉದುಂಬರ ಶಾಖೆಯ ಉಚ್ಚೃಯಣವನ್ನು ಮಾಡುತ್ತಾನೆ. (ತಾಂ. ಬ್ರಾ. 6-4-1). 
ಬಹಿಷ್ಟವಮಾನ ಸ್ತೋತ್ರದಲ್ಲಿ ಐದು ಜನ ಖುತ್ವಿಕ್ಕುಗಳೂ ಪ್ರದಕ್ಷಿಣೆ ಮಾಡುವರು. ಆಗ 
ಮೊದಲು ಚಲಿಸುವ ಅಧ್ವರ್ಯು ಕೈಯಲ್ಲಿ ದರ್ಭದ ಪ್ರಸ್ತರವನ್ನು ಹಿಡಿದುಕೊಂಡು 
ಹೋಗುತ್ತಾನೆ. ಇದಕ್ಕೆ ಕಾರಣವನ್ನು ತಾಂಡ್ಕ ಬ್ರಾಹ್ಮಣ ಹೇಳುತ್ತದೆ. 'ಯಜ್ಞವು 
ಅಶ್ಚರೂಪವನ್ನು ಧರಿಸಿ ಓಡತೊಡಗಿತು ; ಆಗ ದರ್ಭಪ್ರಸ್ತರವನ್ನು ತೋರಿಸಿ ಅದನ್ನು 
ಹಿಂತಿರುಗಿಸಲಾಯಿತು. ಆದ್ದರಿಂದ ದರ್ಭಪ್ರಸ್ತರವನ್ನು ಹಿಡಿಯಬೇಕು' (ತಾಂ. ಬ್ರಾ. 6-7- 
16, 20). ಇಂಥ ಹೇತುವಚನಗಳ ಉಲ್ಲೇಖದಿಂದ ವಿವಿಧವಾದ ಅನುಷ್ಠಾನಗಳ ಕಾರಣ 
ಗೊತ್ತಾಗುವುದಲ್ಲದೆ ಶ್ರದ್ಧೆಯೂ ದೃಢವಾಗುತ್ತದೆ. 


ಅರ್ಥವಾದಗಳು 

ಯಾಗದಲ್ಲಿ ನಿಷಿದ್ಧವಾದ ಪದಾರ್ಥಗಳ ನಿಂದೆಯೂ ವಿಹಿತವಾದವುಗಳ ಪ್ರಶಂಸೆಯೂ 
ಬಹುತರವಾಗಿ ಬ್ರಾಹ್ಮಣಗಳಲ್ಲಿ ಉಪಲಬ್ಧವಾಗುತ್ತದೆ. 'ಅಮೇಧ್ಶಾ ವೈ ಮಾಷಾ' ಎಂಬ 
ವಚನ (ತೈ. ಸಂ. 5-1-8-1) ಉದ್ದು ನಿಷಿದ್ಧವಾದುದೆಂಬುದನ್ನು ಸೂಚಿಸುತ್ತದೆ. 
ಯಾಗಾನುಷ್ಠಾನಗಳನ್ನೂ, ಹೋಮನೀಯ ದ್ರವ್ಯಗಳನ್ನೂ, ದೇವತೆಗಳನ್ನೂ ವಿಶೇಷವಾಗಿ 
ಪ್ರಶಂಸೆಮಾಡಿದೆ. ಅಗ್ನಿಷ್ಟೋಮಯಾಗದ ಬಹುತರವಾದ ಪ್ರಶಂಸೆ ತಾಂಡ್ಕಬ್ರಾಹ್ಮಣದಲ್ಲಿದೆ- 
(ತಾಂ. ಬ್ರಾ. 6-3). ವಿಧಿವಚನವನ್ನು ಪುಷ್ಟೀಕರಿಸುವುದು ಅರ್ಥವಾದದ ಅಭಿಪ್ರಾಯ. 


ನಿರುಕ್ತಿ 
ಭಾಷಾಶಾಸ್ತ್ರದ ದೃಷ್ಟಿಯಿಂದ ಬ್ರಾಹ್ಮಣ ಗ್ರಂಥಗಳು ಬಹಳ ಮಹತ್ವಪೂರ್ಣವಾದವು. 
` ಅನೇಕ ಶಬ್ದಗಳ ವ್ರತ್ಪತ್ತಿಯನ್ನು ಹೇಳಿ ಅವುಗಳ ಅರ್ಥವಿವರಣೆಯನ್ನು ಇವು ಮಾಡುತ್ತವೆ. 
ಭಾಷಾವಿಜ್ಞಾನದ ದೃಷ್ಟಿಯಿಂದ ಈ ನಿರ್ವಚನಗಳು ಬಹಳ ಉಪಯುಕ್ತವಾಗಿವೆ. ಸಂಹಿತೆಗಳೂ 
ಅಲ್ಲಲ್ಲಿ ಶಬ್ದನಿರ್ವಚನ ಮಾಡುತ್ತವೆ. 'ಉದಾನಿಷುರ್ಮಹೀರಿಶಿ ತಸ್ಮಾದುದಕಮುಚ್ಕತೇ'- 
(ಅಥ. ವೇ. 3-13-1). ಶತಪಥ ಬ್ರಾಹ್ಮಣ ಮತ್ತು ತಾಂಡ್ಕ ಮಹಾಬ್ರಾಹ್ಮಣಗಳು ಇಂಥ 
ನಿರ್ವಚನಗಳ ಭಂಡಾರಗಳಾಗಿವೆ. 
ಆಜ್ಯಸ್ತೋತ್ತದ ವ್ಯಾಖ್ಕೆಯನ್ನು-'ಯದಾಜಿಮಾಯನ್‌ ತದಾ$ಜ್ಕಾನಾಂ ಆಜೃತ್ವಮ್‌"- 
(ತಾಂಡ್ಕ. 7-2-1) ಎಂದೂ ರಥಂತರದ ನಿರುಕ್ತಿಯನ್ನು-'ರಥಂಮರ್ಯಾ ಕ್ಷೇಪ್ಲಾತಾರೀತ್‌ 
ಇಶಿತದ್‌ ರಥಂತರಸ್ಕ ರಥಂತರತ್ವಂ' (ತಾಂಡ್ಮ 7-6-4) ಎಂದೂ, ಬೃಹತ್‌ ಸಾಮವನ್ನು- 
'ತತೋ ಬೃಹದನು ಪ್ರಜಾಯುತ ಬೃಹನ್‌ ಮರ್ಯಾಇದಂ ಸ ಜ್ಕೋಗಂತರಭೂದಿತಿ 


ಬ್ರಾಹ್ಮಣಗಳು ೩೦೭ 


ತದ್‌ಬೃಹತೋ ಬೃಹತ್ತ್ವಮ್‌' (ತಾಂಡ್ಕ, 7-6-5) ಎಂದೂ ಮಾಡುತ್ತದೆ. ರಥಂತರ ಸಾಮ 
ಆದಮೇಲೆ ಬೃಹತ್ಸಾಮದ ಉತ್ಪತ್ತಿ, ಪ್ರಜಾಪತಿಯ ಮನಸ್ಸಿನಲ್ಲಿ ಈ ಸಾಮ ಬೃಹತ್ಕಾಲದವರೆಗೆ 
ನಿಮಸ ಮಾಡುತ್ತಿತ್ತು. ಆದ್ದರಿಂದ ಅದಕ್ಕೆ ಆ ಹೆಸರು ಬಂತು. ಇಂಥ ನಿರುಕ್ತಿಗಳು ಬ್ರಾಹ್ಮಣ 
ಗ್ರಂಥಗಳಲ್ಲಿ ತುಂಬಿವೆ. 


ಅಖ್ಯಾನಗಳು 

ವಿಧ್ಯರ್ಥವಾದಗಳ ವರ್ಣನೆಯ ನಡುವೆ ಅಲ್ಲಲ್ಲಿ ಮೈದೋರುವ ಸುಂದರವಾದ 
ಆಖ್ಯಾನಗಳು ಬಹಳ ಆಕರ್ಷಕವಾಗಿವೆ. ಯಜ್ಞವಿಧಾನದ ವಿಸ್ತಾರವಾದ ಬಣ್ಣನೆಯ 
ಬೇಸರವನ್ನು ಕ್ಷಣ ಮಾತ್ರದಲ್ಲಿ ಪರಿಹರಿಸುತ್ತವೆ. ಇವು ವರ್ಣನಾಮಯವಾಗಿ ರೋಚಕವಾಗಿ 
ಉತ್ತಮವಾದ ಸಾಹಿತ್ಯದ ಕೋಟಿಗೆ ಸೇರುತ್ತವೆ. ಅಖ್ಕಾನಗಳಲ್ಲಿ ಕೆಲವು ಚಿಕ್ಕವು ಮತ್ತೆ 
ಕೆಲವು ದೊಡ್ಡವು. ಯಜ್ಞವಿಧಿಯ ಸಯುಕ್ತಿಕತೆಯನ್ನು ಪ್ರದರ್ಶಿಸಲು ಈ ಆಖ್ಕಾನಗಳು 
ಪ್ರವೃತ್ತವಾಗಿವೆ. ಇಂಥ ಚಿಕ್ಕ ಆಖ್ಯಾನಗಳಲ್ಲಿ ಕೆಲವನ್ನು ಉಲ್ಲೇಖಿಸಬಹುದು--ದೇವತೆಗಳನ್ನು 
ಪರಿತ್ಕಾಗಮಾಡಿ ವಾಕ್ಕು ಜಲವನ್ನೂ ವನಸ್ಸತಿಯನ್ನೂ ಪ್ರವೇಶಿಸಿದುದು-(ತಾಂಡ್ಯ.6-5-10- 
12). ಯಜ್ಞವು ಅಶರೂಪವನ್ನು ಧರಿಸಿ ದೇವತೆಗಳಿಂದ ಅಪಾಕ್ರಮಣ ಮಾಡಿದುದು ಮತ್ತು 
ದರ್ಭಮುಷ್ಟಿಯನ್ನು ತೋರಿಸಿ ಅದನ್ನು ಹಿಂತಿರುಗಿಸಿದುದು-(ತಾಂ. ಬ್ರಾ. 6-7-18). 
ಅಗ್ನಿಮಂಥನ ಸಮಯದಲ್ಲಿ ಕುದುರೆಯನ್ನು ಮುಂದೆ ನಿಲ್ಲಿಸುವ ಸಂಪ್ರದಾಯದ 
ಪ್ರಾಚೀನೇತಿಹಾಸ-(ಶತ. 1-6-4-15). ದೇವಾಸುರರ ಯುದ್ಧಗಳು-(ಶತ. 2-1-6-8,18; 
(ಐತ. 1-4-23 ; 6-2-1). 

ಈ ಆಖ್ಕಾನಗಳು ಮಹತ್ವಪೂರ್ಣವಾದುವು. ಗಂಭೀರವಾದ ತಾತ್ವಿಕ ವಿಚಾರ ಇದರಲ್ಲಿ 
ಅಡಗಿರುವುದುಂಟು. ಗೂಢಾರ್ಥಗಳನ್ನೂ ಇವು ಒಳಗೊಂಡಿರುವುದುಂಟು. ಶತ. ಬ್ರಾ, 1- 
4-5-8, 12 ರಲ್ಲಿ ಮನಸ್ಸು ಮತ್ತು ವಾಕ್ಕು ಇವುಗಳ ಕಲಹದ ಕಥೆ ಪ್ರಸ್ತುತವಾಗಿದೆ. ಈ 
ಕಥೆಯಲ್ಲಿ ಮನೋ ವೈಜ್ಞಾನಿಕ ವಿಚಾರ ಅಡಗಿದೆ. ವಾಕ್ಸಂಬಂಧವಾದ ಅನೇಕ ಆಖ್ಯಾನಗಳು 
ಹೀಗೆಯೇ ರೋಚಕವಾಗಿವೆ. ಬ್ರಾಹ್ಮಣ ಗ್ರಂಥಗಳಲ್ಲಿ ಸೃಷ್ಟಿವಿಷಯಕವಾದ ಆಖ್ಕಾನಗಳೂ 
ಅನೇಕವಿದೆ. ಪ್ರಜಾಪತಿಯ ಅಂಗ ವಿಶೇಷಗಳಿಂದ ವರ್ಣಗಳ ಉತ್ಪತ್ತಿಯನ್ನು ತಾಂಡ್ಕ 
ಬ್ರಾಹ್ಮಣ ಹೇಳುತ್ತದೆ. ರಜನಿಯ ಉದಯಕ್ಕೆ ಸಂಬಂಧಿಸಿದ ಕಥೆ ಮೈತ್ರಾಯಣೀಯ 
ಸೆಂಹಿತೆಯಲ್ಲಿದೆ-(ಮೈ. ಸಂ. 1-5-12). 

ದೊಡ್ಡೆ ಆಖ್ಯಾನಗಳಲ್ಲಿ ಪುರೂರವ ಮತ್ತು ಉರ್ವಶೀ-ಇವರೆ ಆಖ್ಯಾನ ಪ್ರಸಿದ್ಧ 
ವಾದುದು-(ಶತ. ಬ್ರಾ. 21-5-1). ಪ್ರಾಚೀನ ಜಲಪ್ರಳಯದ ಇತಿಹಾಸ (ಶತ. ಬ್ರಾ. 
1-81)ವೂ ಶುನಶ್ಶೇಫನ ಆಖ್ಕ್‌ನವೂ (ಐ. ಬ್ರಾ. 7-2) ಮುಖ್ಯವಾದವು. 


ಬ್ರಾಹ್ಮಣಗಳ ಮಹತ್ತ್ವ 

ವೈದಿಕಯುಗದ ಕಾರ್ಯಕಲಾಪಗಳ ಭವ್ಯಚಿತ್ರ ಬ್ರಾಹ್ಮಣ ಗ್ರಂಥಗಳಲ್ಲಿ ಉಪಲಬ್ದ 
ವಾಗುತ್ತದೆ. ಧಾರ್ಮಿಕ ದೃಷ್ಟಿಯಿಂದ ಇವು ಬಹಳ ಮಹತ್ತ್ವಪೂರ್ಣವಾದವು. ಶ್ರದ್ಧಾ 
ಭಕ್ತಿಗಳಿಂದ ಕೂಡಿ ಭಗವತ್ಪೂಜೆಯನ್ನೇ ಜೀವನದ ಪರಮ ಧೈೇಯವನ್ನಾಗಿ ಉಳ್ಳ ಸಾತ್ತ್ವಿಕರು 
ಆಚರಿಸುತ್ತಿದ್ದ ಅನುಷ್ಠಾನಗಳ ವಿವರಣೆ ಇಲ್ಲಿದೆ. ಯಾಗಾದ್ಯನುಷ್ಠಾನಗಳಿಂದ ಇಂದ್ರಾದಿ 
ದೇವತೆಗಳನ್ನು ಸಂತುಷ್ಟಗೊಳಿಸಿ ಅವರಿಂದ ತಮಗೆ ಬೇಕಾದ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳುವ 


೩೦೮ ವೈದಿಕ ಸಾಹಿತ್ಯ ಚರಿತ್ರ 


ವಿಧಾನವಿಲ್ಲಿದೆ. ಯಜ್ಞ ವಿಧಿಯ ವಿವರಗಳನ್ನೆಲ್ಲಾ ಬಹಳ ಸೂಕ್ಷ್ಮವಾಗಿ ತಿಳಿದುಕೊಂಡು 
ಚಾಚೂ ತಪ್ಪದಂತೆ ಅವುಗಳನ್ನನುಸರಿಸಬೇಕಾಗಿದ್ದ ಕಾರಣ ಅವುಗಳ ವಿಶದವಾದ ವಿವರಣೆ 
ಅತ್ಕಾವಶ್ಶಕವಾಗಿದ್ದಿತು. ಈ ಕೆಲಸವನ್ನು ಬ್ರಾಹ್ಮಣ ಗ್ರಂಥಗಳು ಯಶಸ್ವಿಯಾಗಿ ಮಾಡುತ್ತವೆ. 
ಭಾರತೀಯ ಧರ್ಮದ ಉಗಮ ಮತ್ತು ಬೆಳವಣಿಗೆಯನ್ನು ಅರಿಯಲು ಇವುಗಳ ಅಧ್ಯಯನ 
ಅನಿವಾರ್ಯ. ಆದ್ದರಿಂದಲೇ ಇವು ಉಪಾದೇಯವೂ, ಮನನೀಯವೂ. ಸಂಗ್ರಹಣೀಯವೂ 
ಆಗಿವೆ. ಒಂದು ಕಾಲದಲ್ಲಿ ಯಾಗಾದ್ಮನುಷ್ಮಾನಗಳಿಗೆ ಪರಮ ಪ್ರಾಧಾನ್ಮವಿತ್ತು. ಆ ಕಾಲದ 
ಆಸೆ ಆಕಾಂಕ್ಷೆಗಳನ್ನೂ ಜೀವನ ಧ್ರೇಯಗಳನ್ನೂ, ಕರ್ಮಾದೃನುಷ್ಮಾನಗಳನ್ನೂ ಧಾರ್ಮಿಕ 
ಭಾವನೆಗಳನ್ನೂ ತಿಳಿಯಲು ಬ್ರಾಹ್ಮಣ ಗ್ರಂಥಗಳೇ ನಮಗೆ ಆಧಾರವಾಗಿದೆ. ಈ 
ಯಾಗಾದ್ಮಚರಣೆಗಳು ಕರ್ಮಕಾಂಡವೆನಿಸಿವೆ. 

ಮುಂದಿನ ಕಾಲದಲ್ಲಿ ಭಾರತೀಯ ಧಾರ್ಮಿಕ ಜೀವನದಲ್ಲಿ ಮಹತ್ತರವಾದ 
ಪರಿವರ್ತನೆಯುಂಟಾಯಿತು. ಕರ್ಮ ಕಾಂಡದಲ್ಲಿ ಆಸಕ್ತಿ ಕಡಿಮೆಯಾಗಿ ಜ್ಞಾನಕಾಂಡದ ಕಡೆ 
ಜನೆತಯ ಗಮನ ತಿರುಗಿತು. ವೈದಿಕ ಕರ್ಮಕಾಂಡದ ಅನುಷ್ಠಾನಗಳು ಇಂದು ಪೂರ್ಣವಾಗಿ 
ಕಣ್ಮರೆಯಾಗಿವೆ. ಹೀಗಾಗಿ ಇಂದು ಬ್ರಾಹ್ಮಣ ಗ್ರಂಥಗಳ ಹೃದಯವನ್ನರಿತು ಮೆಚ್ಚುವುದು 
ಸುಲಭವಲ್ಲ. ಬ್ರಾಹ್ಮಣ ಗ್ರಂಥಗಳು ಕೇವಲ ಯಜ್ಞ ಸಂಬಂಧವಾದ ವಿಚಾರವನ್ನೇ 
ಮಾಡುವುದೆಂಬುದು ತಪ್ಪು ಭಾವನೆ. ಪರಮ ಸತ್ಯವನ್ನು ಅನ್ಬೇಷಿಸುವ ಒಂದು ಅಂತರಂಗದೃಷ್ಟಿ 
ಅಲ್ಲಿದೆ ; ಶ್ರದ್ಧಾಮಯವಾದ ಅನುಶೀಲನೆ ಅಲ್ಲಿದೆ. ಸ್ವರ್ಗಾದಿ ಫಲ ಪ್ರಾಪ್ತಿಗಾಗಿ 
ಯಾಗಾದಿಗಳ ಅನುಷ್ಕಾನವೆಂಬ ಭಾವನೆಯನ್ನು ಬದಲಾಯಿಸಿ ಭಗವಂತನನ್ನು ಒಲಿಸುವ 
ಅನೇಕಾನೇಕ ವಿಧಾನಗಳು ಇವು ಎಂಬ ನಂಬಿಕೆ ಮುಂದೆ ಬೆಳೆಯಿತು. 

ಬ್ರಾಹ್ಮಣಗಳ ಕಾಲಧಲ್ಲಿ ಯಾಗಾನುಷ್ಠಾನಗಳ ವಿಧಾನ ವಿಚಾರದಲ್ಲಿ ಅನೇಕ 
ಚರ್ಚೆಗಳಾಗುತ್ತಿದ್ದವು. ಯಜ್ನೀಯ ವಿಷಯಗಳ ವಿಚಾರವನ್ನು ಶಾಸ್ತ್ರೀಯವಾಗಿ ಪ್ರತಿಪಾದಿಸುವ 
'ಮೀಮಾಂಸಾ' ಶಾಸ್ತ್ರದ ಉದಯಕ್ಕೆ ಇವು ಎಡೆಮಾಡಿಕೊಟ್ಟವು. ನಮ್ಮ ದರ್ಶನಗಳಲ್ಲಿ 
ಮೀಮಾಂಸಾದರ್ಶನ ಮೊದಲನೆಯದು. ಈ ಮೀಮಾಂಸೆಯ ಪ್ರಶಿಪಾದನೆಗೆ ಅನೇಕಾನೇಕ 
'ನ್ಯಾಯ'ಗಳನ್ನು ಬಳಸಲಾಯಿತು. ಯಾಗಗಳ ಸಮುಚಿತವಾದ ವ್ಯವಸ್ಥೆಗಾಗಿ ಆಪಾತತಃ 
ತೋರುವ ಅನೇಕ ವಿರೋಧಗಳನ್ನು ಹೋಗಲಾಡಿಸಬೇಕಾಗಿತ್ತು. ಇಂಥ ಮೀಮಾಂಸೆ 
ಬ್ರಾಹ್ಮಣಗಳಲ್ಲಿ ಆರಂಭವಾಗಿರುವುದನ್ನು ಕಾಣಬಹುದು. 'ಏವಂ ಬ್ರಹ್ಮವಾದಿನೋ ವದಂತಿ' 
ಎಂದು ಹೇಳಿ ಅನೇಕ ಯಾಜ್ಞಿಕ ಸಮಸ್ಯೆಗಳನ್ನು ಬ್ರಾಹ್ಮಣಗಳಲ್ಲಿ ಪರಿಹರಿಸಲಾಗಿದೆ. 
'ಮೀಮಾಂಸಂತೇ' ಎಂಬ ಪದ ಪ್ರಯೋಗವೂ ಬ್ರಾಹ್ಮಣ ಗ್ರಂಥಗಳಲ್ಲಿ ದೊರೆಯುತ್ತದೆ. 
'ಉದಿತೇ ಹೋತವ್ಯಮನುದಿತೇಹೋತವೃಮಿತಿ ಮೀಮಾಂಸಂತೇ' (ಕೌಷೀ. ಬ್ರಾ. 2-9) 
ಎಂಬುದು ಇದಕ್ಕೆ ಉದಾಹರಣೆ. 

ಹೀಗೆ ಬ್ರಾಹ್ಮಣ ಗ್ರಂಥಗಳು ಬಹುಮುಖವಾದ ಮಹತ್ತ್ವವನ್ನು ಹೊಂದಿವೆ. 

1. ಯಜ್ಞದ ನಾನಾ ರೂಪಗಳು ಹಾಗೂ ವಿವಿಧವಾದ ಅನುಷ್ಠಾನಗಳ ಪೂರ್ಣ 
ಪರಿಚಯ ಇವುಗಳಿಂದಾಗುತ್ತದೆ. 

2. ಇಲ್ಲಿ ಬರುವ ನಿರ್ಮಚನಗಳು ಬೋಧಪ್ರದವಾಗಿ ಮುಂದಿನ ನಿರುಕ್ತಕ್ಕೆ ಆಧಾರಗಳಾಗಿವೆ. 


3. ತಾಂ. ಬ್ರಾ. 6-4-15; ಶತ. ಬ್ರಾ. 1-1-1-7-10 ನೋಡಿ. 


ಬ್ರಾಹ್ಮಣಗಳು ೩೦೯ 


3. ಇಲ್ಲಿ ಬರುವ ಸುಂದರವಾದ ಆಖ್ಮಾನಗಳು ಹೃದಯಂಗಮವಾಗಿವೆ. 
4. ಕರ್ಮ ಮೀಮಾಂಸೆಯ ಉದ್ಗಮ ಮತ್ತು ಬೆಳವಣಿಗೆಯನ್ನರಿಯಲು ಇವು ಪೂರ್ವ 
ಪೀಠಿಕೆಗಳಾಗಿವೆ. 


ಬ್ರಾಹ್ಮಣ ಗ್ರಂಥಗಳ ಕಾಲ 

ಬ್ರಾಹ್ಮಣ ಗ್ರಂಥಗಳ ಕಾಲವಿಚಾರಕ್ಕೀಗ ನಾವು ಬರೋಣ. ಈ ಪ್ರಶ್ನೆ ಬಹಳ 
ಜಟಿಲವಾದುದೂ ವಿವಾದಾಸ್ಪದವಾದುದೂ ಆಗಿದೆ. ಬ್ರಾಹ್ಮಣ ಗ್ರಂಥಗಳಲ್ಲಿ ಕುರು, ಪಾಂಚಾಲ, 
ಸರಸ್ವತೀನದೀತೀರ ಇವುಗಳ ಉಲ್ಲೇಖ ವಿಶೇಷವಾಗಿದೆ, ತಾಂಡ್ಕ ಬ್ರಾಹ್ಮಣದಲ್ಲಿ 
ಸರಸ್ವಶೀನದೀಶೀರದ ಉಲ್ಲೇಖ ಹೆಚ್ಚಾಗಿ ಬರುತ್ತದೆ. ಯಮುನಾ ನದಿ ಹರಿಯುವ ಪ್ರದೇಶ 
ಹಾಗೂ ಸರಸ್ವತೀ ದೃಷದ್ವತೀಗಳ ಸಂಗಮ ಪ್ರದೇಶ-ಇವುಗಳನ್ನೂ ಅದು ಹೇಳುತ್ತದೆ. 
ಕುರುಕ್ಷೇತ್ರದ ಹೆಸರೂ ಇಲ್ಲಿದೆ. ಇವುಗಳೆಲ್ಲದರಿಂದ ಈ ಬ್ರಾಹ್ಮಣ ಗ್ರಂಥಗಳ ಉದಯಸ್ತಾನ 
ಕುರು ಪಾಂಚಾಲ ದೇಶಗಳೆಂದೂ ಸರಸ್ವಶೀನದಿಯ ತೀರಪ್ರದೇಶವೆಂದೂ ವಿದ್ವಾಂಸರು 
ನಿರ್ಧರಿಸುತ್ತಾರೆ. 

ಅಸಂಖ್ಯವಾದ ಈ ಬ್ರಾ ಗ್ರಂಥಗಳ ಉದಯಕ್ಕೂ ಹಾಗೂ ಸಂಕಲನಕ್ಕೂ ಒಂದು 

ಸಹಸ್ರ ವರ್ಷಗಳಿಗಿಂತ ನ ಕಾಲ ಬೇಕೆಂಬುದನ್ನು ಪ್ರಾಯಃ ಎಲ್ಲ ವಿದ್ಯಾಂಸರೂ 
ವಸ ಈ ಆದರೆ ಈ ಕಾಲದ ಆರಂಭ ಮತ್ತು ಮುಕ್ತಾ ಜಡ ಬಗ್ಗ ಒಮ್ಮತವಿಲ್ಲದೆ 
ಇದೆ. ಪಾಶ್ಚಾತ್ಮ ವಿದ್ವಾಂಸರು ಈ ಬ್ರಾಹ್ಮಣಗಳ ಕಾಲವನ್ನು ಕ್ರಿ. ಪೂ. 1200 "ರಂದ ಶ್ರಿ. 
ಪೂ. 200 ರವರೆಗೆ ನಿಗದಿ ಮಾಡುತ್ತಾರೆ. ಆದರೆ ಭಾರಶೀಯ Re ಇವುಗಳಿಗೆ ಕ್ರಿ. 
ಪೂ. 3000ದಿಂದ ಕ್ರಿ. ಪೂ. 2000ದ ವರೆಗಿನ ಕಾಲವನ್ನು ಹೇಳುತ್ತಾರೆ. 

ಬ್ರಾಹ್ಮಣ ಸಾಹಿತ್ಯಕ್ಕೂ ಉಪನಿಷತ್ತುಗಳಿಗೂ ನಡುವೆ ಸಹಸ್ರಾರು ವರ್ಷಗಳ ಅಂತರವನ್ನು 
ಹೇಳಬೇಕಾಗುತ್ತದೆ. ಇವುಗಳೆರಡರ ಧ್ಯೇಯ ದೃಷ್ಟಿಗಳೇ ಬೇರೆ ಬೇರೆಯಾಗಿವೆ. ಬ್ರಾಹ್ಮಣ 
ಗ್ರಂಥಗಳು ಕರ್ಮ ಪ್ರ ಪ್ರತಿಪಾದಕಗಳಾದರೆ ಇದಕ್ಕೆ ಪ್ರತಿಯಾಗಿ ಜ್ಞಾನಪ್ರತಿಪಾದಕವಾದುದು 
ಉಪನಿಷತ್ತು. ಈ ದ್ರಷ್ಟಿ ಯಿಂದ ihe ವಿಮರ್ಶಿಸಿದಾಗ ಪಾಶ್ಚಾತ್ಯರ ಕಾಲನಿರ್ಣಯ ವಿಚಾರ 
ಅಸಮರ್ಪಕವನಿಸುತ್ತದೆ. ಕ್ರಿ. ಪೂ. 500ಕ್ಕೂ ಹಿಂದೆ ಈ ವಿರಾಟ್‌ ಸಾಹಿತ್ಯ 
ಬೆಳೆದಿದ್ದಿತೆಂಬುದನ್ನು ನಾವು ಇ ಬೇಕು. ಆ ಕಾಲದಲ್ಲಿ ಆದ ಅವೈದಕ ಧರ್ಮಗಳಾದ 
ಜೈನ ಬೌದ್ಧ ಧರ್ಮಗಳ ಉದಯ ಈ ಅಂಶವನ್ನು ಸ್ಥಿರಪಡಿಸುತ್ತದ. ಬ್ರಾಹ್ಮಣ ಗ್ರಂಥಗಳ 
ಕಾಲನಿರ್ಣಯಕ್ಕೆ ಜ್ಕೋತಿಷಸಂಬಂಧಿಯಾದ ಉಲ್ಲೇಖಗಳು ಸಾಧಕವಾಗಿವೆ. ಬ್ರಾಹ್ಮಣ 
ಗ್ರಂಥಗಳಲ್ಲೆಲ್ಲಾ ಬಹಳ ಪ್ರಾಚೀನವಾದುದು ಶತಪಥ. ಇದರ ಕಾಲ ಕ್ರಿ. ಪೂ. 3000 
ಎಂದು ಎಸ್‌. ಬಿ. ದೀಕ್ಷಿತ್‌ ಅವರು ನಿರ್ಣಯಿಸಿದ್ದಾರೆ. ಈ ಬ್ರಾಹ್ಮ ಸ ದ್ವಿತೀಯ 
ಕಾಂಡದಲ್ಲಿ ಮಹತ್ವಶಾಲಿಯಾದ ಜ್ಯೋತಿಷ ಘಟನೆಯ ಉಲ್ಲೆ 
ಉಪಲಬ್ಧವಾಗುತ್ತದೆ. ಪೂರ್ವ ದಿಕ್ಕಿನಲ್ಲಿ ಕೃತ್ತಿ ಕೆಯು ಉದಯಿಸುವುದುದೂ € ಅಲ್ಲಿಂದ ಅದು 
ಪ್ರಚ್ಕುತವಾಗುವುದಿಲ್ಲವೆಂದೂ ಅಲ್ಲಿ ವೀದ. ಎಸ್‌, ಬಿ. ದೀಕ್ಷಿತರ ಗಣನಾನುಸಾರ ಈ 
ಘಟನೆಯು ಕ್ರಿ. ಪೂ. 3000 ದಲ್ಲಿ ಸಂಭವಿಸಿತು. ಈ ವಾದವನ್ನು ಪಾಶ್ಚಾತ್ಮ ವಿದ್ವಾಂಸರಾರೂ 
ಗಮನಿಸಿರಲಿಲ್ಲ. ಡಾ. ವಿಂಟರ್‌ ನಿಟ್ಟರವರು ಜರ್ಮನ್‌ ಜ್ಯೋತಿಷಿ ಪೊ. ಎ. ಪ್ರೇ ಅವರ 
ಗಣನಾನುಸಾರ ಈ ಗ್ರಹಸ್ಥಿತಿ ಕ್ರಿ. ಪೂ. 1100ಕ್ಕೆ ಸಂಬಂಧಿಸಿದೆಯೆಂದು ತಿಳಿಸುತ್ತಾರೆ. 
ಕೃತ್ತಿಕೆಗಳು ಉದಯಿಸಿದ ಮೇಲೆ ಅನೇಕ ಗಂಟೆಗಳ ಕಾಲ ಪೂರ್ವದಲ್ಲಿ ದೃಷ್ಟಿ 


೩೧೦ ವೈದಿಕ ಸಾಹಿತ್ಯ ಚರಿತ್ರ 


ಗೋಚರವಾಗುತ್ತವೆಂದು ಇವರು ವ್ಯಾಖ್ಶಾನ ಮಾಡುತ್ತಾರೆ. 'ಏತಾ ಹ ವೈ ಪ್ರಾಚ್ಚೆದಿಶೋ 
ನ ಚ್ಯವಂತೇ' ಎಂಬ ಮಾತಿನ ಅರ್ಥ ನಿರ್ದಿಷ್ಟವಾಗಿದೆ. ಈ ಎಚಾರದಲ್ಲಿ ಬರುವ ಮತ್ತೊಂದು 
ತೊಡಕು ಶತಪಥ ಬ್ರಾಹ್ಮಣಕ್ಕೂ ವೇದಾಂಗ ಜ್ಯೋಶಿಷಕ್ಕೂ ಇರುವ ಸಂಬಂಧ ವಿಚಾರದ್ದು. 
ವೇದಾಂಗ ಜ್ಯೋತಿಷ ಶತಪಥ ಬ್ರಾಹ್ಮಣಕ್ಕಿಂತ ಅನೇಕ ಶತಮಾನಗಳ ಕಾಲ ಈಚಿನದು 
ಎಂಬುದು ಸರ್ವಸಮ್ಮತವಾಗಿದೆ. ವೇದಾಂಗ ಜ್ಯೋತಿಷದಲ್ಲಿ ವ್ಯಕ್ತವಾಗುವ ಜ್ಯೋತಿಷ 
ಸಂಬಂಧವಾದ ಉಲ್ಲೇಖಗಳಿಂದ ಅದರ ಕಾಲ ಕ್ರಿ. ಪೂ. 1400 ಎಂದು ನಿರ್ಣಯಿಸಲಾಗಿದೆ. 
ಕ್ರಿ. ಪೂ. 1181 ಕ್ಕಿಂತ ಅದು ಈಚಿನದಲ್ಲವೆಂದು ಮ್ಯಾಕ್ಸ್‌ಮುಲ್ಲರ್‌ ಮಹಾಶಯನೂ 
ಅಭಿಪ್ರಾಯಪಡುತ್ತಾನೆ. ಶತಪಥ ಬ್ರಾಹ್ಮಣಕ್ಕೆ ಮೇಲೆ ಹೇಳಿದಂತೆ ಕ್ರಿ. ಪೂ. 1100ನ್ನು 
ಒಪ್ಪುವುದಾದರೆ ವೇದಾಂಗಜ್ಕೋತಿಷವು ಅದಕ್ಕಿಂತ ಹಿಂದಿನದೆಂದು ಒಪ್ಪಬೇಕಾಗುತ್ತದೆ. ಆಧಾರ 
ಪೂರ್ಣವಾದ ವಾದಗಳಿಂದ ವೇದಾಂಗ ಜ್ಯೋತಿಷದ ಕಾಲವನ್ನು ಬದಲಾಯಿಸಿದ ಹೊರತು 
ಈ ನಿರ್ಣಯ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಶತಪಥ ಬ್ರಾಹ್ಮಣದ ಕಾಲ ಕ್ರಿ. ಪೂ. 
3000 ಎಂಬುದು ಸಿದ್ದವಾಗುತ್ತದೆ. ಮೈತ್ರಾಯಣೀಯ ಉಪನಿಷತ್ತಿನಲ್ಲಿ ಬರುವ ಜ್ಯೋತಿಷ 
ಘಟನೆಯ ಆಧಾರದಿಂದ ಅದರ ಕಾಲ ಕ್ರಿ. ಪೂ. 1900 ಎಂದು ವಿದ್ವಾಂಸರು 
ನಿರ್ಣಯಿಸಿದ್ದಾರೆ. ಈ ಕಾಲವನ್ನು ಗಣನೆಗೆ ತಗೆದುಕೊಂಡರೆ ಬ್ರಾಹ್ಮಣಗಳ ಕಾಲ ಕ್ರಿ. ಪೂ. 
3000ದಿಂದ ಕ್ರಿ. ಪೂ. 2000ದ ವರೆಗೆ ಹರಡುತ್ತದೆಂದು ಊಹಿಸಬಹುದು. 
ಬ್ರಾಹ್ಮಣ ಗ್ರಂಥಗಳ ಭಾಷೆ ಮತ್ತು ಶೈಲಿ 
ಬ್ರಾಹ್ಮಣ ಗ್ರಂಥಗಳೆಲ್ಲ ಗದ್ಮಮಯವಾಗಿವೆ. ಸಂಸ್ಕೃತದ ಅತ್ಯಂತ ಪ್ರಾಚೀನವಾದ 
ಗದ್ಯಭಾಗಗಳು ಇವು, ಬ್ರಾಹ್ಮಣ ಗ್ರಂಥಗಳ ಶೈಲಿ ಪ್ರಸನ್ನವೂ ಉದಾತ್ತವೂ ಆದುದು. 
ಇಲ್ಲಿ ದೀರ್ಫವಾದ ಸಮಾಸಗಳ ತೊಡಕಿಲ್ಲ, ಕ್ಲಿಷ್ಟವಾದ ಯೋಜನೆಗಳಿಲ್ಲ. ಆದ್ದರಿಂದ 
ನೇರವಾಗಿ, ಸರಳವಾಗಿ ಅರ್ಥವುಂಟಾಗುತ್ತದೆ. ತಿಳಿಯಾದ ಗಂಗಾಪ್ರವಾಹದಂತೆ ಇದೂ 
ಪ್ರಸನ್ನಗಂಭೀರವಾಗಿದೆ. ಇಲ್ಲಿನ ಭಾಷೆ ಮಂತ್ರಗಳ ಭಾಷೆಯೇ ಆಗಿದ್ದರೂ ಸ್ವಲ್ಪ ಬದಲಾವಣೆ 
ಹೊಂದಿದೆ. ಅನೇಕ ಹಳೆಯ ಶಬ್ದಗಳು ಮತ್ತು ಧಾತುಗಳು ಬಳಕೆತಪ್ಪಿವೆ. ಹೊಸ ಹೊಸ 
ಶಬ್ದಗಳೂ, ಶಬ್ದರೂಪಗಳೂ ರೂಢಿಗೆ ಬಂದಿವೆ. ಪಾಣಿನಿಯ ಸಂಸ್ಕೃತಕ್ಕೂ ಸಂಹಿತೆಗಳ 
ಸಂಸ್ಕೃತಕ್ಕೂ ನಡುವಣ ಕೊಂಡಿಯಂತೆ ಇದೆ ಬ್ರಾಹ್ಮಣಗಳ ಭಾಷೆ. ಇವುಗಳ ವಾಕ್ಕವಿನ್ಮಾಸ 
ಸರಳವಾಗಿದೆ ; ಸರಸವಾಗಿದೆ. ಯಜ್ಞೀಯ ವಿಧಾನಗಳ ವರ್ಣನೆ ಬೇಸರಪಡಿಸತಕ್ಕದ್ದೇ. 
ಆದರೂ ಚಿಕ್ಕ ಚಿಕ್ಕ ವಾಕ್ಕಗಳ ಪ್ರಯೋಗದಿಂದ ಈ ವರ್ಣನೆಯನ್ನು ಸಾಕಷ್ಟು ಆಕರ್ಷಕ 
ವಾಗಿಯೂ ರೋಚಕವಾಗಿಯೂ ಇಲ್ಲಿ ಮಾಡಿದೆ. ಆಖ್ಕಾನಗಳು ಬಂದಾಗಲಂತೂ ಬಹಳ 
ಹೃದಯಂಗಮವಾಗುತ್ತದೆ ಇದರ ಶೈಲಿ. ಒಂದು ಉದಾಹರಣೆಯನ್ನು ಇಲ್ಲಿ ಕೊಡ 
ಬಹುದು. 
"ಸತ್ಯಂ ವೈ ಚಕ್ಷುಃ ಸತ್ಯಂ ಹಿ ವೈ ಚಕ್ಸುಸ್ತಸ್ಮಾತ್‌ಯದಿದಾನೀಂ 
ದ್ವೌ ವಿವದಮಾನಾವೇಯಾತಮ್‌-'ಅಹಮದರ್ಶಂ', ಅಹಮ 
ಶ್ರೌಷಂ ಇತಿ | ಯ ಏವ ಬ್ರೂಯಾತ್‌ ಅಹಮದರ್ಶಮಿತಿ 
ತಸ್ಮಾ ಏವ ಶ್ರದ್ಧಧ್ಯಾಮ | ತತ್‌ ಸತ್ಕೇನೈವೈತತ್‌ ಸಮರ್ಥಯತಿ |" 
(ಶತ. ಬ್ರಾ. 1-3-2-27) 


ಬ್ರಾಹ್ಮಣಗಳು ೩೧೧ 


ಬ್ರಾಹ್ಮಣ ಕಾಲದ ಸಾಮಾಜಿಕ ಜೀವನ 

ಬ್ರಾಹ್ಮಣ ಗ್ರಂಥಗಳ ಕಾಲದ ಪ್ರಧಾನಧರ್ಮ ಯಾಗಾದ್ಯನುಷ್ಠಾನವೇ. ಯಾಗಗಳ 
ಸೂಕ್ತ್ಮಾತಿಸೂಕ್ಡ್ಮ ವಿವರಣೆಗಳನ್ನು ಈ ಗ್ರಂಥಗಳು ವಿಸ್ತಾರವಾಗಿ ಕೊಡುತ್ತವೆ. 
ಯಾಗಾದ್ಮನುಷ್ಠಾನಗಳನ್ನು ತಪ್ಪದೆ ಮಾಡಬೇಕೆಂಬುದೇ ಬ್ರಾಹ್ಮಣಗಳ ಸಂದೇಶ. 
ಅಗ್ನೀಂಧನವೇ ಮೊದಲಾದ ಕರ್ಮಗಳ ಅತಿಸೂಕ್ಷ್ಮವಾದ ವಿವರಣೆಯೂ ಇಲ್ಲಿದೆ. 'ಯಚ್ಛೋ 
ವೈ ಶ್ರೇಷ್ಠತಮಂ ಕರ್ಮ' (ಶತಪಥ. ಬ್ರಾ. 1-7-3-5) ಎಂದು ಹೇಳಿ ಇಲ್ಲಿ ಯಜ್ಞದ 
ಪ್ರಶಂಸೆಮಾಡಿದ್ದಾರೆ. ಸರ್ವದೇವತೆಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಪ್ರಜಾಪತಿ, ವಿಷ್ಣು, ಆದಿತ್ಯ 
ಮುಂತಾದ ದೇವತೆಗಳು ಯಜ್ಞರೂಪಿಗಳೆಂದು ಹೇಳಿದೆ. 

'ಏಷ ವೈ ಪ್ರತ್ಯಕ್ಷಂ ಯಜ್ಞೋಯತ್‌ ಪ್ರಜಾಪತಿ! (ಶೆ. ಬ್ರಾ. 4-3-43) 'ಯಜ್ಞ್ಯೋವೈ 
ವಿಷ್ಣುಃ''ಸ ಯಃ ಯಜ್ಞೊಆ ಸೌ ಆದಿತ್ಯ! (ಶ. ಬ್ರಾ. 14-1-1-16) ಮುಂತಾದ ಮಾತುಗಳು 
ಇದನ್ನು ಸಮರ್ಥಿಸುತ್ತವೆ. ಈ ವಿಶ್ವದಲ್ಲಿ ಯಜ್ಞವು ಪರಮಾರಾಧ್ಯವಾದುದು. ಪುರುಷಸೂಕ್ತದಲ್ಲಿ 
ಪ್ರತಿಪಾದಿಸಿರುವಂತೆ ಯಜ್ಞದಿಂದಲೇ ಸಕಲ ಸೃಷ್ಟಿಯೂ ಆಯಿತು. ಅಗ್ನಿಹೋತ್ರಾದಿ 
ಕರ್ಮನಿರತರು ಆಯಾ ಕರ್ಮಗಳ ಅನುಷ್ಠಾನದಿಂದ ಸಕಲ ಪಾಪಗಳನ್ನೂ ಕಳೆದುಕೊಳ್ಳುತ್ತಾರೆ 
"ಸರ್ವಸ್ಮಾತ್‌ ಪಾಪ್ಮನೋ ನಿರ್ಮುಚ್ಕತೇ ಯ ಏವಂ ವಿದ್ವಾನಗ್ನಿಹೋತ್ರಂ ಜು ಹೋತಿ" 
(ಶೆ. ಬಾ. 2-3-1-6). ಅಶ್ವಮೇಧ ಯಜ್ಞವನ್ನಾಚರಿಸುವವನು ತನ್ನ ಸಮಸ್ತ ಪಾಪಗಳಿಂದಲೂ 
ಬ್ರಹ್ಮಹತ್ಕಾದಿ ದೋಷಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ (ಶ. ಬ್ರಾ. 13-5-4-1) 
ಯಜ್ಞಾದ್ಯನುಷ್ಮನಗಳಲ್ಲಿ ಜನರಿಗೆ ಅಪಾರವಾದ ಶ್ರದ್ಧೆ ಮತ್ತು ವಿಶ್ವಾಸವಿದ್ದ ಕಾಲವದು. 
ಭರತಖಂಡದ ಮೂಲೆ ಮೂಡೆಗಳಲ್ಲಿಯೂ ಜನ ಶ್ರದ್ಧಾಪೂರ್ಣರಾಗಿ ದಿನದಿನವೂ 
ಬಗೆಬಗೆಯಾದ ಯಾಗಾದ್ಯನುಷ್ಮಾನಗಳಲ್ಲಿ ನಿರತರಾಗಿದ್ದ ಕಾಲವದು. ಯಾಗಾಚರಣೆಯಿಂದ 
ಪಾಪನಿರ್ಮೋಚನವಾಗುವುದೆಂಬ ನಂಬಿಕೆ ಹರಡಿದ್ದ ಕಾಲವದು. ಹಾವು ತನ್ನ ಪೊರೆಯನ್ನು 
ಕಳಚಿಬಿಸುಡುವಂತೆ ಪಾಪದ ಪೊರೆಯನ್ನು ಕಳಚಿ ಬಿಸುಡುತ್ತುನೆ ಶಾಕಲಾಹವನ ಮಾಡುವವನು 
ಎಂದು ಗೋಪಥ ಬ್ರಾಹ್ಮಣ ಹೇಳುತ್ತದೆ. 

ತದ್ಮಥಾ ಅಹಿ: ಜೀರ್ಣಾಯಾಸ್ಪೃಟೋ ನಿರ್ಮುಚ್ಶೇತ, ಇಪೀಕಾ ಮಮುಂಜಾತ್‌ | 
ಏವಂ ಹೈವೈತೇ ಸರ್ಮಸ್ಥಾತ್‌ ಪಾಪ್ಮನಃ ಸಂಪ್ರಮುಚ್ಛಂತೇಯೇ ಶಾಕಲಾಂ ಗುಹ್ಟತಿ || 
(ಗೋ. ಬ್ರಾ, ಉತ್ತರ 4-6) 
ಯಾಗ ಸಂಸ್ಥೆ ಸಂಹಿತೆಗಳ ಕಾಲಕ್ಕೂ ಹಿಂದಿನಿಂದಲೂ ಸುಪ್ರತಿಷ್ಠಿತವಾಗಿತ್ತು. ಇದು 
ಬ್ರಾಹ್ಮಣಗಳ ಕಾಲದಲ್ಲಿ ಇನ್ನೂ ವಿಸ್ತಾರವಾಗಿ ಹರಡಿತು. ದೇಶಾದ್ಯಂತ ಯಾಗಾದ್ಮನು 
ಷ್ಠುನಗಳಲ್ಲಿ ವಿಶ್ವಾಸಮೂಡಿತು. ಎಲ್ಲ ನದಿಗಳ ತೀರದಲ್ಲಿಯೂ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿಯೂ 
ಶ್ರದ್ಧಾಳುಗಳಾದ ಜನರು ಕರ್ಮನಿರತರಾಗಿರುತ್ತಿದ್ದರು. 

ಸಂಹಿತೆಗಳ ಕಾಲದಲ್ಲಿ ಪ್ರಾಧಾನ್ಯ ಹೊಂದಿದ್ದ ಅನೇಕ ದೇವತೆಗಳು ಬ್ರಾಹ್ಮಣಗಳ ಕಾಲ 
ದಲ್ಲಿ ಹಿನ್ನೆಲೆಗೆ ಹೋದರು. ಅವರ ಬದಲು ಅನೇಕ ಹೊಸ ಹೊಸ ದೇವತೆಗಳು ಮೂಡಿ 
ಬಂದರು. ಯಗ್ವೇದದಲ್ಲಿ ಇಂದ್ರ, ಅಗ್ನಿ, ವರುಣ ಮುಂತಾದ ದೇವತೆಗಳು ಪ್ರಧಾನರಾಗಿದ್ದರು. 
ವಿಷ್ಣು, ರುದ್ರ ಮುಂತಾದ ದೇವತೆಗಳು ಅಪ್ರಧಾನರಾಗಿದ್ದರು. ಬ್ರಾಹ್ಮಣ ಗ್ರಂಥಗಳ ಕಾಲದಲ್ಲಿ 
ವಿಷ್ಣು, ರುದ್ರ ಇವರಿಗೆ ಪರಮಪ್ರಾಧಾನ್ಯ ದೊರಕಿತು. ಪ್ರಜಾಪತಿದೇವತೆಗೆ ಅಗ್ರಸ್ಥಾನ ಲಭಿಸಿತು. 


೩೧೨ ವೈದಿಕ ಸಾಹಿತ್ಮ ಚರಿತ್ರೆ 


'ಅಗ್ನಿರ್ವೆ ದೇವಾನಾಂ ಅವಮಃ ವಿಷ್ಣುಃ ಪರಮಃ' ಎಂದು ಐತರೇಯ ಬ್ರಾಹ್ಮಣದ 
ಆರಂಭದಲ್ಲಿಯೇ ವಿಷ್ಣುವಿನ ಪಾರಮೃವನ್ನು ಹೇಳಿದೆ. ರುದ್ರನಿಗೆ 'ಮಹಾದೇವ' ಎಂಬ 
ಅಭಿಧಾನ ಕೊಡಲ್ಪಟ್ಟಿದೆ. ಪ್ರಜಾಪತಿಯನ್ನು ಜಗತ್ತಿನ ಸೃಷ್ಟಿಕರ್ತನೆಂದು ಕೊಂಡಾಡಿದೆ. 
ದೇವತೆಗಳನ್ನೂ, ಭೂತಕಾಲದ ಪದಾರ್ಥಗಳನ್ನೂ ಸೃಜಿಸಿದವನವನು. 

ಬ್ರಾಹ್ಮಣ ಯುಗದ ಸಮಾಜದಲ್ಲಿ ಚತುರ್ವಣಗಳ ವ್ಯವಸ್ಥೆ ಸುಪ್ರತಿಷ್ಠಿತವಾಗಿತ್ತು. 
ವೈದಿಕವಾದ ಯಾಗಾದಿಗಳನ್ನು ನಿರ್ವಹಿಸುತ್ತಿದ್ದ ಬ್ರಾಹ್ಮಣನಿಗೆ ಅಗ್ರತಮವಾದ ಸ್ಥಾನವಿತ್ತು. 
ಬ್ರಾಹ್ಮಣರಲ್ಲಿಯೂ ವೇದಶಾಸ್ತ್ರಗಳ ಅಭ್ಯಾಸ ಮಾಡಿದವನಿಗೆ ಹೆಚ್ಚಿನ ಗೌರವವಿತ್ತು. 'ಯೇ 
ಬ್ರಾಹ್ಮಣಾಃ ಶುಶ್ರುವಾಂಸೋ5ನೂಚಾನಾಸ್ತೇ ಮನುಷ್ಯದೇವಾಃ' (ಶ. ಬ್ರಾ. 2-2-2-6) 
'ವಿದ್ವಾಂಸೋ ಹಿ ದೇವಾಃ" (ಶ. ಬ್ರಾ. 3-7-3-10) ಎಂಬುವು ಇದನ್ನು ಸೂಚಿಸುತ್ತವೆ. 
'ಏತೇ ದೇವಾಃ ಪ್ರತ್ಯಕ್ಷಂ ಯದ್‌ ಬ್ರಾಹ್ಮಣಾಃ' ಎಂದು ತೈತ್ತಿರೀಯ ಸಂಹಿತೆಯಲ್ಲಿ ಬ್ರಾಹ್ಮಣನ 
ಅಗ್ರಸ್ಥಾನದ ವಿವರಣೆ ಇದೆ. 

ಶತಪಥ ಬ್ರಾಹ್ಮಣದಲ್ಲಿ ದೇವತೆಗಳು ಎರಡು ಬಗೆಯವರೆಂದು ಹೇಳಿದೆ. ಹವಿಸ್ಸನ್ನು 
ಭುಂಜಿಸುವ ಆಗ್ನಿ ಮುಂತಾದವರು ಒಂದು ಬಗೆ. ಮತ್ತೊಂದು ಬಗೆಯ ದೇವತೆ ಮನುಷ್ಯದೇವ. 
ಯಜ್ಞದಲ್ಲಿ ಇವರಿಬ್ಬರಿಗೂ ವಿಭಾಗವಿದೆ. ದೇವತೆಗಳಿಗೆ ಆಹುತಿಗಳ ಸಮರ್ಪಣೆ. 
ಮನುಷ್ಯದೇವರಿಗೆ ದಕ್ಷಿಣೆ. ಯಜಮಾನನು ಇವರಿಬ್ಬರನ್ನೂ ಹೀಗೆ ತೃಪ್ತಿಪಡಿಸಿದರೆ ಕಲ್ಕಾಣ 
ಪ್ರಾಪ್ತಿಯುಂಟು. ರಾಜನು ತನ್ನ ಸಮಸ್ತ ರಾಜ್ಯವನ್ನೂ ದಕ್ಷಿಣೆಯ ರೂಪದಲ್ಲಿ ದಾನ 
ಮಾಡಬಹುದು. ಆದರೆ ಬ್ರಾಹ್ಮಣನ ಸಂಪತ್ತಿಯನ್ನು ಮಾತ್ರ ಅವನು ಬಿಡಬೇಕು. 
ಬ್ರಾಹ್ಮಣನು ಭೂಲೋಕದ ರಾಜರುಗಳಿಗೆ ಪ್ರಜೆಯಾಗನು. ಅವನು ಸೋಮರಾಜನ ಪ್ರಜೆ. 
'ಸೋಮೋಯಸ್ಮಾಕಂ ಬ್ರಾಹ್ಮಣಾನಾಂ ರಾಜಾ' ಎಂಬುವುದು ಇದನ್ನು ಸಮರ್ಥಿಸುತ್ತದೆ. (ಶತ. 
ಬ್ರಾ. 13-3-5-3) ಬ್ರಾಹ್ಮಣನ ಆದರ್ಶ ಯಾವುದಾಗಬೇಕು ? ಇದಕ್ಕೆ ಬ್ರಾಹ್ಮಣಗಳ 
ಉತ್ತರ ಹೀಗಿದೆ : 'ತ ದೇವ ಬ್ರಾಹ್ಮಣೇನೈಷ್ಟವ್ಯಂ ಯದ್‌ ಬ್ರಹ್ಮವರ್ಚನಸೀ ಸ್ಕಾದಿತಿ' 
(ಶತ. ಬ್ರಾ. 1-9-3-16). 'ಯೋವೈ ಬ್ರಾಹ್ಮಣಾನಾಂ ಅನೂಚಾನತಮಃ ಸ ಏಷಾಂ 
ವೀರ್ಯವತ್ತಮಃ' (ಶತ. ಬ್ರಾ. 4-6-6-5).ಬ್ರಾಹ್ಮಣನು ಬ್ರಹ್ಮವರ್ಚಸೀ ಆಗಬೇಕು. 
ವೇದಾಧ್ಯಯನದಿಂದ ಮಂತ್ರಸಿದ್ದಿಯಿಂದ ತೇಜಸ್ವಿ ಆಗಬೇಕು. ಹೀಗೆ ಸರ್ವಶ್ರೇಷ್ಠನಾಗಿ 
ವೀರ್ಯವತ್ತಮನಾಗಬೇಕು. ಬ್ರಾಹ್ಮಣನ ಬಲ ಅವನ ವಾಕೃಕ್ತಿಯಲ್ಲಾಗಬೇಕು. ಅವನು 
'ಪುರುಷನ' ಮುಖದಿಂದ ಸೃಷ್ಟನಾದವನಲ್ಲವೆ? ತಸ್ಮಾತ್‌ ಬ್ರಾಹ್ಮಣೋ ಮುಖೇನ ವೀರ್ಯಂ 
ಕರೋಶಿ | ಮುಖತೋ ಹಿ ಸೃಷ್ಟಃ|' (ತಾಂ. ಬ್ರಾ. 6-1-6). 

ಇಂಥ ಮಂತ್ರಸಿದ್ಧನೂ ಬ್ರಹ್ಮವರ್ಚಸಿಯೂ ಆದ ಬ್ರಾಹ್ಮಣನ ಅಧೀನದಲ್ಲಿ 
ಕ್ಷಶ್ರಿಯನಿದ್ದರೆ ಆ ರಾಷ್ಟ್ರದ ಮಂಗಳವಾಗುತ್ತದೆ. 

'ತದ್ಮತ್ರ ಬ್ರಾಹ್ಮಣಃ ಕ್ಷತ್ರಂ ವಶಮೇತಿ ತದ್ರಾಷ್ಟಂ ಸಮೃದ್ಧಂ 
ತದ್ವೀರವದಾಹಾಸ್ಮಿನ್‌ ವೀರೋ ಜಾಯತೇ |' (ಐತ. ಬ್ರಾ. 9-9) 

ರಾಷ್ಟ್ರದ ರಕ್ಷಕನು ಕ್ಟತ್ರಿಯ. ರಾಷ್ಟ್ರದ ಅಭಿವೃದ್ಧಿ ವೈಶ್ಮನಿಂದ. ಚತುರ್ಥವರ್ಣದವರು 
ಸೇವಾಧರ್ಮದೀಕ್ಷಿತರಾಗಿದ್ದರು. ಹೀಗೆ ಬ್ರಾಹ್ಮಣಯುಗದಲ್ಲಿ ಚತುರ್ವರ್ಣಗಳ ವ್ಯವಸ್ಥೆ 
ನೆಲಸಿತ್ತು. 


ಬ್ರಾಹ್ಮಣಗಳ ಕಾಲದಲ್ಲಿಯೂ ನೈತಿಕ ಹಾಗೂ ಧಾರ್ಮಿಕವಾದ ಆಚರಣೆಗೆ ಬಹಳ 


ಬ್ರಾಹ್ಮಣಗಳು ೩೧೩ 


ಮಹತ್ವವಿತ್ತು. ನೀತಿನಿಯಮಗಳ ಪಾಲನೆಗೆ ಉನ್ನತವಾದ ಸ್ಥಾನವನ್ನು ಕೊಡಲಾಗಿತ್ತು. 
ಸಮಾಜದ ಸರ್ವತೋಮುಖವಾದ ಕಲ್ಮಾಣಕ್ಕಾಗಿ ವ್ಯಕ್ತಿಗಳು ಪರಿಶುದ್ಧವಾದ ನೈತಿಕ 
ಜೀವನವನ್ನು ಬಾಳಬೇಕೆಂಬ ಆದರ್ಶವನ್ನು ಮುಂದಿಟ್ಟಿದ್ದಿತು. ವ್ಯಕ್ತಿಜೀವನ ಹಸನಾಗಿ 
ವಿಕಸಿಸಬೇಕಾದರೆ ಸತ್ಯ ಮತ್ತು ಧರ್ಮಗಳ ಪಾಲನೆ ಆವಶ್ಮಕವೆಂದು ಸಾರಿತು. ಯಾಗಗಳಿಗೆ 
ಪ್ರಾಧಾನ್ಯ ಕೊಟ್ಟ ಮಾತ್ರಕ್ಕೆ ಇತರ ವಿಚಾರಗಳನ್ನು ಅದು ಉದಾಸೀನಮಾಡಿತೆಂದು ಹೇಳುವುದು 
ಸರಿಯಾಗದು. ಪ್ರತಿಯೊಬ್ಬ ವ್ಯಕ್ತಿಯೂ ಸತೃವನ್ನೇ ನುಡಿಯಬೇಕೆಂಬುದು ಅದರ ಆದೇಶ. 
ಶತಪಥ ಬ್ರಾಹ್ಮಣ 'ಅಮೇದ್ಕೋ ವೈ ಪುರುಷೋ ಯದನೃತಂ ವದತಿ' (ಶ. ಬ್ರಾ. 3-1-3- 
18) ಎಂದು ಹೇಳಿ ಸುಳ್ಳು ಹೇಳುವವನು ಯಜ್ಞಕ್ಕೆ ಅರ್ಹನಲ್ಲವೆಂದು ತಿಳಿಸುತ್ತದೆ. ಸುಳ್ಳು 
ಹೇಳುವುದೆಂದರೆ ಅಗ್ನಿಗೆ ಜಲಸೇಚನೆ ಮಾಡಿದಂತೆ. ಸತ್ಯಭಾಷಣ ಅಗ್ನಿಗೆ ಆತ್ಮಾಹುತಿ 
ಮಾಡಿದಂತೆ." 

ಪಾಪಾಚರಣೆಯ ಪ್ರಭಾವವನ್ನು ಮಾರ್ಮಿಕವಾಗಿ ಬ್ರಾಹ್ಮಣ ಗ್ರಂಥ ತಿಳಿಸುತ್ತದೆ. 
ಅದೊಂದು ವಿಷವ್ಯೂಹವಿದ್ದಂತೆ. ಒಮ್ಮೆ ಪಾಪಾಚರಣೆಗೆ ಬಿದ್ದರೆ ಅದು ಮುಂದೆ ಮತ್ತೊಂದಕ್ಕೆ 
ಹಾಗೂ ಮಗುದೊಂದಕ್ಕೆ ಒಯ್ಯುತ್ತದೆ. 

"ಯಃ ಸಕೃತ್‌ ಪಾಪಕಂ ಕುರ್ಯಾತ್‌ ಕುರ್ಯಾದೇನಸ್ತತೋ 
ಅಪರಮ್‌" (ಐ. ಬ್ರಾ.-7-17) ಎಂದು ಎಚ್ಚರಿಸುತ್ತದೆ. 

ವಾಗ್ದೇವಿಗೆ ಸತ್ಕ ಮತ್ತು ಅನೃತ ಎರಡು ಸ್ತನಗಳು. ಸತ್ಯ ಉಪಾಸಕರನ್ನು ಕಾಪಾಡುತ್ತದೆ; 
ಅನೃತ ನಾಶಪಡಿಸುತ್ತದೆ ಎಂದು 'ವಾಚೋ ವಾವ ತೌ ಸ್ತನೌ ಸತ್ಕಾನೃತೇ ವಾವ ತೇ | 
ಅವತ್ಯೇನಂ ಸತಂ ನೈತಮನೃತಂ ಹಿನಸ್ತಿ ಯ ಏವಂ ವೇದ | (ಐ. ಬ್ರಾ. -4-1) ತಿಳಿಸುತ್ತದೆ. 

ಐತರೇಯ ಬ್ರಾಹ್ಮಣದಲ್ಲಿ ಸತ್ಯ ಮತ್ತು ಶ್ರದ್ಧೆಗಳು ಒಂದಾಗಿ ಕೂಡಿ ಸ್ವರ್ಗ ಪ್ರಾಪ್ತಿ 
ಯನ್ನುಂಟುಮಾಡುತ್ತವೆ ಎಂದು ಮನೋಜ್ಞವಾಗಿ ವರ್ಣಿಸಿದೆ. 

'ಶ್ರದ್ಧಾ ಪತ್ನೀ ಸತ್ಯಂ ಯಜಮಾನಃ | ಶ್ರದ್ಧಾಸತ್ಮಂ ತದಿತ್ಕುತ್ತಮಂ ಮಿಥುನಮ್‌ | 
ಶ್ರದ್ಧಯಾ ಸತ್ಮೇನ ಮಿಥುನೇನ ಸ್ವರ್ಗಾನ್‌ ಲೋಕಾನ್‌ ಜಯತೀತಿ |" (ಐ. ಬ್ರಾ. 7-10). 

ದಾನ ಮಾಡದವನು 'ಲನೃತ'ನೆಂದು ಕರೆಯಲ್ಪಡುವನು. ದಾನ ಮಾಡುವುದು 
ಉತ್ತಮಧರ್ಮ. ಅದನ್ನು ಪಾಲಿಸಬೇಕಾದುದು ಎಲ್ಲರ ಕರ್ತವ್ಯ. 'ಕೋತನದ್ದಾ ಪುರುಷ 
ಇತಿ ? ನ ದೇವಾನ್‌ ನ ಪಿತೃನ್‌ ನ ಮನುಷ್ಕಾನ್‌ ಇತಿ |" (ಐ. ಬ್ರಾ. 7-8). 

ಸಾಯಂಕಾಲದಲ್ಲಿ ಬರುವ ಅತಿಥಿಯನ್ನು ಯಾವ ರೀತಿಯಲ್ಲಿಯೂ ನಿರಾಕರಣ 
ಮಾಡಬಾರದು. 'ತಸ್ಮಾದಾಹುರ್ನ ಸಾಯಂ ಅತಿಥಿರಪರುಧ್ಯಃ' (ಐ, ಬ್ರಾ. 5-30). ಅತಿಥಿ 
ಸೇವೆ ಮಾಡುವವನು ಪುಷ್ಪನಾಗಿ ಕಾಣುತ್ತಾನೆ-"ಯದಾ ವಾ ಅತಿಥಿಂ ಪರಿವೇಷತ್ಕಾಪೀನ 
ಇವ ವೈ ಸ ತರ್ಹಿ ಭವತಿ.' (ಐ. ಬ್ರಾ. 1-17). ಅತಿಥಿ ಪೂಜೆ ಯಜ್ಞಕ್ಕೆ ಮುಕುಟಪ್ರಾಯವಾದು 


4. ಸಯಃ ಸತ್ಮಂವದತಿ ಯಥಾ ಆಗ್ಲಿಂ ಸಮಿದ್ದಂ ತಂ ಘೃತೇನಾಭಿಪಿಂಚೇತ್‌ ಏವಂ ಹೈನಂ ಸ 
ಉದ್ದೀಪಯತಿ ತಸ್ಮ ಭೂಯೋ ಭೂಯ ಏವ ತೇಜೋ ಭವತಿ | ಶ್ರ: ಶೃ: ಶ್ರೇಯಾನ್‌ ಭವತಿ | ಅಥ 
ಯೋ ಅನೃತಂವದತಿ ಯಥಾ ಅಗ್ನಿಂ ಸಮಿದ್ದಂ ತಮುದಕೇನಾಭಿಷಿಂ ಚೇತ, ಏವಂ ಹೈನಂ ಜಾಸಯತಿ 
ತೆಸ್ಮ ಕನೀಯ: ಕನೀಯ ಏವ ತೇಚೋಭವತಿ ಶೃಃ ಶೃ: ಪಾಪೀಯಾನ್‌ ಭವತಿ | ತಸ್ಮಾನ್‌ ಸತ್ಯಮೇವ 
ವದೇತ್‌ |' (ಶ. ಬ್ರಾ. 2-2-2-19) 

'ತೆಸ್ಮಾದಾಹಿತಾಗ್ನಿರ್ನಾನೃತಂ ವದೇತ್‌ | (ತೈ. ಬ್ರಾ-1-1) 


೩೧೪ ವೈದಿಕ ಸಾಹಿತ್ಯ ಚರಿತ್ರ 


ದೆಂದು-'ಶಿರೋವಾ ಏತದ್ಯಜ್ಞಸ್ಯ ಯದ್‌ ಅತಿಧ್ಯಮ್‌' (ಐ. ಬ್ರಾ. 1-25) ಸಾರಿ ಹೇಳಲಾಗಿದೆ. 
ಸಮಾಜದಲ್ಲಿ ಸ್ತ್ರೀಯರಿಗೆ ಉನ್ನತ ಸ್ಥಾನವಿತ್ತು. ಯಾಗದೀಕ್ಷಿತನ ಪತ್ನಿಗೆ ಯಾಗದಲ್ಲಿ 
ಸಮಸಮಮದ ಸ್ಥಾನವಿತ್ತು. ಪತ್ನಿಯಿಲ್ಲದವನು ಯಾಗಮಾಡಲು ಅನಧಿಕಾರಿಯಾಗಿದ್ದನು. 
'ಅಿಯಜ್ಞೋ ವಾ ವಿಷ ಯೋಜಪಶ್ನೀಕಃ' (ತೈ. ಬ್ರಾ, 2-2-2-6). ಸಮಾಜದಲ್ಲಿ ವೀರ ಸಂತಾನಕ್ಕೆ, 
ಗುಣಶಾಲಿಯಾದ ಪುತ್ರಲಾಭಕ್ಕೆ ಜನ ಹಾತೊರೆಯುತ್ತಿದ್ದರು. ಇಂಥ ಪುತ್ರನಿಂದ 
ಸ್ಪರ್ಗಪ್ರಾಪ್ತಿಯೆಂಬ ನಂಬಿಕೆ ಬೆಳೆದಿತ್ತು. ಪತಿವ್ರತಾ ಸ್ತ್ರೀಗೆ ಬಹಳ ಗೌರವವಿತ್ತು. 
ಇವುಗಳೆಲ್ಲದರಿಂದ ಆ ಕಾಲದಲ್ಲಿ ಉನ್ನತ ಮಟ್ಟದ ನೈಶಿಕ ಜೀವನವನ್ನು ಜನ ಬಾಳುತ್ತಿದ್ದ 
ರೆಂದೂ, ಬಾಳಲು ಆಶಿಸುತ್ತಿದ್ದರೆಂದೂ ತಿಳಿಯಬಹುದು. ಭರತಖಂಡದ ಉನ್ನತಾದರ್ಶಗಳಾದ 
ಸತ್ಯ ದಾನ, ಧರ್ಮ, ಅತಿಥಿಸತ್ಕಾರ ಮುಂತಾದುವುಗಳಿಗೆ ಪ್ರಥಮಸ್ಥಾನವನ್ನು ಎಂದಿನಿಂದಲೂ 
ಕಲ್ಪಿಸಿಕೊಂಡು ಬರುತ್ತಿದ್ದರೆಂಬುದರ ಅರಿವೂ ಉಂಟಾಗುತ್ತದೆ. ವ್ಯಕ್ತಿಜೀವನ ಪರಿಶುದ್ಧವಾಗಿ, 
ತ್ಕಾಗಮಯವಾಗಿ, ಧರ್ಮಯುಕ್ತವಾಗಿ ಕಲ್ಕಾಣತಮವಾಗಿತ್ತು. ಸಮಾಜದ ಮಂಗಳ ಇಂಥ 
ಶುದ್ಧ ಜೀವನದಿಂದ ಸಿದ್ಧವಾಗುತ್ತಿತ್ತು. ಯಾಗದ ಆದರ್ಶವಾದರೂ ಶುದ್ಧಭಾವದಿಂದ ತನ್ನನ್ನೂ 
ತನ್ನದನ್ನೂ ತನ್ನ ಇಷ್ಟ ದೇವತೆಗಳಿಗೆ ಅನನ್ಮಭಾವದಿಂದ ಸಮರ್ಪಣೆಮಾಡುವುದೇ ಆಗಿದೆ. 
ಆ ಕಾರಣ ಜನರ ಜಿ*ವನ ಧಾರ್ಮಿಕವಾಗಿ, ನಿಃಸ್ಟಾರ್ಥವಾಗಿ, ಕಲ್ಮಾಣತಮವಾಗಿ, 
ದೇವತಾಪರವಾಗಿ ಮುಂದುವರಿಯುತ್ತಿತ್ತು. ಇಂದ್ರಾಗ್ನೀ ಯಮವರುಣ ಮುಂತಾದ 
ದೇವತೆಗಳಲ್ಲಿ ಅನ್ಕನ್ಮ ಭಕ್ತಿಶ್ರದ್ಧೆಗಳಿಂದ ತಮ್ಮ ಸರ್ವಸ್ವವನ್ನೂ ವಿನಿಯೋಗಿಸಿ 
ಯಜ್ಞವಿಧಾನಗಳನ್ನು ಜನತೆ ಅನುಷ್ಠಿಸುತ್ತಿದ್ದ ಕಾಲವದು. ಹೀಗೆ ಪ್ರಚಂಡವಾದ ಕ್ರಿಯಾಶಕ್ತಿ 
ಜ್ಞಾನಶಕ್ತಿಗಳ ಅಪೂರ್ವ ಸಂಗಮ ಕಾಲ ಬ್ರಾಹ್ಮಣಗಳ ಕಾಲ. 


ಯಗ್ವೇದ ಬ್ರಾಹ್ಮಣಗಳು 

ಐತರೇಯ ಬ್ರಾಹ್ಮಣ 

ಬುಗ್ವೇದಕ್ಕೆ ಸೇರಿದ ಬ್ರಾಹ್ಮಣಗಳಲ್ಲಿ ಮೊದಲು ಉಲ್ಲೇಖಿಸಬೇಕಾದುದು ಐತರೇಯ 
ಬ್ರಾಹ್ಮಣವನ್ನು. ಇದರ ರಚಯಿತಾ ಮಹಿದಾಸ ಐತರೇಯ. ಈ ಹೆಸರು ಛಾಂದೋಗ್ಯ 
ಉಪನಿಷತ್ತಿನಲ್ಲಿ ಬರುತ್ತದೆ. ಇದು ಆ ಉಪನಿಷತ್ತಿಗಿಂತ ಪ್ರಾಚೀನವೆಂಬುದು ಸಹಜವಾಗಿ 
ಗೊತ್ತಾಗುತ್ತದೆ. ಸಾಯಣರು ತಮ್ಮ ಭಾಷ್ಯದಲ್ಲಿ ಆ ಹೆಸರನ್ನು ಕುರಿತ ಕಥಾನಕವೊಂದನ್ನು 
ಕೊಡುತ್ತಾರೆ. ಜಾಣನಲ್ಲದ ಕಾರಣ ಇವನನ್ನು ಇವನ ತಂದೆ ಮೆಚ್ಚಲಿಲ್ಲವೆಂದೂ ಇವನ 
ತಾಯಿಯಾದ 'ಇತರಾ' ಭೂಮಿತಾಯಿಯನ್ನು ಬೇಡಿಕೊಳ್ಳಲು ಆ ಮಹಿಯ ದಯೆಯಿಂದ 
ಇವನು ವಿದ್ವಾಂಸನೂ ಬ್ರಾಹ್ಮಣ ದ್ರಷ್ಟೃವೂ ಆದನೆಂದೂ ಆ ಕಥೆ ತಿಳಿಸುತ್ತದೆ. 'ಇತರಾ' 
ಶೂದ್ರ ಸ್ತ್ರೀಯಾಗಿರಬಹುದೆಂದೂ 'ಮಹೀದಾಸ'ನೆಂಬ ಹೆಸರೂ ಅದನ್ನೇ ಸೂಚಿಸುವುದೆಂದೂ 
ಹೇಳಲಾಗಿದೆ. ಆದರೆ ಈ ಕಥೆಯಲ್ಲಿ ಐತಿಹಾಸಿಕ ತಥ್ಮವೇನೂ ಇಲ್ಲ. ಇತರಾ, ಮಹೀದಾಸ 
ಎಂಬ ಹೆಸರುಗಳ ಮೇಲೆ ಕಟ್ಟಲ್ಪಟ್ಟ ಕಥೆ ಇದಾಗಿರಬೇಕೆಂದು ಊಹಿಸಬಹುದು. 

ಐತರೇಯ ಬ್ರಾಹ್ಮಣದಲ್ಲಿ 40 ಅಧ್ಯಾಯಗಳಿವೆ. ಐದು ಐದು ಅಧ್ಯಾಯಗಳನ್ನೊಳ 
ಗೊಂಡ ಎಂಟು ಪಂಚಿಕೆಗಳನ್ನಾಗಿ ಇದನ್ನು ವಿಭಾಗ ಮಾಡಿದ್ದಾರೆ. ಒಂದೊಂದು ಪಂಚಿಕೆ 
ಯಲ್ಲಿಯೂ ಅನೇಕ ಕಂಡಿಕೆಗಳಿವೆ. 


ಬ್ರಾಹ್ಮಣಗಳು ೩೧೫ 


ಮೊದಲನೆ ಪಂಚಿಕೆ - 30 ಕಂಡಿಕೆಗಳು 
ಎರಡನೆಯದು — 
ಮೂರನೆಯದು -- 
ನಾಲ್ಕನೆಯದು — 
ಐದನೆಯದು — 
ಆರನೆಯದು — 
ಏಿಳನೆಯದು — 
ಎಂಟನೆಯದು — 


ಒಟ್ಟು ಎಂಟು ಪಂಚಿಕೆಗಳು - 285 ಕಂಡಿಕೆಗಳು -- 40 ಅಧ್ಯಾಯಗಳು 


ಜಇಜಅ8೪ಇಟ28 ೬ 


ಈ ಬ್ರಾಹ್ಮಣದ ಶೈಲಿ ಸಂಹಿತೆಯ ಭಾಷೆಗಿಂತ ಬಹಳ ದೂರವಾದದ್ದಲ್ಲ. 
ಇದರಲ್ಲೊಂದು ಬಗೆಯ 'ಸಮಾನತೆ' ಇದೆ. ಅನೇಕ ಪದಸಮುಚ್ಚಯಗಳು ಮತ್ತೆ ಮತ್ತೆ 
ಆವೃತ್ತವಾಗುತ್ತವೆ. ಶುದ್ಧವಾದ ವೈದಿಕ ಭಾಷಾರೂಪಗಳು ಹೇರಳವಾಗಿವೆ. ಈ ಬ್ರಾಹ್ಮಣದಲ್ಲಿ 
ಹೋತೃಗಣದ ಖುತ್ತಿಕ್ಕುಗಳು ನಡೆಸುವ ಕಾರ್ಯಕಲಾಪಗಳ ವಿವರಣೆ ಇದೆ. ಈ ಬ್ರಾಹ್ಮಣದ 
ಬಹುಭಾಗ ಏಕವಿರಚಿತವೆಂದು ಹೇಳಬಹುದು. ಲಲ್ಲಲ್ಲಿ ಒಂದೆರಡು ಕಂಡಿಕೆಗಳನ್ನು ಮಾತ್ರ 
ಇತರರು ಸೇರಿಸಿದ್ದರೂ ಸೇರಿಸಿರಬಹುದು. ಆಶ್ಚಲಾಯನ ತರ್ಪಣವಿಧಿಯಲ್ಲಿ 'ಮಹೈತರೇಯ' 
ವೆಂಬ ಹೆಸರು ಬಂದಿರುವುದನ್ನು ನೋಡಿದರೆ ಇದರ ವಿಸ್ಸೃತವಾದ ಪಾಠವೊಂದಿದ್ದಿರಬೇಕೆಂದು 
ತೋರುತ್ತದೆ. ಸೋಮಯಾಗ ಮತ್ತು ರಾಜಸೂಯಯಾಗಗಳಲ್ಲಿ ಹೋತ್ಯಗಳು ನಡೆಸಬೇಕಾದ 
ಕಾರ್ಯಕಲಾಪಗಳನ್ನು ಇದು ಪ್ರಧಾನವಾಗಿ ತಿಳಿಸುತ್ತದೆ. ಯಜುರ್ವೇದದಲ್ಲಿ ಪ್ರಸ್ತಾಪಿಸಿರುವಂತೆ 
ಎಲ್ಲ ಯಾಗಗಳನ್ನು, ಇಷ್ಟಿಗಳನ್ನು ಕುರಿತು ಇದು ವಿವೇಚಿಸುವುದಿಲ್ಲ. ಅಧ್ವರ್ಯು ಅಥವಾ 
ಉದ್ಗಾತೃವಿನ ಕಾರ್ಯಭಾರವನ್ನು ಇದು ಚರ್ಚಿಸುವುದಿಲ್ಲ. ಇತರ ಇಷ್ಟಿಗಳಲ್ಲಿಯೂ 
ಯಾಗಗಳಲ್ಲಿಯೂ ಹೋತ್ಯಗಳಿಗೆ ಕೆಲಸವಿದ್ದಾಗ್ಕೂ ಅದು ಅಷ್ಟು ಪ್ರಧಾನವಾಗಿಲ್ಲದ ಕಾರಣ 
ಅವುಗಳನ್ನೆಲ್ಲಾ ಇಲ್ಲಿ ವಿಚಾರ ಮಾಡಿಲ್ಲ. 

ಮೊದಲ ಎರಡು ಪಂಚಿಕೆಗಳಲ್ಲಿಯೂ ಮೂರನೆಯ ಪಂಚಿಕೆಯ ಮೊದಲ ಮೂರು 
ಅಧ್ಯಾಯಗಳಲ್ಲಿಯೂ (ಅಧ್ಯಾಯ 1 ರಿಂದ 13) ಅಗ್ನಿಷ್ಟೋಮ ಯಾಗದಲ್ಲಿ ಹೋತೃವಿನ 
ವಿಧಿವಿಧಾನಗಳನ್ನೂ ಕರ್ತವ್ಯಗಳನ್ನೂ ಕುರಿತ ವಿವರವಾದ ವರ್ಣನೆ ಇದೆ. ಈ ಅಗ್ನಿಷ್ಟೋಮ 
ಸಮಸ್ತ ಸೋಮಯಾಗಗಳಿಗೂ 'ಪ್ರಕೃತಿ'ಯಾದುದು. ಇತರ ಯಾಗಗಳು ಇದರ 'ವಿಕೃತಿಗಳು'. 
ಆದ್ದರಿಂದಲೇ ಇಲ್ಲಿ ಅಗ್ನಿಷ್ಟೋಮದ ವಿವರಣೆ ವಿಸ್ತಾರವಾಗಿ ಕೊಟ್ಟಿದೆ. ಎರಡನೇ ಪಂಚಿಕೆಯ 
ಐದನೇ ಅದ್ಕಾಯದಲ್ಲಿಯೂ ಮೂರನೆಯ ಪಂಚಿಕೆಯ ಮೊದಲ ಮೂರು 
ಅಧ್ಯಾಯಗಳಲ್ಲಿಯೂ ಪ್ರಾತಃಸವನ, ಮಾಧ್ಯಂದಿನ ಸವನ ಮತ್ತು ಸಾಯಂ ಸವನಗಳಲ್ಲಿ 
ಉಪಯೋಗಿಸಬೇಕಾದ ಶಸ್ತ್ರ (ಸ್ತೋತ್ರಗಳ) ವರ್ಣನೆ ಇದೆ. ಮೂರನೆಯ ಪಂಚಿಕೆಯ ಕೊನೆಯ 
ಅಧ್ಯಾಯದಲ್ಲಿ (15ನೇ ಅಧ್ಯಾಯ) ಮತ್ತು ನಾಲ್ಕನೆಯ ಪಂಚಿಕೆಯ ಮೊದಲಿನ ಎರಡು 
(16-17) ಅಧ್ಯಾಯಗಳಲ್ಲಿಯೂ ಅಗ್ನಿಷ್ಟೋಮದ ವಿಕೃತಿಗಳಾದ ಉಕ್ಕ್ಯ, ಅತಿರಾತ್ರ ಮತ್ತು 
ಷೋಡಶೀ ಯಾಗಗಳ ವಿವೇಚನೆ ಇದೆ. ಅಲ್ಲಿಂದ ಮುಂದೆ (18ನೇ ಅಧ್ಯಾಯದಲ್ಲಿ) ಅದೇ 
ಪಂಚಿಕೆಯ ಮೂರನೇ ಅಧ್ಯಾಯದಲ್ಲಿ ವರ್ಷಪೂರ್ತಿ ನಡೆಯುವ ಸತ್ರಗಳ ಹಾಗೂ ಆವುಗಳಲ್ಲಿ 


೫ ವೈದಿಕ ಸಾಹಿತ್ಯ ಚರಿತ್ರ 


ಹೋತೃಗಳ ಕಾರ್ಯಭಾರದ ವಿವರಣೆ ಇದೆ. ನಾಲ್ಕನೇ ಪಂಚಿಕೆಯ 4-5ನೇ ಅಧ್ಯಾಯಗಳಲ್ಲಿ 
ಮತ್ತು ಐದನೇ ಪಂಚಿಕೆಯ ಮೊದಲನೆಯ ನಾಲ್ಕು ಅಧ್ಯಾಯಗಳಲ್ಲಿ (ಅಧ್ಯಾಯಗಳು 19 
ರಿಂದ 24 ಪೂರ್ತಿ) 'ದ್ವಾದಶಾಹ'ದಲ್ಲಿ ಹೋತೃಗಳ ಕರ್ತವ್ಯದ ವಿವರಗಳಿವೆ. ಆರನೆಯ 
ಪಂಚಿಕೆಯಲ್ಲಿ ಕನಿಷ್ಠ ಒಂದು ವಾರದಿಂದ ಹಿಡಿದು ಅನೇಕ ವಾರಗಳವರೆಗೆ (ವಾರವೆಂದರೆ 
ಆರು ದಿನಗಳ ವಾರ. ಇದನ್ನೇ ಷಡಹ ಎಂದು ವೇದ ವಾಜ್ಮಯದಲ್ಲಿ ಹೇಳಿದೆ) ನಡೆಯುವ 
ಸೋಮ ಯಾಗಗಳಲ್ಲಿ ಹೋತೃಗಳ ಮತ್ತು ಅವರ ಸಹಾಯಕರ ಕರ್ತವ್ಯಗಳ ವಿವರಣೆ 
ಇದೆ. ಏಳು ಮತ್ತು ಎಂಟನೇ ಪಂಚಿಕೆಗಳು ಐತಿಹಾಸಿಕವಾಗಿ ಮುಖ್ಯವಾದವು. ಕ್ಷತ್ರಿಯರು 
ನಡೆಸುವ ಅನೇಕಾನೇಕ ಯಾಗಗಳ ವಿವರಣೆ ಇಲ್ಲಿದೆ. ಏಳನೇ ಪಂಚಿಕೆಯ ಪ್ರಧಾನ ವಿಚಾರ 
'ರಾಜಸೂಯ.' ಶುನಶ್ಯೇಫನ ಉಪಾಖ್ಯಾನ ಈ ಪ್ರಕರಣದಲ್ಲಿಯೇ ಬರುತ್ತದೆ. ಎಂಟನೆಯ 
ಪಂಚಿಕೆಯಲ್ಲಿ 'ಏಂದ್ರಮಹಾಭಿಷೇಕ'ದ ಹಾಗೂ ತದನಂತರ ಅದರ ಆಧಾರದಿಂದ ಬಂದಿರುವ 
ಚಕ್ರವರ್ತಿಗಳ ಮಹಾಭಿಷೇಕದ ಸುಂದರವರ್ಣನೆ ಇದೆ. ಇಂಥ ಮಹಾಭಿಷೇಕವನ್ನು 
ಮಾಡಿಸಿಕೊಂಡ ಮಹಾರಾಜರುಗಳ ಹೆಸರುಗಳನ್ನೂ ಇಲ್ಲಿ ಕಂಡಿಕೆಯೊಂದರಲ್ಲಿ ಹೇಳಿದೆ. 
ಕೊನೆಯ ಅಧ್ಯಾಯದಲ್ಲಿ ಪುರೋಹಿತನ ಧಾರ್ಮಿಕ ಮತ್ತು ರಾಜನೀತಿಕ ಮಹತ್ವವನ್ನು 
ಪ್ರತಿಪಾದಿಸಿದೆ. 

ಐತರೇಯ ಬ್ರಾಹ್ಮಣ ಅನೇಕ ನವೀನ ವಿಚಾರಗಳನ್ನು ಪ್ರತಿಪಾದಿಸುವ ಕಾರಣ 
ಮಹತ್ವಪೂರ್ಣವಾಗಿದೆ. ವೈದಿಕ ಸಮಾಜದಲ್ಲಿ ವಿಷ್ಣುವಿಗೆ ಉನ್ನತ ಸ್ಥಾನವಿದ್ದುದನ್ನು ಇದು 
ತೋರಿಸುತ್ತದೆ. ಇದಕ್ಕೆ ಆಧಾರವಾಗಿ ಇದರ ಹಿನ್ನೆಲೆಯಲ್ಲಿ ಅನೇಕ ಪವಿತ್ರ ಗ್ರಂಥಗಳೂ, 
ಮಂತ್ರಗಳೂ, ನಿವಿದಗಳೂ, ಗಾಥೆಗಳೂ, ಇತಿಹಾಸಗಳೂ, ಆಧ್ಯಾತ್ಮಿಕ ವಾಖ್ಕೆಗಳೂ ಇತರ 
ಬ್ರಾಹ್ಮಣ ಗ್ರಂಥಗಳೂ ಇದ್ದಿರಲೇಬೇಕೆಂದು ಇಲ್ಲಿನ ಉಲ್ಲೇಖಗಳಿಂದ ಗೊತ್ತಾಗುತ್ತದೆ. 
ಹಿಂದಿನಿಂದ ಬಂದ ವಿವರಣೆಗಳನ್ನೂ, ಸೂಕ್ತಿಗಳನ್ನೂ ಉದಾಹರಿಸುವಂತೆಯೇ ತಮ್ಮ ಟೇಕೆ 
ಟಿಪ್ಪಣಿಗಳನ್ನೂ ಈ ಬ್ರಾಹ್ಮಣಕಾರರು ಉಲ್ಲೇಖಿಸುತ್ತಾರೆ. ಇಲ್ಲಿ ಉದಾಹರಿಸಿರುವ 
ಮಂತ್ರಗಳಲ್ಲಿ ಬಹು ಭಾಗ ಈಗ ಉಪಲಬ್ದವಾಗಿರುವ ಯಕ್ಸಂಹಿತೆಯಲ್ಲಿದೆ. ಆದರೆ ಈ 
ಸಂಹಿತೆಯಲ್ಲಿ ನಮಗೆ ದೊರೆಯದ ಅನೇಕ ಮಂತ್ರಗಳನ್ನು ಬ್ರಾಹ್ಮಣದಲ್ಲಿ ಉಲ್ಲೇಖಿಸಿದೆ. 
ಐತರೇಯ ಬ್ರಾಹ್ಮಣಕ್ಕೆ ಆಧಾರವಾಗಿರುವ ಸಂಹಿತೆ ಶಾಕಲ ಸಂಹಿತೆಗಿಂತ ಭಿನ್ನವಾದ 
ಶಾಖೆಯಾಗಿರಬಹುದೆಂದು ಇದರಿಂದ ಊಹಿಸಬಹುದು. ಬ್ರಾಹ್ಮಣದಲ್ಲಿ ಕೊಟ್ಟಿರುವ ಮಂತ್ರ 
ಪ್ರತೀಕಗಳನ್ನು ಆಶ್ಚಲಾಯನರು ಪೂರ್ಣವಾಗಿ ಉದಾಹರಿಸುತ್ತಾರೆ. 

ಈ ಬ್ರಾಹ್ಮಣಕ್ಕೆ ಕೇವಲ ಯಾಜ್ಞಿಕವಾದ ಪ್ರಾಧಾನ್ಮವಿದೆ. ಆದ್ಯಾತ್ಮಶಾಸ್ತ್ರದ ವಿಚಾರ 
ಇಲ್ಲಿ ಪ್ರಸ್ತುತವಾಗಿಲ್ಲ. ಇಲ್ಲಿ ಪ್ರಸ್ತುತವಾದ ವಿವಿಧವಾದ ಯಾಗಗಳ ಅನುಷ್ಠಾನದಿಂದ 
ಸ್ವರ್ಗಪ್ರಾಪ್ತಿಯೆನ್ನಲಾಗಿದೆ. ಸಾಯುಜೃತಾ ಮತ್ತು ಸಲೋಕತಾ ಎಂಬ ಶಬ್ದಗಳು ಇಲ್ಲಿ 
ಬಂದರೂ ಅವು ಸ್ಪರ್ಗಫಲಕ್ಕೆ ಸಂಬಂಧಿಸಿವೆ. ಬ್ರಹ್ಮ ಶಬ್ದವನ್ನು ಪರತತ್ತ್ವವೆಂಬ ಅರ್ಥದಲ್ಲಿ 
ಎಲ್ಲಿಯೂ ಪ್ರಯೋಗಿಸಿಲ್ಲ. ಈ ಬ್ರಾಹ್ಮಣದ ಮೊದಲನೆಯ ವಾಕ್ಕದಿಂದಲೇ ಪ್ರಾಚೀನವಾದ 
ವೇದಭಾವನೆ ಬದಲಾಗುತ್ತಿತ್ತೆಂದು ಗೊತ್ತಾಗುತ್ತದೆ. ವಿಷ್ಣು ಪರಮನೆಂದೂ ಅಗ್ನಿಯು 
ಅವಮನೆಂದೂ ಈ ವಾಕ್ಕ ತಿಳಿಸುತ್ತದೆ. ಆದರೆ ಇಲ್ಲಿ ನಿರೂಪಿಸುವ ರೀತಿಯಲ್ಲಿ ವಿಷ್ಣು 
ದೇವತೆಗೆ ಉಪನಿಷತ್ಕಾಲದಲ್ಲಿ ದೊರೆತ ಪಾರಮ್ಮ ಇನ್ನೂ ದೊರಕಿರುವುದಿಲ್ಲ. 

ಈ ಬ್ರಾಹ್ಮಣದ ಕಾಲ ಛಾಂದೋಗ್ಯ ಉಪನಿಷತ್ತಿಗಿಂತಲೂ ಹಿಂದಿನದಾದ ಕಾರಣ 


ಬ್ರಾಹ್ಮಣಗಳು ೩೧೭ 


ಸುಮಾರು ಕ್ರಿ. ಪೂ. 2500 ಇದ್ದಿರಬೇಕೆಂದು ಭಾರತೀಯ ವಿದ್ವಾಂಸರ ಅಭಿಪ್ರಾಯ. 
(ಸಿ.ವಿ.ವೈದೃ, ಪು. ಪು. 80) 'ದ್ರುವಾಯಾಂ ಮಧ್ಮಮಾಯುಂ ಪ್ರಶಿಷ್ಠಾಯಾಂ ದಿಶಿ' ಎಂದು 
ಮಧ್ಯದೇಶದ ಪ್ರಶಂಸೆ ಇಲ್ಲಿರುವ ಕಾರಣ ಈ ಬ್ರಾಹ್ಮಣ ಮಧ್ಯದೇಶಕ್ಕೆ ಸಂಬಂಧಿಸಿರಬೇಕೆಂದು 
ಊಹಿಸುತ್ತಾರೆ. ಈಗ ಈ ಬ್ರಾಹ್ಮಣ ದಕ್ಷಿಣದೇಶದಲ್ಲಿ ಹೆಚ್ಚು ಪ್ರಚಾರದಲ್ಲಿದೆ. 

ಐತರೇಯ ಬ್ರಾಹ್ಮಣದಲ್ಲಿ ಅನೇಕ ಐತಿಹಾಸಿಕ ಮತ್ತು ಸಾಮಾಜಿಕ ಅಂಶಗಳು 
ಉಪಲಬ್ಧವಾಗುತ್ತವೆ. ಶುನಶ್ಶೇಫನ ಉಪಾಖ್ಕಾನದಿಂದ ಆಂದ್ರ, ಪೌಂಡ್ರ, ಪುಳಿಂದ, ಶಬರ 
ಮೂತಿವ ಮತ್ತಿತರ ಉದಂತ್ಮ ವಿಚಾರ ಗೊತ್ತಾಗುತ್ತದೆ. ವಿಶ್ವಾಮಿತ್ರನ ಮಕ್ಕಳು ಶಾಪದಿಂದ 
ಶಪ್ತರಾಗಿ ಈ ಜನರಾದರಂತೆ. ಈ ಕಾಲದಲ್ಲಿ ಭಾರತ ದೇಶದ ಪೂರ್ವಭಾಗದ ಬಂಗಾಳ, 
ಒರಿಸ್ಸಾ ಪ್ರದೇಶಗಳಿಗೂ ಆರ್ಯ ಸಂಸ್ಕೃತಿ ಹರಡಿತ್ತೆಂದು ಗೊತ್ತಾಗುತ್ತದೆ. ಮಧ್ಯದೇಶವೇ 
ಆರ್ಯ ಸಂಸ್ಕೃತಿಯ ಕೇಂದ್ರವಾಗಿತ್ತು. 'ತಸ್ಮಾದಸ್ಕಾಂ ಧ್ರುವಾಯಾಂ ಮಧ್ಯಮಾಯಾಂ 
ಪ್ರತಿಷ್ಠುಯಾಂ ಯೇ ಕೇ ಚ ಕುರು ಪಾಂಚಾಲಾನಾಂ ರಾಜಾನಃ ಸವಶೋಶೀನರಾಣಾಂ 
ರಾಜ್ಕಾಯ್ಕೆವ ತೇ ಅಭಿಷಿಚ್ಯಂತೇ' (8-14) ಎಂದು ಹೇಳಿದಂತೆ ಈ ಮಧ್ಯ ಪ್ರದೇಶದಲ್ಲಿ 
ಕುರು ಪಾಂಚಾಲಾದಿ ರಾಜರುಗಳಾಳುತ್ತಿದ್ದರು. ಪೂರ್ವ ದಿಕ್ಕಿನ ರಾಜರುಗಳನ್ನು ಸಾಮ್ರಾಟ್‌ 
ಎಂದೂ, ದಕ್ಷಿಣದ ರಾಜರುಗಳನ್ನು 'ಭೋಜ'ರೆಂದೂ ಕರೆಯುತ್ತಿದ್ದರು. ಇವರನ್ನೆಲ್ಲ ಗೆದ್ದ 
ರಾಜರುಗಳಿಗೆ 'ಏಕರಾಟ್‌', 'ಸಾರ್ವಭೌಮ', 'ಸಮ್ರಾಟ್‌', 'ವಿರಾಟ್‌', 'ಭೋಜ', 'ಪರಮೇಷ್ಠಿನ್‌', 
'ಮಹಾರಾಜ' ಮುಂತಾದ ಬಿರುದುಗಳಿರುತ್ತಿದ್ದವು. ಈ ಶಕ್ತಿ 'ಮಹಾಭಿಷೇಕ'ದಿಂದ ರಾಜರಲ್ಲಿ 
ಉಂಟಾಗುತ್ತಿತ್ತು (8-15). 

ದೀರ್ಥವಾದ ಯಾಗಗಳನ್ನು ರಾಜರುಗಳು ಆಚರಿಸುತ್ತಿದ್ದರು. ಕ್ಷತ್ರಿಯರ ಮತ್ತು 
ಬ್ರಾಹ್ಮಣರ ಶಕ್ತಿ ಇವುಗಳಿಂದ ಬೆಳೆಯುತ್ತಿತ್ತು. 'ರಾಷ್ಟ್ರ'ವು ಕ್ಷತ್ರಿಯರು ಮತ್ತು ವೈಶ್ಯರನ್ನು 
ಪ್ರತಿನಿಧಿಸುತ್ತಿತ್ತು. ಬ್ರಾಹ್ಮಣರು ಅದನ್ನು ಮೀರಿದ್ದರು. ವೈಶ್ಯರು ವೃವಸಾಯಗಾರರಾಗಿ 
ತೆರಿಗೆಗಳನ್ನು ಕೊಡುತ್ತಿದ್ದರು. ಶೂದ್ರರು ಕೇವಲ ಕೂಲಿಕಾರರಾಗಿದ್ದರು (7-29). ಎಲ್ಲ 
ರಾಜರನ್ನೂ ಗೆದ್ದುಕೊಂಡ ಸಮ್ರಾಟನಾಗಿದ್ದನೆಂದು ಜನಮೇಜಯ ಪಾರಿಕ್ಸಿತನನ್ನು 
ಕೊಂಡಾಡಿದೆ. (8-11). 

ಮಹಾಭಿಷೇಕದಲ್ಲಿ ದಧಿ, ಮಧು, ಘೃತ ಮತ್ತು ಜಲದಿಂದ ಅಭಿಷೇಕ ಮಾಡುತ್ತಿದ್ದರು 
(8-20). ಹೀಗೆ ಅಭಿಷಿಕ್ಕರಾದ ರಾಜರುಗಳ ಹೆಸರುಗಳನ್ನೂ ಇಲ್ಲಿ ಕೊಡಲಾಗಿದೆ. ಈ 
ಪಟ್ಟಿಯಲ್ಲಿ ಕ್ರಮವಾಗಿ ಜನಮೇಜಯ ಪಾರಿಕ್ಷಿತ, (2) ಶಾರ್ಯಾತಮಾನವ, (3) ಶತಾನೀಕ 
ಸತ್ರಾಜಿತ, (4) ಆಂಬಷ್ಕೃ (5) ಯುಧಾಂಶ್ರೌಷ್ಠಿಔಗ್ರಸೈನ್ಯ (6) ವಿಶ್ವಕರ್ಮನ್‌ ಭೌವನ 
(7) ಸುದಾಸಪೈಜವನ (8) ಮರುತ್ತ ಆವಿಕ್ಷಿತ (9) ಅಂಗ (8-21). (10) ಭರತದೌಷ್ಯಂತಿ 
(11) ದುರ್ಮುಖ ಪಾಂಚಾಲ (12) ಅತ್ಮಾರಾತಿ ಜಾನಂತಪಿ (8-22) ಮುಂತಾದ ಹೆಸರುಗಳಿವೆ. 
ಇವರಲ್ಲಿ ಸುದಾಸ ಪೈಜವನನ ಹೆಸರು ಖಗ್ವೇದದಲ್ಲಿ ಪ್ರಸಿದ್ಧವಾಗಿದೆ. ಭರತ ದೌಷ್ಯಂತಿಯ 
ಹೆಸರು ಮಹಾಭಾರತದಲ್ಲಿ ಬರುತ್ತದೆ. ಉಳಿದ ಅನೇಕ ಹೆಸರುಗಳು ಅಪೂರ್ವವಾದವು. 

ಈ ಕಾಲದ ಸಾಮಾಜಿಕ ಸ್ಥಿತಿ ಸಮೃದ್ಧವಾಗಿದ್ದಿತೆಂದು ಗೊತ್ತಾಗುತ್ತದೆ. ಆರ್ಯರ 
ಗಮನವೆಲ್ಲ ಯಾಗಾನುಷ್ಮುನಗಳಲ್ಲಿ ಕೇಂದ್ರೀಕೃತವಾಗಿತ್ತು. ಇದರಲ್ಲಿಯೇ ಅಧ್ಮಾತ್ಮ ವಿಚಾರ, 
ವಾಣಿಜ್ಯ, ವ್ಯವಸಾಯ ಮುಂತಾದುವೆಲ್ಲ ಒಡಗೂಡಿದ್ದವು. ವೈಭವಪೂರ್ಣವೂ 
ಸಂಪತ್ಸಮೃದ್ಧವೂ ಆದ ಯಜ್ಞವಿಧಾನಗಳಲ್ಲಿ ಬ್ರಾಹ್ಮಣರ ಅಸಾಧಾರಣವಾದ ಪಾಂಡಿತ್ಯವೂ 


೩೧೮ ವೈದಿಕ ಸಾಹಿತ್ಯ ಚರಿತ್ರ 


ಕ್ಷತ್ರಿಯರ ಅನುಪಮ ಶಕ್ತೈಶ್ಚರ್ಯಗಳೂ ಪ್ರಕಾಶಿಸುತ್ತಿದ್ದವು. ಸಾಮಾನ್ಮ ಜನರಲ್ಲಿ 
ಭಯಮಿಶ್ರಿತವಾದ ವಿಸ್ಮಯವನ್ನುಂಟುಮಾಡುತ್ತಿದ್ದವು. ಆನೆಗಳಿಗೆ ಹೊದಿಸುತ್ತಿದ್ದ 
ಸ್ಪರ್ಣಾಂಬರಗಳು, ಚಿತ್ರ ವಿಚಿತ್ರವಾದ ರಥಗಳು, ಬೆಳ್ಳಿಯ ರಥಗಳು ಮುಂತಾದುವುಗಳ 
ಉಲ್ಲೇಖ (6-27 ; 4-6 ; 7-18) ಅಂದಿನ ನಾಗರಿಕತೆಯ ಮಟ್ಟವನ್ನು ತೋರಿಸುತ್ತದೆ. 
ಸೌತ್ರಾಮಣಿ ಯಾಗದಲ್ಲಿ ಸುರಾಪಾನ ವಿಹಿತವಾಗಿತ್ತು (8-8). ಇಲ್ಲಿ ಸುರೆಯನ್ನು ಕ್ಷತ್ರವೆಂದು 
ಪ್ರಶಂಸೆ ಮಾಡಿದೆ, ಕ್ಷತ್ರಿಯರು ಅದನ್ನು ಪಾನಮಾಡುತ್ತಿದ್ದರು. ಇತರ ಕಾಲದಲ್ಲಿಲ್ಲದಿದ್ದರೂ 
ಬ್ರಾಹ್ಮಣರು ಯಾಗ ಸಂದರ್ಭಗಳಲ್ಲಿ ಅದನ್ನು ಪಾನ ಮಾಡುತ್ತಿದ್ದರು. ಚಾತುರ್ವಣ್ಮ 
ವ್ಯವಸ್ಥೆ ದೇವತೆಗಳನ್ನೂ ಆಕ್ರಮಿಸಿತ್ತು. ಮರುತ್ತುಗಳು, ರುದ್ರರು, ವಸುಗಳು, ವೈಶ್ಶರೆಂದೂ 
ಪೂರ್ಷ ಶೂದ್ರನೆಂದೂ ತಿಳಿಯಲಾಗಿತ್ತು (1-9). 

ಯಶಸ್ಸು, ಪದವಿ, ಕೀರ್ತಿ ಮುಂತಾದುವುಗಳ ಪ್ರಾಪ್ತಿಗಾಗಿಯೂ ಶತ್ರು 
ಪರಿಹಾರಕ್ಕಾಗಿಯೂ ಯಾಗಗಳನ್ನು ಮಾಡುತ್ತಿದ್ದರು. ಸೋಮಯಾಗವನ್ನು ಎಲ್ಲರೂ 
ಮಾಡುವುದಕ್ಕವಕಾಶವಿರಲಿಲ್ಲ. ಸೋಮಯಾಗವನ್ನಾರಂಬಿಸಲು ಯಾಜಕ ಕೊನೆಯ ಪಕ್ಷ 
ಆರು ಹಸುಗಳನ್ನಾದರೂ ಹೊಂದಿರಬೇಕಾಗಿತ್ತು. ವೇದಾಧ್ಯಯನ ಮಾಡಿದ ಬ್ರಾಹ್ಮಣನಿಗೆ 
'ಅನೂಚಾನ'ನೆಂಬ ಹೆಸರಿತ್ತು. ಯಶಸ್ಸಂಪಾದನೆಗೆ ಇವರು ವನದಲ್ಲಿ 'ಚಾತುರ್ಹೋತ್ರ 
ಮಂತ್ರ'ವನ್ನು ಜಪಿಸಬೇಕಾಗಿತ್ತು (5-23). ಗುರುಕುಲವೃತ್ತಿ ರೂಢಿಯಲ್ಲಿತ್ತು. 
ನಾಬಾನೇದಿಷ್ಮನಂತೆ ವಿದ್ಯಾರ್ಥಿಗಳು ಬಹಳ ಕಠಿಣವಾದ ನಿಯಮಗಳನ್ನು ಪಾಲಿಸುತ್ತಿದ್ದರು 
(2-15). ಹೀಗೆ ಅಂದಿನ ಸಮಾಜ ಸಂಪತ್ಸಮೃದ್ಧವಾಗಿತ್ತು. 

ಈ ಬ್ರಾಹ್ಮಣದಲ್ಲಿಯೇ ಸುಪ್ರಸಿದ್ಧವಾದ ಶುನಶ್ಶೇಫೋಪಾಖ್ಶಾನವಿದೆ (7-18). 
ಹರಿಶ್ಚಂದ್ರ ಐಕ್ಟಾಕುವಿಗೆ ಮಕ್ಕಳಿರಲಿಲ್ಲ. ವರುಣನನ್ನವನು ಉಪಾಸಿಸಿದ. ತನಗೆ ಮಗನಾದರೆ 
ಅವನನ್ನೇ ಪಶುವಾಗಿಟ್ಟು ವರುಣನಿಗೆ ಯಾಗ ಮಾಡುವುದಾಗಿ ಹರಕೆಹೊತ್ತನು. ರೋಹಿತ 
ಜನಿಸಿದ ಮೇಲೆ ಒಂದಲ್ಲ ಒಂದು ನೆಪ ಹೇಳಿ ಯಾಗ ಮಾಡುವುದನ್ನು ಮುಂದುವರಿಸುತ್ತಾ 
ಬಂದ. ರೋಹಿತ ಶಸ್ತ್ರಾಸ್ತ್ರ ಶಿಕ್ಷಿತನಾಗಿ ಯುವಕನಾದ. ಆಗ ಹರಿಶ್ಚಂದ್ರ ರೋಹಿತನಿಗೆ ಈ 
ವಿಚಾರ ತಿಳಿಸಲು ಅವನು ಇದನ್ನೊಪ್ಪದೆ ಕಾಡಿಗೆ ಹೊರಟುಹೋದ. ಹರಿಶ್ಚಂದ್ರ 
ಜಲೋದರದಿಂದ ನರಳಬೇಕಾಯಿತು. ಆರು ವರ್ಷಗಳು ಕಾಡಿನಲ್ಲಿ ಸಂಚರಿಸಿದ ನಂತರ 
ರೋಹಿತ ಬಡತನದಲ್ಲಿ ಬೇಯುತ್ತಿದ್ದ ಅಜೀಗರ್ತನನ್ನು ಕಂಡನು. ಅವನ ಎರಡನೇ ಮಗನಾದ 
ಶುನಶ್ಶೇಫನನ್ನು ತನಗೆ ಪ್ರತಿನಿಧಿಯಾಗಿ, ಯಾಗ ಪಶುವಾಗಿ ಮಾಡಲು ಉದ್ದೇಶಿಸಿ 
ಅಜೀಗರ್ತನನ್ನು ಬೇಡಿದ. ಅವನಾದರೂ ನೂರಾರು ಹಸುಗಳನ್ನು ತೆಗೆದುಕೊಂಡು 
ಶುನಶ್ಯೇಫನನ್ನು ರೋಹಿತನಿಗೆ ಕೊಟ್ಟುಬಿಟ್ಟನು. ವರುಣನು 'ಕ್ಲತ್ರಿಯನಿಗಿಂತ ಬ್ರಾಹ್ಮಣ 
ಲೇಸು' ಎಂದು ಆ ಪಶುವನ್ನು ಒಪ್ಪಿದ. ಯೂಪಸ್ತಂಭಕ್ಕೆ ಕಟ್ಟಲ್ಪಟ್ಟ ಶುನಶ್ಶೇಫ ಬೇರೆ ಗತಿ 
ಕಾಣದೆ ವರುಣನನ್ನೇ ಬೇಡಿ, ಸ್ತುತಿಸಿ ಅವನ ದಯೆಯಿಂದ ಮುಕ್ತನಾದ. ಅವನು ತಂದೆಯೊಡನೆ 
ಇರಲಿಚ್ಛಿಸದೆ ವಿಶ್ವಾಮಿತ್ರನನ್ನು ತಂದೆಯನ್ನಾಗಿ ಅಂಗೀಕರಿಸಿದ. ವಿಶ್ವಾಮಿತ್ರನೂ 
ಅವನನ್ನಂಗೀಕರಿಸಿದ. ಮುಂದೆ ಅವನು ದೇವರಾತ ವಿಶ್ವಾಮಿತ್ರನಾದನು. 

ರಾಜನ ಅಭಿಷೇಕೋತ್ಸವ ಸಂದರ್ಭದಲ್ಲಿ ಈ ಕಥೆಯನ್ನು ರಾಜನಿಗೆ ಸ್ವರ್ಣಾಸನದಲ್ಲಿ 
ಕುಳಿತ ಹೋತೃವು ಹೇಳಬೇಕೆಂದು ವಿಧಿಸಿದೆ. ಆ ಸಮಯದಲ್ಲಿ ರಾಜನೊಡನೆ ಅವನ ಮಕ್ಕಳೂ 
ಮಂತ್ರಿಗಳೂ ಇರಬೇಕೆಂದು ಸೂತ್ರಗಳು ತಿಳಿಸುತ್ತವೆ. ಈ ಕಥೆಯಿಂದ ರಾಜನ ಅಭಿಷೇಕ 


ದ್ರಾಹ್ಮಣಗಳು ೩೧೯ 


ಕಾಲದಲ್ಲಿ ಪುರುಷಮೇದದ ಅಜಬ್ಯಾಸವಿತ್ತೆಂದೂ ಭಾರತದಲ್ಲಿ ಪುರುಷಮೇಧ 
ರೂಢಿಯಲ್ಲಿತ್ತೆಂದೂ ಕೆಲವರು ವಿಮರ್ಶಕರು ಊಹಿಸುತ್ತಾರೆ. ಆದರೆ ಈ ಊಹೆ ಸರಿಯಲ್ಲ. 
ನಮ್ಮ ದೇಶದಲ್ಲಿ ನರಮೇಧ ಎಂದೂ ಆಚರಣೆಯಲ್ಲಿರಲಿಲ್ಲ. ಪುರುಷಸೂಕ್ತದಲ್ಲಿಯೂ 
ಪುರುಷಮೇಧದ ಸಮರ್ಥನೆ ಇಲ್ಲ. 

ಶುನಶ್ವೇಫನನ್ನು ಯೂಪಸ್ತಂಭಕ್ಕೆ ಕಟ್ಟಲೇ ಎಲ್ಲರೂ ಹಿಂಜರಿದರೆಂಬ ಉಕ್ತಿಯೂ, 
ಕೊನೆಗೆ ವರುಣನ ದಯೆಯಿಂದ ಅವನು ಪಾಶಮುಕ್ತನಾದನೆಂಬುದೂ ಪುರುಷಮೇಧವು 
ನಿಜವಾಗಿ ನಡೆಯಲಿಲ್ಲವೆಂಬುದನ್ನು ಸೂಚಿಸುತ್ತದೆ. ಶಾಂಖಾಯನ ಶ್ರೌತಸೂತ್ರದಲ್ಲಿಯೂ 
ವೈತಾನದಲ್ಲಿಯೂ ವರ್ಣಿಸಿರುವ ಪುರುಷಮೇಧ ಕೇವಲ ತಾಶ್ಟಿಕವಾದುದೇ ವಿನಾ 
ಪ್ರಾಯೋಗಿಕವಾದುದಲ್ಲ. ಭರತ ದೇಶದಲ್ಲಿ ಆರ್ಯ ಧರ್ಮದಲ್ಲಿ ಮನುಷ್ಯನನ್ನು 
ಬಲಿಕೊಡುವ ವಿಧಾನ ಎಲ್ಲಿಯೂ ಯಾವಾಗಲೂ ಇರಲಿಲ್ಲ. ಶುನ್ಕಶೇಫನು ಯಗ್ವೇದ 
ಖುಷಿ, ಪ್ರಥಮಮಂಡಲದ ಅನೇಕ ಸೂಕ್ತಗಳ ದ್ರಷ್ಟಾ ಇವನು (24ರಿಂದ 27). ಐತರೇಯದ 
ಕಥಾನುಸಾರವಾಗಿ 'ಯಕ್‌ಶತಗಾಥಂ ಶೌನಃಶೇಪಮಾಖ್ಕಾನಮ್‌' ಎಂದು ನೂರು ಯಕ್ಕುಗಳ 
ದ್ರಷ್ಟಾ ಎಂದು ಹೇಳಿದೆ. ಆದರೆ ಶುನಶ್ಶೇಫನ ಯಕ್ಕುಗಳ ಸಂಖ್ಯೆ 97 ಮಾತ್ರ. ಇಲ್ಲಿ ನೂರು 
ಎಂಬ ಸಂಖ್ಯೆ ಕರಾರುವಕ್ಕಾಗಿ ನೂರನ್ನು ಸೂಚಿಸುವುದಿಲ್ಲ. ಪ್ರಾಯೋಗಿಕವಾಗಿದೆ ಇದು. 
ಆದುದರಿಂದ ಈ ಉಲ್ಲೇಖ ಪ್ರಾಮಾಣಿಕವಾಗಿ ಖುಗ್ವೇದದ ಶುನಶ್ಮೇಘನಿಗೇ 
ಅನ್ವಯಿಸುತ್ತದೆಂದು ಹೇಳಬಹುದು. 

ಐತರೇಯ ಬ್ರಾಹ್ಮಣಕ್ಕೆ ಸಾಯಣರೂ, ಷಡ್ಲುರು ಶಿಷ್ಕರೂ ಮತ್ತು ಗೋವಿಂದಸ್ವಾಮಿಗಳೂ 
ವ್ಯಾಖ್ಯಾನ ಮಾಡಿದ್ದಾರೆ. 
ಕೌಷೀತಕಿ ಬ್ರಾಹ್ಮಣ 

ಯಗ್ವೇದಕ್ಕೆ ಸಂಬಂಧಪಟ್ಟಂತೆ ಉಪಲಬ್ಧವಾಗಿರುವ ಮತ್ತೊಂದು ಬ್ರಾಹ್ಮಣವೇ ಕೌಷೀತಕಿ 
ಬ್ರಾಹ್ಮಣ. ಈ ವೇದಕ್ಕೆ ಅನೇಕ ಬ್ರಾಹ್ಮಣಗಳಿದ್ದವೆಂಬ ಅಂಶವನ್ನು ಅಶ್ವಲಾಯನ ಗೃಹ್ಯ 
ಸೂತ್ರದ ತರ್ಪಣ ವಿಧಿಪ್ರಕರಣದಿಂದ ತಿಳಿಯಬಹುದು. ಕೌಪೀತಕಿ ಬ್ರಾಹ್ಮಣಕ್ಕೆ ಶಾಂಖಾಯನ 
ಬ್ರಾಹ್ಮಣವೆಂಬ ಹೆಸರೂ ಇದೆ. ತರ್ಪಣ ಪ್ರಕರಣದಲ್ಲಿ ಶಾಂಖಾಯನರೊಡನೆ ಕೌಷೀತಕರನ್ನೂ 
ಪ್ರತ್ಕೇಕವಾಗಿ ಹೇಳಿರುವುದನ್ನು ನೋಡಿದರೆ. ಬೇರೊಂದು ಕೌಷೀತಕ ಬ್ರಾಹ್ಮಣ 
ಇದ್ದಿರಬಹುದೆಂದು ಊಹಿಸಬೇಕಾಗುತ್ತದೆ. ಈಗ ಉಪಲಬ್ಧವಾಗಿರುವುದರಲ್ಲಿ ಕೌಪೀತಕಿಯ 
ಹೆಸರಿನ ಸೂತ್ರವಿಲ್ಲ. ಅದರ ಬದಲು ಶಾಂಖಾಯನ ಸೂತ್ರ ಉಪಲಬ್ಧವಾಗಿದೆ. ಆದ್ದರಿಂದ 
ಈಗ ಉಪಲಬ್ಧವಾಗಿರುವ ಕೌಷೀತಕಿ ಬ್ರಾಹ್ಮಣ ಶಾಂಖಾಯನ ಬ್ರಾಹ್ಮಣವೇ 
ಇರಬಹುದೆಂದು ವಿದ್ವಾಂಸರು ಊಹಿಸುತ್ತಾರೆ. 

ಕೌಷೀತಕಿ ಬ್ರಾಹ್ಮಣದ ಉಲ್ಲೇಖ ಪಾಣಿನಿಯಿಂದ ಮಾಡಲಾಗಿದೆ. 'ಪುರಾಣ ಪ್ರೋಕ್ರೇಷು 
ಬ್ರಾಹ್ಮಣಕಲ್ಪೇಷು' ಎಂಬುದರಲ್ಲಿ ಶಾಟ್ಕಾಯನಿ, ಭಾಲ್ಲವಿ ಮುಂತಾದ ಶಬ್ದಗಳಂತೆ ಕೌಪೀತಕ 
ಬ್ರಾಹ್ಮಣಕ್ಕೆ ಕೌಷೀತಕಿ ಎಂಬ ಹೆಸರು ನಿಷ್ಪನ್ನವಾಗುತ್ತದೆ. ಆದರೆ ಶಾಂಖಾಯನವೆಂಬ 
ಹೆಸರಿಗೆ ಇಂಥ ಪ್ರತ್ಕಯ ಸೇರುವುದಿಲ್ಲ. ಈಗ ಉಪಲಬ್ಧವಾಗಿರುವ ಶಾಂಖಾಯನ ಬ್ರಾಹ್ಮಣ 


5. ಜರ್ಮನ್‌ ವಿದ್ವಾಂಸ ಹಿಲ್‌ಬ್ರಾಂಟನ ಈ ಅಭಿಪ್ರಾಯವನ್ನು ಕೀತ್‌ ಮಹಾಶಯ 
ಸಪ್ರಮಾಣವಾಗಿ ಖಂಡಿಸಿರುವುದನ್ನು ನೋಡಬಹುದು. (॥ಗtrಂ., ೧. 62.) 


೩೨೦ ವೈದಿಕ ಸಾಹಿತ್ಯ ಚರಿತ್ರ 


ಕೌಷೀತಕಿ ಬ್ರಾಹ್ಮಣಕ್ಕಿಂತ ಈಚಿನದಿರಬೇಕೆಂಬುದಕ್ಕೆ ಮತ್ತೊಂದು ಕಾರಣವನ್ನು 
ಹೇಳುವುದುಂಟು. ಅದಾದರೂ ತಿಂಗಳುಗಳಿಗೆ ಚೈತ್ರ ಮುಂತಾದ ಹೆಸರುಗಳನ್ನು ಇಲ್ಲಿ (19- 
2-3) ಕೊಟ್ಟಿರುವುದಾಗಿದೆ. ಶಿವನಿಗೆ ಈಶಾನ, ಮಹಾದೇವ ಮುಂತಾದ ಹೆಸರುಗಳನ್ನು 
ಹೇಳಿರುವ ಕಾರಣ ಇದು ಶುಕ್ಲಯಜುರ್ವೇದ, AES ಶತಪಥ ಬ್ರಾಹ್ಮಣ ಇವುಗಳ 
ಇತ್ತೀಚಿನ ಭಾಗಗಳ ಕಾಲಕ್ಕೆ ಸೇರಿದೆಯೆಂಬ ಊಹೆಯನ್ನು ವೆಬರ್‌ ಮಾಡುತ್ತಾರೆ. ಇದಕ್ಕೆ 
ಸಾಕಷ್ಟು ಆಧಾರಗಳಿಲ್ಲದ ಕಾರಣ ಈ ವಾದವನ್ನು ಒಪ್ಪುವುದಕ್ಕಾಗುವುದಿಲ್ಲ. 

ಕೌಶೀತಕಿ ಬ್ರಾಹ್ಮಣದಲ್ಲಿ 30 ಅಧ್ಯಾಯಗಳಿವೆ. ಐತರೇಯ ಬ್ರಾಹ್ಮಣದಲ್ಲಿ 40 
ಅಧ್ಯಾಯಗಳಿರುವ ಕಾರಣ ಐತರೇಯ ಬ್ರಾಹ್ಮಣವು ಕೌಷೀತಕಿ ಬ್ರಾಹ್ಮಣಕ್ಕಿಂತ ಈಚಿನದೆಂದು 
ಊಹಿಸುತ್ತಾರೆ. ಒಂದೊಂದು ಅಧ್ಯಾಯದಲ್ಲಿಯೂ ಅನೇಕಾನೇಕ ಖಂಡಗಳಿವೆ. ಒಟ್ಟು ಇದರಲ್ಲಿ 
226 ಖಂಡಗಳಿವೆ. ಒಂದೊಂದು ಖಂಡದಲ್ಲಿಯೂ ಸುದೀರ್ಪವಾದ ಗದ್ಮಭಾಗಗಳಿವೆ. 
ಇವೆರಡೂ ಪಾಣಿನಿಗಳಿಗೆ ಪರಿಚಿತವಾಗಿದ್ದವೆಂಬುದಕ್ಕೆ 'ತ್ರಿಂಶಚ್ಚತ್ವಾರಿಂಶತೋರ್ಬ್ರ್ರಾಹ್ಮಣೇ 
ಸಂಜ್ಞಾಯಾಂ ಡಣ್‌' (5-1-62) ಎಂಬ ಸೂತ್ರವೇ ಸಾಕ್ಷಿಯಾಗಿದೆ. ಈ 30 ಅಧಾ ಯಗಳಲ್ಲಿ 
ಅಗ್ನ್ಯಾಧಾನ, ಅಗ್ನಿಹೋತ್ರ, ಧರ್ಶಪೂರ್ಣಮಾಸ, ಚಾತುರ್ಮಾಸ್ಯ ಮತ್ತು ಸೋಮಯಾಗ 
ಇವುಗಳ ವಿಚಾರ ಪ್ರಸ್ತುತವಾಗಿದೆ. ಯಜ್ಞವಿಧಿಯನ್ನು ಇಲ್ಲಿ ಸಕ್ರಮವಾಗಿಯೂ ಹೆಚ್ಚು 
ವಿಶದವಾಗಿಯೂ ಪ್ರತಿಪಾದಿಸಿದೆ. ಹಾಗೆಂದಮಾತ್ರಕ್ಕೆ ಇದು ಐತರೇಯದ ಮೊದಲಿನ ಐದು 
ಅಧ್ಯಾಯಗಳಿಗಿಂತ ಅರ್ವಾಚೀನವಾದುದಲ್ಲವೆಂಬ ಅಭಿಪ್ರಾಯವನ್ನು ಮೆಕ್ಡಾನಲ್‌ 
ಹೇಳುತ್ತಾರೆ.* ಐತರೇಯಕ್ಕಿಂತ ಕೌಷೀತಕಿ ಬ್ರಾಹ್ಮಣ ಹಿಂದಿನದೆಂಬುದು. ಮೆಕ್ನಾನಲ್ಲನ 
ಅಭಿಪ್ರಾಯ. ಕೌಪೀತಕ ಅಡಿ'ವಾ ಶಾಂಖಾಯನ ಬ್ರಾಹ್ಮಣ ಐತರೇಯಕ್ಕಿಂತ 
ಪ್ರಾಚೀನವಾದುದೆಂದು ಕೀತ್‌ ಮಹಾಶಯನ ಅಭಿಪ್ರಾಯ. ಐತರೇಯ ಬ್ರಾಹ್ಮಣದಲ್ಲಿ 
(7-11) ಬರುವ ಕೌಷೀತಕೀಯ ಉಲ್ಲೇಖವನ್ನು ಅವರು ಪ್ರಕ್ಷಿಪ್ತವೆಂದು ಭಾವಿಸುತ್ತಾರೆ. 
ಕೌಪೀತಕಿ ಬ್ರಾಹ್ಮಣದ ಕಾಲ ಕ್ರಿ. ಪೂ. 2500 ಎಂದು ಸಿ. ವಿ. ವೈದ್ಯರು 
ಅಭಿಪ್ರಾಯಪಡುತ್ತಾರೆ. ಸುಮಾರು ಕ್ರಿ. ಪೂ. 800ರ ಕಾಲವೆಂದು ಪಾಶ್ಚಾತ್ಮ ವಿದ್ವಾಂಸರ 
ಅಭಿಪ್ರಾಯ. (Keith., Intro ; ೧. 49). 

ಈ ಬ್ರಾಹ್ಮಣದ ಕೆಲವು ವೈಶಿಷ್ಟ್ಯಗಳನ್ನು ಕೆಳಗೆ ಕೊಡಲಾಗಿದೆ: 

(1) ಹೆಜ್ಜೆ ಹೆಜ್ಜೆಗೂ ಇದು ಕೌಪೀತಕಿಯ ಪ್ರಮಾಣವನ್ನು ಉಲ್ಲೇಖಿಸುತ್ತದೆ ಹಾಗೂ 
ಪೈಂಗ್ಯ ಆಚಾರ್ಯರಿಗೆ ವಿರೋಧವನ್ನು ಪ್ರ ್ರಕಟಿಸುತ್ತ. ದೆ. ಕೌಷೀತಕಿ ಆಚಾರ್ಯರ ಮತವೆ 
ಮಾನ್ಕವಾದುದೆಂದೂ ಸೂಚಿಸುತ್ತದೆ. 

(2) (2-2) ರಲ್ಲಿ ಬರುವ ಸರ್ಪದೇವಜನ, ರಕ್ಷೋದೇವಜನ ಎಂಬ ಉಲ್ಲೇಖಗಳಿಂದ 

ವಜನವೆಂದರೆ ಶ್ರೇಷ್ಠರಾದವರೆಂಬ ಅರ್ಥ ಗೊತ್ತಾಗುತ್ತದೆ. 

(3) 'ಯಜಮಾನಸ್ಕಾರ್ಷೇಯಮಾಹ'" (3) ಎಂಬುದರಿಂದ ಆ ಕಾಲದಲ್ಲಿಯೇ 
ಗೋತ್ರಪ್ರವರಗಳ ಪದ್ಧತಿ ಬೇರೂರಿತ್ತೆಂದು ತಿಳಿಯುತ್ತದೆ. 

(4) 'ಯತುಸಂಧಿಷು ವ್ಯಾಬರ್ಜಾಯತೇ' (6) ಎಂಬುದರಿಂದ ಅವರಿಗೆ ರೋಗ 
ವಿಜ್ಞಾನದ ಪರಿಚಯವಿತ್ತೆಂದು ತಿಳಿಯಬಹುದು. 


6. Macdonell, ೧. 206 


ಬ್ರಾಹ್ಮಣಗಳು ೩೨೧ 


(5) ರಾಜನ ಮುಂದೆ ಸೈನ್ಮವು ನಡೆಯುತ್ತಾ ಮಾರ್ಗರಕ್ಷಣೆ ಮಾಡುತ್ತಿತ್ತೆಂಬ ಅಂಶ 
'ಯಥಾ ಮಹಾರಾಜ: ಪುರಸ್ತಾತ್‌ ಸೇನಾನ್ಯನೀಕಾನಿ ಪ್ರತ್ಕುಹ್ಯಾಭಯಂ ಪಂಥಾನಮನ್ವಿಯಾತ್‌" 
ಎಂಬುದರಿಂದ ತಿಳಿಯುವುದು (5-5). 

(6) ಅಪರಾಷ್ನದಲ್ಲಿ ಪಿತೃಯಜ್ಞವನ್ನು ಆಚರಿಸುತ್ತಿದ್ದರೆಂಬುದು 'ತಸ್ಮಾದ ಪರಾಹ್ಲೇ 
ಪಿತೃಯಜ್ಞ್ಛೇನ ಯಜತೇ ಅಗ್ನಿಂ ಕವ್ಯವಾಹನಂ' (5-6) ಎಂಬುದರಿಂದ ತಿಳಿಯುವುದು. 

(7) 'ಉದಂಚ ಏವ ಯಂತಿ ವಾಚಂಶಿಕ್ಸಿತುಂ ಯೋ ವೈ ತತ ಆಗಚ್ಛತಿ ತಂ ಶುಶ್ರೂಷಂತೇ' 
(7-6) ಎಂಬುದರಿಂದ ಔತ್ತರೇಯರು ಭಾಷೆಯಲ್ಲಿಯೂ ವ್ಯಾಕರಣದಲ್ಲಿಯೂ 
ನಿಷ್ಣಾತರಾಗಿದ್ದರೆಂದು ಗೊತ್ತಾಗುವುದು. 

(8) ದೇವತೆಗಳಲ್ಲಿ ವಿಷ್ಣು ಶ್ರೇಷ್ಠನೆಂದೂ ಅಗ್ನಿಯು ಕನಿಷ್ಠನೆಂದೂ ತಿಳಿಸುವ 
'ಅಗ್ನಿರವರಾರ್ಧ್ಯಃ ವಿಷ್ಣುಃ ಪರಾರ್ದ್ಶಃ' (7) ಎಂಬುದರಿಂದ ಐತರೇಯ ಬ್ರಾಹ್ಮಣದಲ್ಲಿ 
ಸೂಚಿಸಿರುವ ವಿಷ್ಣು ಪಾರಮ್ಮ ಹರಡುತ್ತಿತ್ತೆಂಬುದು ಗೊತ್ತಾಗುತ್ತದೆ. 

(9) ದೇವತೆಗಳಲ್ಲಿ ಪರಮನಾದವನು ವಿಷ್ಣುವೋ ಅಥವಾ ರುದ್ರನೋ ಎಂಬ ವಿವಾದ 
ಬಹಳ ಹಿಂದಿನ ಕಾಲದಲ್ಲಿಯೇ ಆರಂಭವಾಯಿತೆಂಬುದನ್ನು ತೋರಿಸುವಂತೆ ಇದೆ ಇಲ್ಲಿ 
ಬರುವ 'ರುದ್ರೋವೈ ಜ್ಕೇಷ್ಠಶ್ಚ ಶ್ರೇಷ್ಠಶ್ಚ ದೇವನಾಮ್‌' (25-13) ಎಂಬ ಮಾತು. ಆರನೇ 
ಅಧ್ಯಾಯದಲ್ಲಿ ಶಿವನ ಎಂಟು ನಾಮಗಳಾದ ಭವ, ಶಿವ, ಪಶುಪತಿ, ಉಗ್ರ, ಮಹಾದೇವ, 
ರುದ್ರ, ಈಶಾನ ಮತ್ತು ಅಶನಿ ಎಂಬುವುಗಳ ಉತ್ಪತ್ತಿ ಕ್ರಮವನ್ನೂ ಒಬ್ಬೊಬ್ಬರಿಗೂ 
ಸಂಬಂಧಿಸಿದ ವಿಶಿಷ್ಟವಾದ ವ್ರತಗಳನ್ನೂ ತಿಳಿಸಿದೆ. 

(10) ಹನ್ನೊಂದನೇ ಅಧ್ಯಾಯದಲ್ಲಿ (1-1) ಬರುವ 'ಉಚ್ಚೆಃ ನಿರುಕ್ತ ಮನುಬ್ರೂಯಾತ್‌' 
ಎಂಬ ನುಡಿ ಆ ಕಾಲದಲ್ಲಿಯೂ ಯಾವುದೋ ನಿರುಕ್ತ ಉಪಲಬ್ಧವಾಗಿತ್ತೆಂಬುದನ್ನು 
ಸೂಚಿಸುತ್ತದೆ. ಈ ನಿರುಕ್ತ ಯಾಸ್ಕರ ನಿರುಕ್ತವಂತೂ ಅಲ್ಲ. 

(11) ಯಾಗದಲ್ಲಿ ಪಶುಹಿಂಸೆ ಹಾಗೂ ಮಾಂಸ ಭಕ್ಷಣದ ವಿಚಾರದಲ್ಲಿ ಜನರಲ್ಲಿ 
ಆಕ್ಷೇಪಣೆಗಳೂ ಅಸಮಾಧಾನವೂ ಇತ್ತೆಂಬುದನ್ನು 'ಅಮುಷ್ಠ್ಮಿನ್‌ಲೋಕೇ ಪಶವೋ 
ಮನುಷ್ಯುನಶ್ನಂತಿ' ಎಂದರೆ 'ಮತ್ತೊಂದು ಲೋಕದಲ್ಲಿ ಯಾಜಕರನ್ನು ಬಲಿಕೊಡಲ್ಪಟ್ಟ 
ಪಶುಗಳು ತಿನ್ನುತ್ತವೆ' ಎಂಬುದು ಸೂಚಿಸುತ್ತದೆ. 

(12) 'ಶಕರೀ' ನಾಮದ ನಿರ್ವಚನ ಇಲ್ಲಿ ಹೀಗಿದೆ: 

'ಇಂದ್ರೋ ವೃತ್ರಮಶಕತ್‌ ಹಂತುಂ ಆಭಿಃ ತಸ್ಮಾಚ್ಚಕ್ಟರ್ಯ:' (23-2) ಎಂದು. ಇವುಗಳ 
ದ್ವಾರಾ ಇಂದ್ರನು ವೃತ್ರನನ್ನು ಕೊಲ್ಲಲು ಸಮರ್ಥನಾದನು. ಮಹಾನಾಮ್ನೀ ಸಾಮದಲ್ಲಿ 
ಶಕ್ಟರೀ ಛಂದಸ್ಸಿನ ಜುಕ್ಕುಗಳಿರುವುದನ್ನೂ ಅವುಗಳು ಇಂದ್ರನನ್ನೇ ಉದ್ದೇಶಿಸಿರುವುದನ್ನು 
ಗಮನಿಸಬಹುದು. 

ಹೀಗೆ ಅನೇಕಾನೇಕ ಸ್ವಾರಸ್ಮಾಂಶಗಳು ಇಲ್ಲಿರುವುದನ್ನು ನಾವು ಕಾಣುತ್ತೇವೆ. 


21 


ಸಾಮವೇದ ಬ್ರಾಹ್ಮಣಗಳು 


ತಾಂಡ್ಕ ಮಹಾಬ್ರಾಹ್ಮಣ 

ತಾಂಡ್ಯಬ್ರಾಹ್ಮಣ ಸಾಮವೇದೀಯ ಬ್ರಾಹ್ಮಣಗಳಲ್ಲಿ ಮುಖ್ಯವಾದುದು. ತಾಂಡಿ ಶಾಖೆಗೆ 
ಸೇರಿರುವ ಕಾರಣ ಇದಕ್ಕೆ ಈ ಹೆಸರು ಬಂದಿದೆ. ಇದರಲ್ಲಿ ಇಪ್ಪತ್ತೈದು ಅಧ್ಯಾಯಗಳಿರುವ 
ಕಾರಣ ಇದಕ್ಕೆ 'ಪಂಚವಿಂಶ ಬ್ರಾಹ್ಮಣ' ಎಂಬ ಹೆಸರೂ ಉಂಟು. ಇದು ಬಹಳ ದೊಡ್ಡದಾಗಿ 
ರುವುದರಿಂದ 'ಮಹಾಬ್ರಾಹ್ಮಣ' ಎಂಬ ಹೆಸರೂ ಬಂದಿದೆ. ಕುರುಕ್ಷೇತ್ರದ ಎರಡು ಗಡಿಗಳಾಗಿದ್ದ 
ಸರಸ್ವತೀ ಮತ್ತು ದೃಷದೃತೀ ನದಿಗಳ ತೀರದಲ್ಲಿ ನಡೆದ ಯಜ್ಞಗಳ ವರ್ಣನೆಯನ್ನು 
ಹೊಂದಿರುವ ಇದು ಐತಿಹಾಸಿಕಮದ ಪ್ರಾಧಾನ್ಯವನ್ನು ಹೊಂದಿದೆ. 

ತಾಂಡ್ಕ ಮಹಾಬ್ರಾಹ್ಮಣ ತೈತ್ತಿರೀಯ ಬ್ರಾಹ್ಮಣಕ್ಕಿಂತ ಈಚಿನದೆಂದು ವಿದ್ವಾಂಸರ 
ಮತ. ವಿಶಾಲಕಾಯವಾದ ಈ ಬ್ರಾಹ್ಮಣದಲ್ಲಿ ಯಜ್ಞಸಂಸ್ಥೆಯ ಅನೇಕ ವಿವರಗಳು 
ವಿಸೃತವಾಗಿವೆ. ಅಗ್ನಿಷ್ಟೋಮ ಯಾಗದಲ್ಲಿ ಯಶ್ಚಿಕ್ಕುಗಳನ್ನು ವರಣ ಮಾಡುವ ವಿಧಾನದಿಂದ 
ಇದು ಆರಂಭವಾಗುತ್ತದೆ. ಹೋತೃವಿಗೆ ಕೊಡಬೇಕಾದ ದಕ್ಷಿಣೆ 125 ಹಸುಗಳೆಂದು ಶಿಳಿಸುತ್ತದೆ 
ಇದು. 

ತೈತ್ತಿರೀಯ ಬ್ರಾಹ್ಮಣದಲ್ಲಿ ಹೇಳಿಲ್ಲದ ಚೈತ್ರಾದಿ ಮಾಸಗಳ ಹೆಸರುಗಳನ್ನು ಇದು 
ಹೇಳುವುದರಿಂದಲೂ, ಮಾಘದ ಆದಿಯಲ್ಲಿ ಉದಗಯನವನ್ನು ತಿಳಿಸುವುದರಿಂದಲೂ ಇದರ 
ಕಾಲ ವೇದಾಂಗಕ್ಕಿಂತ ಸ್ವಲ್ಪ ಹಿಂದಿನ ಕಾಲವಾದ ಕ್ರಿ. ಪೂ. 1400 ಇರಬೇಕೆಂದು ಎಸ್‌. 
ಬಿ. ದೀಕ್ಷಿತರು ಹೇಳುತ್ತಾರೆ. 

ಯಜ್ಞಾನುಷ್ಠಾನಗಳಲ್ಲಿ ಉದ್ಗಾತೃವಿನ ಕಾರ್ಯದ ವಿಸ್ತೃತವಾದ ವಿವರಣೆಯನ್ನು ಈ 
ಬ್ರಾಹ್ಮಣ ಕೊಡುತ್ತದೆ. ಒಂದು ದಿನದ ಯಾಗದಿಂದ ಹಿಡಿದು ಸಹಸ್ರ ಸಂವತ್ಸರಗಳವರೆಗೆ 
ನಡೆಯುವ ಯಾಗಗಳ ವಿವಿಧ ರೂಪಗಳನ್ನು ಈ ಬ್ರಾಹ್ಮಣ ಪ್ರತಿಪಾದಿಸುತ್ತದೆ. ಈ 
ಯಾಗಗಳಲ್ಲಿ ಗಾನಮಾಡಬೇಕಾದ 'ಸ್ತೋಮ'ಗಳ ವಿಶದ ವರ್ಣನೆ ಇಲ್ಲಿದೆ. 

ಇದರ ಎರಡು ಮೂರನೇ ಅಧ್ಯಾಯಗಳಲ್ಲಿ ಶ್ರಿವೃತ್‌, ಪಂಚದಶ, ಸಪ್ತದಶ ಮುಂತಾದ 
ಸ್ತೋಮಗಳ ವರ್ಣನೆಯೂ ನಾಲ್ಕು ಮತ್ತು ಐದನೇ ಅಧ್ಯಾಯಗಳಲ್ಲಿ 'ಗವಾಮಯನ'ದ 
ವರ್ಣನೆಯೂ ಇದೆ. ಗವಾಮಯನವೆಂಬುದು ಒಂದು ವರ್ಷ ಕಾಲ ನಡಯುವ ಯಾಗ. 
ಇದು ಸಮಸ್ತ ಸತ್ರಗಳಿಗೂ ಪ್ರಕೃತಿಭೂತವಾದುದು. ಆರನೇ ಅಧ್ಯಾಯದಲ್ಲಿ ಜ್ಯೋಶಿಷ್ಟೋಮ 
ಉಕ್ತ ಮತ್ತು ಅತಿರಾತ್ರಗಳ ವರ್ಣನೆ ಇದೆ. ಇವು ಏಕಾಹ ಯಜ್ಞಗಳು ಮತ್ತು ಅಹೀನ 
ಯಜ್ಞಗಳಿಗೆ ಪ್ರಕೃತಿಗಳಾಗಿವೆ. ಇದೇ ಅಧ್ಯಾಯದ ಆರನೇ ಖಂಡದಲ್ಲಿ ಜ್ಕೋತಿಷ್ಟೋಮದ 
ಉತ್ಪತ್ತಿ, ಉದ್ಗಾತೃವಿನ ಮೂಲಕ ಔದುಂಬರೀ ಶಾಖೆಯ ಸ್ಥಾಪನೆ ಹಾಗೂ ದ್ರೋಣಕಲಶದ 
ಸ್ಥಾಪನೆಯ ವಿಚಾರವಿದೆ. ಏಳನೇ ಅಧ್ಯಾಯದಲ್ಲಿ ಪ್ರಾತಃ ಸವನ, ಮಾಧ್ಯಂದಿನ ಸವನಗಳ 
ವರ್ಣನೆ ಇದೆ. ರಥಂತರ; ಬೃಹತ್‌, ನೌಧಸ, ಕಾಲೇಯ ಸಾಮಗಳ ವರ್ಣನೆಯೂ ಇದೆ. 
ಎಂಟು ಒಂಭತ್ತನೇ ಅಧ್ಯಾಯಗಳಲ್ಲಿ ಸಾಯಂ ಸವನದ ವಿಚಾರವೂ ಹತ್ತರಿಂದ ಹಿಡಿದು 
ಹದಿನೈದನೇ ಅಧ್ಯಾಯಗಳಲ್ಲಿ ದ್ವಾದಶಾಹಯಾಗದ ವಿಧಾನದ ವರ್ಣನೆ ಇದೆ. 16 ಮತ್ತು 


ಸಾಮವೇದ ಬ್ರಾಹ್ಮಣಗಳು ೩೨೩ 


17ನೇ ಅಧ್ಯಾಯಗಳಲ್ಲಿ ನಾನಾ ಪ್ರಕಾರಗಳಾದ ಏಕಾಹ ಯಾಗಗಳ ವರ್ಣನೆ ಇದೆ. 20 
ಉದ 22 ರಲ್ಲಿ ಅಹೀನ ಯಾಗಗಳ ವರ್ಣನೆ ಇದೆ. ಅಹೀನವೆನ್ನುವುದರ ಲಕ್ಷ್ಮಣ- 
'ತ್ರೈವರ್ಣಿಕಾಧಿಕಾರಿಕಃ ಸದಕ್ಷಿಣ: ಅತಿರಾತ್ರ ಸಂಸ್ಥಾಕಃ ಏಕದ್ವಿ ತ್ರಿಚತುರಾದ್ಮನೇಕ ಯಜಮಾನ 
ಕರ್ತೃಕಃ ಸೋಮಯಾಗಃ ಅಹೀನಃ' ಎಂದು ಹೇಳಿದೆ. ಈ ಯಾಗದಲ್ಲಿ ಮೊದಲ ಮೂರು 
ವರ್ಣದವರಿಗೂ ಅಧಿಕಾರವುಂಟು; ದಕ್ಷಿಣೆಯೂ ಉಂಟು ; ಕೊನೆಯಲ್ಲಿ ಅತಿರಾತ್ರ ಸಂಸ್ಥೆಯ 
ಅನುಷ್ಠಾನ ಉಂಟು ; ಒಬ್ಬರು, ಇಬ್ಬರು, ಮೂವರು ಅಥವಾ ನಾಲ್ಕು ಮಂದಿ 
ಯಜಮಾನರುಗಳಾಗಬಹುದು. 23ರಿಂದ 25ನೇ ಅಧ್ಯಾಯದಲ್ಲಿ ಸತ್ರಗಳ ವರ್ಣನೆ ಇದೆ. 
ಸತ್ರವೆಂದರೇನು? 'ಬ್ರಾಹ್ಮಣಕರ್ತ್ಯಕಃ ಅದಕ್ಷಿಣ; ಉಭಯತಃ ಅತಿರಾತ್ರಸಂಸ್ಥಾಕ;ಃ ಸೋಮಯಾಗ 
ವಿಶೇಷ: ಸತ್ರಮ್‌' ಎಂದು ಇದನ್ನು ತಿಳಿಸಿದ್ದಾರೆ. ಸತ್ರದಲ್ಲಿ ಆಹಿತಾಗ್ನಿ ಅಗ್ನಿಷ್ಟೋಮ. 
ಸಂಸ್ಥೆಯ ಯಜಮಾನರುಗಳು ಕಡಮೆಯೆಂದರೆ 17 ಮಂದಿಯೂ ಅತ್ಮಧಿಕವೆಂದರೆ 24 
ಮಂದಿ ಅಧಿಕಾರಿಗಳೂ ಆಗುತ್ತಾರೆ. ಇವರೆಲ್ಲರೂ ಯಜಮಾನರುಗಳೇ. ಸತ್ರಜನ್ಮವಾದ 
ಫಲ ಇವರೆಲ್ಲರಿಗೂ ಸಮಾನವಾಗಿರುವುದು, ಯಾರಿಗೂ ದಕ್ಷಿಣೆ ಇಲ್ಲ. 17 ಜನ ನಿರತರಾದಾಗ 
ಒಬ್ಬನನ್ನು ಗೃಹಪತಿ ಎನ್ನುತ್ತಾರೆ. ಉಳಿದ 16 ಮಂದಿ ಬ್ರಹ್ಮಾದಿಗಳ ಕೆಲಸವನ್ನು 
ನಿರ್ವಹಿಸುತ್ತಾರೆ. 24 ಜನ ಅಧಿಕಾರಿಗಳಾದಾಗ ಎಂಟು ಜನ ಗೃಹಪತಿಗಳಾಗಿ ಉಳಿದ 16 
ಜನ ಯತ್ಚಿಕ್ಕುಗಳ ಕೆಲಸವನ್ನು ನಡೆಸುತ್ತಾರೆ. ಈ ಅಧ್ಯಾಯದಲ್ಲಿಯೇ 13 ದಿನದಲ್ಲಿ 
ಸಮಾಪ್ತಿಯಾಗುವ ತ್ರಯೋದಶಾಹ ಯಜ್ಞದಿಂದ ಹಿಡಿದು ಸಹಸ್ರ ಸಂವತ್ಸರ ಸತ್ರಗಳವರೆಗೆ 
ವಿವಿಧವಾದ ಯಜ್ಞಗಳ ವರ್ಣನೆ ಮೂಡಿ ಬಂದಿದೆ. ಸ್ಥೂಲವಾದ ಈ ವಿವೇಚನೆಯಿಂದ 
ಸಾವು ಮತ್ತು ಸೋಮಯಾಗದ ವರ್ಣನೆಯೇ ಈ ಬ್ರಾಹ್ಮಣದ ಮುಖ್ಯವಾದ ಉದ್ದೇಶವೆಂದು 
ತಿಳಿಯಬಹುದು. 

ಸಾಮಗಳ ಹೆಸರುಗಳನ್ನೂ ಅವುಗಳ ಉದಯವನ್ನೂ ವಿವರಿಸುವುದು ಸಾಮವೇದಕ್ಕೆ 
ಸೇರಿದ ಈ ಬ್ರಾಹ್ಮಣಕ್ಕೆ ಉಚಿತವಾಗಿಯೇ ಇದೆ. 'ಸಾಮನ್‌' ಶಬ್ದ ಬಹಳ ಪ್ರಾಚೀನವಾದುದು. 
ಸಾಮಗಳ ಹೆಸರುಗಳು ಅವುಗಳ ದ್ರಷ್ಟಾರರ ಹೆಸರುಗಳ ಮೂಲಕ ಬಂದವು. ದ್ಕುತ್ಕಾನ 
'ಯಷಿಯುಂದ ದೃಷ್ಟವಾದುದು 'ದ್ಯೌತಾನ.' ಶರ್ಕರ ದೃಷ್ಟವಾದ ಸಾಮವೇ 'ಶಾರ್ಕರ'. ವೈಖಾನಸ 
ಹುಷಿಗಳಿಂದ ದೃಷ್ಟವಾದುದು 'ವೈಖಾನಸ". ರಥಂತರ, 'ಯಜ್ಞಾಯಜ್ಮೀಯ', ವಾರವಂಶೀಯ 
ಮುಂತಾದ ಸಾಮಗಳು ಇನ್ನೂ ಪ್ರಾಚೀನವಾದವು. ಅವುಗಳ ಉತ್ಪತ್ತಿಯನ್ನು ಈ 
ಬ್ರಾಹ್ಮಣದಲ್ಲಿಯೂ ಹೇಳಿಲ್ಲದಿರುವುದು ಗಮನಾರ್ಹ. ಸಾಮಗಳ ಸ್ತುತಿ ಮತ್ತು 
ಮಹತ್ತ್ವವನ್ನು ಪ್ರದರ್ಶಿಸುವುದಕ್ಕಾಗಿ ಅನೇಕ ಪ್ರಾಚೀನವಾದ ಆಖ್ಯಾಯಿಕೆಗಳನ್ನೂ ಅಲ್ಲಲ್ಲಿ 
ನಿರೂಪಿಸಲಾಗಿದೆ. 

ಯಾಜ್ಞಿಕವಾದ ವಿಷಯಗಳ ವಿಚೇಚನೆಯಲ್ಲಿ ವಿಭಿನ್ನ ಬ್ರಹ್ಮ ವಾದಿಗಳ ಅಭಿಪ್ರಾಯವನ್ನು 
ಉದಾಹರಿಸುತ್ತಾ ಭಾಲ್ಲವಿಗಳು ಸರಿಯಾದ ರೀತಿ ಆಚರಿಸುತ್ತಿದ್ದರೆಂದು ಸಮರ್ಥಿಸಿ ಇತರರ 
ಖಂಡನೆಯನ್ನು ಮಾಡಿದೆ. (ತಾಂ. ಬ್ರಾ. 17, 4, 3) ಕಾಪೀತಕರ ಆಚರಣೆಯ ಖಂಡನೆ 
ವಿಶಿಷ್ಟವಾಗಿದೆ. ಶ್ರಿಐರ್ವಶಾಖೀಯರ ಉಲ್ಲೇಖ (2, 8, 3) ಬಂದಿರುವುದರಿಂದ ಶಾಖೆಗಳು 
ಬಹಳ ಪ್ರಾಚೀನವಾಗಿದ್ದವೆಂದು ತಿಳಿಯಬಹುದು. 

ಯಜ್ಞಸಂಸ್ಥೆಗೆ ಪರಮಪ್ರಾಧಾನೃವಿತ್ತು. ಇಂದ್ರನೇ ಪ್ರಧಾನನಾದ ದೇವತೆ. ಅವನೂ 
ಯಾಗಮಾಡಿ ಸ್ವರ್ಗವನ್ನು ಪಡೆಯುವನು, ಪ್ರಜಾಪತಿಯೂ ಯಾಗವನ್ನಾಚರಿಸುವುದರಿಂದಲೂ 


ಹ್‌ ವೈದಿಕ ಸಾಹಿತ್ಯ ಚರಿತ್ರ 


ಹಲವಾರು ಸಾಮಗಳ ಸಹಾಯದಿಂದಲೂ ಪ್ರಪಂಚವನ್ನು ಸೃಜಿಸುತ್ತಾನೆ. ಹೀಗೆ 'ಯಾಗ' 
ಮತ್ತು 'ಸಾಮ' ಇವುಗಳು ಸರ್ವಶ್ರೇಷ್ಠವಾಗಿವೆ. ವಿಷ್ಣುವಿಗೂ ಯಜ್ಞಕ್ಕೂ ತಾದಾತ್ಮೃವನ್ನು 
ಇಲ್ಲಿ ಹೇಳಿದೆ. (ತಾಂ. ಬ್ರಾ. 9-6). ಸಾಧ್ಯದೇವತೆಗಳು ದೇವತೆಗಳ ಪುರಾತನರೆಂದೂ 
ವಿಶಿಷ್ಟವಾದ ಯಾಗವನ್ನಾಚರಿಸಿದುದರ ಕಾರಣ ಇವರು ಸ್ವರ್ಗವನ್ನು ಪಡೆದರೆಂದೂ ವರ್ಣಿಸಿದೆ. 
(ತಾಂ. ಬ್ರಾ. 25-7). ಹೀಗೆ ತಾಂಡ್ಕ ಬ್ರಾಹ್ಮಣದ ಕಾಲ ಯಜ್ಞದ ಉತ್ಕರ್ಷದ ಕಾಲವಾಗಿದೆ. 
ಯಜ್ಞವೇ ಸಕಲಾರ್ಥ ಪ್ರಾಪ್ತಿಗೂ ಸಾಧನವೆಂಬ ನಂಬಿಕೆ ಇದ್ದ ಕಾಲವದು. ಯಜ್ಞವನ್ನಾಚರಿಸದ 
ಯತಿಗಳನ್ನು ಇಂದ್ರನು ನರಿಗಳಿಗೆ ಭಕ್ಷಣಾರ್ಥವಾಗಿ ಕೊಟ್ಟನೆಂದು ಉಲ್ಲೇಖಿಸಲಾಗಿದೆ. 
(ತಾಂ. ಬ್ರಾ. 18-1-6). 

ಒಂದೊಂದು ಯಾಗದಲ್ಲಿಯೂ ಕೊಡಬೇಕಾದ ದಕ್ಷಿಣೆಯನ್ನು ಈ ಬ್ರಾಹ್ಮಣ 
ವಿಧಿಸುತ್ತದೆ. ದಕ್ಷಿಣೆ ಪ್ರಾಯಃ ಹಸುಗಳ ರೂಪದಲ್ಲಿತ್ತು. ಒಂದು ಕಡೆ 1000 ಹಸುಗಳ 
ದಕ್ಷಿಣೆ ವಿಧಿಸಿದೆ. ಬ್ರಹ್ಮನಿಗೆ ಕರಿಯ ಬಣ್ಣದ ಕುದುರೆಯನ್ನೂ (18-1), ಸಗೋತ್ರ 
ಬ್ರಾಹ್ಮಣನಿಗೆ ಸೋಮಚಮಸವನ್ನೂ, ಸುಬ್ರಹ್ಮಣ್ಯನಿಗೆ ಗಂಡಾಡನ್ನೂ, (18-8), 
ಗ್ರಾವಸ್ತುತನಿಗೆ ಹೆಂಗರುವನ್ನೂ ಕೊಡಬೇಕಾಗಿತ್ತು. ಚಿನ್ನ ಬೆಳ್ಳಿಯ ದಕ್ಷಿಣೆಗಳೂ ಇದ್ದವು. 
'ನಿಷ್ಕ' ಎಂಬುದು ನಾಣ್ಯವಾಗಿತ್ತು. ಕನಿಷ್ಠ ದಕ್ಷಿಣೆ 12 ಮಾನಗಳಾಗಿ (ನಾಣ್ಯ ಅಥವಾ 
ನಿರ್ದಿಷ್ಟ ರೂಪದ ಚಿನ್ನದ ಪುಡಿ) (18-1) 1000ಮಾನಗಳು ಬಹಳ ಹೆಚ್ಚಿನ ದಕ್ಷಿಣೆಯಾಗಿತ್ತು. 

ಚಾತುರ್ವಣ್ಯ ವ್ಯವಸ್ಥೆ ರೂಢಮೂಲವಾಗಿತ್ತು. ರಾಜನಿಗೆ ವೈಶ್ಶರೆಲ್ಲಾ ಪ್ರಜೆಗಳಾಗಿದ್ದರು. 
ಬ್ರಾಹ್ಮಣರು ಕ್ಷತ್ರಿಯರ ಅಧಿಕಾರಕ್ಕೊಳಪಟ್ಟಿರಲಿಲ್ಲ. ವಿಶ್‌ ಎಂದರೆ ಪ್ರಜೆಗಳು ಎಂಬ 
ಅರ್ಥವೇ ಇಲ್ಲಿದೆ. ವೈಶ್ಕರೂ ಕೆಲವು ಸಲ ರಾಷ್ಟ್ರವಾಗಿ ರಾಜನನ್ನು ಅಧಿಕಾರದಿಂದ 
ಕಿತ್ತೊಗೆಯುತ್ತಿದ್ದರು. ವೈಶ್ಮರೂ ಯಾಗಮಾಡಲು ಅಧಿಕಾರಿಗಳಾಗಿದ್ದರು. 'ವಾತ್ಸ' ಸಾಮದ 
ವಿಷಯದ ಅಖ್ಯಾಯಿಕೆಯಿಂದ ಶೂದ್ರಾಪುತ್ರನೂ ಬ್ರಹ್ಮಿಷ್ಠನಾಗುತ್ತಿದ್ದನು ತನ್ನ ಸ್ವಂತ 
ಶಕ್ತಿಸಾಮರ್ಥ್ಯಗಳಿಂದ. ಕಾಣ್ಣಯಷಿಗಳಾಗಿದ್ದರು ವತ್ಸ ಮತ್ತು ಮೇಧಾತಿಥಿ ಎಂಬುವರು. 
ಮೇಧಾತಿಥಿ ವತ್ಸನನ್ನು 'ಶೂದ್ರಾಪುತ್ರ' 'ಅಬ್ರಾಹ್ಮಣ' ಎಂದು ನಿಂದಿಸಿದನು. ಆಗ ತಾವಿಬ್ಬರೂ 
ತಮ್ಮ ತಮ್ಮ ಸಾಮಗಳೊಡನೆ ಅಗ್ನಿಯ ಬಳಿಗೆ ಹೋಗಿ ತಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರಾದ 
ಬ್ರಾಹ್ಮಣರೆಂಬುದನ್ನು ನಿರ್ಣಯಿಸಬೇಕೆಂದು ವತ್ಸನು ಹೇಳಿದನು. ಆಗ ವತ್ಸನು ತನ್ನ 
ಸಾಮವನ್ನು ಹಾಡುತ್ತಾ ಅಗ್ನಿಯಲ್ಲಿ ಪ್ರವೇಶಿಸಿಬಿಟ್ಟನು. ಅಗ್ನಿ ಅವನ ಕೂದಲೊಂದನ್ನೂ 
ದಹಿಸಲಿಲ್ಲ-'ತಸ್ಮ ಲೋಮ ಚ ನೌಷತ್‌' (ತಾಂ. ಬ್ರಾ. 14-6-6). ಅಲ್ಲಿಂದ ವಾತ್ಸಸಾಮ 
ಇಷ್ಟುರ್ಥಪೂರಕವಾದುದಾಗಿ 'ಕಾಮಸನಿ' ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. 

ಈ ಬ್ರಾಹ್ಮಣದಲ್ಲಿ ಮೊಟ್ಟಮೊದಲಾಗಿ 'ವ್ರಾತ್ಮ'ರ ಉಲ್ಲೇಖವಿದೆ. ಇವರು ಯಾರು? 
ಆರ್ಯರ ಗುಂಪಿಗೇ ಸೇರಿದ್ದರೂ ವೈದಿಕ ಕರ್ಮಾನುಷ್ಠಾನ ಮಾಡದವರೇ ? ಅಥವಾ 
ಅನಾರ್ಯರೇ ? ವೈದಿಕ ಕರ್ಮಾನುಷ್ಮುನವನ್ನಾಚರಿಸದ ಆರ್ಯ ಜನಾಂಗದವರನ್ನೇ 
ವ್ರಾತ್ಮರೆನ್ನುತ್ತಿದ್ದರೆಂದು ಗೊತ್ತಾಗುವುದು. ಆರ್ಯರೊಡನೆ ಸಮಸಮವಾದ ಸ್ನಾನವನ್ನು 
ಪಡೆಯಲು ಆಚರಿಸಬೇಕಾದ ವ್ರಾತ್ಮಯಜ್ಞದ ವರ್ಣನೆ 17ನೇ ಅಧ್ಯಾಯದಲ್ಲಿದೆ. ವ್ರಾತ್ಮರನ್ನು 
ಹೀನರೆಂದು ಕರೆದಿದೆ. 'ಹೀನಾವಾ ಏತೇ ಹೀಯಂತೇ ಯೇ ವ್ರತ್ಮಂ ಪ್ರವಸಂತಿ ನಹಿ 
ಬ್ರಹ್ಮಚರ್ಯಂ ಚರಂತಿ ನ ಕೃಷಿಂ ನ ವಾಣಿಜ್ಯಂ' ಎಂದು ಹೇಳಿ ಬ್ರಾಹ್ಮಣನ 
ಜೀವನವನ್ನಾಗಲೀ ಕೃಷಿವಾಣಿಜ್ಯವನ್ನಾಗಲೀ ಮಾಡದವನು ವ್ರಾತ್ಮನೆಂದು ಹೇಳುತ್ತದೆ. 


ಸಾಮವೇದ ಬ್ರಾಹ್ಮಣಗಳು ೩೨೫ 


ದೀಕ್ಷಿತರಾಗದಿದ್ದರೂ ದೀಕ್ಷಿತರಂತೆ ಇವರು ಮಾತಾಡುತ್ತಿದ್ದರಂತೆ. ಇವರು ಕೆಂಪು 
ರುಮಾಲುಗಳನ್ನು ಧರಿಸುತ್ತಿದ್ದರಂತೆ, ಇಷ್ಟರಿಂದ ವ್ರಾತ್ಮರು ಆರ್ಯಸಮುದಾಯದವರೇ 
ಅನಾರ್ಯರೇ ಎಂದು ನಿರ್ಧರಿಸುವುದು ಕಷ್ಟ. ನಿರ್ದಿಷ್ಟವಾದ ವಯಸ್ಸಿನೊಳಗೆ 
ಉಪನಯನವಾಗದವರನ್ನು ವ್ರಾತ್ಮರೆಂದು ಸ್ಮೃತಿಗಳು ಹೇಳುವುದನ್ನಿಲ್ಲಿ ನಾವು ಗಮನಿಸಬಹುದು. 
(17-1) ರಲ್ಲಿ ದೊರೆಯುವ ವ್ರಾತ್ಮರ ವೇಷಭೂಷಣಗಳೂ ಆಚಾರ ವಿಚಾರಗಳೂ 
ಮಹತ್ವಪೂರ್ಣವಾಗಿವೆ. ಆಚಾರ ಹೀನರಾಗಿ ಪ್ರವಾಸಮಾಡುವ ಆರ್ಯ ಜನರನ್ನೇ 
ವ್ರಾತ್ಮರೆಂದು ಕರೆಯುತ್ತಿದ್ದರು. ಸಾಯಣಭಾಷ್ಯದಲ್ಲಿ ಈ ವ್ರಾತ್ಮರಲ್ಲಿನ ನಾಲ್ಕು ಭೇದಗಳನ್ನು 
ಹೇಳಿದೆ. (ತಾ. 17-1-1). ಇವರ ದೋಷನಿವಾರಣೆಗೆ ವಿವಿಧವಾದ ಮಾರ್ಗಗಳನ್ನು ವಿಧಿಸಿದೆ. 
ಇವುಗಳಲ್ಲಿ ಕೊಡಬೇಕಾದ ದಕ್ಷಿಣೆಗಳ ವಿವರಗಳೂ ವಿಚಿತ್ರವಾಗಿವೆ. ವ್ರಾತ್ಮರ ಗೃಹಪತಿಗೆ 
ಉಷ್ಣೀಷ, ಪ್ರತೋದ, ಧನುರ್ದಂಡ, ಫಲಕಾಸ್ತೀರ್ಣವಿಪಥ, ಕರಿಯಂಚಿನ ಧೋತಿ, ಕೃಷ್ಣ 
ಮತ್ತು ಶ್ವೇತವರ್ಣದ ಜಿಂಕೆಯ ಚರ್ಮ, ರಜತನಿಷ್ಯ-ಇವುಗಳನ್ನು ಕೊಡಬೇಕೆಂದಿದೆ. (17- 
1-14; 17-1-15). ದೇವತೆಗಳಲ್ಲಿಯೂ ವ್ರಾತ್ಮರಿದ್ದರಂತೆ (24-18-1), ಅವರು ವರುಣನನ್ನು 
ಸಲಹೆ ಕೇಳದೆ ಯಾಗ ಮಾಡಿದರೆಂದೂ ಆ ಯಾಗದಲ್ಲಿ ಬುಧನು ಸ್ವಪತಿಯಾಗಿದ್ದನೆಂದೂ, 
ಅವನು ಸೋಮಾಯನಿಯೆಂದು ಹೇಳುತ್ತದೆ. 

ಸರ್ಪಗಳೂ ಸರ್ಪಸತ್ರವನ್ನಾಚರಿಸಿದರು. (ತಾಂ. ಬ್ರಾ. 25, 15, 4), ಈ ಸತ್ರದಲ್ಲಿ 
ಜರ್ವರ ಗೃಹಪತಿಯಾಗಿದ್ದನು. ಅಪಮೃತ್ಯುವನ್ನವರು ಗೆದ್ದರಂತೆ. ಯತ್ಚಿಕ್ಕುಗಳಾಗಿ ತಕ್ಷಕ, 
ಧೃತರಾಷ್ಟ್ರ, ಐರಾವತ, ಅರಿಮೇಜಯ, ಜನಮೇಜಯ ಮತ್ತು ಅರ್ಬುದ ಇವರಿದ್ದರು. ಈ 
ಸರ್ಪಗಳು ಯಾರೆಂಬುದೂ ಒಂದು ಸಮಸ್ಯೆಯಾಗಿದೆ. ಸರ್ಪಪೂಜಕರಾಗಿದ್ದ ಅನಾರ್ಯ 
ಸಮೂಹವನ್ನು ಇವರು ಪ್ರತಿನಿಧಿಸುವರೆಂದು ಕೆಲವು ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. 

ವಿಶ್ವಾಮಿತ್ರ ಮತ್ತು ಭರತರು ರೋಹಿತ ದೇಶವನ್ನು ತಮ್ಮ ರಾಜನ ನಾಯಕತ್ವದಲ್ಲಿ 
ಗೆದ್ದು ಬಂದರೆಂದು ತಿಳಿಸುವ ಉಲ್ಲೇಖ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಈ ಕಥೆ 
14-3-13 ರಲ್ಲಿ ಬರುತ್ತದೆ. 'ರೋಹಿತ ಕೂಲೀಯ'ವೆಂಬ ಸಾಮವನ್ನು ವಿಶ್ವಾಮಿತ್ರನು 
ಕಂಡನೆಂದೂ ಇಲ್ಲಿ ಹೇಳಿದೆ. ಈ ದೇಶ ಯಮುನಾ ಸಮೀಪ ದೇಶವೆಂದು ಹೇಳುತ್ತಾರೆ. 
ಹುಗ್ಬೇದದ ರಾಜರುಗಳಿಂದ ತ್ರಸದಸ್ಯು, ಪುರುಕುತ್ಸ, ವೀತಹವ್ಮ ಮುಂತಾದವರೂ ಇಲ್ಲಿ 
ಉದಾಹರಿಸಲ್ಪಟ್ಟಿದ್ದಾರೆ. 

ಬ್ರಾಹ್ಮಣಯುಗೀಯ ಭೌಗೋಳಿಕ ಜ್ಞಾನವೂ ನಮಗೆ ಇಲ್ಲಿ ಉಂಟಾಗುತ್ತದೆ. ಸರಸ್ಪತೀ 
ಮಂಡಲ ಮತ್ತು ಕುರುಕ್ಷೇತ್ರವನ್ನು ಸ್ಪರ್ಗಸಮಾನವೆಂದು ಕೊಂಡಾಡುತ್ತದೆ. (25 ಅ.) 
ಯಮುನಾನದಿಯಲ್ಲಿ ಅವಭೃಥ ಸ್ನಾನಮಾಡಬೇಕೆಂದು ವಿಧಿಸಿದೆ. ನೈಮಿಷಾರಣೃದಲ್ಲಿ ನಡೆದ 
ಹನ್ನೆರಡು ವರ್ಷಗಳ ಸತ್ರದ ವರ್ಣನೆ 25-6-4ರಲ್ಲಿದೆ, ವಿನಶನ (25-10-1). ಪ್ವಕ್ಸಪ್ರಾಸ್ರಮಣ 
25-10-16 ಮುಂತಾದ ಭೌಗೋಳಿಕ ಸ್ಥಾನಗಳ ನಿರ್ದೇಶವೂ ಇಲ್ಲಿದೆ. 17-14-2ರಲ್ಲಿ 
ಅಯುತ (ಹತ್ತು ಸಾವಿರ). ಪ್ರಯುತ (ಲಕ್ಷ), ನಿಯುತ (ದಶಲಕ್ಷ), ಅರ್ಬುದ (ಕೋಟಿ), 
ನೃರ್ಬುದ (ದಶಕೋಟಿ), ನಿಖರ್ವ (ಅಬ್ಬ) ಮತ್ತು ಬದ್ದ (ಹತ್ತು ಅಬ್ಬ) ಮುಂತಾದ 
ಸಂಖ್ಯಾವಾಚಕಗಳ ಉಲ್ಲೇಖವಿದೆ. 10-8-1ರಲ್ಲಿ ಇಂದ್ರ ಶಬ್ದದ ಬೇರೆ ಬೇರೆ ವಿಭಕ್ತಿ 
ರೂಪಗಳ ಪ್ರಯೋಗವಿದೆ. 4-47ರಲ್ಲಿ ವೈದಿಕ ಛಂದಸ್ಸು ನಾಲ್ಕು ನಾಲ್ಕು 
ಅಕ್ಷರಗಳಿಂದಿಧಕವಾಗುತ್ತದೆಂಬ ನಿಯಮವನ್ನು ಹೇಳಿ ಗಾಯತ್ರಿಯಿಂದ ಮೊದಲಾಗಿ ಜಗಶೀ 


೩೨೬ ವೈದಿಕ ಸಾಹಿತ್ಯ ಚರಿತ್ರ 
ಶ್ರ 


ಛಂದಸ್ಸಿನವರೆಗೆ ಬೇರೆ ಬೇರೆ ಛಂದಸ್ಸುಗಳ ಹೆಸರುಗಳನ್ನೂ ಆಯಾ ಛಂದಸ್ಸುಗಳ 
ಅಧಿದೇವತೆಗಳನ್ನೂ ತಿಳಿಸಿದೆ. 

24-4-5ರಲ್ಲಿ ಯಾಗದಲ್ಲಿ ನಿಯುಕ್ತರಾದ ಬೇರೆ ಬೇರೆ ಯತ್ತಿಕ್ಕುಗಳೆ ಹೆಸರುಗಳನ್ನು 
ಕೊಡಲಾಗಿದೆ. ಹೀಗೆ ಈ ಬ್ರಾಹ್ಮಣದಲ್ಲಿ ಅನೇಕ ಮಹತ್ವಪೂರ್ಣವಾದ ವಿಚಾರಗಳಡಗಿವೆ. 
ಷಡ್ತಿಂಶ ಬ್ರಾಹ್ಮಣ 

ಇದರ ಹೆಸರೇ ಸೂಚಿಸುವಂತೆ ಇದು 'ಪಂಚವಿಂಶ' ಬ್ರಾಹ್ಮಣದ ಪರಿಶಿಷ್ಟ ಭಾಗವಾಗಿದೆ. 
ಇದರಲ್ಲಿ ಐದು ಪ್ರಪಾಠಕಗಳಿವೆ. ಒಂದೊಂದು ಪ್ರಪಾಠಕದಲ್ಲಿಯೂ ಅನೇಕ ಖಂಡಗಳಿವೆ. 
ಇದರ ಐದನೆಯ ಪ್ರಪಾಠಕಕ್ಕೆ ಅದ್ಭುತ ಬ್ರಾಹ್ಮಣವೆಂಬ ಹೆಸರಿದೆ. ಭೂಕಂಪಗಳು, ಅಕಾಲದಲ್ಲಿ 
ಪುಷ್ಪಫಲಗಳ ಆವಿರ್ಭಾವ ಮೊದಲಾದ ಉತ್ಪಾತಗಳ ಶಾಂತಿಗಾಗಿ ಆಚರಿಸಬೇಕಾದ ಶಾಂತಿ 
ವಿಧಾನಗಳಿವೆ. ದೇವತಾವಿಗ್ರಹಗಳು ನಗುವುದು, ಅಳುವುದು, ಬೆವರುವುದು, ಚಲಿಸುವುದು 
ಮುಂತಾದ ಉತ್ಪಾತಗಳಿಗೂ ಪರಿಹಾರವನ್ನು ಇಲ್ಲಿ ಹೇಳಿಪೆ. ಆ ಕಾಲದಲ್ಲಿ ರೂಢಿಯಲ್ಲಿದ್ದ 
ವಿಚಿತ್ರಭಾವನೆಗಳ ಪರಿಚಯ ಇದರಿಂದಾಗುವುದು. ಮಹಾಭಾರತದಲ್ಲಿ ಇಂತಹ ಉತ್ಪಾತಗಳ 
ಉಲ್ಲೇಖ ಬರುತ್ತದೆ. ದೇವತಾವಿಗ್ರಹಗಳ ಉಲ್ಲೇಖ ಬಂದಿರುವುದರಿಂದ ಇದು ಬ್ರಾಹ್ಮಣಗಳ 
ಕಾಲದ ನಂತರ ಸೇರಿರಬೇಕೆಂದು ವಿಮರ್ಶಕರ ಊಹ. 

'ಸುಬ್ರಹ್ಮಣ್ಯ'ಯಕ್ಕುಗಳ ವಿಶೇಷ ಮ್ಕಖ್ಕಾನ ಪ್ರಥಮಕಾಂಡದ ಆರಂಭದಲ್ಲಿದೆ. 
ಅಹೋರಾತ್ರಗಳ ಸಂಧಿಕಾಲ ಸಂಧ್ಯಾವಂದನದ ಕಾಲವೆಂದು 'ತಸ್ಮಾತ್‌ ಬ್ರಾಹ್ಮಣೋ 
ಅಹೋರಾತ್ರಸ್ಕ ಸಂಯೋಗೇ ಸಂಧ್ಯಾಮುಪಾಸ್ತೇ' (4-5-4) ಎಂಬಲ್ಲಿ ಹೇಳಿದೆ. ಹೀಗೆ ಅನೇಕ 
ಉಪಾದೇಯವಾದ ಅಂಶಗಳು ಇಲ್ಲಿ ದೊರೆಯುತ್ತವೆ. 
ಸಾಮವಿಧಾನ ಬ್ರಾಹ್ಮಣ 

ಈ ಬ್ರಾಹ್ಮಣವೂ ಸಾಮವೇದಕ್ಕೆ ಸೇರಿದೆ. ಇದರ ವಿಷಯ ವಿವೇಚನೆ ಇತರ 
ಬ್ರಾಹ್ಮಣಗಳಿಗಿಂತ ಬೇರೆಯಾಗಿದೆ. ಶತ್ರುದ್ವಂಸಕ್ಕಾಗಿ, ಧನಪ್ರಾಪ್ತಿಗಾಗಿ, ಅನೇಕ ಬಗೆಯ 
ಉಪದ್ರವಗಳ ಶಾಂತಿಗಾಗಿ ಮಾಡಬೇಕಾದ ಸಾಮಗಾಯನ ಹಾಗೂ ಅನುಷ್ಠಾನಗಳ ವಿವರಣೆ 
ಇಲ್ಲಿದೆ. ಅಥರ್ವವೇದದಲ್ಲಿ ವಿಶೇಷವಾಗಿ ಇಂದ್ರಜಾಲ ಮಾಟ ಮುಂತಾದ ಆಭಿಚಾರಕ 
ಕ್ರಿಯೆಗಳ ವಿವರಣೆ ಇದ್ದರೂ ಇತರ ವೇದಗಳಲ್ಲಿಯೂ ಆಭಿಚಾರಕಗಳ ವಿಷಯ ಇದೆ. 
ವೇದವೊಂದೊಂದೂ ಇತರ ವೇದಗಳನ್ನವಲಂಬಿಸದೆ.ಸ್ವತಂತ್ರವಾಗಿರಲೆಂದು ಈ ಬಗೆಯ 
ಎಲ್ಲ ವಿಚಾರಗಳನ್ನೂ ಒಳಗೊಂಡಿದೆ. ಹೀಗಾಗಿ ಈ ಬ್ರಾಹ್ಮಣ ಅನೇಕ ಬಗೆಯ 
ಕಾಮ್ಮಕರ್ಮಗಳಿಗೆ ಬಳಸಬೇಕಾದ ಸಾಮಗಳನ್ನು ವಿಧಿಸುತ್ತದೆ. 'ಜುಗ್ವಿಧಾನ' ಮತ್ತು 
'ಯಜುರ್ವಿಧಾನ'ಗಳಲ್ಲಿ ಬಗ್ಗೇದದ ಮತ್ತು ಯಜುರ್ವೇದದ ಮಂತ್ರಗಳ ಪ್ರಯೋಗವನ್ನು 
ವಿವರಿಸಿದೆ. 

ಈ ಬ್ರಾಹ್ಮಣದಲ್ಲಿ ಮೂರು ಪ್ರಕರಣಗಳಿವೆ. ಕೃಚ್ಚ, ಅತಿಕ್ರಚ್ಚ ಮತ್ತು ಕೃಚ್ಛಾತಿಕೃಚ್ಚ 
ಎಂಬುವೇ ಅವು. ಸ್ಮೃತಿಗಳಲ್ಲಿ ಪಾಪಗಳಿಗೂ ಅಪರಾಧಗಳಿಗೂ ಪ್ರಾಯಶ್ಚಿತ್ತಗಳಾಗಿ 
ಇವುಗಳನ್ನು ವಿಸ್ತಾರವಾಗಿ ವಿಧಿಸಿರುವುದನ್ನು ನಾವು ಕಾಣುತ್ತೇವೆ. ಧರ್ಮಸೂತ್ರಗಳೂ 
ಧರ್ಮಶಾಸ್ತ್ರಗಳೂ ಈ ವಿಚಾರ ವಿವೇಚನೆ ಮಾಡಿವೆ. ಪುರಾಣಗಳಲ್ಲಿ ವರ್ಣಿತವಾದ ವ್ರತಗಳ 
ಮೂಲವನ್ನು ಈ ಬ್ರಾಹ್ಮಣದಲ್ಲಿ ಕಾಣಬಹುದು. ಸ್ವಾಧ್ಯಾಯವೂ ಆತ್ಮಶುದ್ಧಿಯನ್ನುಂಟು 
ಮಾಡಿ ಕಾಮಿತಾರ್ಥಗಳನ್ನು ದೊರಕಿಸಿಕೊಡುವುದೆಂಬುದನ್ನು ಇದು ಸಾರುತ್ತದೆ. 


ಸಾಮವೇದ ಬ್ರಾಹ್ಮಣಗಳು ೩೨೭ 


ಮಂತ್ರವೊಂದನ್ನು ಜಲದಲ್ಲಿ ನಿಂತು ಜಪಿಸುವುದರಿಂದಾಗುವ ಬಗೆ ಬಗೆಯ ಮಂತ್ರಸಿದ್ಧಿಯ 
ಮತ್ತು ಫಲಗಳ ವಿಚಾರವನ್ನರುಹುವ ಪುರಾಣ ವಚನಗಳಿಗೆ ಇದು ಮೂಲವಾಗಿದೆ. ಹೀಗೆ 
ಇಲ್ಲಿ ಕಾಮ್ಮಪ್ರಯೋಗ ಮತ್ತು ಪ್ರಾಯಶ್ಚಿತ್ತವಿಧಾನ ಮುಖ್ಯವಾದ ವಿಷಯವಾಗಿದೆ. ಈ 
ಬಗೆಯ ವಿಚಾರ ಇತರ ಬ್ರಾಹ್ಮಣ ಭಾಗಗಳಲ್ಲಿಯೂ ಅಲ್ಲಲ್ಲಿ ಕಂಡುಬರುತ್ತದೆ. 

(ಐತರೇಯ ಬ್ರಾಹ್ಮಣ 8-28 ಬ್ರಾಹ್ಮಣ ಪರಿಮರಕ್ರಿಯೆ ; ಐತರೇಯ ಆರಣ್ಮಕದ 
ಅದಿಮಭಾಗ ನೋಡಿ.) 

ಶತ್ರುವನ್ನು ಗ್ರಾಮದಿಂದ ಉಚ್ಛಾಟನೆ ಮಾಡಿಸಲು ವಿಧಿಸಿರುವ ಕ್ರಿಯೆ ಹೀಗಿದೆ ; 
ಚಿತೆಯಿಂದ ಬೆಂಕಿಯನ್ನು ತಂದು ನಾಲ್ಕು ರಸ್ತೆಗಳು ಸೇರುವಕಡೆ ಇಟ್ಟು ನಿರ್ದಿಷ್ಟವಾದ 
ಸಾಮಗಳನ್ನು ಹಾಡಬೇಕು ; ಹಾಗೂ ಶತ್ರುವಿನ ಮನೆಯಲ್ಲಿ ಹಾಸುಗೆಯ ಮೇಲೆ ಆ ಭಸ್ಮವನ್ನು 
ಎರಚಬೇಕು (2-6-14 ; 3-6-12). ಒಂದು ಮಣ ಚಿನ್ನವನ್ನು ಪಡೆಯಲು ಮಣಿಭದ್ರನೆಂಬ 
ಯಕ್ಷನಿಗೆ ಮಾಂಸ ಬಲಿಯನ್ನು ಕೊಡುವ ಹಾಗೂ ಸಾಮಗಾಯನದೊಡನೆ ಪೂಜೆಸಲ್ಲಿಸುವ 
ವಿಧಾನವನ್ನು ವಿಧಿಸಿದೆ--ಅಷ್ಟರಾತ್ರೋಪೋಷಿತಃ ಅಮಾವಾಸ್ಕಾಯಾಂ ನಿಶ್ಶೇಕವೃಕ್ಷೇ 
ಕ್ಷೀರಿಣ್ಕರಣ್ಯೇ ಮಾಂಸಂ ಸುಸಂಸ್ಕೃತಂ ಏಕತೃಪ್ಪವರಾರ್ಧ್ಯಂ ಮಣಿಭದ್ರಾಯೋಪಹರೇತ್‌ 
ಏಷಸ್ಪತೇ ಮಧುಮಾನ್‌ ಇಂದ್ರ ಸೋಮ ಇತ್ಮೇತೇನ ಹಿರಣ್ಮದ್ರೋಣಂ ಲಭತೇ।' (3-3- 
3). ಪುರಾಣಪ್ರಸಿದ್ಧರಾದ ರುದ್ರಾನುಚರರ ಶಾಂತಿಗಾಗಿಯೂ ಸಾಮಗಳನ್ನು ವಿಧಿಸಿದೆ. ರುದ್ರ 
ಮತ್ತು ವಿಷ್ಣುಗಳ ಶಾಂತಿಗಾಗಿಯೂ ವಿನಾಯಕ ಮತ್ತು ಸ್ಕಂದರ ಶಾಂತಿಗಾಗಿಯೂ ಎರಡೆರಡು 
ಸಾಮಗಳಿವೆ (1-4-6-19). ಶತ್ರುವನ್ನು ಕೊಲ್ಲುವ ವಿಚಿತ್ರವಿಧಿಯೊಂದು ಹೀಗಿದೆ: ನಾದಿದ 
ಹಿಟ್ಟಿನಿಂದ ಪ್ರತಿಮೆಯೊಂದನ್ನು ಮಾಡಿ ಅದನ್ನು ಚೂರಿಯಿಂದ ಕತ್ತರಿಸಿ ಒಂದೊಂದು 
ಭಾಗವನ್ನೂ ಬೆಂಕಿಯಲ್ಲಿ ಎಸೆಯಬೇಕು ; ಉಳಿದ ಭಾಗವನ್ನು ತಿನ್ನಬೇಕು-(2-5-4). 
ರಾಜಯಕ್ಷ್ಮವನ್ನು ದೂರಮಾಡುವ ವಿಧಿಯ ವರ್ಣನೆ (2-4-9)ರಲ್ಲಿದೆ. ರೋಗ ಪರಿಹಾರಕ್ಕಾಗಿ 
ಆವಶ್ಯಕವಾದ ವಿಧಾನಗಳನ್ನು ಹೀಗೆ ಹೇಳಿದೆ. 

ಮೂರನೇ ಪರಿಚ್ಛೇದದಲ್ಲಿ ಐಶ್ಚರ್ಯಪ್ರಾಪ್ತಿಗೂ, ಆಯುಷ್ಯಪ್ರಾಪ್ತಿಗೂ, ನೂತನ 
ಗೃಹಪ್ರವೇಶಕ್ಕೂ ಸಂಬಂಧಿಸಿದ ಅನೇಕಾನೇಕ ಅನುಷ್ಠಾನಗಳ ವರ್ಣನೆ ಇದೆ. ಅಭಿಷೇ 
ಸಮಯದಲ್ಲಿ 'ಏಕವೃಷ' ಸಾಮದಿಂದ ಅಭಿಷೇಕ ನಡೆಸಿದರೆ ಅವನು ಸಮ್ರಾಟ್‌ ಆಗುತ್ತಿದ್ದನಂತೆ. 
ಧನಧಾನ್ಯ ಸಮೃದ್ಧಿ, ಪಶುಸಂಪತ್ತು, ಸೇವಕ ಸಂಪತ್ತು ಮುಂತಾದವುಗಳ ಪ್ರಾಪ್ತಿಗಾಗಿ 
ಅನುಷ್ಠಿಸಬೇಕಾದ ಸಾಮಗಳ ಮತ್ತು ಅನುಷ್ಠಾನಗಳ ವಿವರ ಇಲ್ಲಿದೆ. ಯುದ್ಧದಲ್ಲಿ 
ಜಯಪ್ರಾಪ್ರಿಗಾಗಿ ವಿಶೇಷ ವಿಧಾನಗಳಿವೆ. ಭೂತಪ್ರೇತಗಳು, ಗಂಧರ್ವರು, ಅಪ್ಸರರು 
ಮುಂತಾದವರನ್ನು ನೇರವಾಗಿ ನೋಡುವುದಕ್ಕಾಗಿ ಎರಡು ಸಾಮಗಳನ್ನು ವಿಧಿಸಿದೆ. ಈ 
ಅನುಷ್ಠಾನವನ್ನೆರಡು ಬಾರಿ ಅನುಷ್ಠಿಸಿದರೆ ದೇವತೆಗಳೂ ಪ್ರತ್ಮಕ್ನರಾಗುವರು (3-7-6). 
ಗುಪ್ತನಿಧಿಯನ್ನು ಕಂಡುಹಿಡಿಯಲೂ, ಸರ್ವಾಭೀಪ್ನ ಸಂಪ್ರಾಪ್ತಿಗೂ ಅನೇಕ ವಿಧಾನಗಳಿವೆ. 
ಒಮ್ಮೆ ಕೇಳಿದ ಮಂತ್ರವನ್ನು ಹಾಗೆಯೇ ಧಾರಣ ಮಾಡಿ ಪಾಠ ಮಾಡುವವರಿಗೆ 
'ಶ್ರುತಿನಿಗಾದಿನ್‌' ಎಂಬ ಹೆಸರಿದೆ. ಇಂಥ ಸಿದ್ಧಿಯನ್ನು ಪಡೆಯಲು ಅನುಸರಿಸಬೇಕಾದ 
ವಿಧಾನವೂ ಇಲ್ಲಿದೆ. 

ಈ ವಿವೇಚನೆಯಿಂದ ಈ ಬ್ರಾಹ್ಮಣ ಧರ್ಮಸೂತ್ರಗಳಿಗೆ ಪೂರ್ವ ಪೀಠಿಕೆಯಂತಿದೆ 
ಎಂಬುದನ್ನರಿಯಬಹುದು. ವೈದಿಕ ಯಾಗಗಳಿಗಿಂತ ಹೆಚ್ಚಾಗಿ ವೇದಾನುವಚನ, ಸಾಮಗಾಯನ, 


೩೨೮ ವೈದಿಕ ಸಾಹಿತ್ಯ ಚರಿತ್ರೆ 


ತಪಸ್ಸು, ಕಾಯಶೋಷಣ ಮುಂತಾದುವು ಆಚರಣೆಗೆ ಬಂದಿದ್ದವು ಈ ಕಾಲದಲ್ಲಿ. ಸ್ಮೃತಿಗಳಲ್ಲಿ 
ಹೇಳಿರುವಂತೆಯೇ ಪ್ರಾಯಶ್ಚಿತ್ತಗಳನ್ನು ವಿಧಿಸಿದೆ ಇಲ್ಲಿಯೂ. ಶೂದ್ರರಿಗೆ ವೇದ ಕಲಿಸುವುದು 
ಮತ್ತು ಯಜ್ಞ ಮಾಡಿಸುವುದು, ಅಶೋಭನ ಶಬ್ದಗಳನ್ನು ಹೇಳುವುದು, ಸುರೆಯನ್ನು 
ಕುಡಿಯು ವುದು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಮ ಶೂದ್ರರ ಹತ್ಯೆ, ಗೋಹತ್ಯೆ, ಜ್ಕೇಷ್ಮನಿಗೆ 
ಪೂರ್ವ ಕನಿಷ್ಠನು ವಿವಾಹ ಮಾಡಿಕೊಳ್ಳುವುದು, ಶೂದ್ರ ಸ್ತ್ರೀಯೊಡನೆ ವ್ಯಭಿಚಾರ, ಕ್ಲೀರ, 
ಮಧು ಮುಂತಾದ ರಸಪದಾರ್ಥಗಳನ್ನು ಬ್ರಾಹ್ಮಣ ವಿಕ್ರಯಿಸುವುದು-ಇವುಗಳೆಲ್ಲಕ್ಕೂ 
ಪ್ರಾಯಶ್ಚಿತ್ರವನ್ನಿಲ್ಲಿ ವಿಧಿಸಿದೆ. ಹೀಗೆ ಈ ಬ್ರಾಹ್ಮಣದಲ್ಲಿ ವಿಚಿತ್ರವಾದ ವಿಧಿವಿಧಾನಗಳ 
ಪರಿಚಯವಾಗುತ್ತದೆ. 


ಆರ್ಷೇಯ ಬ್ರಾಹ್ಮಣ 

ಈ ಬ್ರಾಹ್ಮಣದಲ್ಲಿ ಮೂರು ಪ್ರಪಾಠಕಗಳಿವೆ. 82 ಖಂಡಗಳಿವೆ. (28, 25, 29). 
ಒಂದೊಂದು ಖಂಡದಲ್ಲಿಯೂ ಪ್ರಾಯಃ ದೀರ್ಥವಾದ ವಾಕ್ಕವೊಂದೊಂದಿದೆ. ಮೊದಲ 
ಭಾಗ ಸೂತ್ರ ಶೈಲಿಯಲ್ಲಿದೆ. ಉತ್ತರಾರ್ಧ ಹೆಚ್ಚು ಸಹಜವಾದ ಶೈಲಿಯಲ್ಲಿದೆ. ಈ ಬ್ರಾಹ್ಮಣದ 
ಕರ್ತೃ ಯಾರೆಂಬುದು ಎಲ್ಲಿಯೂ ಹೇಳಿಲ್ಲ. ಬೇರೆ ಕಡೆಯಿಂದ ಗೊತ್ತಾಗುವುದೂ ಇಲ್ಲ. ಈ 
ಬ್ರಾಹ್ಮಣದ ಹೆಸರೇ ಸೂಚಿಸುವಂತೆ ಸಾಮಗಾನಗಳ ಯಪಿಗಳ ಹೆಸರುಗಳನ್ನಿದು ಕೊಡುತ್ತದೆ. 
ಆದರೆ ಇಲ್ಲಿ ಕೊಟ್ಟಿರುವ ಖುಷಿಗಳ ಹೆಸರುಗಳು ಸಾಮವೇದ ಗ್ರಂಥಗಳಲ್ಲಿ ಕೊಟ್ಟಿರುವ 
ಬಷಿನಾಮಗಳಿಗಿಂತ ಭಿನ್ನವಾಗಿವೆ. 'ಅಗ್ನ ಆಯಾಹಿ ವೀತಯೇ' ಎಂಬ ಮೊದಲ ಮಂತ್ರದ 
ಯಷಿ ಭರದ್ವಾಜರೆಂದು ಸಾಮವೇದ ಸಂಹಿತಾಗ್ರಂಥದಲ್ಲಿ ಗೊತ್ತಾಗುತ್ತದೆ. ಈ ಮಂತ್ರ 
ಖಗ್ಬೇದ ಮಂತ್ರವಾಗಿದೆ. ಅಲ್ಲಿಯೂ (6-16-10) ಭರದ್ವಾಜರೇ ಈ ಮಂತ್ರದ ಯಸಿಗಳು. 
ಆದರೆ ಈ ಬ್ರಾಹ್ಮಣದಲ್ಲಿ ಮೊದಲನೆಯ ಮತ್ತು ಮೂರನೆಯ ಸಾಮಗಳಿಗೆ ಗೋತಮ 
ಪರ್ಕ ಯಷಿಯೆಂದು ಎರಡನೆಯ ಮಧ್ಯಮಸಾಮಕ್ಕೆ ಕಾಶ್ಕಪಬರ್ಹಿಪ ಯಷಿ ಎಂದೂ 
ತಿಳಿಸಿದೆ. ಸಾಮವು ಮಂತ್ರಕ್ಕಿಂತ ಭಿನ್ನವಾದುದೆಂದು ತಿಳಿಯಬೇಕು. ಮಂತ್ರದ ಮೂರು 
ಭಾಗಗಳಿಂದ ಬೇರೆ ಬೇರೆ ಕಾಲಗಳಲ್ಲಿ ಸಾಮಗಳು ಉದಿಸುತ್ತವೆ ಎಂದು ಸಾಯಣರು 
ತಿಳಿಸುತ್ತಾರೆ, ಹೀಗೆ ಉದಿಸುವ ಮೂರು ಸಾಮಗಳನ್ನು ಮೊದಲು ಗಾನ ಮಾಡಿದ ಯಷಿಗಳು 
ಯಾರೆಂಬುದನ್ನು ಈ ಬ್ರಾಹ್ಮಣದಿಂದ ತಿಳಿಯುತ್ತೇವೆ. ಸಾಮಗಾಯನದ ವೈಜ್ಞಾನಿಕವಾದ 
ಅನುಶೀಲನೆಗೆ ಈ ಬ್ರಾಹ್ಮಣ ಹೀಗೆ ಅಪಾರವಾದ ಸಹಾಯ ಮಾಡುತ್ತದೆ. 

ತಾಂಡ್ಕಬ್ರಾಹ್ಮಣದಲ್ಲಿ ಗೋಚರಿಸುವುದಕ್ಕಿಂತಲೂ ಇಲ್ಲಿ ಸಾಮಗಾಯನ ವಿಧಾನ 
ಬೆಳೆದಿತ್ತೆಂಬುದು ಗೋಚರಿಸುತ್ತದೆ. ಒಂದೇ ಸಾಮಯೋನಿ ಬಕ್ಕು ಅನೇಕ ಸಾಮಗಾನಗಳನ್ನು 
ಹೊಂದಿತ್ತು. ಬೇರೆ ಬೇರೆ ಜುಪಿಗಳು ಈ ಬೇರೆ ಬೇರೆ ಸಾಮಗಳ ದ್ರಷ್ಟಾರರೆಂದು ಹೇಳಿದೆ. 
ಮಂತ್ರದ ಯುಪಿ ದೇವತೆ ಮತ್ತು ಛಂದಸ್ಸನ್ನು ಹೇಳಬೇಕೆಂಬ ವಿಧಿಯನ್ನು ಮೊದಲನೆಯ 
ಖಂಡದಲ್ಲಿ ಹೇಳಿದೆ. ಇದರ ಆಧಾರದ ಮೇಲೆ ಇತರ ಸುಪ್ರಸಿದ್ಧ ಬ್ರಾಹ್ಮಣಗಳಿಗಿಂತ ಇದು 
ಈಚಿನದೆಂದೂ ಕ್ರಿ. ಪೂ. 2000ಕ್ಕಿಂತ ಈಚಿನ ಕಾಲವನ್ನು ಇದಕ್ಕೆ ಹೇಳಬೇಕೆಂದೂ ಶ್ರೀ 
ಸಿ, ವಿ. ವೈದ್ಯರು ಅಭಿಪ್ರಾಯಪಡುತ್ತಾರೆ. 
ದೈವತ ಬ್ರಾಹ್ಮಣ 

ಸಾಮವೇದೀಯ ಬ್ರಾಹ್ಮಣಗಳಲ್ಲೆಲ್ಲಾ ಇದು ಬಹಳ ಚಿಕ್ಕದು. ಇದರಲ್ಲಿ ಮೂರು 
ಖಂಡಗಳಿವೆ. ಮೊದಲ ಖಂಡದಲ್ಲಿ 26 ಕಂಡಿಕೆಗಳೂ ದ್ವಿತೀಯ ಖಂಡದಲ್ಲಿ 11 ಕಂಡಿಕೆಗಳೂ, 


ಸುಮವೇದ ಬ್ರಾಹ್ಮಣಗಳು ೩೨೯ 


ಮೂರನೆಯ ಖಂಡದಲ್ಲಿ 25 ಕಂಡಿಕೆಗಳೂ ಇವೆ. ಮೊದಲ ಖಂಡದಲ್ಲಿ ದೇವತೆಗಳ ವರ್ಣನೆ 
ಇದೆ. ಸಾಮದೇವತೆಗಳನ್ನು ಕ್ರಮವಾಗಿ ಅಗ್ನಿ, ಇಂದ್ರ, ಪ್ರಜಾಪತಿ, ಸೋಮ, ವರುಣ, 
ತೃಷ್ಟು, ಅಂಗಿರಸ, ಪೂಷಾ, ಸರಸ್ವತೀ ಎಂಬುದಾಗಿ ನಿರೂಪಿಸಿದೆ. ಈ ದೇವತೆಗಳನ್ನು 
ಸ್ತುತಿಸುವ ಸಾಮಗಳ ವಿಶಿಷ್ಟವಾದ ಹೆಸರುಗಳನ್ನು ಕೊಡಲಾಗಿದೆ. ಎರಡನೆಯ ಖಂಡದಲ್ಲಿ 
ಛಂದಸ್ಸುಗಳ ದೇವತೆಗಳ ವರ್ಣನೆ ಇದೆ. ಛಂದಸ್ಸುಗಳ ವರ್ಣವಿಶೇಷಗಳ ವಿವರಣೆಯೂ 
ಇದೆ. ಮೂರನೇ ಖಂಡದಲ್ಲಿ ಛಂದಸ್ಸುಗಳ ನಿರುಕ್ತಿ ಇದೆ. ಇವುಗಳಲ್ಲಿ ಅನೇಕ ನಿರುಕ್ತಿಗಳನ್ನು 
ಯಾಸ್ಕರೂ ಹಾಗೆಯೇ ತೆಗೆದುಕೊಂಡಿದ್ದಾರೆ (7-12-13). ಭಾಷುಶಾಸ್ತ್ರದ ದೃಷ್ಟಿಯಿಂದ 
ಈ ಖಂಡ ಬಹಳ ಮಹತ್ವಪೂರ್ಣವಾದುದು. 


ಉಪನಿಷದ್ರಾಹ್ಮಣ 

ಈ ಬ್ರಾಹ್ಮಣದಲ್ಲಿ ಹತ್ತು ಪ್ರಪಾಠಕಗಳಿವೆ. ಮೊದಲೆರಡು ಪ್ರಪಾಠಕಗಳು 'ಮಂತ್ರ 
ಬ್ರಾಹ್ಮಣ' ಎಂದೂ ಪ್ರಸಿದ್ಧವಾಗಿವೆ. ಕೊನೆಯ ಎಂಟು ಪ್ರಪಾಠಕಗಳೇ ಛಾಂದೋಗ್ಯ 
ಉಪನಿಷತ್‌ ಎಂದು ಪ್ರಸಿದ್ಧವಾಗಿವೆ. ಈ ಮಂತ್ರ ಬ್ರಾಹ್ಮಣದಲ್ಲಿ ಎರಡು ಪ್ರಪಾಠಕಗಳಿವೆ. 
ಒಂದೊಂದು ಪ್ರಪಾಠಕದಲ್ಲಿಯೂ ಎಂಟೆಂಟು ಖಂಡಗಳಿವೆ. ಗೃಹ್ಮಸಂಸ್ಕಾರದಲ್ಲಿ 
ಉಪಯೋಗಿಸುವ ಮಂತ್ರಗಳ ಸುಂದರ ಸಂಗ್ರಹ ಇಲ್ಲಿದೆ. ಗೋಭಿಲಗೃಹ್ಮಸೂತ್ರದಲ್ಲಿಇಲ್ಲಿನ 
ಮಂತ್ರಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸಿರುವುದನ್ನು ನೋಡಬಹುದು. ಮಂತ್ರ 
ಬ್ರಾಹ್ಮಣ ಮತ್ತು ಛಾಂದೋಗ್ಕೋಪನಿಷತ್ತಿನಿಂದ ಉದಾಹರಿಸುವಾಗ ಶಂಕರಾಚಾರ್ಯರು 
'ತಾಂಡಿನಾಂ ಶ್ರುತಿಃ' 'ತಾಂಡಿನಾಮುಪ ನಿಷದಿ' ಎಂದು ಹೇಳುವುದರಿಂದ, ಇವು ತಾಂಡ್ಕ ಶಾಖೆಗೆ 
ಸೇರಿದವೆಂದೂ, ತಾಂಡ್ಕ ಶಾಖೆ ಸಾಮವೇದೀಯ ಶಾಖೆಗಳಲ್ಲಿ ಪ್ರಧಾನವಾದುದೆಂದೂ 
ಗೊತ್ತಾಗುತ್ತದೆ. 


ಸಂಹಿತೋಪನಿಷದ್ಭಾ ಹ್ಮಣ 

ಇದೂ ಬಹಳ ಚಿಕ್ಕ ಬ್ರಾಹ್ಮಣ. ಇದರಲ್ಲಿ 5 ಖಂಡಗಳಿವೆ. ಸಾಮಗಾಯನದಿಂದ 
ಉತ್ಪನ್ನವಾಗುವ ಪ್ರಭಾವದ ವರ್ಣನೆ ಇದರಲ್ಲಿದೆ ಸಾಮಯೋನಿ ಮಂತ್ರಗಳ ಮತ್ತು ಸುಮಗಳ 
ಪರಸ್ಪರ ಸಂಬಂಧದ ವಿವೇಚನೆಯೂ ಇಲ್ಲಿದೆ. ಅದು ಎಂದಿನಿಂದಲೂ ಬಹಳ 
ಪ್ರಸಿದ್ಧವಾಗಿತ್ತೆಂಬುದಕ್ಕೆ ನಿರುಕ್ತಕಾರರು "ವಿದ್ಯಾ ಹ ವೈ ಬ್ರಾಹ್ಮಣಮಾಜಗಾಮ' ಮುಂತಾದ 
ಮಂತ್ರಗಳನ್ನು ಇದರಿಂದ ಉದ್ದರಿಸಿ ತಮ್ಮ ನಿರುಕ್ತದಲ್ಲಿ (2-4) ಹೇಳಿರುವುದೇ ಸಾಕ್ಷಿ. 
ವಂಶ ಬ್ರಾಹ್ಮಣ 

ಗಾತ್ರದಲ್ಲಿ ಇದೂ ಬಹಳ ಚಿಕ್ಕದು. ಇದರಲ್ಲಿ 3 ಖಂಡಗಳಿವೆ. ಸಾಮವೇದದ ಆಚಾರ್ಯ 
ಪರಂಪರೆಯ ವಂಶವರ್ಣನೆ ಇಲ್ಲಿದೆ. ಪ್ರಾಚೀನ ಯಷಿಗಳ ಇತಿಹಾಸವನ್ನರಿಯಲು ಇದು 
ಸಹಾಯಕವಾಗಿದೆ. 
ಜೈಮಿನೀಯ ಬ್ರಾಹ್ಮಣ 

ಜೈಮಿನಿಶಾಖೆಗೆ ಸೇರಿದ ಈ ಬ್ರಾಹ್ಮಣ ಪೂರ್ಣವಾಗಿ ಉಪಲಬ್ಧವಾಗಿಲ್ಲ. ಇದರ 
ಹಲಕೆಲವು ಭಾಗಗಳು ಮಾತ್ರ ಉಪಲಬ್ಧವಾಗಿವೆ. ಶತಪಥಬ್ರಾಹ್ಮಣದಂತೆ ಇದೂ ವಿಪುಲ 
ಕಾಯವಾದ ಬ್ರಾಹ್ಮಣ. ಇದೂ ಬಹಳ ಮಹತ್ವವನ್ನು ಹೊಂದಿರುವ ಬ್ರಾಹ್ಮಣ. 'ಜೈಮಿನೀಯ 
ಉಪನಿಷದ್ಬಾಹ್ಮಣ' ಈ ಬ್ರಾಹ್ಮಣದ ಒಂದು ಭಾಗ. 


ಸ ವೈದಿಕ ಸಾಹಿತ್ಯ ಚರಿತ್ರ 


ಜೈಮಿನೀಯ ಉಪನಿಷದ್ರಾಹ್ಮಣದಲ್ಲಿ ನಾಲ್ಕು ಅಧ್ಯಾಯಗಳಿವೆ. ಒಂದೊಂದು 
ಅಧ್ಯಾಯದಲ್ಲಿಯೂ ಅನೇಕ ಅನುವಾಕಗಳಿವೆ. ಅನುವಾಕಗಳಲ್ಲಿ ಅನೇಕ ಖಂಡಗಳಿವೆ. ಇವುಗಳ 
ವಿವರಗಳು ಹೀಗಿವೆ: 


ಅಧ್ಯಾಯ — ಅನುವಾಕ ಖಂಡ 
1 ದ 16 — 60 
2 — 5 ದ 15 
3 ದ 7 — 42 
4 — 12 — 28 


ಒಟ್ಟು 4 ಅಧ್ಯಾಯಗಳು - 42 ಅನುವಾಕಗಳು -145 ಖಂಡಗಳು 


ಈ ಬ್ರಾಹ್ಮಣದ ಶೈಲಿಯೂ ಇತರ ಬ್ರಾಹ್ಮಣಗಳ ಶೈಲಿಯಂತೆ ಪುನರುಕ್ತಿಗಳಿಂದಲೂ 
ವಿಚಿತ್ರವಾದ ವಿವರಣೆಗಳಿಂದಲೂ ಕೂಡಿದೆ. ಕಾಲ್ಪನಿಕವಾದ ಅಖ್ಯಾಯಿಕೆಗಳಿದ್ದರೂ ಆವು 
ಆಧ್ಯಾತ್ಮಿಕವಾದ ಶೈಲಿಯಲ್ಲಿವೆ. ಜೈಮಿನಿಗಳು ಸುಪ್ರಸಿದ್ಧ ಸಾಮವೇದಾಚಾರ್ಯರು. 
ತಲವಕಾರರು ಅವರ ಶಿಷ್ಕರು. ಈ ಬ್ರಾಹ್ಮಣದಲ್ಲಿ ಸಾಮಗಳ ವಿಚಾರವಿವೇಚನೆ ಇರುವುದು 
ಸಹಜವಾಗಿಯೇ ಇದೆ. ಛಾಂದೋಗ್ಯ ಉಪನಿಷತ್ತಿನಿಂದಲೂ ಅನೇಕಾನೇಕ ಆಖ್ಮಾನಗಳನ್ನು 
ಇಲ್ಲಿ ತೆಗೆದುಕೊಂಡಿದೆ ಎಂದು ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. 1-17 ರಲ್ಲಿ 
ಗಾಥಾನಾರಾಶಂಸೀಃ ಮತ್ತು ಇತಿಹಾಸ ಪುರಾಣಗಳ ಉಲ್ಲೇಖವಿದೆ. ಆದರೆ ಇದರೊಡನೆ 
'ಕುಂಬ್ಯ'ಮತ್ತು 'ರೈಭೀಃ' ಎಂಬುವುದನ್ನು ಸೇರಿಸಿದೆ. ಇದು ಛಾಂದೋಗ್ಯ ಉಪನಿಷತ್ತಿಗಿಂತ 
ಈಚಿನದೆಂದು ಆ ಕಾರಣ ವಿಮರ್ಶಕರು ಭಾವಿಸುತ್ತಾರೆ. 

ಶಾಟ್ಕಾಯನಿಗಳು ಸಾಮವೇದ ಬ್ರಾಹ್ಮಣಕಾರರೆಂದು ಪ್ರಸಿದ್ಧರಾಗಿದ್ದಾರೆ. ವಂಶದಲ್ಲಿ 
(3-7-3) 'ಶಂಖ ಶಾಟ್ಮಾಯನೀ ಆತ್ರೇಯ' ಎಂದು ಇವರ ಉಲ್ಲೇಖವಿದೆ. ಇವರ ಹೆಸರನ್ನು 
ಊ ಉಪನಿಷತ್ತು ಗೌರವಪೂರ್ವಕ ಉಲ್ಲೇಖಿಸುತ್ತದೆ. 

ಈ ಬ್ರಾಹ್ಮಣದಿಂದ ಗೊತ್ತಾಗುವ ಮುಖ್ಯ ವಿಚಾರಗಳನ್ನು ಹೀಗೆ ಸಂಗ್ರಹಿಸಬಹುದು: 

(1) ಸಾಮಗಳಿಗೆ ಸೇರಿಸುತ್ತಿದ್ದ 'ಹೂಂ''ಓಂ' ಮುಂತಾದ ಸ್ರೋಭಗಳ ಜೊತೆಗೆ 'ಓವಾ', 
'ಹುಂಭಾ' ಮುಂತಾದವನ್ನೂ ಇಲ್ಲಿ ಸೇರಿಸಿದೆ. 

'ಹುಂಬಾ ಇತಿ ಬ್ರಹ್ಮವರ್ಚಸ ಕಾಮಸ್ಮ ಹುಂಬೋ ಇತಿ 
ಪಶುಕಾಮಸ್ಕ ಹುಂಬಕ್‌ ಇತಿ ಶ್ರೀಕಾಮಸ್ಕ' (3-3) 

(2) ಉಕ್ಕದ ಏಳು ಭಾಗಗಳನ್ನು ಸ್ತೋತ್ರಿಯ, ಅನುರೂಪ, ಧಾಯ್ಕಾ ಪ್ರಗಾಥ ಸೂಕ್ತ, 
ನಿವಿದ್‌ ಮತ್ತು ಪರಿಧಾನೀಯಾ ಎಂದು ಹೇಳಿ ಇವುಗಳನ್ನು ಸಾಂಕೇತಿಕವಾಗಿ ವಿವರಿಸಿದೆ. 
(3-1-4) 

(3) ಸ್ವರ್ಗಕ್ಕೆ ಪ್ರತಿಯಾದ 'ನರಕ' ಎಂಬ ಶಬ್ದ 
(4-4-25) 

(4) ನಿಖರ್ವ, ಪದ್ಮ, ಕ್ಲಿಶಿ ಮತ್ತು ವ್ಯೋಮ ಎಂಬ ಸಂಖ್ಯಾವಾಚಕಗಳ ಪ್ರಯೋಗ 
ಇಲ್ಲಿದೆ (1-1-11). 

ಹೀಗೆ ಈ ಬ್ರಾಹ್ಮಣ ಅನೇಕ ಸ್ವಾರಸ್ಕವಾದ ಅಂಶಗಳನ್ನೊಳಗೊಂಡಿದೆ. 


ಇಲ್ಲಿ ಮೊತ್ತ ಮೊದಲಿಗೆ ಬಂದಿದೆ. 


ಯಜುರ್ವೇದ ಬ್ರಾಹ್ಮಣಗಳು 


ತೈತ್ತಿರೀಯ ಬ್ರಾಹ್ಮಣ 
ಕೃಷ್ಣಯಜುರ್ವೇದಕ್ಕೆ ಸೇರಿದ ಬ್ರಾಹ್ಮಣಗಳಲ್ಲಿ ಉಪಲಬ್ರವಾಗಿರುವುದು ಇದೊಂದೇ 


ಷಃ 


ಬ್ರಾಹ್ಮಣ. ಕಾಠಕಬ್ರಾಹ್ಮಣವೆಂಬ ಹೆಸರು ಶ್ರುತವಾಗಿದೆಯೇ ವಿನಾ ದೊರಕಿಲ್ಲ. ಈ 


ಬ್ರಾಹ್ಮಣ. ತೈತ್ರಿರೀಯ ಬ್ರಾಹ್ಮಣದ ಶೈಲಿ ಶತಪಥ ಬ್ರಾಹ್ಮಣಕ್ಕಿಂತ ಪ್ರಾಚೀಇವಾಗಿ 
ಕಂಡುಬರುತ್ತದೆ. ಕೃಷ್ಣಯಜುರ್ವೇದ ಸಂಹಿತೆಯಲ್ಲಿನ ಮಂತ್ರಬ್ರಾಹ್ಮಣ ಮಿಶ್ರಿತವಾದ ಶೈಲಿಯ 
ಪ್ರಭಾವ ಇದರ ಮೇಲೆ ಬಿದ್ದಿರುವುದು ಇದಕ್ಕೆ ಕಾರಣ. ಸಂಹಿತಾಭಾಗದಲ್ಲಿ ಸೇರಿರುವ 
ಬ್ರಾಹ್ಮಣ ಭಾಗದ ಮುಂದುವರಿದ ಭಾಗವಾಗಿದೆ ಈ ಬ್ರಾಹ್ಮಣ. ಅದೇ ರೀತಿಯ ಪುನರುಕ್ತಿ 
ಗಳು, ವಿಚಿತ್ರ ವಿವರಣೆಗಳು ಮತ್ತು ನಿರುಕ್ತಿಗಳು ಇಲ್ಲಿಯೂ ಇವೆ. ಇದರಲ್ಲಿಯೂ ಕೆಲವು 
ಭಾಗಗಳು ನಂತರ ಸೇರಿದವಾಗಿರಬೇಕು. ಮೂರನೆಯ ಕಾಂಡದಲ್ಲಿ ಬರುವ ಪುರುಷಮೇಧ 
ಪ್ರಕರಣ ಇಂಥದೊಂದು. ಮಜಸನೇಯೀ ಸಂಹಿತೆಗೆ ಹೇಗೆ ಅದು ಕಾಲಾನಂತರದಲ್ಲಿ ಸೇರಿತೋ, 
ಅದರ ಕೆಲವಿವರಣೆಗಳು ಹೇಗೆ ಶತಪಥಕ್ಕೆ ಸೇರಿದವೋ ಹಾಗೆಯೇ ಈ ಭಾಗಗಳೂ ಈ 
ಬ್ರಾಹ್ಮಣಕ್ಕೆ ಅನಂತರ ಸೇರಿರಬೇಕೆಂದು ಊಹಿಸಲಾಗಿದೆ. ಮೂರನೇ ಕಾಂಡ ಉಳಿದೆರಡು 
ಕಾಂಡಗಳಿಗಿಂತ ಆ ಕಾರಣವೇ ಪ್ರಾಚೀನವಾದುದೆಂದು ವಿದ್ವಾಂಸರ ಮತ. 

ಈ ಬ್ರಾಹ್ಮಣದಲ್ಲಿ 3 ಕಾಂಡಗಳಿವೆ. ಇವುಗಳನ್ನೇ ಅಷ್ಟಕಗಳೆಂದೂ ಕರೆದಿದ್ದಾರೆ. 
ಮೊದಲನೆಯ ಮತ್ತು ಎರಡನೆಯ ಕಾಂಡದಲ್ಲಿ ಎಂಟೆಂಟು ಪ್ರಪಾಠಕಗಳೂ ಕೊನೆಯ 
ಮೂರನೆಯ ಕಾಂಡದಲ್ಲಿ 12 ಪ್ರಪಾಠಕಗಳೂ ಇವೆ. ಒಂದೊಂದು ಪ್ರಪಾಠಕದಲ್ಲಿಯೂ 
ಅನೇಕಾನೇಕ ಅನುವಾಕಗಳಿವೆ. ಅನುವಾಕವೆಂಬ ಹೆಸರು ಬಹಳ ಪ್ರಾಚೀನವಾದುದು. 
'ಏತಾವನುವಾಕಾವಪರ ಪಕ್ಷಸ್ಕಾಹೋರಾತ್ರಾಣಾಂ ನಾಮಧೇಯಾನಿ' (3-10-10) ಎಂದು 
ಈ ಬ್ರಾಹ್ಮಣದಲ್ಲಿಯೇ ಈ ಶಬ್ದದ ಪ್ರಯೋಗವಿದೆ. ಒಂದೊಂದು ಅನುವಾಕದಲ್ಲಿಯೂ 
ಹಲವಾರು ವಾಕ್ಕಗಳಿವೆ. ಅಧ್ಯಾಯ ಅಥವಾ ಪ್ರಪಾಠಕದ ಕೊನೆಯಲ್ಲಿ ಈ ವಾಕ್ಕಗಳ 
ಸಂಖ್ಯೆಯನ್ನು ಎಣಿಸಿ ಕೊಡಲಾಗಿದೆ. ಸಂಹಿತೆಯಲ್ಲಿ ಮಾಡಿರುವಂತೆ ಪದ ಸಂಖ್ಯೆಯನ್ನು 
ಎಣಿಸಿಕೊಟ್ಟಲ್ಲ. ಮೂರು ಕಾಂಡಗಳ ಒಟ್ಟು 28 ಪ್ರಪಾಠಕಗಳಿಂದ 17,480 ವಾಕ್ಕಗಳಿವೆ 
ಯೆಂದು ಕೊಡಲಾಗಿದೆ. 

ಈ ಬ್ರಾಹ್ಮಣದ ಮೊದಲನೆಯ ಕಾಂಡದಲ್ಲಿ ಅಗ್ನ್ಯಾಧಾನ, ಗವಾಮಯನ, ವಾಜಪೇಯ, 
ಸೋಮ, ನಕ್ಷತ್ರೇಷ್ಟಿ ಮತ್ತು ರಾಜಸೂಯಗಳ ವರ್ಣನೆ ಇದೆ. ಎರಡನೆಯ ಕಾಂಡದಲ್ಲಿ 
ಅಗ್ನಿಹೋತ್ರ, ಉಪಹೋಮ, ಸೌತ್ರಾಮಣಿ, ಬೃಹಸ್ಪತಿಸವ, ವೈಶ್ಯಸವ ಮುಂತಾದ ಬಗೆಬಗೆಯ 
ಸವಗಳ ವರ್ಣನೆ ಇದೆ. ಇವೊಂದೊಂದರಲ್ಲಿಯೂ ಉಪಯೋಗಿಸಬೇಕಾದ ಮಂತ್ರಗಳಿಲ್ಲಿವೆ. 
ಇವುಗಳಲ್ಲಿ ಅನೇಕ ಯಗ್ವೇದಮಂತ್ರಗಳಾಗಿವೆ. ರಾಜನ ರಾಜ್ಯಾಭಿಷೇಕ ಸಂದರ್ಭದಲ್ಲಿ 
ರಥಾರೋಹಣ, ವಪನ ಮುಂತಾದ ಸಂದರ್ಭಗಳಲ್ಲಿ ಬಳಸಬೇಕಾದ ಮಂತ್ರಗಳಿಲ್ಲಿವೆ. 
ಯಗ್ವೇದದ ನಾಸದೀಯ ಸೂಕ್ತ (10-129) ಈ ಬ್ರಾಹ್ಮಣದ ಎರಡನೇ ಕಾಂಡದ ಎಂಟನೇ 


ಬು ವೈದಿಕ ಸಾಹಿತ್ಯ ಚರಿತ್ರ 


ಪ್ರಪಾಠಕದಲ್ಲಿ ಉಪಹೋಮ ಪ್ರಕರಣದಲ್ಲಿ ಉದ್ಭೃತವಾಗಿದೆ. ಯಗ್ಬೇದದ ಹತ್ತನೇ 
ಮಂಡಲದ 81ನೇ ಸೂಕ್ತದಲ್ಲಿ ಬರುವ 'ಕಿಂಸ್ಟಿದ್ದನಂ ಕ ಉಸವೃಕ್ಷ ಆಸೀತ್‌' ಎಂಬುದಕ್ಕೆ 
ಉತ್ತರರೂಪವಾದ 'ಬ್ರಹ್ಮವನಂ ಬ್ರಹ್ಮ ಸ ವೃಕ್ಷ ಆಸೀತ್‌' ಎಂಬ ಮಂತ್ರ ಇಲ್ಲಿ ಬರುತ್ತದೆ. 
ಬ್ರಾಹ್ಮಣಗಳ ಕಾಲದಲ್ಲಿ ಯಜ್ಞದ ಭಾವನೆಯೇ ಪ್ರಧಾನವಾಗಿದ್ದರೂ ಉಪನಿಷತ್ತುಗಳ 
ಬ್ರಹ್ಮತತ್ತ್ವದ ಅರಿವು ಅವರಿಗಿತ್ತೆಂಬುದನ್ನು ಇದು ಸೂಚಿಸುತ್ತದೆ. 

ಮೂರನೇ ಕಾಂಡದಲ್ಲಿ 'ನಕ್ಷತ್ರೇಷಿ'ಯ ವಿಸ್ತೃತವರ್ಣನೆ ಇದೆ. ಒಂದೊಂದು ನಕ್ಷತ್ರಕ್ಕೂ 
ಪ್ರತ್ಯೇಕವಾದ 'ಪುರೋನುವಾಕ್ಕಾ' ಮತ್ತು 'ಯಾಜ್ಕಾ' ಮಂತ್ರಗಳು ಕೊಡಲ್ಪಟ್ಟಿವೆ. ಕೃತ್ತಿಕೆಗಳಿಂದ 
ಆರಂಭವಾಗುವ 14 ದೇವ ನಕ್ಷತ್ರಗಳನ್ನು ಮೊದಲು ಕೊಟ್ಟಿದೆ. ನಂತರ 'ಅನೂರಾಧಾ' 
ನಕ್ಷತ್ರದಿಂದ ಆರಂಭವಾಗುವ 14 ಯಮ ನಕ್ಷತ್ರಗಳನ್ನು ಹೇಳಿದೆ. ಮುಂದಿನ ಪ್ರಪಾಠಕಗಳಲ್ಲಿ 
ಇತರ ಇಷ್ಟಿಗಳ ವಿಚಾರ ಪ್ರಸ್ತುತವಾಗಿದೆ. 4ನೇ ಪ್ರಪಾಠಕದಲ್ಲಿ ಪುರುಷಮೇಧದ ಪಶುಗಳ 
ವಿಚಾರ ಬಂದಿದೆ. ಮುಂದಿನ ನಾಲ್ಕು ಪ್ರಪಾಠಕಗಳಲ್ಲಿ (5-8) ಯೂಪ ಸಂಸ್ಕೃತಿ, ಯಜ್ಞಟ್ಛಿದ್ರ, 
ಹಾಗೂ ಅಶ್ಚಮೇಧಯಾಗಾನುಷ್ಠಾನದ ಇತರ ವಿವರಗಳು ವರ್ಣಿತವಾಗಿವೆ. ಅಶ್ವಮೇಧದ 
ಅವಭೃಥದಲ್ಲಿ ಮಾಡಬೇಕಾದ ಹೋಮಾದಿಗಳ ವಿಚಾರ ಒಂಭತ್ತನೇ ಪ್ರಪಾಠಕದಲ್ಲಿ 
ಪ್ರಸ್ತುತವಾಗಿದೆ. ಈ ಬ್ರಾಹ್ಮಣದ 10, 11 ಮತ್ತು 12ನೇ ಪ್ರಪಾಠಕಗಳನ್ನು 
ಕಾಠಕಗಳೆನ್ನುತ್ತಾರೆ. ಇವು ಪ್ರಾಯಃ ಕಠಶಾಖೆಗೆ ಸೇರಿದ ಬ್ರಾಹ್ಮಣವಾಗಿ ಯಾವುದೋ 
ಉದ್ದೇಶದಿಂದ ಇಲ್ಲಿ ಸೇರಿಸಲ್ಪಟ್ಟಿರಬೇಕು. ಇವುಗಳಲ್ಲಿ ಹತ್ತನೆಯ ಪ್ರಪಾಠಕ 
'ಸಾವಿತ್ರಚಯನ'ವನ್ನು ವಿವೇಚಿಸುತ್ತದೆ. ಈ ಪ್ರಪಾಠಕದಲ್ಲಿ ಅನೇಕ ಜ್ಯೋತಿಷಶಾಸ್ತ್ರ 
ವಿಚಾರಗಳು ದೊರೆಯುತ್ತವೆ. ಸಂವತ್ಸರ, ಪರಿವತ್ಸರ, ಇಡಾವತ್ಸರ ಇಡುವತ್ಸರ ಮತ್ತು 
ವತ್ಸರ ಎಂಬ ಹೆಸರುಗಳ ಪಾಂಚವಾರ್ಷಿಕ ಚಕ್ರವನ್ನಿದು ಹೇಳುತ್ತದೆ. ಭರದ್ವಾಜಯಪಿ 
ಬ್ರಹ್ಮಚರ್ಯವನ್ನಾಚರಿಸಿ ಅನಂತವಾದ ವೇದಗಳಲ್ಲಿ (ತ್ರಯೀ ವಿದ್ಯಾ) ಮೂರು ಹಿಡಿಗಳಷ್ಟನ್ನು 
ಮಾತ್ರ ಪಡೆದನೆಂಬುದನ್ನು ಇಲ್ಲಿ ವರ್ಣಿಸಿದೆ.” ಇಲ್ಲಿ ಮೂರು ವೇದಗಳನ್ನು ಮಾತ್ರ 
ಹೇಳಿರುವುದರಿಂದ ನಾಲ್ಕನೆಯ ಅಥರ್ವವೇದ ಗೊತ್ತಿರಲಿಲ್ಲವೆಂದು ಊಹಿಸಲಾಗಿದೆ. 
ಹನ್ನೊಂದನೆಯ ಪ್ರಪಾಠಕದಲ್ಲಿ ನಾಚಿಕೇತಾಗ್ನಿಚಿಯನದ ವಿಶೇಷವಾದ ವರ್ಣನೆ ಇದೆ. 
ಅಗ್ನಿ ವಿದ್ಯೆಯಿಂದ ಮೋಕ್ತಪ್ರಾಪ್ತಿಯನ್ನಿದು ಹೇಳುತ್ತದೆ. ಕೊನೆಯದಾದ 12ನೆಯ 
ಪ್ರಪಾಠಕದಲ್ಲಿ 'ಚಾತುರ್ಹೋತ್ರ' ಮತ್ತು 'ವೈಶ್ವಸ್ಕಜ" ಯಾಗದ ವರ್ಣನೆ ಇದೆ. ವೇದಾಂತ 
ದರ್ಶನದ ಪ್ರಭಾವ ಇಲ್ಲಿ ಬಿದ್ದಿರುವುದನ್ನು ನಾವು ನೋಡಬಹುದು. ಸಮಸ್ತ ಪದಾರ್ಥಗಳ 
ತ್ಯಾಗವೇ ಈ ಯಾಗದ ರಹಸ್ಯ, ದಾರ್ಶನಿಕ ಅದನ್ನು ಯಾಗದ ರೂಪಣ ಮಾಡಿ ಚಿತ್ರಿಸುತ್ತಾನೆ. 
ಇಲ್ಲಿ ವಿಶ್ವದಲ್ಲಿನ ಸಮಸ್ತ ಪದಾರ್ಥಗಳೂ ಆಹುತಿಗಳಾಗಿವೆ. ಈ ಯಾಗವನ್ನನುಷ್ಠಿಸುವವರು 


7. 'ಭರದ್ವಾಜೋ ಹ ಶ್ರಿಭಿರಾಯುರ್ಭಿಃ ಬ್ರಹ್ಮಚರ್ಯಂ ಉವಾಸ | ತಗಂಹ ಜೀರ್ಣಿಗ್ಗಂ 
ಸ್ಮವಿರಂ ಶಯಾನಂ | ಇಂದ್ರ ಉಪವ್ರಜ್ಮೋವಾಚ | ಭರದ್ವಾಜ | ಯತ್ತೇಚತುರ್ಥಂ ಆಯುರ್ದದ್ಕಾಂ | 
ಕಿಮೇನೇನ ಕುರ್ಯಾ ಇತಿ | ಬ್ರಹ್ಮಚರ್ಯಮೇವೈನೇನ ಚರೇಯಮಿತಿ ಹೋವಾಚ | ತಗಂ ಹ ತ್ರೀನ್‌ 
ಗಿರಿರೂಪಾನವಿಜ್ಞಾತಾನಿವ ದರ್ಶಯಾಂಚಕಾರ | ತೇಪಾಗಂ ಹೈಕ್ಕೆಕಸ್ಮಾನ್ನುಪ್ಪಿನಾದದೇ | ಸಹೋವಾಚ | 
ಭರದ್ಭಾಜೇತ್ಯುಮಂತ್ರ್ಯ | ವೇದಾ ವಾ ಮತ | ಆನಂತಾ ವೈವೇದಾ: | ಏತೈೆಸ್ರಿಭಿರಾಯುರ್ಭಿರನ್ವವೋಚಣಾ: | 
ಅಥ ಇತರದನನೂಕ್ತ ಮೇವ | ಏಹೀಮಂ ವಿದ್ಧಿ | ಆಯಂ ವೈ ಸರ್ವವಿದ್ಯೇತಿ |....... ಏಷಾ ಏವ 
ತ್ರಯೀವಿದ್ಕಾ |' (ತೈ. ಬ್ರಾ. 3-11-46, 47) 


ಯಜುರ್ವೇದ ಬ್ರಾಹ್ಮಣಗಳು 6೩೩೩ 


ಬ್ರಹ್ಮನೊಡನೆ ಸಾಯುಜ್ಯ, ಸಾರ್ಪಿತಾ ಮತ್ತು ಸಮಾನಲೋಕತಾ-ಇವುಗಳನ್ನು 
ಪಡೆಯುವರೆಂದು ವರ್ಣಿಸಿದೆ ಕೊನೆಯಲ್ಲಿ, ಸಹಸ್ರ ವರ್ಷಗಳ ಕಾಲ ನಡೆಯುವ ಈ 
ಯಾಗವನ್ನು ದೇವತೆಗಳು ಅನುಷ್ಠಿಸಿದರು. ಅದರಿಂದಲೇ ವಿಶ್ವದ ಸೃಷ್ಟಿ ಆಯಿತು. ಇಧರ 
ಅನುಷ್ಠಾನದಿಂದ ಬ್ರಹ್ಮ ಸಾಯುಜ್ಯಾದಿಗಳನ್ನು ಪಡೆದರು. 

'ವಿಶ್ವಸೃಜಾಗಂ ಸಹಸ್ರ ಸಂವತ್ಸರಮ್‌ | ಏತೇನ ವೈ ವಿಶ್ವಸೃಜ ಇದಂ ವಿಶ್ವಮ ಸೃಜಂತ। 
ಯದ್ಭಿಶ್ವಮಸೃಜಂತ | ತಸ್ಮಾದ್ವಿಶ್ಚಸೃಜಃ | ವಿಶ್ವಮೇನಾನನುಪ್ರಜಾಯತೇ | ಬ್ರಹ್ಮಣ 
ಸ್ಸಾಯುಜ್ಯಗಂ ಸಲೋಕತಾಂಯಂತಿ | ಏತಾಸಾಮೇವ ದೇವತಾನಾಗಂ ಸಾಯುಜ್ಯಮ್‌ | 
ಸಾರ್ಪ್ರಿತಾಗಂ ಸಮಾನಲೋಕತಾಂ ಯಂತಿ | ಯ ಏತುದುಪಯಂತಿ[' (3-12-9) 

ತೈತ್ತಿರೀಯ ಬ್ರಾಹ್ಮಣದ ಮೊದಲನೆಯ ಎರಡು ಕಾಂಡಗಳು ಬಹಳ ಪ್ರಾಚೀನ 
ವಾದವೆಂದೂ ಮೂರನೆಯ ಕಾಂಡ ಅನಂತರ ಕಾಲದ್ದೆಂದೂ ವಿಮರ್ಶಕರ ಅಭಿಪ್ರಾಯ. 
ಮೂರನೇ ಕಾಂಡದ ಕೊನೆಯ ಮೂರು ಪ್ರಪಾಠಕಗಳು ಕೊನೆಯಲ್ಲಿ ಸೇರಿಸಲಾದವು ಎನ್ನ 
ಲಾಗಿದೆ. ಈ ಬ್ರಾಹ್ಮಣದಲ್ಲಿ ಪ್ರಾಚೀನ ಕಾಲಕ್ಕೆ ಸೇರಿದವೆಂಬ ಭಾಗಗಳು ಶತಪಥ ಬ್ರಾಹ್ಮಣ 
ಕ್ಕಿಂತ ಈಚಿನವಾಗಿ ಕ್ರಿ. ಪೂ. 2800ರ ಸುಮಾರಿಗೆ ಸಂಬಂಧಿಸಿವೆ ಎನ್ನಲಾಗಿದೆ. ಪಶ್ಚಾತ್ಕಾಲ 
ಯೋಜಿತವಾದ ಭಾಗಗಳ ಕಾಲವನ್ನು ನಿರ್ಣಯಿಸಲು ಕೆಲವು ಸೂಚನೆಗಳು ಅಲ್ಲಿಯೇ 
ಉಪಲಬ್ಧವಾಗುತ್ತವೆ. ಮೂರನೇ ಕಾಂಡದ 12 ನೇ ಪ್ರಪಾಠಕದಲ್ಲಿ “ಯಚೋ ಯಜೂಗಂಪಿ 
ಸಾಮಾನಿ | ಆಥರ್ವಾಂಗಿರಸಶ್ಚಯೇ | ಸರ್ವಾಸ್ತಾಃ | ಇತಿಹಾಸ ಪುರಾಣಂಚ |" ಎಂದು 
ಅಥರ್ವಾಂಗಿರಸದ ಉಲ್ಲೇಖವಿದೆ. ಮುಂದಿನ ಅನುವಾಕದಲ್ಲಿ ವೇದಗಳ ಹೆಸರುಗಳನ್ನು 
ಹೇಳುವಾಗ ಅಥರ್ವವೇದದ ಉಲ್ಲೇಖವಿಲ್ಲದಿರುವುದು ಗಮನಾರ್ಹವಾಗಿದೆ. ಜುಗ್ಬೇದ, 
ಯಜುರ್ವೇದ ಮತ್ತು ಸಾಮವೇದ ಎಂಬ ಶಬ್ದಗಳನ್ನು ಮಾತ್ರ ಬಳಸಿದೆ. ಈ ಭಾಗ 
ಛಾಂದೋಗ್ಯ ಉಪನಿಷತ್ತಿಗಿಂತ ಪ್ರಾಚೀನವಾದ ಭಾಗವೆನ್ನಬಹುದು. ಅಥರ್ವಾಂಗಿರಸ್‌ ಎಂಬ 
ಶಬ್ದಕ್ಕೆ ಪ್ರತಿಯಾಗಿ ಅಥರ್ವವೇದ ಎಂಬ ಶಬ್ದದ ಪ್ರಯೋಗ ಉಪನಿಷತ್ತಿನಲ್ಲಿ ಬಂದಿದೆ. 
ಸಾಮವೇದ ಇತರ ವೇದಗಳಿಗಿಂತ ಶ್ರೇಷ್ಠವಾದುದೆಂಬ ಭಾವನೆ ಇಲ್ಲಿದೆ. ಯಕ್ಕುಗಳಿಂದ 
ಮೂರ್ತಿಯೂ, ಯಜುಸ್ಸಿನಿಂದ ಗತಿಯೂ ಸಾಮದಿಂದ ತೇಜಸ್ಸೂ ಬರುವುದೆಂದು ಹೇಳಿದೆ. 
'ಯಗ್ಭ್ಫೋಜಾತಂ ವೈಶೃಂವರ್ಣಮಾಹುಃ |ಯಜುರ್ವೇದಂ ಕ್ಷತ್ರಿಯ ಸ್ಮಾಹುರ್ಯೊೋನಿಮ್‌। 
ಸಾಮವೇದೋ ಬ್ರಾಹ್ಮಣಾನಾಂ ಪ್ರಸೂತಿ: | ಎಂದು ಹೇಳಿ ಬ್ರಾಹ್ಮಣರು ಸಾಮವೇದದಿಂದ 
ಹುಟ್ಟಿದರೆಂದು ತಿಳಿಸಿದೆ. ತಿಂಗಳುಗಳ ಹೆಸರುಗಳು ಮಧು, ಮಾಧವ ಎಂಬುದಾಗಿಯೇ ಇವೆ 
ಇಲ್ಲಿ. ಚೈತ್ರ, ವೈಶಾಖ ಎಂಬ ಹೆಸರುಗಳಿಲ್ಲ ಆದ್ದರಿಂದ ಈ ಭಾಗಗಳೂ ಕೂಡ ಕ್ರಿ. ಪೂ. 
2000ಕ್ಕಿಂತ ಹಿಂದಿನವೆಂದು ನಿರ್ಧರಿಸಲಾಗಿದೆ.* 

ಈ ಕಾಲದ ಸಾಮಾಜಿಕ ಪರಿಸ್ಥಿತಿಯ ವಿಚಾರ ಎರಡು ಮಾತನ್ನು ಹೇಳಬಹುದು. ಈ 
ಬ್ರಾಹ್ಮಣದಲ್ಲಿ ಪ್ರಸ್ತುತವಾಗಿರುವ ಅಸಂಖ್ಯವಾದ ಯಾಗಗಳ ವೈವಿಧ್ಯ ಹಾಗೂ ಮಂತ್ರಗಳ 
ಸಮೃದ್ಧಿ ನಮ್ಮನ್ನು ಬೆರಗುಗೊಳಿಸುವುದು. ಈ ಕಾಲದಲ್ಲಿ ಅಸಂಖ್ಯವಾದ ಯಾಗಗಳ 
ಅನುಷ್ಠಾನ ಚಿರಪರಿಚಿತವಾಗಿಯೇ ಇತ್ತು. ಆಹಿತಾಗ್ನಿಯನ್ನು ಇಟ್ಟುಕೊಳ್ಳದೆ ಇದ್ದವರೇ 
ಇರಲಿಲ್ಲ. ಯಜ್ಞಸಂಸ್ಥೆ ಚಿರಪರಿಚಿತವಾದುದಾಗಿತ್ತು. ದಕ್ಷಿಣೆಗಳಿಗಾಗಿ ಹಸುಗಳನ್ನು 
ಕೊಡುತ್ತಿದ್ದರು. ದೇಶದಲ್ಲಿ ಪಶುಪಾಲನೆಗೆ ಎಲ್ಲ ಅನುಕೂಲಗಳೂ ಇದ್ದವು. ಪಶು ಸಮೃದ್ಧಿ 


8. ಸಿ.ವಿ. ವೈದ್ಯ, ಪುಟ 38. 


ಓಒಲ ವೈದಿಕ ಸಾಹಿತ್ಯ ಚರಿತ್ರ 


ಇದ್ದ ಕಾಲವದು. ನಾಲ್ಕು ವರ್ಷದ ತೆನೆಯಾದ ಹಸು ಉತ್ತಮವಾದ ದಕ್ಷಿಣೆಯಾಗಿತು.. 


'ಷಪ್ಕೌಹೀಂ ತ್ವಂತರ್ವತೀಂದದ್ಕಾತ್‌ | ಸಾ ಹಿ ಸರ್ವಾಣಿ 
'ಪ್ರಯಾಗಂಸಿ |ಸರ್ವಸ್ಥಾಪ್ರೈ | ಸರ್ವಸ್ಮಾವರುದ್ದೆ | (3-12-5) 


ಹಿರಣ್ಯ ಮತ್ತು ವಸ್ತ್ರಗಳನ್ನು ದಕ್ಷಿಣೆಯಾಗಿ ಕೊಡುತ್ತಿದ್ದರು. 


'ಹಿರಣ್ಕಂದದಾತಿ | ಹಿರಣ್ಮಜ್ಕೋತಿರೇವ ಸ್ವರ್ಗಂ ಲೋಕಮೇತಿ | 
ವಾಸೋದದಾತಿ | ತೇನಾಯಃ| ಪ್ರತೀರತೇ |' (3-12-6) ಎಂದು ಹೇಳಿದೆ. 
ಚಾತುರ್ವಣ್ಯ ವೃವಸ್ಥೆ ಭದ್ರವಾಗಿ ಊರಿತ್ತು. ರಾಜಸೂಯ ಯಾಗಕ್ಕೆ ಕ್ಹತ್ರಿಯರನೇಕರು 


ಒಟ್ಟಾಗಿ ಸೇರುತ್ತಿದ್ದರು. 'ಕಾಷ್ಟದ ಸ್ವಾತಂತ್ರ್ಯದ ಸಂಕೇತವಾಗಿತ್ತು ಅದು. ಅಶ್ವಮೇಧದ 
ಕುದುರೆಯನ್ನು ರಕ್ಷಿಸಲು ಅದರ ನಾಲ್ಕು ಕಡೆಯೂ ಹೋತೃ, ಅಧ್ವರ್ಯು, ಬ್ರಹ್ಮ, 
ಉದ್ಗಾತೃಗಳು ಇತರ ಕ್ಪತ್ರಿಯರೊಡನೆ ನಿಲ್ಲುತ್ತಿದ್ದರೆಂಬುದನ್ನು ವರ್ಣಿಸಿದೆ. ಅಶ್ವಮೇಧ 
ರಾಷ್ಟ್ರಸವವಾಗಿತ್ತೆಂಬುದನ್ನು ಇದು ತಿಳಿಸುತ್ತದೆ. ಕೃತ್ರಿಯರು ಈ ಯಾಗವನ್ನು ಆಚರಿಸು 
ತ್ತಿದ್ದವರು. ಚತುರ್ಥವರ್ಣದವರಿಗೆ ಯಾಗಾಧಿಕಾರವಿರಲಿಲ್ಲ. ಪುರುಷಮೇಧದ ಪಶುಗಳ 
ವಿಚಾರವನ್ನು ಪರಿಶೀಲಿಸಿದರೆ ಅನೇಕ ಸಂಕರ ಜಾತಿಗಳು ಉತ್ಪನ್ನವಾಗಿದ್ದವೆಂಬುದು 
ಗೊತ್ತಾಗುತ್ತದೆ. ಸಮಾಜದಲ್ಲಿ ಸ್ತ್ರೀಯರಿಗೆ ಆದರದ ಸ್ಥಾನವಿತ್ತು. ಯಾಗಸಂದರ್ಭದಲ್ಲಿ 
ಯಾಜ್ಞಿಕ ವಿಚಾರಗಳು ಮತ್ತು ಅದ್ಭಾತ್ಮ ವಿಚಾರಗಳನ್ನು ಕುರಿತು ಬ್ರಹ್ಮವಾದಿಗಳು 
ಸಮಾಲೋಚನೆ ನಡೆಸುತ್ತಿದ್ದರು. ಅನೇಕ ಪೌರಾಣಿಕ ಕಥಾನಕಗಳ ಮೂಲ ಇಲ್ಲಿ ದೊರೆಯುತ್ತದೆ. 
ಮೊದಲನೇ ಕಾಂಡದಲ್ಲಿ ಕಾಲಕಂಜ ಅಸುರರ ಉಲ್ಲೇಖವಿದೆ. ಪ್ರಜಾಪತಿಯು ವರಾಹ 
ರೂಪವನ್ನು ಧರಿಸಿ ಭೂಮಿಯನ್ನು ಮೇಲಕ್ಕೆತ್ತಿ ತಂದೆ ಕಥೆ ಮೊದಲ ಕಾಂಡದಲ್ಲಿದೆ (1-2). 
ವೈದಿಕಯುಗದ ಅನೇಕ ಜ್ಕೋತಿಶ್ಶಾಸ್ತ್ರ ವಿಚಾರಗಳೂ ಇಲ್ಲಿ ಪ್ರಸ್ತುತವಾಗಿವೆ. ಹೀಗೆ ಆ 
ಕಾಲದ ಸಾಮಾಜಿಕ ಪರಿಸ್ಥಿತಿಗಳ ಮೇಲೆ ಈ ಬ್ರಾಹ್ಮಣ ಬೆಳಕು ಚೆಲ್ಲುತ್ತದೆ. 
ಶತಪಥ ಬ್ರಾಹ್ಮಣ 

ಬ್ರಾಹ್ಮಣ ಗ್ರಂಥಗಳಲ್ಲೆಲ್ಲಾ ಬಹಳ ದೊಡ್ಡದೂ ಮಹತ್ವವುಳ್ಳದ್ದೂ ಆದುದು ಈ 
ಬ್ರಾಹ್ಮಣ, ಯಾಗಾನುಷ್ಠಾನಗಳನ್ನು ಇದು ಬಹಳೆ ಉತ್ತಮವಾಗಿ ಪ್ರತಿಪಾದಿಸುತ್ತದೆ. 
ಶುಕ್ಲಯಜುರ್ವೇದದ ಕಾಣ್ಣ ಮತ್ತು ಮಾಧ್ಯಂದಿನವೆಂಬ ಎರಡು ಪಾಠಗಳಲ್ಲಿಯೂ ಇದು 
ಉಪಲಬ್ಧವಾಗಿದೆ. ವರ್ಣನ ಕ್ರಮ ಹಾಗೂ ಅಧ್ಯಾಯ ಸಂಖ್ಯೆಗಳಲ್ಲಿ ಈ ಎರಡು ಪಾಠಗಳಲ್ಲಿ 
ಸ್ವಲ್ಪ ವೃತ್ಕಾಸವಿದೆ. ಇವು ಹೀಗಿವೆ: 

ಕಾಂಡ ಅಧ್ಯಾಯ ಪ್ರಪಾಠಕ ಬ್ರಾಹ್ಮಣ ಕಂಡಿಕೆ 

ಮಾಧ್ಯಂದಿನ ಶಾಖೆಯಲ್ಲಿ 14 100 68 438 7624 
ಕಾಣ್ವಶಾಖೆಯಲ್ಲಿ 17 104 435 6806 
ಕಾಣ್ವಶಾಖೆಯಲ್ಲಿ ಪ್ರಪಾಠಕಗಳೆಂಬ ಉಪಖಂಡಗಳಿಲ್ಲ. 

ಮಾಧ್ಯಂದಿನ ಶಾಖೆಯ ಬ್ರಾಹ್ಮಣದ ಮೊದಲ ಒಂಭತ್ತು ಖಂಡಗಳು ಅದೇ ಶಾಖೆಯ 
ಸಂಹಿತೆಗನುಸಾರವಾಗಿಯೇ ಇವೆ. ಪಿಂಡ ಪಿತೃಯಜ್ಞದ ವರ್ಣನೆ ಮಾತ್ರ ಸಂಹಿತೆಯಲ್ಲಿ 
ದರ್ಶಪೌರ್ಣಮಾಸದ ನಂತರ ಬರುವುದು. ಬ್ರಾಹ್ಮಣದಲ್ಲಿ ಆಧಾನದ ನಂತರ ಬರುತ್ತದೆ. 


ಯಜುರ್ವೇದ ಬ್ರಾಹ್ಮಣಗಳು ೩೩೫ 


ಇತರ ಕಾಂಡಗಳಲ್ಲಿಯೂ ಸಂಹಿತಾಕ್ರಮವೇ ಪ್ರಾಯಃ ಅನುಸರಿಸಲ್ಪಟ್ಟಿದೆ. ಎರಡು ಪಾಠಗಳಲ್ಲಿನ 
ಬ್ರಾಹ್ಮಣಗಳಲ್ಲಿ ಹೆಚ್ಚಿನ ವೃತ್ಕಾಸವೇನಿಲ್ಲ. ವಿಷಯ ನಿರೂಪಣೆಯ ಕ್ರಮದಲ್ಲಿ ಮಾತ್ರ 
ವೃತ್ಯಾಸವಿದೆ. 

ಶತಪಥ ಬ್ರಾಹ್ಮಣದ ಮಾಧ್ಯಂದಿನ ಪಾಠದಲ್ಲಿ ಒಂದನೇ ಕಾಂಡದಲ್ಲಿ ದರ್ಶಪೂರ್ಣ 
ಮಾಸೇಷ್ಟಿಗಳ ವರ್ಣನೆಯೂ, ಎರಡನೆಯದರಲ್ಲಿ ಆಧಾನ, ಆಗ್ನಿಹೋತ್ರ, ಪಿಂಡಪಿತೃಯಜ್ಞ 
ಆಗ್ರಯಣ ಮತ್ತು ಚಾತುರ್ಮಾಸ್ಕಗಳೆ ವರ್ಣನೆಯೂ ಇದೆ. ಮೂರು ಮತ್ತು ನಾಲ್ಕನೆ 
ಖಂಡಗಳಲ್ಲಿ ಸೋಮಯಾಗದ ವಿಚಾರ ಪ್ರಸ್ತುತವಾಗಿದೆ. ಐದನೇ ಕಾಂಡದಲ್ಲಿ ವಾಜಪೇಯ 
ಯಾಗ ಹಾಗೂ ರಾಜಸೂಯದ ವಿವೇಚನೆಯೂ, ಆರರಿಂದ ಹತ್ತರ ಪೂರ್ತಾ ಉಷಾಸಂಭರಣ, 
ವಿಷ್ಣುಕ್ರಮ, ವನೀವಾಹನಕರ್ಮ, ಚಯನ, ಶತರುದ್ರೀಯಹೋಮ, ಚಿತ್ತಿಸಂಪತ್ತಿ 
ಅಗ್ನ್ಯುಪಾಸನೆ ಮುಂತಾದ ವಿಚಾರಗಳೂ ಇವೆ. ಹನ್ನೊಂದರಿಂದ ಹದಿನಾಲ್ಕನೇ ಕಾಂಡಗಳಲ್ಲಿ 
ಅನೇಕ ನವೀನ ವಿಷಯಗಳ ವಿವೇಚನೆ ಇದೆ. ಉಪನಯನ, ಬ್ರಹ್ಮಯಜ್ಞ ಔರ್ಧ್ವದೈಹಿಕ 
ಕ್ರಿಯಾನುಷ್ಠಾನ ಅಶ್ವಮೇಧ, ಪುರುಷಮೇಧ, ಸರ್ವಮೇಧ, ಪ್ರವರ್ಗ್ಗಯಾಗ ಮುಂತಾದವುಗಳು 
ಇಲ್ಲಿ ಉಪವರ್ಣಿತವಾಗಿವೆ. 

ಶತಪಥ ಬ್ರಾಹ್ಮಣದ ಮೊದಲ ಐದು ಕಾಂಡಗಳು ಯಾಜ್ಯವಲ್ಕ್ಯ ಕಾಂಡವಾಗಿವೆ. 
ದ್ವಿತೀಯಕಾಂಡಪಂಚಕದಲ್ಲಿ ಯಾಜ್ಞವಲ್ಕರ ಸಾಮ ನಿರ್ದೇಶವೂ ಇಲ್ಲ. ಶಾಂಡಿಲ್ಕ ಜುಷಿಗಳ 
ಹಿರಿಮೆ ಇಲ್ಲಿ ಉಕ್ತವಾಗಿದೆ. ಹತ್ತನೇ ಅಧ್ಮಾಯದಲ್ಲಿ ಬರುವ ಅಗ್ನಿರಹಸ್ಮದ ಪ್ರವಕ್ತಾರರೂ 
ಶಾಂಡಿಲ್ಕರೇ ಆಗಿದ್ದಾರೆ. ಈ ಬ್ರಾಹ್ಮಣದ ಮೊದಲ ಒಂಬತ್ತು ಕಾಂಡಗಳು ವಾಜಸನೇಯೀ 
ಸಂಹಿತೆಯ ಮೊದಲ 18 ಅಧ್ಯಾಯಗಳ ಕ್ರಮಬದ್ಧ ವ್ಯಾಖ್ಕಾನವಾಗಿವೆ. ಮದ್ಯೆ ಮಧ್ಯೆ 
ಸಮಯೋಚಿತವಾಗಿ ಬರುವ ಆಖ್ಯಾಯಿಕೆಗಳು ಶುಷ್ಕವಾದ ಹಾಗೂ ನೀರಸವಾದ ಯಾಜ್ಞಿಕ 
ವರ್ಣನೆಗಳನ್ನೂ ರೋಚಕವನ್ನಾಗಿ ಮಾಡುತ್ತವೆ. ಇಷ್ಟಿಗಳಲ್ಲೆಲ್ಲಾ ದರ್ಶಪೌರ್ಣಮಾಸೇಷ್ಟಿಯು 
ಪ್ರಧಾನವಾದುದೂ ಪ್ರಕೃತಿಯಾದುದೂ ಆಗಿದೆ. ದರ್ಶ ಇಷ್ಟಿಯು ಅಮಾವಾಸ್ಕೆಯ ಮರುದಿನದ 
ಪ್ರತಿಪತ್ತಿನಲ್ಲಿ ಸಂಪನ್ನವಾಗುತ್ತದೆ. ಪೂರ್ಣಿಮೆಯ ಮರುದಿನದ ಪ್ರತಿಪತ್ತಿನಲ್ಲಿ 
ಪೌರ್ಣಮಾಸೇಷ್ಟಿ ಬರುತ್ತದೆ. ಇವುಗಳ ಸಾಂಗೋಪಾಂಗ ವರ್ಣನೆ ಪ್ರಥಮ ಕಾಂಡದಲ್ಲಿರುವುದು 
ಯುಕ್ತವೇ ಆಗಿದೆ. ಇವುಗಳಿಗೆ ಉಪಯುಕ್ತವಾದ ಮಂತ್ರಗಳನ್ನು ಇಲ್ಲಿ ನಿರ್ದೇಶಿಸಿದೆ. 
ಎರಡನೆಯ ಕಾಂಡದಲ್ಲಿ ಬರುವ ಅಗ್ನಿಹೋತ್ರವೂ ಮುಖ್ಯವಾದುದು. ಅಗ್ನ್ಯಾಧಾನ ಮಾಡಿ 
ಪ್ರಾತಃ ಸವನ ಮತ್ತು ಸಾಯಂಸವನಗಳನ್ನು ನಡೆಸಬೇಕೆಂಬ ವಿಧಿ ಇದೆ. ಪಿತೃಗಳ ತೃಪ್ತಿಗಾಗಿ 
ಮಾಡುವ ಕ್ರಿಯೆಯೇ ಪಿಂಡಪಿತೃ ಯಜ್ಞ 'ಚಾತುರ್ಮಾಸ್ಮ' ಮತ್ತು 'ನವಾಸ್ನೇಷ್ಟಿ'ಗಳ 
ವಿವರಣೆಯೂ ಈ ಕಾಂಡದಲ್ಲಿದೆ. ಸೋಮಯಾಗದಲ್ಲಿ ಸೋಮಲತೆಯನ್ನು ಕುಟ್ಟೆ ಅದರ 
ರಸವನ್ನು ತೆರೆಯುತ್ತಾರೆ. ಅದರೊಡನೆ ಗೋಕ್ಷೀರವನ್ನು ಸೇರಿಸಿ ಉಚಿತ ಸಮಯಗಳಲ್ಲಿ 
ದೇವತೆಗಳನ್ನುದ್ದೇಶಿಸಿ ಹವನ ಮಾಡುತ್ತಾರೆ. 'ಅಗ್ನಿಷ್ಟೋಮು' ಎಂಬುದು 
ಸೋಮಯಾಗಗಳಿಗೆಲ್ಲ ಪ್ರಕೃತಿಭೂತವಾದುದು. ಮೂರು ಮತ್ತು ನಾಲ್ಕನೇ ಕಾಂಡಗಳಲ್ಲಿ 
ಇದರ ವರ್ಣನೆ ಇದೆ. ಮೂರ್ಧಾಭಿಷಿಕ್ತನಾದ ಕ್ಷತ್ರಿಯ ರಾಜನು ರಾಜಸೂಯಕ್ಕೆ ಅಧಿಕಾರಿ. 
ಹಿಂದಿನ ಕಾಲದಲ್ಲಿ ಅಭಿಷೇಕಕ್ಕೆ ಬಹಳ ಮಹತ್ವವಿತ್ತು. ರಾಜನೈಶಿಕವಾದ ಆಧಿಪತ್ಯ ಇದರ 
ಸಂಕೇತವಾಗಿತ್ತು. ಐದನೇ ಅಧ್ಯಾಯದಲ್ಲಿ ಈ ವಿಚಾರ ಪ್ರಸ್ತುತವಾಗಿದೆ. 'ಅಗ್ನಿಚಯನ'ದ 
ವಿಸ್ತಾರವೂ ವೈಶಿಷ್ಟ್ಯ ಪೂರ್ಣವೂ ಆದ ವರ್ಣನೆ ಆರನೇ ಕಾಂಡದಿಂದ ಆರಂಭವಾಗುತ್ತದೆ. 


೩೩೬ ವೈದಿಕ ಸಾಹಿತ್ಯ ಚರಿತ್ರ 


ಶಾಂಡಿಲ್ಕರ ಅಭಿಪ್ರಾಯಕ್ಕೆ ಹೆಚ್ಚಿನ ಪ್ರಾಮಾಣ್ಯ ಮತ್ತು ಆದರವನ್ನು ಇಲ್ಲಿ ತೋರಿದೆ. ಈ 
ಕಾಂಡಗಳಲ್ಲಿ (ಶಾಂಡಿಲ್ಕ ಕಾಂಡದಲ್ಲಿ) ಗಾಂಧಾರ, ಕೇಕಯ, ಶಾಲ್ವ ಮುಂತಾದ ಜನಪದಗಳ 
ಉಲ್ಲೇಖವಿದೆ. ಇತರ ಭಾಗಗಳಲ್ಲಿ ಆರ್ಯಾವರ್ತದ ಮಧ್ಯಭಾಗ ಮತ್ತು ಪೂರ್ವಭಾಗದವರ 
ಉಲ್ಲೇಖವಿದೆ. ಕುರುಪಾಂಚಾಲ, ಕೋಸಲ ವಿದೇಹ, ಸೃಂಜಯ ಮುಂತಾದವರ ಉಲ್ಲೇಖ 
ಇಲ್ಲಿಯೇ ಬರುತ್ತದೆ. ಇದರ ಆಧಾರದಿಂದಲೇ ಮೆಕ್ಡಾನಲ್‌ ಮಹಾಶಯ ಶಾಂಡಿಲ್ಕ ಕಾಂಡದ 
ರಚಯಿತಾ ಯಾಜ್ಞವಲ್ಮರಲ್ಲವೆಂದೂ ಅದರ ಕರ್ತೃಗಳು ಶಾಂಡಿಲ್ಕರೆಂದೂ ನಿಶ್ಚಯಿಸುತ್ತಾರೆ. 
ಆದರೆ ಈ ಉಲ್ಲೇಖ ಮಾತ್ರದಿಂದ ಇಂಥ ನಿರ್ಣಯಕ್ಕೆ ಬರಲಾಗುವುದಿಲ್ಲ. ಯಾಜ್ಞವಲ್ಮರು 
ವಿದೇಹನಿವಾಸಿಗಳಾಗಿ ಜನಕರಾಜನ ಗುರುಗಳಾಗಿದ್ದರೆಂಬುದು ಸಂಭವನೀಯ. ಪ್ರಾಯಃ 
ಶಾಂಡಿಲ್ಕರು ವಾಯವ್ಕ ಪ್ರಾಂತಗಳಿಗೆ ಸಂಬಂಧಿಸಿದ್ದಿರಬೇಕು. ಆದ್ದರಿಂದಲೇ ವಾಯವ್ಮ 
ಜನಪದಗಳ ಉಲ್ಲೇಖ ಅವರ ಹೆಸರಿಗೆ ಸಂಬಂಧಿಸಿದೆ. ಈ ವಿಭಿನ್ನ ಭಾಗಗಳಲ್ಲಿ ಪರಸ್ಪರ 
ಸಂಬಂಧವಿದ್ದಿರಬೇಕು.: ಆದ್ದರಿಂದ ಶಾಂಡಿಲ್ಕರ ಪ್ರಮಾಣ್ಯವನ್ನು ಅಂಗೀಕರಿಸಿರುವ ಈ 
ಭಾಗಗಳೂ ಯಾಜ್ಞವಲ್ಕ್ಯ ಕೃತಗಳೇ ಆಗಿರಬೇಕೆಂದು ಊಹಿಸಬಹುದು. ಶತಪಥದ ಕೊನೆಯ 
ನಾಲ್ಕು ಕಾಂಡಗಳು ಮೂಲಸಂಹಿತೆಯ ಕ್ರಮಕ್ಕನುಸಾರವಾಗಿವೆ. ಹನ್ನೊಂದನೇ ಕಾಂಡ 
ಭೂತಯಜ್ಞ, ಮನುಷ್ಯಯಜ್ಞ ಪಿತೃಯಜ್ಞ ದೇವಯಜ್ಞ ಮತ್ತು ಬ್ರಹ್ಮಯಜ್ಞ ಎಂದು 
ಪ್ರಸಿದ್ಧವಾದ ಪಂಚ ಮಹಾಯಜ್ಞಗಳ ವಿಚಾರವನ್ನು ಬಣ್ಣಿಸುತ್ತದೆ. ಸ್ವಾಧ್ಯಾಯವು ಎಂದರೆ 
ವೇದಾಧ್ಯಯನವು ಬ್ರಹ್ಮಯಜ್ಞದ ರೂಪಾಂತರವೆಂದೇ ಇಲ್ಲಿ ಹೇಳಿದೆ-(11-5-7). "ಯಕ್ಕುಗಳ 
ಅಧ್ಯಯನ ದೇವತೆಗಳಿಗೆ ಹಾಲಿನ ಆಹುತಿಯಂತೆ ; ಯಜಸ್ಸುಗಳ ಅದ್ಮಯನ 
ಆಜ್ಕಾಹುತಿಯಂತೆ. ಸಾಮವೇದಾಧ್ಯಯನ ಸೋಮಾಹುತಿಯಂತೆ. ಅಥರ್ವಾಂಗಿರಸಗಳ 
ಅಧ್ಯಯನ ಮೇದಸ್ಸಿನ ಆಹುತಿಯಂತೆ; ಅನುಶಾಸನವಿದೈೆ, ವಾಕೋವಾಕ್ಕ, ಇತಿಹಾಸ, ಪುರಾಣ, 
ನಾರಾಶಂಸಿ, ಗಾಥೆಗಳು ಇವುಗಳ ಅಧ್ಯಯನ ಮಧುವಿನ ಆಹುಶಿಯಂತೆ."” 'ಸ್ವಾಧ್ಯಾಯೋ 
ಅದೇತವೃಃ' ಎಂಬುದನ್ನು ಪ್ರಮಾಣಪುರಸ್ಸರವಾಗಿ ಇಲ್ಲಿ ಸಮರ್ಥಿಸಿದೆ. 

ಆರಂಭದ ದಿನದಿಂದ ಹಿಡಿದು ಹನ್ನೆರಡು ದಿನಗಳು ಪೂರ್ತಾ ನಡೆಯುವ ಯಾಗಕ್ಕೆ 
'ಕ್ರತು' ಎನ್ನುತ್ತಾರೆ. ಹನ್ನೆರಡು ದಿನಕ್ಕಿಂತ ಹೆಚ್ಚಾಗಿ ಆರು ತಿಂಗಳುಗಳೋ ಅಥವಾ ಇನ್ನೂ 
ಹೆಚ್ಚು ತಿಂಗಳುಗಳು ಬೆಳೆಯುವ ಯಾಗಕ್ಕೆ 'ಸತ್ರ'ವೆಂದು ಹೆಸರು. ಇವುಗಳೆಲ್ಲದರ ವಿವರಣೆ 
ಹನ್ನೆರಡನೇ ಕಾಂಡದಲ್ಲಿದೆ. "ಸೌತ್ರಾಮಣೀ” ಎಂಬ ಪ್ರಖ್ಯಾತವಾದ ಯಾಗದ ವರ್ಣನೆಯೂ 
ಇಲ್ಲಿಯೇ ಇದೆ. 

ಮೂರ್ಥಾಬಿಪಿಕ್ತನಾದ ರಾಜನ್ಮನೇ ಅಶ್ಚಮೇಧಕ್ಕೆ ಅಧಿಕಾರಿ. ಈ ಯಾಗದ ವಿಸ್ತೃತವಾದ 
ವಿವರಣೆ ಹದಿಮೂರನೇ ಕಾಂಡದಲ್ಲಿದೆ. ಹದಿನಾಲ್ಕನೇ ಕಾಂಡದಲ್ಲಿ "ಪ್ರವರ್ಗ್ಗಯಾಗ' 
ಮುಖ್ಯವಾದ ವಿಚಾರವಾಗಿದೆ. 

ಈ ಬ್ರಾಹ್ಮಣದಲ್ಲಿ ನೂರು ಅಧ್ಯಾಯಗಳಿರುವುದರಿಂದ 'ಶತಪಥ'ವೆಂಬ ಹೆಸರು 
ಅನ್ವರ್ಥವಾಗಿ ಬಂದಿರುವಂತಿದೆ. ಇದು ಬಹಳ ಪ್ರಾಚೀನವಾದ ಬ್ರಾಹ್ಮಣವೆಂಬುದನ್ನು 
ಇದಕ್ಕೆ ಸ್ವರಸಂಪಶ್ತಿ ಇರುವುದೇ ಸೂಚಿಸುತ್ತದೆ. ಇದರ ಸ್ವರಪಾಠ ಇತರ ವೇದಗಳ 
ಸ್ವರಕ್ರಮಕ್ಕಿಂತ ವಿಲಕ್ಷಣವಾಗಿದೆ. ವಾಜಸನೇಯೀ ಸಂಹಿತೆಯ ಸ್ವರ ಇತರ ವೇದಗಳ 
ಸ್ವರವಿಧಾನಕ್ಕಿಂತ ವಿಲಕ್ಷಣವಾಗಿರುವುದೇ ಇದಕ್ಕೆ ಕಾರಣ. ಈ ವೃತ್ಕಾಸವನ್ನು 
ಯಾಜ್ಞವಲ್ಕರೋ ಅಥವಾ ಅವರ ಶಿಷ್ಕರೋ ರೂಡಿಗೆ ತಂದಿರಬೇಕೆಂದು ತೋರುತ್ತದೆ. 


ಯಜುರ್ವೇದ ಬ್ರಾಹ್ಮಣಗಳು ೩೩೭ 


ಉಚ್ಚಾರಣೆಯಲ್ಲಿ ವೃತ್ಕಾಸವಿರುವುದಾದರೂ ಅವುಗಳ ವಿಧಾನದಲ್ಲಿ ವೃತ್ಕಾಸವಿಲ್ಲ. ಪಾಣಿನಿಯ 
ವೈದಿಕಪ್ರಕ್ರಿಯೆಯ ಸೂತ್ರಗಳು ಎಲ್ಲ ವೇದಗಳಿಗೂ ಸಮಾನವಾಗಿವೆ. 

ಈ ಬ್ರಾಹ್ಮಣದಲ್ಲಿ ಯಾಜ್ಞವಲ್ಕ್ಯರು ಮೊದಲ ಐದು ಕಾಂಡಗಳಲ್ಲಿ ತಮ್ಮ ಹೆಸರನ್ನು 
ಅನೇಕ ಕಡೆಗಳಲ್ಲಿ ಹೇಳಿಕೊಂಡಿದ್ದಾರೆ. ಇದರಿಂದ ಇವು ಬೇರೆಯವರಿಂದ ರಚಿತವಾದವೆಂದು 
ಹೇಳಬೇಕಾಗಿಲ್ಲ. ಪ್ರಖ್ಯಾತರಾದ ಜೈಮಿನಿ, ಬಾದರಾಯಣ, ಕೌಟಿಲ್ಕ ಮುಂತಾದವರು ತಮ್ಮ 
ಕೃತಿರತ್ನಗಳಲ್ಲಿ ತಮ್ಮ ತಮ್ಮ ಹೆಸರುಗಳನ್ನನೇಕ ಕಡೆ ಹೇಳಿಕೊಂಡಿದ್ದಾರೆ. ಯಗ್ವೇದ 
ಸೂಕ್ತಗಳಲ್ಲಿಯೂ ಕೆಲವೆಡೆ ಯಷಿಗಳ ಹೆಸರುಗಳು ಉಕ್ತವಾಗಿವೆ. ಮುಖ್ಯವಾದ ವಿಚಾರಗಳ 
ಮೇಲೆ ತಮ್ಮ ತಮ್ಮ ಸಿದ್ಧಾಂತವನ್ನು ತಮ್ಮ ಹೆಸರುಗಳೊಡನೆ ಹೇಳುವುದು ಹಿಂದಿನ ಕಾಲದಲ್ಲಿ 
ಬಳಕೆಯಲ್ಲಿತ್ತು. ಆದ್ದರಿಂದ ಯಾಜ್ಞವಲ್ಕ್ಯರು ಮೊದಲ ಹತ್ತು ಕಾಂಡಗಳ ಕರ್ತೃಗಳೆಂಬುದು 
ನಿರ್ವಿವಾದ. ವಾಜಸನೇಯೀ ಸಂಹಿತೆಯ 26ರಿಂದ 35 ಅಧ್ಯಾಯಗಳವರೆಗಿನ ಭಾಗವನ್ನು 
ಖಿಲಗಳೆಂದು ಪರಿಗಣಿಸಿದ್ದಾರೆಂದು ಹಿಂದೆಯೇ ತಿಳಿಸಿದೆ. ಪುರುಷ ಮೇಧದ ವಿಚಾರ ಬರುವುದು 
ಇಲ್ಲಿಯೇ. ಈ ವಿಷಯವನ್ನೂ ಉಪನಯನ, ಸ್ವಾಧ್ಯಾಯ, ಸರ್ವಮೇಧ ಮುಂತಾದುವನ್ನೂ 
ವಿವೇಚಿಸುವ ಮುಂದಿನ ನಾಲ್ಕು ಕಾಂಡಗಳನ್ನೂ ಬ್ರಾಹ್ಮಣಕ್ಕೆ ಮುಂದೆ ಸೇರಿಸಲಾಯಿತೆಂದು 
ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಹತ್ತನೆಯ ಕಾಂಡವೂ ಈಚಿನದೆಂದು ಕೆಲವರ 
ಅಭಿಪ್ರಾಯ. ಹನ್ನೆರಡನೇ ಕಾಂಡವನ್ನು ಮಧ್ಯಮ ಕಾಂಡವೆಂದು ನಿರ್ದೇಶಿಸುವುದರಿಂದ 
ಹತ್ತರಿಂದ ಹದಿನೈದು ಕಾಂಡಗಳು ಪೂರ್ತಿಯಾಗಿ ಅರ್ವಾಚೀನವಾದವೆಂದು ವಿಮರ್ಶಕರು 
ಭಾವಿಸುತ್ತಾರೆ. ಈ ಬ್ರಾಹ್ಮಣದ ಕಾಲ ಕ್ರಿ. ಪೂ. 3000ವೆಂದು ಎಸ್‌. ಬಿ. ದೀಕ್ಷಿತ್‌ 
ಅವರು ಪ್ರತಿಪಾದಿಸಿದ್ದಾರೆ. 'ಏತಾ ವೈ ಕೃತಿಕಾ ಪ್ರಾಚ್ಛೆದಿಶೋ ನ ಚೃವಂತೇ' ಎಂಬ 
ಜ್ಕೌಶಿಷಿಕ ಆಧಾರದಿಂದ ಈ ನಿರ್ಣಯಕ್ಕೆ ಅವರು ಬರುತ್ತಾರೆ. ' 

ಶತಪಥ ಬ್ರಾಹ್ಮಣವು ಪ್ರಾಚೀನವಾದ ಬ್ರಾಹ್ಮಣವೆಂದು ಮೇಲೆ ಹೇಳಲಾಯಿತು. 
ಆದರೆ 'ಪುರಾಣಪ್ರೋಕ್ತೇಷು ಬ್ರಾಹ್ಮಣ ಕಲ್ಪೇಷು' ಎಂಬ ಪಾಣಿನಿಯ ಸೂತ್ರಕ್ಕೆ 
ವ್ಯಾಖ್ಯಾನಮಾಡುವಾಗ ಭಟ್ಟೋಜಿ ದೀಕ್ಷಿತರು ತಮ್ಮ ಸಿದ್ಧಾಂತಕೌಮುದಿಯಲ್ಲಿ 
ಯಾಜ್ಞವಲ್ಯ್ಕರ ಬ್ರಾಹ್ಮಣಗಳು ಪ್ರಾಚೀನವಲ್ಲದ ಕಾರಣ 'ಣಿನ್‌' ಪ್ರತ್ಯಯ ಯಾಜ್ಞವಲ್ಯಾದಿ 
ಶಬ್ದಗಳಿಗೆ ಬರುವುದಿಲ್ಲವೆಂದು ಬರೆಯುತ್ತಾರೆ. ಭಟ್ಟೋಜಿ ದೀಕ್ಷಿತರ ಈ ಮಾತು ಪ್ರಾಚೀನ 
ವೈಯ್ಯಾಕರಣರ ಮಾತುಗಳಿಗೆ ವಿರುದ್ಧವಾದ ಕಾರಣ ಉಪೇಕ್ಷಣೀಯವೇ ಆಗಿದೆ. 
'ಯಾಜ್ಲವಲ್ಕ್ಯಾದಿಭಃ ಪ್ರತಿಷೇಧಃ ತುಲ್ಕಕಾಲತ್ವಾತ್‌' ಎಂಬ ವಾರ್ತಿಕವನ್ನು ಭಟ್ಟೋಜಿ 
ದೀಕ್ಷಿತರು ಉಪೇಕ್ಲಿಸಿದ್ದಾರೆ. ಪತಂಜಲಿಗಳು ಈ ವಾರ್ತಿಕವನ್ನು ಅಂಗೀಕರಿಸಿದ್ದಾರೆ (4-3- 
105 ಮಹಷಾಭಾಷ್ಯ). ನಾಗೋಜಿಭಟ್ಟನು ತನ್ನ 'ಲಘುಶಬ್ಲೇಂದು ಶೇಖರ'ದಲ್ಲಿ ಭಟ್ಟೋಜಿ 
ದೀಕ್ಷಿತರ ಅಭಿಪ್ರಾಯ ಸರಿಯಲ್ಲವೆಂದು ಹೇಳುತ್ತಾನೆ. 

'ಯಾಜ್ಞವಲ್ಮಾಾನೀತಿ | ಕಣ್ಟಾದಿಭ್ಕ ಇತ್ಶಣ್‌ | ತೇ ಹಿ ಪಾಣಿನ್ಶಪೇಕ್ಷಯಾ ಆಧುನಿಕಾ 
ಇತ್ಯಭಿಮಾನಃ | ಭಾಷ್ಯೇತು ಶಾಠ್ಕಾಯನಾದಿ ತುಲ್ಕಕಾಲತ್ವಾತ್‌ ಯಾಜ್ಞವಲ್ಮಾದಿಭ್ಯಃ 
ಪ್ರಶಿಷೇಧಸ್ತದ್ಧಿಷಯತಾಚ ನೇತಿ ವಚನಮೇವಾರಬ್ಧಮ್‌ |' ಎಂದು ನಾಗೇಶರ ಸ್ಪಷ್ಟೋಕ್ತಿಯೇ 
ಇದೆ. ಆದುದರಿಂದ ದೀಕ್ಷಿತರಿಗೆ ಹಿಂದಿನ ಮತ್ತು ಮುಂದಿನ ವೈಯ್ಕಾಕರಣರ ಅಭಿಪ್ರಾಯದಂತೆ 
ಶತಪಥ ಪ್ರಾಚೀನತೆ ಸಿದ್ಧವಾಗುತ್ತದೆ. 


9. ವಿವರಗಳಿಗೆ ನೋಡಿ, ಸಿ.ವಿ. ವೈದ್ಯ, ಪುಟ 18-24 


22 


೩೩೮ ವೈದಿಕ ಸಾಹಿತ್ಯ ಚರಿತ್ರ 


ಈ ಬ್ರಾಹ್ಮಣ ಅನೇಕ ದೃಷ್ಟಿಗಳಿಂದ ಮಹತ್ವಪೂರ್ಣವಾಗಿದೆ. ಯಜ್ಞ ವಿದೈೆಯ 
ಪರಿಪೂರ್ಣವಾದ ವೈಭವ ಇಲ್ಲಿ ದೃಗ್ಗೋಚರವಾಗುತ್ತದೆ. ಯಜ್ಞದ ಅನುಷ್ಠಾನಗಳನ್ನು 
ಸಾಂಗೋಪಾಂಗವಾಗಿ ಇಲ್ಲಿ ವರ್ಣಿಸಿದೆ. ಬಹಳ ಸಣ್ಣ ಸಣ್ಣ ವಿಧಿ ವಿಧಾನಗಳನ್ನೂ ಇಲ್ಲಿ 
ವಿಶದವಾಗಿ ವರ್ಣಿಸಿದೆ. ಈ ಕ್ರಿಯೆಗಳ ಹೇತು ನಿರ್ದೇಶವನ್ನೂ ಮಾಡಿದೆ. ಜೊತೆಗೆ 
ಪ್ರಾಚೀನವಾದ ಅನೇಕಾನೇಕ ಆಖ್ಕಾನಗಳನ್ನೂ ರಸಮಯವಾಗಿ ಬಿತ್ತರಿಸಿದೆ. ಅಷ್ಟೇ ಅಲ್ಲ ; 
ಯಜ್ಞದ ಆದ್ಯಾತ್ಮಿಕ ರಹಸ್ಮದ ವಿವೇಚನೆಯೂ ಇಲ್ಲಿದೆ. ಯಜ್ಞದ ಅನೇಕಾನೇಕ 
ಅನುಷ್ಠಾನಗಳು ಪ್ರಜಾಪತಿ ದೇವತೆಯ ಪ್ರಶೀಕವೆಂದೂ, ವಿಷ್ಣುವಿನ ಪ್ರತೀಕವೆಂದೂ ಅಲ್ಲಲ್ಲಿ 
ವರ್ಣಿತವಾಗಿದೆ. ಭೌತಿಕವಾದ ಯಾಗ ಒಂದು ಆಧ್ಯಾತ್ಮಿಕಭಾವನೆಯ ಪ್ರತೀಕ, ಯಾಗ 
ಎರಡು ಬಗೆ ಅಂತರ್ಯಾಗ ಮತ್ತು ಬಹಿರ್ಯಾಗ ಎಂದು. ಇವೆರಡಕ್ಕೂ ಪೂರ್ಣವಾದ 
ಸಾಮಂಜಸ್ಕವಿಲ್ಲಿದೆ. ಅಗ್ನೀಂಧನವನ್ನು ಮಾಡಿದಮೇಲೆ ಮೊಟ್ಟಮೊದಲಾಗಿ ಎರಡು 
ಆಹುತಿಗಳನ್ನು ಸಮರ್ಪಿಸಬೇಕು. ಮೊದಲ ಆಹುತಿ ಪೂರ್ವಾಧಾರ ಆಹುತಿ ; ಇದು 
ಮನಸ್ಸಿಗಾಗಿ. ಎರಡನೆಯದು ಉತ್ತರಾಧಾರ ಆಹುತಿ ; ಇದು ವಾಕ್ಕಿಗಾಗಿ, ರಥವನ್ನೆಳೆಯಲು 
ಎರಡು ಅಶ್ವಗಳು ಬೇಕಾಗುವಂತೆ ಯಜ್ಞಚಕ್ರವನ್ನು ನಡೆಸಿಕೊಂಡು ಹೋಗಲು ಮನಸ್ಸು 
ಮತ್ತು ವಾಕ್ಕು ಆವಶ್ಯಕ. ಮೊದಲು ಸಂಕಲ್ಪಿಸುವುದು ಮನಸ್ಸು. ಆ ಸಂಕಲ್ಪವನ್ನು ಮಾತಿನ 
ಮೂಲಕ ಪ್ರತಿಪಾದಿಸುವುದು ವಾಕ್ಕು. ಇವುಗಳೆರಡರ ಸಂಯೋಗವಲ್ಲದೆ ಯಾವ ಕರ್ಮವೂ 
ನಡೆಯಲಾರದು. ಈ ಎರಡು ಆಹುತಿಗಳ ನಿಷ್ಪತ್ತಿ ಕ್ರಮಕ್ಕಾಗಿ 'ಸ್ರುವ' ಮತ್ತು 'ಸ್ರಕ್‌' ಎಂಬ 
ಪಾತ್ರೆಗಳ ದ್ವಾರಾ ಆಗುತ್ತದೆ. 'ಅಗ್ನಿ ಸೋಮಾತ್ಮಕಂ ಜಗತ್‌' ಎಂಬಂತೆ ವಿಶ್ವದಲ್ಲಿರುವುವು 
ಅಗ್ನಿ ಮತ್ತು ಸೋಮ ಎಂಬ ಎರಡು ತತ್ತ್ವಗಳೇ. ಅಗ್ನಿ ಅನ್ನಾದ ; ಸೋಮ ಅನ್ನ. ಅಗ್ನಿ 
ಪುರುಷತತೃ, ಸೋಮ ಸ್ತ್ರೀತತೃ. ಈ ಎರಡು ತತ್ವಗಳ ಸಾಮಂಜಸ್ಮದಿಂದ 
ವಿಶ್ವಕಲ್ಮಾಣವಾಗುತ್ತದೆ. ಅಗ್ನಿಯಲ್ಲಿ ಸೋಮರಸದ ಆಹುತಿಯನ್ನರ್ಪಿಸುವ ರಹಸ್ಕವಾದರೂ 
ಇವುಗಳಿಂದ ಜಗನ್ಮಂಗಳವಾಗಲೆಂಬುದೇ. ಉಪನಿಷತ್ತುಗಳಲ್ಲಿ ಇವುಗಳನ್ನೇ ರಯಿ, ಪ್ರಾಣ 
ಎಂದು ವರ್ಣಿಸಿದೆ. ಹೀಗೆ ಈ ಬ್ರಾಹ್ಮಣದಲ್ಲಿ ಯಜ್ಞದ ಸಣ್ಣ ಸಣ್ಣ ಕ್ರಿಯಾ ಕಲಾಪಗಳಿಗೂ 
ಸ್ಟಾರಸ್ಕವಾದ ತಾತ್ಟಿಕ ವಿವೇಚನೆಯನ್ನು ಮಾಡಿರುವುದು ಇದರ ವೈಶಿಷ್ಟ್ಯ. ಮೇಲೆ ಹೇಳಿದ 
ಪೂರ್ವಾಧಾರ ಆಹುತಿಯನ್ನು ಕುಳಿತುಕೊಂಡೇ ಅರ್ಪಿಸುವರು. ಆದರೆ ಉತ್ತರಾಧಾರ 
ಆಹುತಿಯನ್ನು ನಿಂತುಕೊಂಡು ಸಮರ್ಪಿಸುವರು. ಇದರ ಕಾರಣದ ವಿವರಣೆಯನ್ನು ಈ 
ಬ್ರಾಹ್ಮಣದಲ್ಲಿ (1-4-5) ಕಾಣಬಹುದು. ಸಾಧಾರಣರ ದೃಷ್ಟಿಯಲ್ಲಿ ಯಜ್ಞದ ವಿಧಾನಗಳು 
ಆಡಂಬರಯುತವಾಗಿರುವಂತೆಯೂ ಬೇಸರಗೊಳಿಸುವ ವಿಧಿವಿಧಾನಗಳ ಸಮೂಹಗಳನ್ನು 
ಹೊಂದಿರುವಂತೆಯೂ ತೋರುವುದು. ಆದರೆ ಈ ಬ್ರಾಹ್ಮಣದ ವ್ಮಾಖ್ಯ್ಮಾನದ 
ಅನುಶೀಲನದಿಂದ ಯಜ್ಞವಿಧಿಯಲ್ಲಡಗಿರುವ ತತ್ವಾರ್ಥದ ಪರಿಚಯವಾಗುತ್ತದೆ. 

ಈ ಬ್ರಾಹ್ಮಣಕ್ಕೆ ಐತಿಹಾಸಿಕವಾದ ಮಹತ್ವವೂ ಅಪಾರವಾಗಿದೆ. ಇಲ್ಲಿ ಬರುವ 
ಅನೇಕಾನೇಕ ಆಖ್ಯಾನೆಗಳಿಂದ ಅಂದಿನ ಕಾಲದ ಐತಿಹಾಸಿಕ ವಿಚಾರಗಳು ಸೂಚಿತವಾಗುತ್ತವೆ. 
ನಾಲ್ಕನೇ ಅಧ್ಯಾಯದ ಬ್ರಾಹ್ಮಣ ಒಂದು-ಕಂಡಿಕೆ ಹತ್ತು-ಹದಿನೇಳರಲ್ಲಿ ಬರುವ 'ಮಾಥವ 
ವಿದೇಘ'ನ ಆಖ್ಕುನ ಬಹಳ ಸ್ವಾರಸ್ಯವಾಗಿದೆ. ಮಾಥವ ವಿದೇಘನು ಸರಸ್ಪಶೀ ನದೀ 
ತೀರದಲ್ಲಿದ್ದನು. ಅಲ್ಲಿಂದ ವೈಶ್ವಾನರಾಗ್ನಿಯು ಎಲ್ಲ ಸ್ಥಾನಗಳನ್ನೂ ದಹಿಸುತ್ತಾ 
ಪೂರ್ವಾಭಿಮುಖವಾಗಿ ಹೊರಟು ಉತ್ತರಗಿರಿಯಿಂದ ಪ್ರವಹಿಸುವ 'ಸದಾನೀರಾ' ನದಿಯವರೆಗೆ 


ಯಜುರ್ವೇದ ಬ್ರಾಹ್ಮಣಗಳು ೩೩೯ 


ಒಂದು ಸೇರಿದನು. ರಾಜನೂ ಅವನ ಪುರೋಹಿತನಾದ 'ಗೋತಮರಾಹೂಗಣಖಪಷಿಯೂ' 
ಅಗ್ನಿಯನ್ನು ಹಿಂಬಾಲಿಸುತ್ತಾ ಬಂದರು. ರಾಜನು ತಮ್ಮ ವಾಸ್ಟಾನವನ್ನು ಕುರಿತು ಪ್ರಶ್ನಿಸಿದಾಗ 
ಅಗ್ನಿ ಹೇಳಿದನು-”ಸದಾ ನೀರಾ ನದಿಯ ಪೂರ್ವಭಾಗದಲ್ಲಿ ನಿಮ್ಮ ವಾಸಸ್ಥಾನವಾಗಲಿ" 
ಎಂದು. ಆಗ ಆ ಪ್ರದೇಶವು ರಾಜನಿಂದ ಆಕ್ರಮಿಸಲ್ಪಟ್ಟಿತು. 'ಈ ನದಿಯು ಈಗಲೂ 
ಕೋಸಲ ಮತ್ತು ವಿದೇಹಗಳ ನಡುವಣ ಎಲ್ಲೆಯಾಗಿದೆ' ಎಂದು ಈ ಬ್ರಾಹ್ಮಣ ಹೇಳುತ್ತದೆ 
(1-4-1). ವೈದಿಕಧರ್ಮ ಸಾರಸ್ಪತಮಂಡಲದಿಂದ ಪೂರ್ವ ದಿಕ್ಕಿಗೆ ಹರಡಿದ ಐತಿಹಾಸಿಕ 
ಘಟನೆಯ ಸಂಕೇತವಿದು. ಬಗ್ಬೇದದಲ್ಲಿಯೇ ಸರಯೂ ನದಿಯ ಉಲ್ಲೇಖವಿದೆ. ಆದ್ದರಿಂದ 
ಆರ್ಯಧರ್ಮ ಆ ಕಾಲದಲ್ಲಿ ಕೋಸಲದೇಶದವರೆಗೂ ಹರಡಿತ್ತೆಂದು ಹೇಳಬಹುದು. ಅಲ್ಲಿಂದ 
ಮುಂದಿನ ಮಿಥಿಲಾ ಪ್ರದೇಶಕ್ಕೂ ವೈದಿಕಧರ್ಮ ಹರಡಿದ ವಿಷಯ ಇಲ್ಲಿ ಸೂಚಿತವಾಗಿದೆ. 
ರಾಮಾಯಣದಲ್ಲಿ ಜನಕ ರಾಜನ ಪುರೋಹಿತರು ಗೌತಮವಂಶದವರೆಂದು ಹೇಳಿರುವುದನ್ನು 
ಗಮನಿಸಬಹುದು. ಈ ಪ್ರಾಂತ್ಕ ಮುಂದೆ ಬೌದ್ಧ ಜೈನ ಧರ್ಮಗಳ ಹುಟ್ಟುನಾಡಾಯಿತು. 
ಈ ಬ್ರಾಹ್ಮಣದಲ್ಲಿ ಉಪಯೋಗಿಸಿರುವ ಅರ್ಹತ್‌, ಶ್ರಮಣ, ಪ್ರತಿಬುದ್ಧ ಮುಂತಾದ 
ಶಬ್ದಗಳನ್ನು ವಿಶಿಷ್ಟವಾದ ಅರ್ಥದಲ್ಲಿ ಆ ಧರ್ಮಗಳವರು ಮುಂದೆ ಬಳಸಿದರು. 
ಮಿಥಿಲೆಯ ಜನಕನ ಉಲ್ಲೇಖ ಈ ಬ್ರಾಹ್ಮಣದಲ್ಲಿದೆ. ಅವನ ಪ್ರಧಾನ ಗುರುಗಳಾಗಿದ್ದ 
ವರು ಯಾಜ್ಞವಲ್ಕರು. ಅಶ್ವಮೇಧ ಪ್ರಸಂಗದಲ್ಲಿ ಅನೇಕ ಪ್ರಾಚೀನ ರಾಜರುಗಳ ಹೆಸರುಗಳನ್ನು 
ಇಲ್ಲಿ ಹೇಳಿದೆ. ಅಶ್ಚಮೇಧಯಾಗವನ್ನು ನಿರ್ವಹಿಸಿದರೆಂದು ದುಷ್ಕಂತ, ಭರತ ಇವರ 
ಹೆಸರುಗಳನ್ನು ಹೇಳಿದೆ (ಶತ. 13-5-4). ಮಹಾರಾಜ ಜನಮೇಜಯನ ಉಲ್ಲೇಖವೂ 
ಇಲ್ಲಿ ಬರುತ್ತದೆ. ಮಿಥಿಲೆಯ ರಾಜರುಗಳಿಗೆಲ್ಲ ಜನಕ ಎಂಬ ಹೆಸರಿರುತ್ತಿದ್ದಿತು. 
ಶಾಂತಿಪರ್ವದಲ್ಲಿ ಅನೇಕ ಜನಕರನ್ನು ಹೇಳಿರುವುದು ಇದಕ್ಕೆ ಸಾಕ್ಷಿ. ಆದ್ದರಿಂದ ಇದರಿಂದಲೇ 
ರಾಮಾಯಣದ ಜನಕರ ಉಲ್ಲೇಖವಿದೆಯೆಂದು ಹೇಳುವುದಕ್ಕಾಗುವುದಿಲ್ಲ. ಯಾಜ್ಞವಲ್ಮರ 
ಗುರುಗಳಾದ "ಉದ್ದಾಲಕ ಅರುಣಿ'ಗಳ ವ್ಯಕ್ತಿತ್ವದ ಮತ್ತು ಪಾಂಡಿತ್ಯದ ವರ್ಣನೆ 
ಸುಮನೋಹರವಾಗಿದೆ. ಇಲ್ಲಿ ಬರುವ ಅನೇಕಾನೇಕ ಆಖ್ಯಾನಕಗಳಲ್ಲಿ ಮನುವಿನ ಕಥೆ 
ಪ್ರಧಾನವಾದುದು. ಮಹಾಪ್ರಳಯದ ವರ್ಣನೆ ಇಲ್ಲಿದೆ. ಪುರಾಣಗಳಲ್ಲಿ ಉಲ್ಲೇಖಿತವಾದ 
ಮತ್ಸ್ಯಾವತಾರದ ಬೀಜ ಈ ಕಥೆಯಲ್ಲಿದೆ. (ಶತ. 1-8-1). ಅಪೂರ್ವವಾದ ಮತ್ಸೃದ 
ಸಹಾಯದಿಂದ ಮನು ಪ್ರಚಂಡವಾದ ಜಲಪ್ರಳಯದಿಂದ ಮಾನವ ಸೃಷ್ಟಿಯ ರಕ್ಷಣೆಯನ್ನು 
ಮಾಡುತ್ತಾನೆ. ಮಾನವರು ನಷ್ಟರಾದ ಮೇಲೆ ಸಂಚಿತವಾದ ಬೀಜಗಳ ದ್ವಾರಾ ಯಜ್ಞದ 
ಮೂಲಕ ಈ ಭೂತಲದಲ್ಲಿ ಮಾನವನ ಆವಿರ್ಭಾವ ಅವನ ಮೂಲಕ ಆಗುತ್ತದೆ. ಮನುವಿನ 
ದೋಣಿ ಹಿಮಾಲಯದ ಶಿಖರಕ್ಕೆ ಕಟ್ಟಲ್ಪಟ್ಟು ಕಾಪಾಡಲ್ಪಡುತ್ತದೆ. ಹಿಮಾಲಯದ ಮೇಲೆ 
ಈ ಘಟನೆ ನಡೆಯಿತು. ಮನುವಿನ ನಾವೆಯು ಕಟ್ಟಲ್ಪಟ್ಟ ಸ್ಥಾನ 'ಮನೋರವಸರ್ಪಣ' 
ಎಂದು ಪ್ರಸಿದ್ಧವಾಯಿತು. ಈ ಜಲಪ್ರಳಯದ ಕಥೆ ಬೈಬಲ್ಲಿನಲ್ಲಿಯೂ ಉಪಲಬ್ಧವಾಗುತ್ತದೆ. 
ನೋವಾ ಎಂಬುವನು ಆ ಪ್ರವಾಹದಿಂದ ರಕ್ಷಿಸಲ್ಪಟ್ಟವನು. ಮೌಂಟ್‌ ಸಿನೈ (Mount 
Sinai) ಶಿಖರದಲ್ಲಿ ಅವರ ರಕ್ಷಣೆ ಆಯಿತೆಂದಿದೆ. ಶತಪಥ ಬ್ರಾಹ್ಮಣದ ಈ ಮನುವಿನ 
ಕಥೆಯಿಂದ ಈ ಕಥೆ ಪ್ರೇರಿತವಾಯಿತೋ ಅಥವಾ ಸ್ವತಂತ್ರವಾದುದೋ ಎಂಬುದನ್ನು 
` ನಿರ್ಣಯಿಸುವುದಕ್ಕೆ ಸಾಕಷ್ಟು ಪ್ರಮಾಣಗಳಿಲ್ಲದುದರಿಂದ ಸಾಧ್ಯವಿಲ್ಲವಾಗಿದೆ. ಹೀಗೆ ಶತಪಥ 
ಬ್ರಾಹ್ಮಣ ವೈದಿಕ ವಾಜ್ಮಯದಲ್ಲಿ ಯಗ್ವೇದಸಂಹಿತೆ ಅಥರ್ವಸಂಹಿತೆಯ ನಂತರ 
ಬಹುಮುಖವಾದ ಪ್ರಾಧಾನ್ಮಹೊಂದಿ ಅನೇಕ ದೃಷ್ಟಿಗಳಿಂದ ಮಹತ್ವಪೂರ್ಣವಾಗಿದೆ. 


ಅಥರ್ವವೇದ ಬ್ರಾಹ್ಮಣ 


ಗೋಪಥ ಬ್ರಾಹ್ಮಣ 

ಅಥರ್ವವೇದಕ್ಕೆ ಸೇರಿರುವ ಬ್ರಾಹ್ಮಣಗಳಲ್ಲಿ ಉಪಲಬ್ಧ ವಾಗಿರುವುದು ಒಂದೇ ಒಂದು 
ಬ್ರಾಹ್ಮಣ. ಇದರ ಜನಕು ಗೋಪಥ "ಬ್ರಾಹ್ಮ ಣ. ಬ್ರಾಹ್ಮಣ ಸಾಹಿತ್ಯದಲ್ಲಿ ಈ ಗ್ರಂಥ 
"ಬಹಳ ಅರ್ವಾಚೀನವಾದುದೆಂದು ಎಣಿಸಲ್ಪಟ್ಟಿದೆ. ಎಲ್ಲ ಬ್ರಾಹ್ಮಣಗಳನ್ನೂ ಸೂತ್ರಗಳು 
ಅನುಸರಿಸುತ್ತವೆ. ಆದರೆ ಈ ಬ್ರಾಹ್ಮಣ ವೈತಾನಸೂತ್ರವನ್ನನುಸರಿಸುತ್ತದೆ ತನ್ನ 
ಉತ್ತರಾರ್ಧದಲ್ಲಿ. ಆದ್ದರಿಂದ ವೈತಾನಸೂತ್ರದ ರಚನೆಯ ನಂತರ ಇದರ ರಚನೆ ಆಗಿರಬೇಕು. 
ಐತರೇಯ, ಕೌಷೀತಕಿ, ಶತಪಥ ಮತ್ತು ಷಡ್ಟಿಂಶ ಬ್ರಾಹ್ಮಣಗಳಿಂದ ಅನೇಕ ವಾಕ್ಕಗಳನ್ನು 
ಇದು ಉದಾಹರಿಸುತ್ತದೆ. ಹೀಗಾಗಿ ಕ್ರಿ. ಪೂ. 3000ರಿಂದ 2000ದ ವರೆಗಿನ ಬ್ರಾಹ್ಮಣಗಳ 
ಕಾಲಕ್ಕಿಂತ ಈಚಿನದಾಗಿ ಇದು ಕಂಡುಬರುತ್ತ ದೆ. 

ಈ ಬ್ರಾಹ್ಮಣದಲ್ಲಿ ಪೂರ್ವ ಗೋಪಥ ಮತ್ತು ಉತ್ತರ ಗೋಪಥ ಎಂದು ಎರಡು 
-ಭಾಗಗಳಿವೆ. ಪೂರ್ವಗೋಪಥದಲ್ಲಿ ಐದು ಪ್ರಪಾಠಕಗಳೂ ಉತ್ತರ ಗೋಪಥದಲ್ಲಿ ಆರು 
ಪ್ರಪಾಠಕಗಳೂ ಇವೆ. ಪೂರ್ವಾರ್ಧದಲ್ಲಿ 135 ಕಂಡಿಕೆಗಳೂ ಉತ್ತರಾರ್ಧದಲ್ಲಿ 123 
ಕಂಡಿಕೆಗಳೂ ಇವೆ. ಒಂದೊಂದು ಕಂಡಿಕೆಯೂ ಐದಾರು ದೀರ್ಥವಾದ ವಾಕ್ಕಗಳನ್ನೊಳ 
ಜ್‌ 

ಬ್ರಾಹ್ಮಣದ ಶೈಲಿ ಇತರ ಬ್ರಾಹ್ಮಣಗಳ ಶೈಲಿಯಂತೆಯೇ ಇದೆ. ಆದರೆ ಭಾಷೆ 
ಚ ಬ್ರಾ ್ರಹ್ಮಣಗಳ ಭಾಷೆಯಂತೆ ಇರದ ಅರ್ವಾಚೀಸವಾಗಿದೆ. ವಿಷಯ ವಿವೇಚನೆಯೂ 
ಸಹ ಸೂತ್ರಗಳಲ್ಲಿರುವಂತೆ ವಿಶದವಾಗಿಯೂ ಕ್ರಮಬದ್ಧವಾಗಿಯೂ ಇರದೆ ಅನೇಕ ಕಾಲ್ಪನಿಕ 
ಅಖ್ಯಾನಕಗಳಿಂದ ತುಂಬಿಕೊಂಡಿದೆ. ಅನೇಕ ವೇಳೆ ಉಪನಿಷತ್ತುಗಳ ಮಾತುಗಳನ್ನೂ ಇದು 
ಉದಾಹರಿಸುತ್ತೆ ದೆ. 

ಅಥರ್ವವೇದ ವೇದ ಪದವಿಯನ್ನು ದೃಢವಾಗಿ ಪಡದು ವೇದಗಳಲ್ಲಿ ಪ್ರಥಮ ಸ್ಥಾನವನ್ನು 
ಪಡೆದ ಕಾಲದಲ್ಲಿ ಈ ಬ್ರಾಹ್ಮಣದ ರಚನೆ ಆಯಿತೆಂದು ಕಾಣುತ್ತದೆ. ಅಥರ್ವವೇದದ 
ಮಹಿಮೆಯನ್ನು ವಿಸ್ತಾರವಾಗಿ ಇಲ್ಲಿ ವರ್ಣಿಸಿದೆ. ಅಥರ್ವವೇದದಿಂದಲೇ ಮೂರು ವೇದಗಳ 
ಹಾಗೂ ಓಂಕಾರಗಳ ಉತ್ಪತ್ತಿಯನ್ನೂ ಮತ್ತು ಓಂಕಾರದಿಂದ ಸಮಸ್ತ ಸಂಸಾರದ 
ಉತ್ಪತ್ತಿಯನ್ನೂ ಇದು ಹೇಳುತ್ತದೆ. 

'ಬ್ರಹ್ಮ ವಾ ಇದವುಗ್ರ ಆಸೀತ್‌... ತದೈಕ್ಷತ... ಮಹದ್ವೈಯಕ್ಸಮ್‌' ಎಂದು ಆರಂಭ 
" ವಾಗುತ್ತದೆ. ಬ್ರಹ್ಮ ತನ್ನ ಬೆವರಿನಿಂದ ಮೊದಲು ಜಲವನ್ನೂ ಆ ಜಲದಲ್ಲಿಟ್ಟ ವೀರ್ಯದಿಂದ 
ಭೃಗುವನ್ನೂ ಸೃಜಿಸಿದನು. ಭೃಗು ಕೆಳಗೆ ನೋಡಿದಾಗ ಅಥರ್ವನ್‌ ಆದನು. ಆ ಅಥರ್ವನ್‌ 
ಕ್ರಮವಾಗಿ ಒಂದು ಜಕ್ಕಿನ, ಎರಡು ಯಕ್ಕುಗಳ ಹೀಗೆಯೇ ಹತ್ತು ಯಕ್ಕುಗಳವರೆಗಿನ 
ಹತ್ತು ಮಂದಿ ಅಥರ್ವಣ ಯಪಿಗಳನ್ನು ಸೃಜಿಸಿದನು. ಹನ್ನೊಂದು ಹಕ್ಕುಗಳಿಂದ ಹಿಡಿದು 
20 ಬುಕ್ಕುಗಳವರೆಗಿನ ಹತ್ತು ಆಧರ್ವಣ ಆರ್ಷೇಯರುಗಳು ಇವರುಗಳಿಂದ ಸೃಷ್ಟರಾದರು. 
ಈ ಇಪ್ಪತ್ತು ಯಷಿಗಳು ಅಥರ್ವವೇದ ಮಂತ್ರಗಳನ್ನು ಕಂಡರು. ಅಥರ್ವವೇದದಿಂದ 


ಅಥರ್ವವೇದ ಬ್ರಾಹ್ಮಣ ೩೪೧ 


ಓಂಕಾರವೂ ಅದರಿಂದ ಪೃಥಿವೀ, ಅಂತರಿಕ್ಷ ಮತ್ತು ದ್ಕುಲೋಕಗಳೂ ಅವುಗಳಿಂದ ಆಗ್ನಿ 
ವಾಯು ಸೂರ್ಯರೂ, ಅವರುಗಳಿಂದ ಯಗ್ಯಜುಸ್ಸಾಮಗಳೂ, ಅವುಗಳಿಂದ ಸಮುದ್ರವೂ, 
ಅದರಿಂದ ವರುಣನ್ನೂ ವರುಣ ಅಥವಾ ಮೃತ್ಯುವಿನಿಂದ ಅಂಗಿರಸನೂ, ಅವನಿಂದ ಇಪ್ಪತ್ತು 
ಮಂದಿ ಆಂಗಿರಸರೂ ಅವರಿಂದ ಹತ್ತು ಮಂದಿ ಆಂಗಿರಸ ಆರ್ಷೇಯರೂ ಅವರಿಂದ ಆಂಗಿರಸ 
ವೇದವೂ ಉತ್ಪನ್ನವಾದವು. (ಆಂಗಿರಸವೇದ ಅಥರ್ವವೇದಕ್ಕಿಂತ ಭಿನ್ನವಾದುದೆಂದು 
"ಗಮನಿಸಿರುವುದನ್ನು ನೋಡಿ.) ಅದರಿಂದ 'ಜನತ್‌ ಎಂಬ ಶಬ್ದ ಹುಟ್ಟಿತು. ಅದು ಎದ್ದು 
ನಿಂತಿತು. ಆದ್ದರಿಂದಲೇ ಆಂಗಿರಸರು ವೇದವನ್ನು ಪರಿಸುವಾಗ ಎದ್ದು ನಿಲ್ಲುತ್ತಾರೆ. ಅದು 
ಐದು ದಿಕ್ಕಿನಲ್ಲಿಯೂ ನೋಡಿದಾಗ ಪೂರ್ವದಿಕ್ಕಿನಿಂದ ಸರ್ಪವೇದವೂ, ದಕ್ಷಿಣದಿಂದ 
ಪಿಶಾಚಿವೇದವೂ, ಪಶ್ಚಿಮದಿಂದ ಆಸುರವೇದವೂ, ಉತ್ತರದಿಂದ ಇತಿಹಾಸ ವೇದವೂ ಮೇಲಿನ 
ಧ್ರುವಾದಿಶೆಯಿಂದ ಪುರಾಣವೇದವೂ ಉದ್ಭವಿಸಿತು. ` 

ಈ ಆಖ್ಯಾನಕ ಸ್ಟಾರಸ್ಯಕರವಾಗಿದೆ. ವೇದಗಳಲ್ಲೆಲ್ಲಾ ಅಥರ್ವವೇದ ಪ್ರಥಮ ಸ್ಥಾನವನ್ನು 
-ಜನತೆಯಲ್ಲಿ ಪಡೆದ ನಂತರ ಈ ಬ್ರಾಹ್ಮಣದ ರಚನೆ ಆಯಿತೆಂಬುದು ಮೂದಲು 
ಗೋಚರಿಸುತ್ತದೆ. ಎರಡನೆಯದಾಗಿ ಅಥರ್ವವೇದವೇ ಮೊಟ್ಟಮೊದಲನೆಯ ವೇದವಾಗಿ 
ಇತರ ವೇದಗಳೆಲ್ಲಾ ಅದರಿಂದ ಹುಟ್ಟಿದವೆಂದು ಇಲ್ಲಿ ಹೇಳಿದೆ. ಇತರ ವೇದಗಳನ್ನು 
ಕಲಿಯುವುದಕ್ಕೆ ಮುಂಚೆ ಅಥರ್ವವೇದವನ್ನು ಅಧ್ಯಯನ ಮಾಡಬೇಕೆಂಬ ಅನುಶಾಸನ ಇಲ್ಲಿ 
ಬಂದಿದೆ. ಯಗ್ಬೇದ ಯಜುರ್ವೇದ ಸಾಮವೇದಗಳ ಸಹಾಯದಿಂದ ಬ್ರಹ್ಮನು ಕೆಲಸ 
ನಿರ್ವಹಿಸುತ್ತಿದ್ದವನು ಇನ್ನು ಮುಂದೆ ಅಥರ್ವವೇದೀಯನಾಗಬೇಕಾಯಿತು. 

ಈಗ ಈ ಬ್ರಾಹ್ಮಣದಲ್ಲಿ ಬರುವ ವಿಷಯ ವಿವೇಚನೆಯನ್ನು ಮಾಡೋಣ. 
“ಪೂರ್ವಗೋಪಥದ ಪ್ರಥಮಪ್ರಪಾಠಕದಲ್ಲಿ ಓಂಕಾರದ ಮತ್ತು ಗಾಯತ್ರಿಯ ಮಹಿಮೆಯ 
ಸುಂದರ ವರ್ಣನೆ ಇದೆ. ಎರಡನೆಯ ಪ್ರಪಾಠಕದಲ್ಲಿ ಬ್ರಹ್ಮಚರ್ಯದ ನಿಯಮಗಳ ವಿಶೇಷ 
ವರ್ಣನೆ ಇದೆ. ಒಂದೊಂದು ವೇದದ ಅಧ್ಯಯನಕ್ಕೂ ಹನ್ನೆರಡು ವರ್ಷಗಳ ಕಾಲವನ್ನು 
ಇಲ್ಲಿ ವಿಧಿಸಿದೆ. ಆದರೆ ವ್ಯಕ್ತಿಯ ಶಕ್ತಿ ಸಾಮರ್ಥ್ಯಗಳಿಗನುಗುಣವಾಗಿ ಈ ಕಾಲವನ್ನು 
ಹೆಚ್ಚುಕಡಿಮೆ ಮಾಡಿಕೊಳ್ಳಬಹುದೆಂದಿದೆ. ಮೂರನೆಯ ಪ್ರಪಾಠಕದಲ್ಲಿ ಯಾಗದಲ್ಲಿ ನಾಲ್ವರು 
ಯಶ್ಚಿಕ್ಕುಗಳ ಕಾರ್ಯಕಲಾಪದ ವರ್ಣನೆ ಮಾಡಿದೆ. ಖುತ್ಚಿಕ್ಕುಗಳಿಗೆ ಸಂಬಂಧಿಸಿದಂತೆ 
ಅನೇಕಾನೇಕ ಕಾಲ್ಪನಿಕ ಕಥೆಗಳೂ ಇಲ್ಲಿವೆ. ನಾಲ್ಕನೆಯ ಪ್ರಪಾಠಕದಲ್ಲಿ ಯತ್ತಿಕ್ಕುಗಳ 
ದೀಕ್ಷಾವಿಶೇಷಗಳ ವರ್ಣನೆ ಇದೆ. ಪಂಚಮ ಪ್ರಪಾಠಕದಲ್ಲಿ ಮೊದಲು ಸಂವತ್ಸರ ಸತ್ರದ 
ವರ್ಣನೆಯೂ ಅನಂತರ ಅಗ್ನ್ಯುಧೇಯ, ಪೂರ್ಣಾಹುತಿ, ಅಗ್ನಿಹೋತ್ರ, ದರ್ಶಪೂರ್ಣಮಾಸ್ಕ 
ಆಗ್ರಯಣಂ, ಚಾತುರ್ಮಾಸ್ಯ, ಪಶುಬಂಧ, ಅಗ್ನಿಷ್ಟೋಮ, ರಾಜಸೂಯ, ವಾಜಪೇಯ, 
ಅಶ್ವಮೇಧ, ಪುರುಷಮೇಧ ಮತ್ತು ಸರ್ವಮೇಧಗಳ ವಿವರಣೆಯೂ ಇದೆ. ಉತ್ತರ ಗೋಪಥದ 
ವಿಷಯ ವರ್ಣನೆ ಇಷ್ಟು ಸುವ್ಯವಸ್ಥಿತವಾಗಿಲ್ಲ. ಇಲ್ಲಿ ಬರುವ, ನಾನಾ ಪ್ರಕಾರಗಳಾದ ಯಜ್ಞದ 
ವರ್ಣನೆಯೂ ಅವುಗಳಿಗೆ ಸಂಬಂಧಿಸಿದ ಆಖ್ಯಾಯಿಕೆಗಳ ಉಲ್ಲೇಖವೂ ರಮಣೀಯವಾಗಿವೆ. 
ಉತ್ತರ ಗೋಪಥದ ಮೊದಲ ಪ್ರಪಾಠಕದಲ್ಲಿ ಯಾಗದಲ್ಲಿ ಹವಿರ್ಭಾಗಕ್ಕಾಗಿ ರುದ್ರನು 
ನಡೆಸಿದ ಹೋರಾಟದ ಕಥೆ ಬರುತ್ತದೆ. ಅನೇಕಾನೇಕ ದೇವತೆಗಳಿಗೆ ಯಾಗಗಳಲ್ಲಿ ಕೊಡಬೇಕಾದ 
ಮಾಂಸಾಹುಶಿಗಳ ವಿಚಾರ ಎರಡನೇ ಪ್ರಪಾಠಕದಲ್ಲಿಯೂ "ವಷಟ್‌', 'ಹಿಂಕಾರ'ಗಳ ವಿವೇಚನೆ 
ಮೂರನೇ ಪ್ರಪಾಠಕದಲ್ಲಿಯೂ ಬರುತ್ತದೆ. ಕೊನೆಯ ಮೂರು ಪ್ರಪಾಠಕಗಳು ಏಕಾಹ, 


೩೪೨ ವೈದಿಕ ಸಾಹಿತ್ಯ ಚರಿತ್ರ 


ಉಕ್ಕ ಮತ್ತು ಏಕಾಷ್ಮಕ ಮುಂತಾದುವುಗಳಲ್ಲಿ ನಡೆಸಬೇಕಾದ ಪ್ರಾತಃಕಾಲದ ಮಧ್ಯಾಹ್ನದ 
ಹಾಗೂ ಸಾಯಂಕಾಲದ ಕಾರ್ಯಕಲಾಪಗಳ ವಿವರಣೆಯನ್ನು ಕೊಡುತ್ತವೆ. 

ಈ ಬ್ರಾಹ್ಮಣದ ರಚಯಿತಾ ಗೋಪಥ ಯಷಿ. ಅಥರ್ವವೇದೀಯ ಯಪಷಿಗಳ 
ಹೆಸರುಗಳಲ್ಲಿ ಈ ಹೆಸರೂ ಬರುತ್ತದೆ. ಗೋಪಥ ಬ್ರಾಹ್ಮಣ ಯಾಸ್ಕರಿಗೆ ಪರಿಚಿತವಾಗಿದ್ದಿ 
ತೆಂದು ಡಾ|| ಗುಣೇ ಅವರು ಪ್ರತಿಪಾದಿಸಿದ್ದಾರೆ.19 ಅದರಿಂದ ಈ ಬ್ರಾಹ್ಮಣ ಕ್ರಿ. ಪೂ. 
1000 ಕ್ಕಿಂತ ಹಿಂದಿನ ಕಾಲಕ್ಕೆ ಸೇರುವುದು. ದಶೋಪನಿಷತ್ತುಗಳಿಂದ ಅನೇಕ ವಾಕ್ಕಗಳನ್ನು 
ಇದು ಉದ್ದೆರಿಸುವುದರಿಂದ ಇದು ಆ ಉಪನಿಷತ್ತುಗಳಿಗಿಂತ ಈಚಿನದೆಂದು ತಿಳಿಯಬಹುದು. 
ಒಂದೊಂದು ವೇದಕ್ಕೂ ಸೇರಿದ ಕಲ್ಪಗಳ ವಿಚಾರವನ್ನೂ ಇದು 'ಸಂತಿ ಚೈಷುಂ ಸಮಾನಾ ಮಂತ್ರಾ 
ಕಲ್ಬಾಶ್ಚ ಬ್ರಾಹ್ಮಣಾನಿ ಚೆ | ವ್ಯವಸ್ಥಾನಂ ತು ತತ್ಸರ್ವಂ ಪೃಥಗ್ವೇದೇಷು ತತ್ಸೃತಮ್‌ ||' 
ಎಂದು (ಪೂ. ಗೋ. 5-25) ಹೇಳುತ್ತದೆ. 

ಈ ಬ್ರಾಹ್ಮಣದಲ್ಲಿ ಕುರುಪಾಂಚಾಲ, ಅಂಗಮಗದಧ, ಕಾಶಿ-ಕೌಶಲ ಸಾಲ್ವ ಮತ್ತ 
ಹಾಗೂ ವಶ ಉಶೀನರಗಳ ಉಲ್ಲೇಖವಿದೆ. ಈ ಕಾರಣದಿಂದ ಇದರ ರಚಯಿತಾ ಮಧ್ಯ 
ದೇಶದವರಾಗಿರಬಹುದೆಂದು ಊಹಿಸುತ್ತಾರೆ. ಈ ಬ್ರಾಹ್ಮಣದಲ್ಲಿ 'ಶಂಸೋದೇವೀರಭೀಷ್ಟಯೇ' 
ಎಂಬುದನ್ನು ಅಥರ್ಮವೇದದ ಪ್ರಥಮ ಮಂತ್ರವೆಂದು ಹೇಳಿರುವುದರಿಂದ ಈ ಬ್ರಾಹ್ಮಣಕಾರರು 
ಪಿಪ್ಪಲಾದ ಶಾಖೆಯವರೆಂದು ಊಹಿಸಬಹುದು. 

ಈ ಬ್ರಾಹ್ಮಣದಲ್ಲಿ ಅನೇಕ ನವೀನ ವಿಕಾರಗಳಿವೆ. 'ಬ್ರಹ್ಮ ಹ ವೈ ಬ್ರಹ್ಮಾಣಂ 
ಪುಷ್ಕರೇ ಸಸೃಜೇ' (ಪೂ. 1-6) ಎಂಬುದು ಇಂಥದೇ ಒಂದಾಗಿದೆ. ಬ್ರಾಹ್ಮಣನು ಹಾಡಬಾರದು. 
ನರ್ತಿಸಬಾರದು, ಆಗ್ಲಾಗೃಧನೆಂದು ಕರೆಯಲ್ಪಡಬಾರದು-ತಸ್ಮಾದ್ಬಾಹ್ಮಣೋ ನೈವ 
ಗಾಯೇನ್ನ ನೃತ್ಯೇತ್‌ ಮಾಗ್ಲಾಗೃಧಃ' (2-21) ದೇವತೆಗಳು ಸತ್ರವನ್ನಾರಂಭಿಸಿದರು. ಅಸುರರೂ 
ರಾಕ್ಷಸರೂ ಅದನ್ನು ನಾಶಪಡಿಸಲಿಚ್ಛಿಸಿದರು; ಯಾವ ಕ್ರಿಯಯನ್ನು ಮಾಡುವುದಕ್ಕೂ ಮೊದಲು 
ಆಚಮನ ಮಾಡಬೇಕು-'ನಿರಂಗುಷ್ಠೆ ಪಾಣಾವಮೃತಮಸಿ ಅಮೃತೋಪಸ್ತರಣಮಸಿ 
ಅಮೃತಾಯೋಪ ಸ್ಪಣಾಮೀತಿ ಪಾಣಾವುದಕಮಾನೀಯ ಜೀವಾಸ್ಯೇಶಿ ಸೂಕ್ತೇನ ತ್ರಿರಾಚಾಮತಿ.' 
(ಪೂ. 1-39). ಮೂರು ವೇದಗಳನ್ನು ಅನುಸರಿಸುವವರು ತ್ರಿವಿಷ್ಟಪ, ತ್ರಿದಿವ ಅತವಾ ನಾಕಕ್ಕೆ 
ಹೋಗುವರು ; ಆದರೆ ಅಥರ್ವವೇದೀಯರು ಅವುಗಳನ್ನೂ ಮೀರಿದ ಬ್ರಹ್ಮಲೋಕಕ್ಕೆ 
ಹೋಗುವರು. 

ಈ ಬ್ರಾಹ್ಮಣದಲ್ಲಿ ಖಗ್ವೇದದಿಂದ ಅನೇಕಾನೇಕ ಮಂತ್ರಗಳನ್ನೂ ಉದ್ದರಿಸಲಾಗಿದ. 
'ತದೇತದೃಚಾಭ್ಯುಕ್ತಮ್‌' ಎಂದು ಹೇಳಿ ಇವುಗಳನ್ನು ಸೂಚಿಸಿದೆ. ಇದಲ್ಲದೆ ಅನೇಕಾನೇಕ 
ಶ್ಲೋಕಗಳನ್ನೂ ಉಲ್ಲೇಖಿಸಲಾಗಿದೆ. 

ಯಾಗದಲ್ಲಿ ಕೊಡಬೇಕಾದ ದಕ್ಷಿಣೆಯ ವಿಚಾರದಲ್ಲಿ ಇಲ್ಲಿ ಹೆಚ್ಚಾಗಿ ಹೇಳದೆ ಇರುವುದು 
ಸೋಜಿಗವಾಗಿದೆ. ಪ್ರಾಚೀನವಾದ ಬ್ರಾಹ್ಮಣಗಳ ಕಾಲದ ನಂತರ ಇವು ಅಷ್ಟು ಪ್ರಧಾನವಾಗಿರ 
ಲಿಲ್ಲವೇನೋ. ಉತ್ತರ ಗೋಪಥದಲ್ಲಿ (6-14) ದಕ್ಷಿಣೆ ತೆಗೆದುಕೊಳ್ಳುವುದು ಅಯುಕ್ತವೆಂದೂ 
ಹೇಳಿದೆ. 


10. 'ಎತದ್ಹೈ ಯಜ್ಞಸ್ಮ ಸಮೃದ್ದಂ ಯದ್ರೂಪಸಮೃದ್ದಮ್‌ ನೋಡಿ (ನಿ. 1-16) 
(ಗೋ. ಬ್ರಾ. 2-2-6 ; 2-4-2) 


ಅಥರ್ವವೇದ ಬ್ರಾಹ್ಮಣ ೩೪೩ 

ಭಾಷಾಶಾಸ್ತ್ರದ ದೃಷ್ಟಿಯಿಂದ ಗೋಪಥ ಬ್ರಾಹ್ಮಣ ಮಹತ್ವಪೂರ್ಣವಾಗಿದೆ. ಅನೇಕ 
ಶಬ್ದಗಳ ನಿರ್ವಚನ ಇಲ್ಲಿ ರಮಣೀಯವಾಗಿ ಬಂದಿದೆ. ಉದಾಹರಣೆಗಾಗಿ ವರುಣ ಶಬ್ದಕ್ಕೆ 
'ತಂ ವಾ ಏತಂ ವರಣ ಸಂತಂ ವರುಣ ಇತ್ಯಾಚಕ್ಷಥೇ" (ಪೂ. ಗೋ. 1-6) ಎಂಬುದನ್ನು 
ಗಮನಿಸಬಹುದು. ಅಂಗಿರಾ ಶಬ್ದದ ವ್ಯುತ್ಪತ್ತಿಯನ್ನು 'ಅಂಗರಸ"' ಶಬ್ದದಿಂದಲೂ, ದೀಕ್ಷಿತ 
ಶಬ್ದದ ವ್ಯುತ್ಪತ್ತಿಯನ್ನು 'ಧೀಕ್ಷಿತ' ಶಬ್ದದಿಂದಲೂ ಹೇಳಿದೆ. 'ಶ್ರೇಷ್ಠಾಂಧಿಯಂ ಕ್ಷಿಯತೀತಿ 
ತೆಂ ವಾ ಏತಂ ಧೀಕ್ಷಿತಂ ಸಂತಂ ದೀಕ್ಷಿತ ಇತ್ಕಾಚಕ್ಟತೇ" (ಪೂ. ಗೋ. 3-19). 

ಹೀಗೆ ಈ ಬ್ರಾಹ್ಮಣವು ಅನೇಕ ದೃಷ್ಟಿಗಳಿಂದ ಮಹತ್ವಪೂರ್ಣವಾದುದು. 


ಆರಣ್ಯಕಗಳು 


ಆರಣ್ಯಕೋಪನಿಷತ್ತುಗಳು ಬ್ರಾಹ್ಮಣ ಗ್ರಂಥಗಳ ಪರಿಶಿಷ್ಟಗಳಾಗಿವೆ. ಇವುಗಳಲ್ಲಿ 
ಪ್ರತಿಪಾದಿತವಾಗಿರುವ ವಿಷಯ ಬ್ರಾಹ್ಮಣ ಗ್ರಂಥಗಳ ವಿಷಯಕ್ಕಿಂತ ಬೇರೆಯಾಗಿದೆ. 
ಇವುಗಳನ್ನು ಅರಣ್ಯದಲ್ಲಿ ಬೋಧಿಸುತ್ತಿದ್ದುದರಿಂದ, ಅಧ್ಯಯನ ಮಾಡುತ್ತಿದ್ದುದರಿಂದ 
ಇವುಗಳಿಗೆ ಆರಣ್ಯಕವೆಂಬ ಹೆಸರು ಬಂದಿತೆಂದು ಸಾಯಣರು ಹೇಳುತ್ತಾರೆ. 

ಅರಣ್ಕಾಧ್ಮಯನಾದೇತತ್‌ ಆರಣ್ಮಕಮಿಶೀರ್ಯತೇ | 
ಅರಣ್ಯೇ ತದಧೀಯೀತೇತ್ಮೇವಂ ವಾಕ್ಯಂ ಪ್ರವಕ್ಸತೇ ॥ (ತೈ. ಆ. ಭಾ. ಶ್ಲೋ. 6) 

ಅರಣ್ಯದ ಶಾಂತ ವಾತಾವರಣದಲ್ಲಿ ಈ ಗ್ರಂಥದ ಮನನ ನಡೆಯುತ್ತಿತ್ತು. ಆರಣ್ಯಕವೆಂಬ 
ಶಬ್ದಕ್ಕೆ ಬೇರೆ ಅರ್ಥವನ್ನು ಕೊಟ್ಟು ಪಾಣಿನಿ ವಿವರಿಸುತ್ತಾರೆ. ಕಾಡಿನಲ್ಲಿ ವಾಸಿಸುವವನು 
ಎಂಬ ಅರ್ಥವನ್ನು ಅವರು ಹೇಳುವರು. ಬ್ರಾಹ್ಮಣವನ್ನು ಗ್ರಂಥವೆಂಬ ಅರ್ಥದಲ್ಲಿ 
ಬಳಸಿರುವಂತೆ ಆರಣ್ಯವನ್ನು ಗ್ರಂಥಪರವಾಗಿ ಅವರು ಬಳಸಿಲ್ಲ. ಆರಣ್ಮಕ ಶಬ್ದ ಆರಣ್ಮಕ 
ಗಳಲ್ಲಿಯೂ ಪ್ರಯುಕ್ತವಾಗಿಲ್ಲ. ವರರುಚಿ ತಮ್ಮ ವಾರ್ತಿಕದಲ್ಲಿ ಆರಣ್ಯಕ ಶಬ್ದಕ್ಕೆ ಗ್ರಂಥ, 
ವನ್ಮಮಾರ್ಗ, ಗಜ ಎಂಬ ಅರ್ಥಗಳುಂಟೆಂದು ಹೇಳುತ್ತಾರೆ. ಈ ಪದ ಪಾಣಿನಿಗಳ ಕಾಲದ 
ನಂತರ ವರರುಚಿಗಳ ಕಾಲಕ್ಕೆ ಮೊದಲು ಪ್ರಚಾರಕ್ಕೆ ಬಂತೆಂದು ತೋರುತ್ತದೆ. 

ಶ್ರಾವಣಿಯಂದು ಆರಣ್ಕಕಗಳ ಆದಿಭಾಗಗಳನ್ನು ಇತರ ವೇದಭಾಗಗಳ ಮೊದಲ 
ಭಾಗಗಳಂತೆ ಹೇಳುವ ಸಂಪ್ರದಾಯವಿದೆ. ಇದರಿಂದ ಆರಣ್ಯಕಗಳು ಆ ವೇದ ಭಾಗಗಳಿಗಿಂತ 
ಬೇರೆ ಬೇರೆ ಭಾಗಗಳೆಂಬ ಭಾವನೆ ಹಿಂದಿನಿಂದ ಇತ್ತೆಂದು ಊಹಿಸಬಹುದು. ಆರಣ್ಯಕವನ್ನು 
'ಅರಣ' ಎಂದೂ ಕರೆಯುವುದುಂಟು. ತೈ. ಆರಣ್ಮಕದಲ್ಲಿ "ಬ್ರಹ್ಮಣಃ ಉದರಣಮಸಿ' (1-12) 
ಎಂದು ಹೇಳಿದೆ. 'ಯ' ಎಂಬ ಗತ್ಕರ್ಥಕವಾದ ಧಾತುವಿನಿಂದ ಈ ಶಬ್ದ ಬಂದಿದೆ. 
ಗತೃರ್ಧಕವಾದುದು ಜ್ಞಾನಾರ್ಥಕವೂ ಆದಕಾರಣ ಅರಣ ಶಬ್ದಕ್ಕೆ ಜ್ಞಾನಪ್ರತಿ ಪಾದಕತ್ವವೆಂಬ 
ಅರ್ಥ ಬರುತ್ತದೆ. ಹೀಗೆ ಆದ್ಯಾತ್ಮಿಕ ತತ್ವಗಳನ್ನು ಪ್ರತಿಪಾದಿಸುವ ಗ್ರಂಥಭಾಗಗಳಾಗಿವೆ 
ಇವು. ಅರಣ್ಯದಲ್ಲಿ ಅಧ್ಯಯನ ಮಾಡಬೇಕಾದವು ಎಂಬ ಅಂಶ ಗ್ರಂಥ ಪರಿಶೀಲನೆಯಿಂದ 
ಗೋಚರಿಸುವುದಿಲ್ಲ. ಸ್ವಾಧ್ಯಾಯ ಗ್ರಾಮದಲ್ಲಿಯೇ ನಡೆಯಬೇಕೆಂದು 'ಶೌಚ ಆನ್ಹೇಯ'ರು 
ವಿಧಿಸಿದ್ದಾರೆ-'ಗ್ರಾಮೇ ಮನಸಾ ಸ್ವಾಧ್ಯಾಯ ಮಧೀಯೀತ ದಿವಾನಕ್ತಂ ವಾ ಇತಿ ಹಸ್ಮಾಹ 
ಶೌಚ ಆನ್ಮೇಯ"' (ತೈ. ಆ. 2-12). ಆರಣ್ಯಕದ ಮೂರನೆಯ ಅಧ್ಯಾಯದ "ಚಿತ್ತಿ'ಯಲ್ಲಿ 
ಬರುವುದು ಪುರುಷಸೂಕ್ತ. ಇದನ್ನು ಕಾಡಿನಲ್ಲಿ ಅಧ್ಯಯನ ಮಾಡಬೇಕೆಂಬ ಸೂಚನೆ ಎಲ್ಲಿಯೂ 
ಇಲ್ಲ. ಆದರೆ ಇವುಗಳನ್ನು ಅರಣ್ಯದಲ್ಲಿ ಕಲಿಯಬೇಕು ಹಾಗೂ ಹೇಳಬೇಕು ಎಂಬ ಭಾವನೆ 
ಈಗ ಜನರಲ್ಲಿ ಬೇರೂರಿದೆ. 

ಆರಣ್ಮಕದ ಮುಖ್ಯ ವಿಷಯ ಯಜ್ಞವಲ್ಲ ; ಆದರೆ ಯಜ್ಞಾಂತರ್ಗತವಾದ ಆದ್ಯಾತ್ಮಿಕ 
ತತ್ವವಿಚಾರ. ಯಜ್ಞೀಯವಾದ ಅನುಷ್ಕಾನಗಳಿಗೆ ವ್ರತಿಯಾಗಿ ಅವುಗಳಲ್ಲಡಗಿರುವ ದಾರ್ಶನಿಕ 
ವಿಚಾರವನ್ನು ಇವು ವಿವೇಚಿಸುತ್ತವೆ. ಆರಣ್ಮಕಗಳಲ್ಲೆಲ್ಲಾ ತೈತ್ತೀರಿಯ ಆರಣ್ಮಕ ಬಹಳ 
ಪ್ರಾಚೀನವಾದುದು. ಉಳಿದವು ಇದರ ಮಾದರಿಯಲ್ಲಿ ವಿಕಾಸಗೊಂಡಿವೆ. ಈ ಆರಣ್ಯಕಗಳಲ್ಲಿ 


ಆರಣ್ಮಕಗಳು ೩೪೫ 


ಬರುವ ವಿಚಾರಗಳನ್ನು ಕೆಳಗೆ ವಿವೇಚಿಸಲಾಗಿದೆ. ಆರಣ್ಯ್ಮಕೋಪನಿಷತ್ತುಗಳು 
ಕೂಡಿಕೊಂಡಿದ್ದರೂ ವಿಷಯ ಭೇದಕ್ಕನುಸಾರವಾಗಿ ಇವುಗಳನ್ನು ಪ್ರತ್ಯೇಕವಾಗಿ ವಿವರಿಸಲಾಗಿದೆ. 


ತೈತ್ತಿರೀಯ ಆರಣ್ಯಕ 

“ದರಲ್ಲಿ ಹತ್ತು ಪ್ರಪಾಠಕಗಳಿವೆ. ಇವುಗಳನ್ನು ಅರಣಗಳೆಂದು ಕರೆಯುತ್ತಾರೆ. ಇವುಗಳು 
ಆರಂಭವಾಗುವ ಪದಗಳಿಗನುಸಾರ ಇವುಗಳಿಗೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಇವು ಕ್ರಮವಾಗಿ 
ಭದ್ರ, ಸಹವೈ ಚಿತ್ತಿ ಯುಂಜತೇ, ದೇವ ವೈ, ಪರೇಶೀಕ್ಷಾ, ಬ್ರಹ್ಮವಿದಾ, ಭೃಗು ಮತ್ತು 
ನಾರಾಯಣೀಯ ಎಂದಿವೆ. ಇವುಗಳಲ್ಲಿ ಶೀಕ್ಷಾ, ಬ್ರಹ್ಮವಿದಾ, ಭೃಗು ಇವು ಮೂರು 
ಪ್ರಪಾಠಕಗಳು ತೈತ್ತಿರೀಯ ಉಪನಿಷತ್ತೆಂದು ಪ್ರಸಿದ್ಧವಾಗಿವೆ. ನಾರಾಯಣೀಯವೆಂಬುದು 
ಮಹಾನಾರಾಯಣೋಪನಿಷತ್ತೆಂದು ಪ್ರಸಿದ್ಧವಾಗಿ ಆರಣ್ಮಕಗಳ ಪರಿಶಿಷ್ಟವೆಂದು ಎಣಿಸಲಾಗಿದೆ. 
ಈ ಪ್ರಪಾಠಕಗಳನ್ನು ಅನುವಾಕಗಳನ್ನಾಗಿ ವಿಭಾಗಮಾಡಿದೆ. ಒಂಭತ್ತು ಪ್ರಪಾಠಕಗಳಿಂದ 
ಒಟ್ಟು 170 ಅನುವಾಕಗಳಿವೆ. ತೈತ್ತಿರೀಯ ಬ್ರಾಹ್ಮಣದಂತೆಯೇ ಅನುವಾಕಗಳಲ್ಲಿನ 
ವಾಕ್ಕಗಳನ್ನು ದಶಕಗಳನ್ನಾಗಿ ಜೋಡಿಸಿ ಒಂದೊಂದು ದಶಕದ ಅಂತಿಮಪದಗಳನ್ನೂ 
ಅನುವಾಕಾಂತ್ಮದಲ್ಲಿ ಎಣಿಕೆಮಾಡಿ ಕೊಡಲಾಗಿದೆ. ಸ್ವರಸಹಿತವಾದ ಅನೇಕ ಮಂತ್ರಗಳೂ 
ಗದ್ಮವಾಕ್ಕಗಳೂ ಇಲ್ಲಿವೆ. ಅನೇಕ ಮಂತ್ರಗಳು ಯಗ್ವೇದದಿಂದ ಉದ್ಭೃತವಾಗಿವೆ. 

ಮೊದಲನೆಯ ಪ್ರಪಾಠಕ ಆರುಣಕೇತುಕಾಗ್ನಿಯ ಉಪಾಸನೆಯನ್ನೂ ಅದಕ್ಕೆ 
ಸಂಬಂಧಿಸಿದಂತೆ ಮಾಡಬೇಕಾದ ಇಷ್ಟಕಾಚಯನವನ್ನೂ ವರ್ಣಿಸುತ್ತದೆ. ಎರಡನೆಯ 
ಪ್ರಪಾಠಕದಲ್ಲಿ ಸ್ಟಾಧ್ಯಾಯ ಹಾಗೂ ಪಂಚಮಹಾಯಜ್ಞಗಳ ವರ್ಣನೆ ಇದೆ. ಗಂಗಾ 
ಯಮುನೆಯರ ಮಧ್ಯದೇಶ ಅತ್ಮಂತ ಪವಿತ್ರವಾದುದೆಂದೂ ಮುನಿಗಳ ನಿವಾಸ ಸ್ಥಾನವೆಂದೂ 
ಇಲ್ಲಿ ಹೇಳಿದೆ. ಕೃಷ್ಣಯಜುರ್ವೇದದಲ್ಲಿ ಎಲ್ಲಿಯೂ ಗೋಚರಿಸದ ಳಕಾರ ಪ್ರಯೋಗ ಇಲ್ಲಿದೆ- 
'ಯದ್ದೇವಾ ದೇವಹೇಳನಮ್‌" ಎಂಬಲ್ಲಿ (11-7). ಚಾತುರ್ಹೋತ್ರ ಚಿತ್ತಿಗೆ ಉಪಯುಕ್ತವಾದ 
ಮಂತ್ರಗಳ ವರ್ಣನೆ ಮೂರನೆಯ ಪ್ರಪಾಠಕದಲ್ಲಿದೆ. ವಿಶ್ಚಕ್ಕೆಲ್ಲಾ ಸೂರ್ಯನು ಆಧಾರವಾಗಿರು 
ವನೆಂಬುದನ್ನು ಹೇಳಿದೆ 'ಸಪ್ತ ಯುಂಜಂತಿ ರಥಮೇಕಚಕ್ರಂ ಏಕೋ ಅಶ್ಟೋ ವಹತಿ 
ಸಪ್ತನಾಮಾ | ತ್ರಿನಾಭಿ ಚಕ್ರಂ ಅಜರಮನರ್ವಂ ಯೇನೇಮಾ ವಿಶ್ವಾ ಭುವನಾನಿ ತಸ್ಥುಃ |!" 
ಎಂದು. ಪ್ರವರ್ಗಕ್ಕೆ ಉಪಯುಕ್ತವಾದ ಮಂತ್ರಗಳು ನಾಲ್ಕನೆಯ ಪ್ರಪಾಠಕದಲ್ಲಿವೆ. 'ಕುರು 
ಕ್ಷೇತ್ರಂ ವೇದಿರಾಸೀತ್‌, ತಸ್ಮೈಖಾಂಡವೋ ದಕ್ಷಿಣಾರ್ಧ ಆಸೀತ್‌ ತೂರ್ಣ ಉತ್ತರಾರ್ಧಃ | 
ಎಂದು ಕುರುಕ್ಷೇತ್ರ, ಖಾಂಡವ ಮುಂತಾದುವುಗಳನ್ನು ಇದು ವರ್ಣಿಸುತ್ತದೆ. ಅಭಿಚಾರ 
ಪ್ರಯುಕ್ತವಾದ ಅನೇಕ ಮಂತ್ರಗಳೂ ಇಲ್ಲಿವೆ. 'ಖಟ್‌ ಫಟ್‌ ಜಹಿ| ಛಿಂಧಿ ಬಿಂಧಿ' 'ಇತಿಕ್ರರಾ 
ವಾಚಃ' 'ಖಣ್‌ಫಣ್‌ ಮ್ಹಸಿ' ಮುಂತಾದವುಗಳಿರುವ ಮಂತ್ರಗಳಿವೆ. ಭೃಗು ಮತ್ತು ಅಂಗಿರಸ್‌ 
ಇವರ ರೌದ್ರ ಪ್ರಯೋಗಗಳ ಉಲ್ಲೇಖವೂ 'ಘೋರೇಣ ತ್ವಾ ಭ್ರಗೂಣಾಂ ಚಕ್ಷುಷಾ ಪ್ರೇಕ್ಷೇ| 
ರೌದ್ರೇಣ ತ್ವಾ ಅಂಗಿರಸಾಂ ಮನಸಾ ಧ್ಯಾಯಾಮಿ ||' ಎಂಬಲ್ಲಿದೆ. ಅನೇಕ ದುಶ್ಶಕುನಗಳ 
ಪರಿಹಾರಾರ್ಥವಾದ ಮಂತ್ರಗಳ ಸಂಗ್ರಹವೂ ಇಲ್ಲಿದೆ. ಐದನೆಯ ಪ್ರಪಾಠಕದಲ್ಲಿ ಅನೇಕಾನೇಕ 
ಯಜ್ಞೇಯ ಸಂಕೇತಗಳಿವೆ. ಆರನೆಯ ಪ್ರಪಾರಕದಲ್ಲಿ ಪಿತೃಮೇಧಸಂಬಂಧಿಯಾದ ಮಂತ್ರಗಳಿವೆ. 
ಇವುಗಳಲ್ಲಿ ಅನೇಕ ಮಂತ್ರಗಳು ಯಗ್ವೇದದಿಂದ ತೆಗೆದುಕೊಂಡವೇ ಆಗಿವೆ. 

ಈ ಆರಣ್ಯಕದಲ್ಲಿ ಬರುವ ಅನೇಕಾನೇಕ ವಿಶಿಷ್ಟ ವಿಚಾರಗಳನ್ನು ಸಂಗ್ರಹವಾಗಿ ಈಗ 
ಸೂಚಿಸಬಹುದು. 


೩೪೬ ವೈದಿಕ ಸಾಹಿತ್ಯ ಚರಿತ್ರೆ 


ಮೊದಲ ಅರಣದಲ್ಲಿ 'ಸ್ಮೃತಿಃ ಪ್ರತ್ಯಕ್ಷಮೈಶಿಹೃಮ್‌ | ಅನುಮಾನಃ ಚತುಷ್ಟಯಂ 
ಏತೈರಾದಿತ್ಯ ಮಂಡಲಮ್‌ ಸರ್ವೈರೇವ ವಿಧಾಸೃತೇ॥|' ಎಂಬುದಿದೆ. ಇಲ್ಲಿ ಬರುವ ಅನುಮಾನ, 
ಪ್ರತ್ಯಕ್ಷ ಮುಂತಾದ ಶಬ್ದಗಳಿಂದ ಇದು ಬಹಳ ಪ್ರಾಚೀನವಾದುದಲ್ಲವೆಂಬ ಊಹೆಗೆ 
ವಿದ್ವಾಂಸರು ಬಂದಿದ್ದಾರೆ. ಕಾಲವನ್ನು ಕುರಿತ ಬಹಳ ಉದಾತ್ತವಾದ ಆದಧ್ಯಾತ್ಮಿಕವರ್ಣನೆ 
ಇಲ್ಲಿದೆ. ಸೂರ್ಯನಿಗೆ ಆರೋಗ, ಭ್ರಾಜ, ಪಟರ, ಪತಂಗ, ಸ್ವರ್ಣರ, ಜ್ಕೋತಿಷೀಮತ್‌, 
ವಿಭಾಸ ಮತ್ತು ಕಾಶ್ಯಪ ಎಂಬ ಎಂಟು ಹೆಸರುಗಳನ್ನು ಹೇಳಿದೆ. ಕಾಶ್ಯಪರೂಪೀ ಸೂರ್ಯನು 
ಮಹಾಮೇರುವಿನಲ್ಲಿದ್ದಾನೆ. ಸಪ್ತಸೂರ್ಯರುಗಳು ಶಿರಸ್ಸಿನಲ್ಲಿರುವ ಸಪ್ತಪ್ರಾಣಗಳೆಂದು 
ಆಚಾರ್ಯರು ಭಾವಿಸುತ್ತಾರೆ. 'ಪಂಚಕರ್ಣ ವಾತ್ಸ್ಯಾಯನ' ಮತ್ತು 'ಸಪ್ತಕರ್ಣಪ್ಲಾಕ್ಸಿ'ಗಳು 
ಸಪ್ತಸೂರ್ಯರುಗಳನ್ನು ನೋಡಿದ್ದಾರೆ. ಆದರೆ ಮಹಾಮೇರುವಿಗೆ ಹೋಗಲಾಗದ ಕಾರಣ 
ಎಂಟನೆಯ ಕಾಶ್ಮಪನನ್ನು ನೋಡಿಲ್ಲ. ಆಧ್ಯಾತ್ಮಿಕ ಪ್ರಶ್ನೆಗಳೂ ಇಲ್ಲಿ ಬರುತ್ತವೆ. ಲೋಕಕ್ಕೆಲ್ಲಾ 
ಯಾರು ಆಧಾರವಾಗಿದ್ದಾರೆಂಬುವುದಕ್ಕೆ ವತ್ಸಯಷಿಯ ತಿಳಿವಳಿಕೆಯಂತೆ ವಿಷ್ಣು 
ಆಧಾರವಾಗಿದ್ದಾನೆ-'ವಿಷ್ಣುನಾ ವಿಧೃತೇ ಭೂಮೀ ಇತಿ ವತ್ಸಸ್ಯ ವೇದನಾ'. ಯಾವ ಬಲದಿಂದ 
ಮತ್ತು ಹೇಗೆ ಅವನು ಧರಿಸಿದ್ದಾನೆ ಎನ್ನುವುದಕ್ಕೆ 'ವಾತಾದ್ವಿಷ್ಲೋರ್ಬಲಮಾಹುಃ' ಎಂಬ 
ಉತ್ತರವಿದೆ. ವಿದ್ಯುತ್ತಿನ ಹನ್ನೊಂದು ರೂಪಗಳನ್ನು ಇಲ್ಲಿ ಹೇಳಿದೆ. ಇವುಗಳನ್ನು ತಿಳಿದವನಿಗೆ 
ಇದರಿಂದ ಸಾವಿನ ಭಯವಿಲ್ಲ. ಆದರೆ ಪಾರಾಶರ್ಯ ವ್ಯಾಸರು ವಿದ್ಮುತ್ತಿನಿಂದಲೇ 
ಮೃತ್ಕುವನ್ನಿಚ್ಛಿಸಿದರು-'ವಿದ್ಕುದ್ಧಧಮೇವಾಹಂ ಮೃತ್ಯುಮೈಚ್ಛಮ್‌ |' (1-9). 
ಆರಣ್ಕಕಾಚಾರ್ಯರು ಬ್ರಹ್ಮ ತತ್ವವಿಚಾರದಲ್ಲಿ ಮುಳುಗಿದ್ದಾರೆ. ಇಲ್ಲಿ ಬರುವ 'ಅಸತಃ ಸದ್ಯೇ 
ತತಕ್ಷುಃ | ಯಷಯಃ ಸಪ್ಪಾತ್ರಿಶ್ಚಯತ್‌ |, 'ನಾಮ ನಾಮೈವ ನಾಮಮೇ, 'ಅಂಧೋ 
ಮಣಿರವಿಂದತ್‌ ತಮನಂಗುಲಿರಾವಯತ್‌' 'ಉರ್ಧ್ವಮೂಲಮವಾಕ್‌ ಶಾಖಂ' ಮುಂತಾದುವು 
ಉಪನಿಷತ್ತು, ಗೀತೆ, ಇವುಗಳ ವಾಕ್ಕಗಳಿಗೆ ಸಂವಾದಿಯಾಗಿವೆ. ಪುರಾಣದ ಕಥೆಗೆ 
ಸಂಬಂಧಿಸಿದಂತೆ ಬರುವ "ಕೌಶಿಕ ಬ್ರಾಹ್ಮಣ ಗೌತಮ ಬ್ರುವಾಣ ಇಂದ್ರ' (1-12) ಎಂಬುದೂ 
'ಅಂತರತಃ ಕೂರ್ಮಭೂತಂ ಸರ್ಪಂತಮ್‌', 'ಯೋ ಅಪಾಂ ಪುಷ್ಪಂ ವೇದ ಪುಷ್ಪವಾನ್‌ 
ಭವತಿ' (1-22), 'ಆಪೋ ವಾ ಇದಮಾಸನ್‌ ಸಲಿಲಮೇವ ಸ ಪ್ರಜಾಪತಿರೇಕಃ ಪುಷ್ಕರಪರ್ಣೇ 
ಸಮಭವತ್‌ (1-23), ಮುಂತಾದುವೂ ಸ್ಟಾರಸ್ಕವಾಗಿವೆ. 'ವರ್ಷತಿ ನ ಧಾವೇತ್‌ | 
ನಾಪ್ಸುಮೂತ್ರಪುರೀಷಂ ಕುರ್ಯಾತ್‌ | ನ ನಿಷ್ಟೀವೇತ್‌ | ನ ವಿವಸನಃ ಸ್ನಾಯಾತ್‌ | ನ 
ಪುಷ್ಕರಪರ್ಣಾನಿ ಹಿರಣ್ಯಂ ಚಾಧಿತಿಷ್ಕೇತ್‌ | ನ ಕೂರ್ಮ ಸ್ಕಾಶ್ನೀಯಾತ್‌ | ನೋದಕಸ್ಕ' (1- 
26) ಮುಂತಾದುವು ಮುಂದಿನ ಗೃಹ್ಯಸೂತ್ರ ಮತ್ತು ಸ್ಮೃತಿಗಳ ಅನುಶಾಸನಗಳನ್ನು ನೆನಪಿಗೆ 
ತರುತ್ತವೆ. ಮೊದಲನೆಯ ಪ್ರಪಾಠಕದ ಕೊನೆಯಲ್ಲಿ ಶ್ರಿಕಾಲಸ್ನಾನ, ಎರಡು ದಿನಗಳ ಉಪವಾಸ 
ಮೊದಲಾದುವುಗಳನ್ನು ಹೇಳಿದೆ. ಮುಂದಿನ ಪ್ರಾಯಶ್ಚಿತ್ತಗಳಿಗೆ ಇವು ಪೂರ್ವಸೂಚನೆಯಾಗಿವೆ. 

ಎರಡನೆ ಅರಣದಲ್ಲಿ ಬರುವ ಮೊದಲ ಮಾಕ್ಕವಾದ 'ಸಹವೈ ದೇವಾನಾಂ ಚಾಸುರಾಣಾಂ 
ಯಜ್ಞೌ ಪ್ರತ ತಾವಾಸ್ತಾಮ್‌' ಎಂಬುದರಿಂದ ಅಸುರರೂ ಯಾಗ ಮಾಡಿದರೆಂದು ಹೇಳಿದೆ. 
ಬ್ರಾಹ್ಮಣರು, ದೇವತೆಗಳು, ಅಸುರರು ಇವರನ್ನೆಲ್ಲಾ ಒಂದುಗೂಡಿಸಿದೆ. ಅಸುರರು 
ರಾಕ್ಷಸರಿಗಿಂತ ಭಿನ್ನರು. ರಾಕ್ಷಸರು ಯಜ್ಞಕ್ಕೆ ವಿಘ್ನ ಮಾಡುತ್ತಿದ್ದರು; ಯಾಗ ಮಾಡುತ್ತಿರಲಿಲ್ಲ. 
ರಾಕ್ಷಸರು ಸೂರ್ಯಪೂಜೆಯನ್ನೂ ವಿರೋಧಿಸುತ್ತಿದ್ದರು-'ರಕ್ಷಾಂಸಿ ಪುರೋ5ನುಮಕೇ 
ತಪೋಗ್ರಮತಿಷ್ಮಂತ-ಆದಿತ್ಮ ನೋ ಯೋದ್ಧಾ-ಇತಿ ತಸ್ಮಾದುತ್ತಿಷ್ಠಂತೆಂ ಆದಿತ್ಮಂ ರಕ್ಷಾಂಸಿ 


ಆರಣ್ಮಕಗಳು ೩೪೭ 


ಯೋಧಯಂತಿ ಯಾವದಸ್ತಮ ನೃಗಾತ್‌ತಾನಿಹ ವಾ ಗಾಯತ್ರ್ಯಾಭಿಮಂತ್ರಿತೇನಾಂಭಸಾ 
ಶಾಮೈಂತಿ |" ಎಂದು (2-2-2) ಹೇಳಿದೆ. ಈ ರಾಕ್ಷಸರು 'ಮಂದೇಹಾರುಣ ದ್ವೀಪಕ್ಕೆ' 
ದೂಡಲ್ಪಡುತ್ತಾರೆ, ಮೇಲಕ್ಕೆಸೆದ ಅಭಿಮಂತ್ರಿತ ಜಲದಿಂದ. 

ಸೂರ್ಯನು ಬ್ರಹ್ಮ. ಆದ್ದರಿಂದ ಬೆಳಗ್ಗೆ ಮತ್ತು ಸಾಯಂಕಾಲ ಆದಿತ್ಮನನ್ನು ಉಪಾಸನೆ 
ಮಾಡಬೇಕೆಂದು ವಿಧಿಸಿದೆ--'ಉದ್ಯಂತಂ ಅಸ್ತಂಯಂತಂ ಆದಿತ್ಯಮಭಿಧ್ಕಾಯನ್‌ ಕುರ್ವನ್‌ 
ಬ್ರಾಹ್ಮಣೋ ವಿದ್ವಾನ್‌ ಸಕಲಂ ಭದ್ರಮಶ್ನುತೇ$ಸಾವಾದಿತ್ಕೋ ಬ್ರಹ್ಮೇತಿ' (2-2). 
ಕೂಷ್ಮಾಂಡ ಹೋಮದಲ್ಲಿ ವಿಧಿಸಲ್ಪಟ್ಟಿರುವ ಮಂತ್ರಗಳು ಯಗ್ವೇದದಿಂದ 
ತೆಗೆದುಕೊಂಡವಾಗಿವೆ ಎಂದು ಕಾಣುತ್ತದೆ. ಜೂಜಿನಲ್ಲಿ ಸೋತು ಕೊಡಬೇಕಾದ ಸಾಲವನ್ನು 
ಅವಶ್ಶವಾಗಿ ಕೊಟ್ಟೇಶೀರಬೇಕೆಂದೂ ಹಾಗೆ ಕೊಡದಿದ್ದರೆ ನರಕಪ್ರಾಪ್ತಿಯೆಂದೂ ಹೇಳಿದೆ. 
ಉಗ್ರಂಪಶ್ಶಾ ಮತ್ತು ರಾಷ್ಟ್ರಭೃತ್‌ ಎಂಬ ಅಪ್ಸರೆಯರು ಆ ಸಾಲವನ್ನು ತೀರಿಸಬೇಕೆಂದು 
ಅವರನ್ನು ಬೇಡಿದೆ ಇಲ್ಲಿ (2-4). ಸ್ವಾಧ್ಯಾಯಕ್ಕೆ ನಾಲ್ಕು ವೇದಗಳೂ ವಿಷಯವಾಗಿವೆ. 
ಅಥರ್ವವೇದ ಇದರೊಳಗೆ ಪೂರ್ಣವಾಗಿ ಸಂಕಲಿತವಾಗಿದ್ದಿತೆಂದು ಗೊತ್ತಾಗುವುದು. 
ಸ್ವಾಧ್ಯಾಯವಿಧಿ ಇಲ್ಲಿ ವಿಸ್ತಾರವಾಗಿ ವರ್ಣಿತವಾಗಿದೆ. 

ಮೂರನೆಯ ಅರಣವಾದ ''ಚಿತ್ರಿ'ಯಲ್ಲಿ ತೈತ್ತಿರೀಯ ಬ್ರಾಹ್ಮಣದ 3-12 ರಲ್ಲಿ 
ಉಪವರ್ಣಿತವಾಗಿರುವ ಚಾತುರ್ಹೋತ್ರ ಯಾಗಕ್ಕೆ ಬೇಕಾದ ಮಂತ್ರಗಳ ವರ್ಣನೆ ಇದೆ. 
ಈ ಯಾಗ ಸಾಂಕೇತಿಕವಾದುದು. ಚಿತ್ತಿ (ಮನಸ್ಸು) ಇಲ್ಲಿ ಸ್ರಕ್‌ ಆಗಿದೆ. ಇಲ್ಲಿನ ಮಂತ್ರಗಳು 
ಪ್ರಾಯಃ ಹೊಸವು. 'ದಕ್ಷಿಣೆಯೇ, ಉತ್ತಾನ ಆಂಗಿರಸನು ನಿನ್ನನ್ನು ತೆಗೆದುಕೊಳ್ಳಲಿ' ಎಂದು 
ಹೇಳುವ--'ಉತ್ಪಾನಸ್ಸ್ವಾಂಗಿರಸಃ ಪ್ರತಿಗೃಹ್ಣಾತು' ಎಂಬುದರಿಂದ ದಕ್ಷಿಣೆಯನ್ನು 
ಅಣಕವಾಡುತ್ತಿದ್ದರೆಂದು ಕಾಣುತ್ತದೆ. ಆದರೂ ಈ ಯಾಗದಲ್ಲಿ ಬೇರೆ ಬೇರೆ ದೇವತೆಗಳಿಗಾಗಿ 
ವಿಚಿತ್ರವಾದ ದಕ್ಷಿಣೆಗಳನ್ನು ವಿಧಿಸಿರುವುದನ್ನು ನೋಡುತ್ತೇವೆ. ಪ್ರಜಾಪತಿದೇವನಿಗೆ 
ಗುಲಾಮನನ್ನೂ ಹಿಮಾಲಯಕ್ಕಾಗಿ ಆನೆಯನ್ನೂ ಕೊಡಬೇಕೆಂದು ಹೇಳಿದೆ. ಈ ಅರಣದಲ್ಲಿ 
ಪುರುಷಸೂಕ್ತವು ಬರುತ್ತದೆ. 

ನಾಲ್ಕನೆಯ ಅರಣದ ಮೇಲೆ ವ್ಯಾಖ್ಯಾನ ಮಾಡುತ್ತಾ ಸಾಯಣರು ಪ್ರವರ್ಗ 
ಮಂತ್ರಗಳನ್ನು ಇಲ್ಲಿ ಕೊಡಲಾಗಿದೆ ಎಂದು ಹೇಳುತ್ತಾರೆ. ಸಾಮಾನ್ಯವಾಗಿ ಇವೆಲ್ಲಾ ಹೊಸ 
ಹೊಸ ಮಂತ್ರಗಳು. ಅನುಪ್ರಾಸಾದಿಗಳು ಇಲ್ಲಿ ಹೇರಳವಾಗಿವೆ. 'ಪ್ರಮಾಲಸಿ ಪ್ರತಿಮಾಲಸಿ 
ಸಮಾಲಸಿ ವಿಮಾಅಸಿ ಉನ್ಮಾಲಿಸಿ ' ಎಂಬುದು ಇದಕ್ಕೆ ಒಂದು ಉದಾಹರಣೆ. ಅದಿತಿ 
ಮತ್ತು ಸರಸ್ವತೀ ಎಂಬುವು ಇಲ್ಲಿ ಹಸುವಿನ ಹೆಸರುಗಳಾಗಿವೆ. (4-10)ರಲ್ಲಿ 'ಅಮುಷ್ಕತ್ಪಾ 
ಪ್ರಾಣೇ ಸಾದಯಾಮಿ' ಮುಂತಾದ ಅಭಿಚಾರ ಮಂತ್ರಗಳಿವೆ. 'ಸಂವತ್ಸರಂ ಮಾಂಸಂ 
ನಾಶ್ನೀಯಾತ್‌ | ನ ರಾಮಾಮುಪೇಯಾತ್‌ | ನ ಮೃಣ್ಮಯೇನ ಪಿಬೇತ್‌' ಮುಂತಾದ 
ವ್ರತಗಳೂ ನಿಯಮಗಳೂ ಸ್ಟಾರಸ್ಕವಾಗಿವೆ. ಪಾಂಚವಾರ್ಷಿಕ ಚಕ್ರದ ವರ್ಷಗಳ ಹೆಸರುಗಳು, 
ಸಂವತ್ಸರ, ಇದಾವತ್ಸರ, ಪಾರೇವತ್ಸರ, ಇದ್ವತ್ಸರ ಮತ್ತು ವತ್ಸರ ಎಂದು ಹೇಳಿದೆ. 
ಆಧ್ಯಾತ್ಮಿಕಮಹತ್ವವುಳ್ಳ ಅರಣದಲ್ಲಿ ಅಭಿಚಾರ ಪ್ರಯುಕ್ತವಾದ ವಿಷಯಗಳಿರುವುದು 
ಸೋಜಿಗವಾಗಿದೆ. 4-26, 35, 36, 37 ರಲ್ಲಿ ಇವುಗಳನ್ನು ನೋಡಬಹುದು. ಹೀಗೆ ಈ 
ಆರಣ್ಯಕದ ವಿಷಯಗಳನ್ನು ವಿವೇಚಿಸಿದಲ್ಲಿ ಇವುಗಳೆಲ್ಲಾ ಅರಣ್ಯದಲ್ಲಿ ನೆಲೆಸಿದವರಿಗಾಗಿರೇ 
ಅಲ್ಲವೆಂಬುದು ಸ್ಪಷ್ಟವಾಗುತ್ತದೆ. 


೩೪೮ ವೈದಿಕ ಸಾಹಿತ್ಯ ಚಂತ್ರ 


ಐತರೇಯ ಆರಣ್ಯಕ 

ಖಯಗ್ವೇದಕ್ಕೆ ಸೇರಿದ ಆರಣ್ಯಕಗಳು ಎರಡು. ಐತರೇಯ ಮತ್ತು ಶಾಂಖಾಯನ 
ಆರಣ್ಯಕಗಳು. ತೈತ್ತಿರೀಯ ಆರಣ್ಕಕದ ಒಂದೊಂದು ಆರಣ್ಯಕವನ್ನು ಬೇರೆ ಬೇರೆಯಾಗಿ 
ವಿವೇಚಿಸಿರುವಂತೆ ಈ ಆರಣ್ಮಕದ ಅವಾಂತರ್ಗವಾದ ಐದು ಅಧ್ಯಾಯಗಳನ್ನೂ ಬೇರೆ ಬೇರೆ 
ಆರಣ್ಯಕಗಳಾಗಿ ಎಣಿಸಲಾಗಿದೆ. ಯಕ್‌-ಶ್ರಾವಣಿಯಂದು ಈ ಒಂದೊಂದು ಅಧ್ಯಾಯದ 
ಮೊದಲ ಭಾಗಗಳನ್ನು ಬೇರೆ ಬೇರೆಯಾಗಿ ಹೇಳುವ ಸಂಪ್ರದಾಯವಿದೆ. ಆದರೆ ಐತರೇಯ 
ಬ್ರಾಹ್ಮಣಕ್ಕೆ ಸಂಬಂಧಿಸಿದಂತೆ 'ಅಗ್ನಿರ್ಶೈದೇವಾನಾಂ ಅವಮೋ ವಿಷ್ಣುಃ ಪರಮಃ" ಎಂಬ 
ಪ್ರಥಮ ವಾಕ್ಕವನ್ನು ಮಾತ್ರ ಹೇಳುವ ಸಂಪ್ರದಾಯವಿದೆ. ಐತರೇಯ ಆರಣ್ಯಕದ ಐದು 
ಅಧ್ಕಾಯಗಳನ್ನೂ ಬೇರೆ ಬೇರೆ ಭಾಗಗಳನ್ನಾಗಿ ಎಣಿಸಿದ್ದರೆಂಬುದನ್ನು ಇದು ಸೂಚಿಸುತ್ತದೆ. 
ಈ ಐದು ಅಧ್ಯಾಯಗಳು ಕ್ರಮವಾಗಿ 'ಅಥ ಮಹಾವ್ರತಮ್‌', 'ಏಷ ಪಂಥಾಏತತ್ಕರ್ಮ', 
'ಅಥಾತಃ ಸಂಹಿತಾಯಾ ಉಪನಿಷತ್‌', 'ವಿದಾ ಮಘವನ್‌ವಿದಾ' ಮತ್ತು 'ಅಥ ಮಹಾವ್ರತಸ್ಮ 
ಪಂಚವಿಂಶತಿಂ ಸಾಮಿಧೇನ್ಯಃ ಎಂಬ ಮಾತುಗಳಿಂದ ಆರಂಭವಾಗುತ್ತವೆ. ಇವುಗಳೆಲ್ಲಾ 
ಗದ್ಮಮಯವಾಗಿವೆ. ನಾಲ್ಕನೆಯ ಅಧ್ಯಾಯ ಮಾತ್ರ ಸ್ವರಯುಕ್ತವಾಗಿದೆ. 'ತದುಕ್ತಂ ಯಷಿಣಾ' 
ಎಂದು ಸೂಚಿಸಿ ಯಗ್ಬೇದ ಮಂತ್ರಗಳನ್ನು ಉದಾಹರಿಸಲಾಗಿದೆ. ಹೊಸ ಮಂತ್ರಗಳನ್ನೂ 
ಸಹ 'ತದೇತೇ ಶ್ಲೋಕಾಃ' ಎಂಬ ಮಾತುಗಳಿಂದ ಅಲ್ಲಲ್ಲಿ ಕೊಡಲಾಗಿದೆ. 

ಈ ಐದು ಆರಣ್ಮಕಗಳಿಂದ ಒಟ್ಟು ಹದಿನೆಂಟು ಅಧ್ಯಾಯಗಳಿವೆ. ಒಂದೊಂದು 
ಅಧ್ಕಾಯದಲ್ಲಿಯೂ ಅನೇಕಾನೇಕ ಖಂಡಗಳಿವೆ. ಮೊದಲನೆಯ ಆರಣ್ಯಕ ಗವಾಮಯನದ 
ಅಂಗವಾದ ಮಹಾವ್ರತವನ್ನು ವರ್ಣಿಸುತ್ತದೆ. ಎರಡನೆಯ ಆರಣ್ಮಕದ ಮೊದಲ ಮೂರು 
ಅಧ್ಯಾಯಗಳು ಉಕ ಅಥವಾ ನಿಷ್ಕೇವಲ್ಮಶಸ್ತ್ರವನ್ನೂ, ಮಾಧ್ಯಂದಿನ ಶಸ್ತ್ರವನ್ನೂ ವಿವೇಚಿಸಿ 
ಪ್ರಾಣ ಮತ್ತು ಪುರುಷರ ವಿಚಾರವನ್ನು ಪ್ರತಿಪಾದಿಸುತ್ತವೆ. ಇದೇ ಆರಣ್ಯಕದ ನಾಲ್ಕು, ಐದು 
ಮತ್ತು ಆರನೇ ಅಧ್ಯಾಯಗಳೇ ಐತರೇಯ ಉಪನಿಷತ್‌ ಎಂದು ಪ್ರಸಿದ್ಧವಾಗಿವೆ. 

ಮೂರನೆಯ ಆರಣ್ಮಕ ಸಂಹಿತಾ, ಪದ ಮತ್ತು ಕ್ರಮ ಪಾಠಗಳ ವಿಚಾರವನ್ನೂ, 
ಸ್ವರಾರ್ಧಸ್ಟರಗಳ ವಿಚಾರವನ್ನೂ ವಿವೇಚಿಸುತ್ತದೆ. ಈ ವಿವೇಚನೆ ಯಾಸ್ಕಾಚಾರ್ಯರಿಗೂ 
ಹಾಗೆಯೇ ಪ್ರಾತಿಶಾಖ್ಕಗಳಿಗೂ ಪ್ರಾಚೀನವಾದುದು. ಶಾಕಲ್ಕ ಮತ್ತು ಮಾಂಡೂಕೇಯರ 
ಉಲ್ಲೆಲು ಇಲ್ಲಿ ಉಪಲಬ್ಧವಾಗಿದೆ. ಯಾಸ್ಕರ ಕಾಲವೇ ಕ್ರಿ. ಪೂ. 800 ಎಂದು ಒಪ್ಪಬೇಕಾದ 
ಕಾರಣ ಇದು ಇನ್ನೂ ಹಿಂದಿನ ಕಾಲಕ್ಕೆ ಸೇರುತ್ತದೆ. 

ನಾಲ್ಕನೆಯ ಆರಣ್ಯಕ ಗಾತ್ರದಲ್ಲಿ ಬಹಳ ಚಿಕ್ಕದು. ಮಹಾವ್ರತದ ಐದನೆಯ ದಿನ 
ಹೇಳಬೇಕಾದ ಮಹಾನಾಮ್ನೀ ಮಂತ್ರಗಳನ್ನು ಇಲ್ಲಿ ಕೊಡಲಾಗಿದೆ. 

ಮಹಾವ್ರತದಲ್ಲಿ, ಮದ್ಕಾಹ್ನದಲ್ಲಿ ಹೇಳಬೇಕಾದ ನಿಷ್ಕೇವಲೃ ಶಸ್ತ್ರದ ಹೆಚ್ಚಿನ 
ವಿವರಗಳನ್ನು ಐದನೆಯ ಆರಣ್ಮಕದಲ್ಲಿ ಕಾಣುತ್ತೇವೆ. 

ಈ ಐದು ಆರಣ್ಮಕಗಳಲ್ಲಿ ಮೊದಲನೆಯ ಮೂರು ಅರಣ್ಯಕಗಳು ಐತರೇಯ 
ಪ್ರಣೀತವೆಂದೂ, ನಾಲ್ಕನೆಯದು ಆಶ್ವಲಾಯನ ಪ್ರಣೀತವೆಂದೂ ಕೊನೆಯದು ಆಶ್ಚಲಾಯನರ 
ಗುರುಗಳಾದ ಶೌನಕರಿಂದ ಹೇಳಲ್ಪಟ್ಟುದೆಂದೂ ಸಂಪ್ರದಾಯವಿದೆ. ಈ ಶೌನಕರು ಯಾಸ್ಕರಿಗಿಂತ 
ಈಚಿನವರೆಂದೂ ಪಾಣಿನಿಗಳಿಗಿಂತ ಹಿಂದಿನವರೆಂದೂ ಕೀತ್‌ ಮಹಾಶಯನ ಅಭಿಪ್ರಾಯ. 
ಈ ಶೌನಕರು ಬೃಹದ್ದೇವತೆಯ ಕರ್ತೃಗಳೆಂದು ಹೇಳುವುದಕ್ಕಾಗುವುದಿಲ್ಲ. ಶೌನಕ, 


ಆರಣ್ಮಕಗಳು ೩೪೯ 


ಆಶ್ವಲಾಯನ ಮುಂತಾದ ಹೆಸರುಗಳು ಗೋತ್ರ ನಾಮಗಳಾದ ಕಾರಣ ಒಂದೇ ವ್ಯಕ್ತಿಯನ್ನು 
ಸೂಚಿಸುವುದಿಲ್ಲ. ಎರಡನೆಯ ಆರಣ್ಯಕದಲ್ಲಿ 'ಏತದ್ಧಸ್ಮ ತದ್ದಿದ್ದಾನಾಹ ಮಹೀದಾಸ 
ಐತರೇಯಃ' ಎಂಬ ಉಲ್ಲೇಖದಲ್ಲಿ 'ವಿದ್ದಾನ್‌' ಎಂದು ಹೇಳಿರುವುದರಿಂದ ಇದನ್ನು ಇತರರು 
ಹೇಳಿರಬೇಕು. ಹಾಗೂ ಈ ಆರಣ್ಯಕ ಮಹೀದಾಸ ಐತರೇಯನದಿರಲಾರದು ಎಂದು 
ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. 

ಮೂರನೆಯ ಆರಣ್ಮಕದಲ್ಲಿ ಸಂಹಿತಾ, ಪದ ಮತ್ತು ಕ್ರಮ ಪಾಠಗಳನ್ನು 'ನಿರ್ಭುಜ, 
ಪ್ರತೃಣ, ಉಭಯ, ಮಂತರೇಣ' ಎಂದು ಹೇಳಿದೆ. ಶಾಕಲ್ಕ, ಮಾಂಡೂಕೇಯ ಮುಂತಾದ 
ವೈಯ್ಕಾಕರಣರ ಹೆಸರನ್ನು ಇಲ್ಲಿ ಉಲ್ಲೇಖಿಸಿದೆ. ಣಕಾರ, ಷಕಾರ ಮುಂತಾದ 
ವ್ಯಾಕರಣಾಂಶಗಳನ್ನೂ ಇದು ವಿವೇಚಿಸುತ್ತದೆ. ಆದ್ದರಿಂದ ಇದು ಮಹಿದಾಸ ಐತರೇಯರ 
ಕೃತಿ ಆಗಿರಲಾರದೆಂದು ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. ವೈಯ್ಕಾಕರಣ ಶಾಕಲ್ಮರು 
ಬಹಳ ಪ್ರಾಚೀನರು. ಯಗ್ವೇದದ ಪದಪಾಠಕಾರರೂ ಇವರೇ ಆಗಿರಬಹುದು. ಈ ಆರಣ್ಮಕದ 
ಕರ್ತೃಗಳೂ ಇವರೇ ಆಗಿದ್ದರೂ ಆಗಿರಬಹುದು. ಈ ಆರಣ್ಮಕದಲ್ಲಿಯೇ ವೇದಪುರುಷನ 
ವರ್ಣನೆ ಇದೆ. ಯುಗ್ಗೇದ, ಯರ್ಜುವೇದ ಸಾಮವೇದಗಳು ಆ ವೇದಪುರುಷನ 
ಅವಯವಗಳೆಂದು ಇಲ್ಲಿ ವರ್ಣಿಸಿದೆ. ಅಥರ್ವವೇದದ ಉಲ್ಲೇಖ ಅಲ್ಲಿ ಏಕೆ ಬರಲಿಲ್ಲವೋ 
ಗೊತ್ತಾಗಿಲ್ಲ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅಥರ್ವವೇದದ ಉಲ್ಲೇಖವಿದ್ದೇ ಇದೆ. 
ಐತರೇಯ ಆರಣ್ಕಕದ ಕಾಲ ಕ್ರಿ. ಪೂ. 600 ಎಂದು ಕೀತ್‌ರ ಅಭಿಪ್ರಾಯ. ಆದರೆ ಇದರ 
ಮೊದಲನ ಆರಣ್ಯಕ ಐತರೇಯ ಬ್ರಾಹ್ಮಣದಷ್ಟೇ ಪ್ರಾಚೀನವಾಗಿ ಕ್ರಿ. ಪೂ. 2500ರ ಸುಮಾರಿಗೆ 
ಸೇರಿದುದೆಂದೂ, ಅದೇ ಮಹಿದಾಸ ಐತರೇಯರಿಂದ ವಿರಚಿತವಾದುದೆಂದೂ ಸಿ. ವಿ. ವೈದ್ಯರು 
ಅಭಿಪ್ರಾಯಪಡುತ್ತಾರೆ. 


ಶಾಂಖಾಯನ ಆರಣ್ಯಕ 

ಶಾಂಖಾಯನ ಬ್ರಾಹ್ಮಣಕ್ಕೆ ಸೇರಿದುದು ಈ ಅರಣ್ಯಕ. ಈ ಬ್ರಾಹ್ಮಣಕ್ಕೇ ಕೌಷೀತಕಿ 
ಎಂಬ ಹೆಸರೂ ಇದೆ ಎಂದು ಹಿಂದೆಯೇ ತಿಳಿಸಿದೆ. ಆದರೆ ಈ ಆರಣ್ಯಕಕ್ಕೆ ಶಾಂಖಾಯನ 
ಆರಣ್ಯಕವೆಂಬ ಹೆಸರೇ ಪ್ರಸಿದ್ಧವಾಗಿದೆ. ಇದು ವಿಷಯ ವಿವೇಚನೆಯಲ್ಲಿ ಐತರೇಯ 
ಆರಣ್ಯಕವನ್ನೇ ಅನುಸರಿಸುತ್ತದೆ. ಇದರಲ್ಲಿ 15 ಅಧ್ಯಾಯಗಳಿವೆ ; 137 ಖಂಡಗಳಿವೆ. 
ಇವುಗಳಲ್ಲಿ 3, 4, 5, 6 ಅಧ್ಯಾಯಗಳು ಕೌಪೀತಕಿ ಉಪನಿಷತ್ತು ಎಂದು ಪ್ರಸಿದ್ಧ ವಾಗಿವೆ. 
ಮಹಾವ್ರತವನ್ನು ವಿವೇಚಿಸುವ ಮೊದಲಿನ ಎರಡು ಅಧ್ಯಾಯಗಳನ್ನು ಬ್ರಾಹ್ಮಣಗಳೆಂದೇ 
ಎಣಿಸಲಾಗಿದೆ. ಹದಿನಾಲ್ಕನೆಯ ಅಧ್ಯಾಯದಲ್ಲಿ 'ಯಚಾಂ ಮೂರ್ಧಾನಂ ಯಜುಷುಮುತ್ತ 
ಮಾಂಗಂ ಸಾಮ್ನಾಂ ಶಿರೋ$ಥರ್ವಣಾಂ ಮುಂಡಮುಂಡಂ' ಎಂದು ಆಥರ್ವವೇದವನ್ನು 
ಉಲ್ಲೇಖಿಸಿದೆ. ಆರನೆಯ ಅಧ್ಯಾಯದಲ್ಲಿ ಉಶೀನರ, ಮತ್ಸ್ಯ, ಕಾಶೀ, ವಿದೇಹ ಮತ್ತು 
ಕುರುಪಾಂಚಾಲಗಳ ನಿರ್ದೇಶವಿದೆ. ಇದು ಮಧ್ಯದೇಶಕ್ಕೆ ಸಂಬಂಧಿಸಿರಬಹುದೆಂಬುದನ್ನು 
ಇದು ಸೂಚಿಸುತ್ತದೆ. ಹದಿಮೂರನೇ ಅಧ್ಯಾಯ ಉಪನಿಷತ್ತುಗಳಿಂದ ಅದರಲ್ಲಿಯೂ ಹೆಚ್ಚಾಗಿ 
ಬೃಹದಾರಣ್ಯಕದಿಂದ ವಿಷಯಗಳನ್ನು ತೆಗೆದುಕೊಂಡಿದೆ. 'ಗುಣಾಖ್ಯ ಸಾಂಖಾಯನಾ 
ದಸ್ಮಾಬಿರಥಧೀತಮ್‌' ಎಂದು ವಂಶವಿಚಾರ ಹೇಳಿರುವುದರಿಂದ ಇದು ಶಾಂಖಾಯನರ 


11. ಪುಟ146 


೩೫೦ ವೈದಿಕ ಸಾಹಿತ್ಯ ಚರಿತ್ರೆ 


ಶಿಷ್ಕರದೋ ಅಥವಾ ವಂಶದವರದೋ ಆಗಿರಬೇಕೆಂದು ಗೊತ್ತಾಗುತ್ತದೆ. ಆರೋಹ ಕ್ರಮದಲ್ಲಿ 
ಆಚಾರ್ಯರುಗಳ ಉಲ್ಲೇಖ ಇಲ್ಲಿ ಕಹೋಳ ಕೌಷೀತಕಿ, ಉದ್ದಾಲಕ, ಆರುಣಿ, ಪ್ರಿಯವ್ರತ, 
ಸೋಮಾಪಿ, ಸೋಮಪ, ಸೋಮಪ್ರಾತಿ ವೇಶ್ಮ, ಪ್ರತಿವೇಶ, ಬೃಹದ್ದಿವ ಎಂದು 
ಕಂಡುಬರುತ್ತದೆ. 


ಇತರ ಆರಣ್ಯಕಗಳು 

ಶುಕ್ಷಯಜುರ್ವೇದಕ್ಕೆ ಸೇರಿದ ಬೃಹದಾರಣ್ಯಕ ಆರಣ್ಯಕವೆಂಬ ಹೆಸರನ್ನು ಹೊಂದಿದ್ದರೂ 
ಉಪನಿಷತ್ತೇ ಆಗಿದೆ. ಆತ್ಮ ತತ್ತ್ವವನ್ನು ವಿಶೇಷವಾಗಿ ವಿವೇಚಿಸುವ ಪ್ರಾಚೀನವೂ ಮಾನ್ಯವೂ 
ಆದ ಉಪನಿಷತ್ತುಗಳಲ್ಲಿ ಇದೂ ಒಂದಾಗಿದೆ. ಇದರ ವಿಚಾರವನ್ನು ಉಪನಿಷತ್ತುಗಳನ್ನು 
ವಿವೇಚಿಸುವಾಗ ವಿವರಿಸಲಾಗುವುದು. 

ಕೃಷ್ಣಯಜುರ್ವೇದಕ್ಕೆ ಸಂಬಂಧಿಸಿದ ಮೈತ್ರಾಯಣೇಯ ಶಾಖೆಗೆ ಸೇರಿದಂತೆ ಮೈತ್ರಾ 
ಯಣೀಯ ಆರಣ್ಯಕವೆಂಬುದು ಒಂದಿದೆ. ಮೈತ್ರಾಯಣೀಯ ಉಪನಿಷತ್ತನ್ನು ಅದು ಒಳ 
ಗೊಂಡಿದೆ. 

ಸಾಮವೇದೀಯ ತಲವಕಾರ ಬ್ರಾಹ್ಮಣಕ್ಕೆ ಸೇರಿದ ತಲವಕಾರ ಆರಣ್ಯಕದಲ್ಲಿ ನಾಲ್ಕು 
ಅಧ್ಯಾಯಗಳಿವೆ. ಒಂದೊಂದು ಅಧ್ಯಾಯದಲ್ಲಿಯೂ ಅನುವಾಕಗಳೂ, ಅನುವಾಕಗಳಲ್ಲಿ 
ಖಂಡಗಳೂ ಇವೆ. ನಾಲ್ಕನೇ ಅಧ್ಯಾಯದ ಹತ್ತನೆಯ ಅನುವಾಕವೇ 'ತಲವಕಾರ ಉಪನಿಷತ್ತು' 
ಆಗಿದೆ. 

ಅಥರ್ವವೇದಕ್ಕೆ ಸಂಬಂಧಿಸಿದಂತೆ ಉಪನಿಷತ್ತುಗಳು ಹಲವಾರಿದ್ದರೂ ಪ್ರಾಯಃ ಆರಣ್ಯಕ 
ಯಾವುದೂ ಇಲ್ಲ. ಗೋಪಥ ಬ್ರಾಹ್ಮಣಕ್ಕಿಂತಲೂ ಈ ಉಪನಿಷತ್ತುಗಳು ಪ್ರಾಚೀನವಾದ 
ಕಾರಣ ಇವು ಆರಣ್ಮಕದ ಭಾಗಗಳಾಗಿರದೆ ಸ್ವತಂತ್ರವಾಗಿದ್ದವೆಂದು ಊಹಿಸಬಹುದು. 

ಆರಣ್ಯಕಗಳ ಕಾಲದ ವಿಚಾರವಾಗಿ ಎರಡು ಮಾತನ್ನು ಹೇಳಬಹುದು. ಬೇರೆ ಬೇರೆ 
ಕಾಲಗಳಲ್ಲಿ ಇವು ವಿರಚಿತವಾಗಿರಬೇಕೆಂದು ಸಾಮಾನ್ಯವಾಗಿ ಹೇಳಬಹುದು. ಕೆಲವು ಅರಣಗಳು 
ಛಾಂದೋಗ್ಯ ಮತ್ತು ಬೃಹದಾರಣ್ಮಕ ಉಪನಿಷತ್ತುಗಳ ನಂತರ ರಚಿತವಾದವೆಂಬುದಂತೂ 
ಅವುಗಳಿಂದ ತೆಗೆದುಕೊಂಡಿರುವ ಉಲ್ಲೇಖಗಳಿಂದ ಸುಸ್ಪಷ್ಟವಾಗುತ್ತದೆ. ಆರಣ್ಕಕಗಳಲ್ಲಿ ಕೆಲವು 
ಬ್ರಾಹ್ಮಣಗಳ ಶೈಲಿಯಲ್ಲಿಯೇ ಇವೆ. ಇವು ಇತರ ಆರಣ್ಕಕಗಳಿಗಿಂತ ಪ್ರಾಚೀನವಾದವು. 
ಕ್ರಿ. ಪೂ. 2500ರಿಂದ 1500ರ ವರೆಗಿನ ಕಾಲವನ್ನು ಸಾಮಾನ್ಯವಾಗಿ ಆರಣ್ಯಕಗಳ ಕಾಲವೆಂದು 
ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. ಕೆಲವು ಅರಣಗಳನ್ನು ಪಾಣಿನಿಗಳ ಕಾಲದ ನಂತರ 
ಕೂಡಿಸಲಾಯಿತೆಂದೂ ನಾವು ಊಹಿಸಬಹುದು. ಪಾಣಿನಿಗಳು ಆರಣ್ಮಕ ಎಂಬ ಶಬ್ದವನ್ನೇ 
ಎಲ್ಲಿಯೂ ಹೇಳದೇ ಇರುವುದು ಈ ಊಹೆಗೆ ಕಾರಣವಾಗಿದೆ. 


ಉಪನಿಷತ್ತುಗಳು 


ವೇದ ವಾಜ್ಮಯದ ಉತ್ತುಂಗ ಶಿಖರಗಳೆನಿಸಿದ ಉಪನಿಷತ್ತುಗಳು ಆರಣ್ಕಕಗಳೊಡನೆ 
ಸಮ್ಮಿಳಿತವಾಗಿ ಅವುಗಳ ವಿಶಿಷ್ಟವಾದ ಭಾಗಗಳಾಗಿವೆ. ವೇದಗಳ ಅಂತಿಮ ಭಾಗಗಳೂ 
ಆಗಿ ಅವುಗಳ ಸಾರತಮವಾದ ಸಿದ್ಧಾಂತಗಳನ್ನು ಪ್ರತಿಪಾದಿಸುವ ಈ ಭಾಗಗಳು ವೇದಾಂತ 
ಗಳೆಂದೂ ವಿಖ್ಮಾತವಾಗಿವೆ. ಈ ಉಪನಿಷತ್ತುಗಳು ಭಾರತೀಯ ತತ್ವಜ್ಞಾನದ ಹಾಗೂ ಧರ್ಮ 
ಸಿದ್ಧಾಂತಗಳ ಮೂಲಗಳಾಗಿವೆ. ವೈದಿಕ ಧರ್ಮವನ್ನು ಪ್ರತಿಪಾದಿಸುವ ಪ್ರಸ್ಥಾನತ್ರೆಯಗಳಲ್ಲಿ 
ಉಪನಿಷತ್ತುಗಳು ಮುಖ್ಯವಾಗಿವೆ. ಭಗವದ್ಗೀತೆಯೂ ಬ್ರಹ್ಮಸೂತ್ರಗಳೂ ಉಪನಿಷತ್ತುಗಳನ್ನೇ 
ಆಶ್ರಯಿಸಿವೆ. ಭಾರತ ದೇಶದಲ್ಲಿ ಉದಿಸಿದ ಎಲ್ಲಾ ದರ್ಶನಗಳಿಗೂ ಉಪನಿಷತ್ತುಗಳು 
ಪ್ರತ್ಯಕ್ಷವಾಗಿಯಾಗಲೀ ಪರೋಕ್ಸವಾಗಿಯಾಗಲೀ ಆಧಾರಗಳಾಗಿವೆ. ಹೀಗೆ ಉಪನಿಷತ್ತುಗಳು 
ಭಾರತೀಯ ಸಂಸ್ಕೃತಿಯ ಪ್ರಕಾಶಸಿಂಭಗಳಾಗಿವೆ. ತತ್ಪದೃಷ್ಟಿಯಿಂದ ಹೇಗೋ ಹಾಗೆಯೇ 
ಸಾಹಿತ್ಯ ದೃಷ್ಟಿಯಿಂದಲೂ ಇವು ಸುಂದರವಾಗಿವೆ. 

ಬ್ರಾಹ್ಮಣಗಳ ಕಾಲದಲ್ಲಿ ಯಜ್ಞಸಂಸ್ಥೆಯು ಪ್ರಧಾನವಾಗಿ ಬೆಳೆದುಕೊಂಡು ಬಂದಿತ್ತು. 
ಕಾಲಕಳೆದಂತೆಲ್ಲಾ ಯಾಗಗಳಲ್ಲಿ ನಡೆಯುತ್ತಿದ್ದ ಪಶುಹಿಂಸೆಯ ವಿಚಾರದಲ್ಲಿ ಜುಗುಪ್ಸೆ 
ಉಂಟಾಯಿತು. ಈ ಭೀಕರವಾದ ಪಶುಮಾರಣಗಳಿಲ್ಲದೆ ಮಾನವನು ಪರಮ ಪುರುಷಾರ್ಧವನ್ನು 
ಸಾಧಿಸುವುದಕ್ಕಾಗುವುದಿಲ್ಲವೇ ಎಂಬ ವಿಚಾರದಲ್ಲಿ ಮೀಮಾಂಸೆ ಬೆಳೆಯಿತು. ಯಗ್ವೇದದ 
ಸೂಕ್ತಗಳಲ್ಲಿಯೇ ಅಲ್ಲಲ್ಲಿ ಇಂಥ ವಿಚಾರ ತೋರಿ ಬರುತ್ತದೆ. ಪ್ರಕೃತಿ ಪುರುಷ ಹಾಗೂ 
ಭಗವಂತನ ಸ್ವರೂಪ ಸಂಬಂಧಗಳನ್ನು ವಿವೇಚಿಸುವ ಉನ್ನತ ದಾರ್ಶನಿಕ ಭಾವನೆಗಳು ಅಲ್ಲಿಯೂ 
ಉದ್ದೀಪ್ರವಾಗಿವೆ. ಬಹಳ ಸರಳವೂ ಮಾರ್ಮಿಕವೂ ಆದ ಶೈಲಿಯಲ್ಲಿ ಉನ್ನತವಾದ ಈ ವಿಚಾರ 
ಧಾರೆಯನ್ನು ಸಮಗ್ರವಾಗಿ ಪ್ರತಿಪಾದಿಸುವುದೇ ಉಪನಿಷತ್ತುಗಳ ವೈಶಿಷ್ಟ್ಯ. ಹೀಗೆ ಕರ್ಮ 
ವಿಚಾರಕ್ಕೆ ಪ್ರತಿಯಾಗಿ ಜ್ಞಾನಮಾರ್ಗವನ್ನು ತೋರಿ ಬೆಳೆಸಿಕೊಂಡು ಬಂದುವು ಉಪನಿಷತ್ತುಗಳು. 

ಸಂಸ್ಕೃತ ಭಾಷೆಯನ್ನು ಎಷ್ಟು ವೀರ್ಯವತ್ತರವಾಗಿ ಗದೃದಲ್ಲಿ ಬಳಸಬಹುದೆಂಬುದಕ್ಕೆ 
ಇವು ನಿದರ್ಶನಗಳಾಗಿವೆ, ಛಾಂದೋಗ್ಯ ಹಾಗೂ ಬೃಹದಾರಣ್ಯಕೋಪನಿಷತ್ತುಗಳ ಕೆಲವು 
ಭಾಗಗಳಂತೂ ಸಂಸ್ಕೃತ ಸಾಹಿತ್ಯದಲ್ಲೇ ಏಕೆ ವಿಶ್ವಸಾಹಿತ್ಮದಲ್ಲೇ ಅತ್ಕುತ್ತಮವಾದ 
ಭಾಗಗಳಾಗಿವೆ. ನಡುನಡುವೆ ಬರುವ ರೋಚಕವಾದ ಆಖ್ಕಾನಗಳು ಮತ್ತು ಸಂಭಾಷಣೆಗಳು 
ಆ ಉದಾತ್ರವಾದ ತತ್ತ್ವಗಳನ್ನು ವಿವರಿಸುವ ನಿದರ್ಶನಗಳಾಗಿ ಮನಮೋಹಕವಾಗಿವೆ. 

ಈ ಉಪನಿಷತ್ತುಗಳು ಪ್ರತಿಪಾದಿಸುವ ತತ್ತ್ವೃದರ್ಶನ ಮಾನವಕೋಟಿಯು 
ಮುಟ್ಟಬಹುದಾದ ಅತ್ಯುನ್ನತ ಮಟ್ಟವನ್ನು ಪ್ರತಿಬಿಂಬಿಸುತ್ತದೆ. ಅನೇಕ ದೇವತೋಪಾಸನೆಯಿಂದ 
ಏಕದೇವತೋಪಾಸನೆಯ ಕಡೆಗೆ ಈ ವಿಚಾರಮಾರ್ಗ ಸಾಗಿರುವುದನ್ನು ಕಾಣಬಹುದು. ಪುರುಷ 
ಹಾಗೂ ಪ್ರಕೃತಿಗಳಿಗಿಂತ ವಿಲಕ್ಷಣವಾದ ಪರಮಾತ್ಮ ತತ್ತ್ವವನ್ನು ಈ ಉಪನಿಷತ್ತುಗಳು 
ಬಹಳ ಯಶಸ್ವಿಯಾಗಿ ಪ್ರತಿಪಾದಿಸುತ್ತವೆ. ಆ ಭಗವತತ್ತ್ವವನ್ನು ಬ್ರಹ್ಮವೆಂದೂ, 
ಆತ್ಮವೆಂದೂ, ಸತ್ಯವೆಂದೂ ಇವು ಕರೆಯುತ್ತವೆ. ವೇದಯುಷಿಗೂ ಆಚಾರ್ಯರೂ 
ವಿಶ್ವರಹಸ್ಕವನ್ನು ವಿವರಿಸುತ್ತಾ ಈ ಬ್ರಹ್ಮ ತತ್ತ, ಜಗತ್ತಿಗೆ ಸರ್ವಕಾರಣವಾಗಿ, ಏಕಮೇವಾ 


೩೫೨ ವೈದಿಕ ಸಾಹಿತ್ಯ ಚರಿತ್ರ 


ದ್ವಿತೀಯವಾಗಿ ಜಗತ್ತಿನಲ್ಲಿ ಓತಪ್ರೋತವಾಗಿದೆಯೆಂದು ಸಾರಿದ್ದಾರೆ. ಬಹಳ ಪ್ರಾಚೀನ 
ಕಾಲದಿಂದಲೂ ಈ ವೇದಾಂತ ದರ್ಶನವನ್ನು ಅಭ್ಯಸಿಸಿ, ಅನುಷ್ಠಾನದಲ್ಲಿ ತಂದು ಅನೇಕ 
ಅನುಭಾವಿಗಳು ಬೆಳಕು ಕಂಡಿದ್ದಾರೆ. ಬಾದರಾಯಣರ ಬ್ರಹ್ಮಸೂತ್ರಗಳು ಈ ದರ್ಶನದ 
ಸಮಗ್ರವಾದ ಪ್ರತಿಪಾದನೆಗೇ ಮೀಸಲಾಗಿವೆ. ಅಂದಿನಿಂದ ಇಂದಿನವರೆಗೆ ಪ್ರಾಚ್ಮ ಪಾಶ್ಚಾತ್ಮ 
ಪಂಡಿತರೆಲ್ಲರ ಆದರಕ್ಕೂ ಗೌರವಕ್ಕೂ ಇವು ಪಾತ್ರವಾಗಿವೆ.12 
` ಉಪನಿಷತ್ತುಗಳ ಸಂಖ್ಯೆಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಮುಕ್ತಿಕೋಪನಿಪತ್ತಿ 
ನಲ್ಲಿ ಇವು 108 ಎಂದು ತಿಳಿಸಿದೆ. ಬೇರೆ ಬೇರೆ ವೇದಶಾಖೆಗಳಿಗೆ ಸೇರಿದಂತೆ ಅನೇಕ 
ಉಪನಿಷತ್ತುಗಳು ಉಪಲಬ್ಧವಾಗಿವೆ. ಹೀಗೆ ಉಪಲಬ್ಧವಾಗಿರುವ ಉಪನಿಷತ್ತುಗಳಲ್ಲಿಅತ್ಮಂತ 
ಪ್ರಾಚೀನವೂ, ಮಹತೃಪೂರ್ಣವೂ ಆದ ಉಪನಿಷತ್ತುಗಳು ಹದಿಮೂರು ಅಥವಾ 
ಹದಿನಾಲ್ಕೆಂದು ಅಂಗೀಕರಿಸಲಾಗಿದೆ. ದಶೋಪನಿಷತ್ತುಗಳೆಂದು ವಿಖ್ಯಾತವಾದ ಈಶ, ಕೇನ, 
ಕಠ, ಪ್ರಶ್ನ, ಮುಂಡುಕ, ಮಾಂಡೂಕ್ಕ, ತೈತ್ತಿರೀಯ, ಐತರೇಯ, ಛಾಂದೋಗ್ಯ, ಬೃಹದಾರಣ್ಯಕ 
ಉಪನಿಷತ್ತುಗಳೊಡನೆ ಕೌಷೀತಕಿ, ಶ್ವೇತಾಶ್ವತರ ಮತ್ತು ಮೈತ್ರಾಯಣೀಯ ಹಾಗೂ 
ನಾರಾಯಣೀಯ ಉಪನಿಷತ್ತುಗಳು ಈ ಗುಂಪಿಗೆ ಸೇರುತ್ತವೆ. 
ಮಹಾನಾರಾಯಣೀಯವನ್ನುಳಿದು ಇತರ ಹದಿಮೂರು ಉಪನಿಷತ್ತುಗಳು ಪ್ರಾಚೀನವಾದ 
ವೆಂದು ಬೆಲ್ಬಾಳ್ಕರ್‌ ಮತ್ತು ರಾನಡೆ ಅವರು ಪ್ರತಿಪಾದಿಸುತ್ತಾರೆ. ಡಾಯ್ಸನ್‌ ಮಹಾಶಯನ 
ಅಭಿಪ್ರಾಯವೂ ಇದೇ ಆಗಿದೆ. ವಿಂಟರ್‌ನಿಟ್ಟ ಮಹಾಶಯ ಇವು ಹದಿನಾಲ್ಕೂ ಪ್ರಾಚೀನ 
ವಾದವೆಂದು ಭಾವಿಸುತ್ತಾನೆ. ಈ ಉಪನಿಷತ್ತುಗಳಿಂದ ಭಾಷ್ಕಕಾರರುಗಳು ಪ್ರಷ್ಕಲವಾಗಿ ಉಲ್ಲೇಖಿಸಿ 
ದ್ದಾರೆ. ಅಲ್ಲದೆ ಇವುಗಳಲ್ಲಿ ಅನೇಕ ಉಪನಿಷತ್ತುಗಳ ಮೇಲೆ ಭಾಷ್ಕವನ್ನೂ ಬರೆದಿದ್ದಾರೆ. 
ಈ ಉಪನಿಷತ್ತುಗಳಲ್ಲಿ ಈಶಾವಾಸ್ಕವು ಶುಕ್ಲಯಜುರ್ವೇದ ಸಂಹಿತೆಯ ಅಂತಿಮ 
ಭಾಗವಾಗಿದೆ. ಸಾಮವೇದದ ತಲವಕಾರ ಬ್ರಾಹ್ಮಣದ ಭಾಗವಾಗಿದೆ ಕೇನೋಪನಿಷತ್ತು. 
ಕೃಷ್ಣಯಜುರ್ವೇದದ ಕಠಶಾಖೆಗೆ ಸೇರಿದ ಕಠೋಪನಿಷತ್ತು. ಪ್ರಶ್ನ, ಮುಂಡುಕ ಮತ್ತು 
ಮಾಂಡೂಕ್ಕ ಉಪನಿಷತ್ತುಗಳ ಅಥರ್ವವೇದಕ್ಕೆ ಸೇರಿದವು ಎನ್ನಲಾಗಿದೆ. ಅಥರ್ವವೇದಕ್ಕೆ 
ಆರಣ್ಯಕಗಳೇ ಇಲ್ಲದ ಕಾರಣ ಇವು ಆರಣ್ಮಕಗಳ ಭಾಗಗಳಲ್ಲ. ಅಥರ್ವ ಸಂಹಿತೆಯ ಅಥವಾ 
ಗೋಪಥ ಬ್ರಾಹ್ಮಣದ ಭಾಗಗಳಾಗಿಯೂ ಇವು ಇಲ್ಲ. ಆದ್ದರಿಂದ ಅಥರ್ವಶಾಖೆಗೆ ಸೇರಿದ್ದು 
ಈಗ ನಷ್ಟವಾಗಿ ಹೋಗಿರುವ ಯಾವುದೋ ಬ್ರಾಹ್ಮಣದ ಭಾಗಗಳಾಗಿ ಇವು ಇದ್ದಿರಬಹು 
ದೆಂದು ಊಹಿಸಬೇಕಾಗಿದೆ. ಕೃಷ್ಣಯಜುರ್ವೇದದ ತೈತ್ತಿರೀಯ ಶಾಖೆಯ ಆರಣ್ಮಕದ 
ಭಾಗವಾಗಿದೆ ತೈತ್ರಿರೀಯೋಪನಿಷತ್ತು. ಐತರೇಯೋನಿಷತ್ತು ಯಗ್ಬೇದದ ಐತರೇಯ ಆರಣ್ಯಕದ 
ಭಾಗವಾಗಿದೆ. ಛಾಂದೋಗ್ಯ ಉಪನಿಷತ್ತು ಸಾಮವೇದಕ್ಕೆ ಸೇರಿದೆ. ಈಗ ಉಪಲಬ್ಧವಿರುವ 
ಛಾಂದೋಗ್ಯ ಬ್ರಾಹ್ಮಣಕ್ಕೆ ಇದು ಸೇರಿದ್ದಿತೆಂದು ಹೇಳಲಾಗಿದೆ. ಶುಕ್ಷೆಯಜುರ್ವೇದಕ್ಕೆ ಸೇರಿದ 
ಶತಪಥ ಬ್ರಾಹ್ಮಣದ ಭಾಗವಾಗಿದೆ ಬೃಹದಾರಣ್ಮಕೋಪನಿಷತ್ತು. ಈ ವೇದಕ್ಕೆ ಪ್ರತ್ಯೇಕವಾದ 


12. Schopenhauer looked upon it as ‘the (೧0 of human knowledge and 
wisdom and as-containing almost superhuman conceptions whose originators 
could hardly be conceived as mere men.’ 

Deusen thought that the Upanishads gave 1! not the most scientific yet the 
most Intimate and immediate light upon the last secret of existence." 


ಉಪನಿಷತ್ತುಗಳು ೩೫೩ 


ಆರಣ್ಯಕವಿಲ್ಲದ ಕಾರಣ ಈ ಉಪನಿಷತ್ತನ್ನೇ ಆರಣ್ಯಕವೆಂದೂ ಕರೆಯುತ್ತಾರೆ. ಶೈತಾಶ್ಚತರ 
ಮತ್ತು ಮೈತ್ರೀ ಉಪನಿಷತ್ತುಗಳು ಕೃಷ್ಣಯಜುರ್ವೆದಕ್ಕೆ ಸೇರಿವೆ. ಕೌಷೀತಕಿ ಉಪನಿಷತ್ತು 
ಜುಗ್ಬೇದಕ್ಕೆ ಸೇರಿದ ಶಾಂಖಾಯನ ಆರಣ್ಯಕದ ಭಾಗವಾಗಿ ಉಪಲಬ್ಧವಾಗಿದೆ. 

ಈ ಉಪನಿಷತ್ತುಗಳನ್ನು ಕಾಲಕ್ರಮಕ್ಕನುಸಾರವಾಗಿ ಜೋಡಿಸುವುದು ಬಹಳ ಕಷ್ಟದ 
ಕೆಲಸ. ಡಾಯ್ಸನ್‌, ಮೆಕ್ಲಾನಲ್‌, ಬೆಲ್ಪಾಳ್ಕರ್‌, ರಾನಡೆ ಮುಂತಾದ ವಿದ್ವಾಂಸರು ತಮ್ಮ 
ತಮ್ಮ ಅಭಿಪ್ರಾಯಗಳಿಗನುಸಾರವಾಗಿ ಇವುಗಳನ್ನು ವಿಭಾಗಿಸಿ ಜೋಡಿಸಿದ್ದಾರೆ. ಇವರ 
ಅಭಿಪ್ರಾಯಗಳನ್ನು ಪುಟ 354 ರಲ್ಲಿರುವ ಪಟ್ಟಿಯಲ್ಲಿ ಸೂಚಿಸಿದೆ. 

ಉಪನಿಷತ್ತುಗಳ ಪ್ರಾಚೀನತೆ ಅಥವಾ ಅರ್ವಾಚೀನತೆಯನ್ನು ನಿರ್ಧರಿಸಲು ಹಲವಾರು 
ಸೂತ್ರಗಳನ್ನು ಈ ವಿದ್ವಾಂಸರು ಅನುಸರಿಸಿದ್ದಾರೆ. ಅವು ಹೀಗಿವೆ: 

1. ಹೆಸರು: ಅರ್ವಾಚೀನವಾದ ಉಪನಿಷತ್ತುಗಳನ್ನು ಅವುಗಳು ಆರಂಭವಾಗುವ 
ಮಾತುಗಳಿಂದ ಹೆಸರಿಸಿದೆ. ಉದಾ : ಕೇನೋಪನಿಷತ್ತು, ಈಶಾವಾಸ್ಕ ಇತ್ಯಾದಿ. 

2. ಶೈಲಿ: ಭಾಷೆಯ ಆಧಾರದಿಂದ ಹೊಸದೇ ಹಳೆಯದೇ ಎಂಬುದನ್ನು ತಿಳಿಯಬಹುದು 
ಎಂಬುದು. 

3. ಉಪಮಾನಗಳು, ಉದಾಹರಣೆಗಳು ಮುಂತಾದವು. ಪ್ರಾಚೀನವಾದ ಉಪನಿಷತ್ತು 
ಗಳು ಯಾಜ್ಞಿಕವಾದ ಪ್ರಕ್ರಿಯೆಯನ್ನನುಸರಿಸುತ್ತವೆ ಹಾಗೂ ಚಿತ್ರವಿಚಿತ್ರವಾದ ಶಬ್ದನಿಷ್ಟತ್ತಿ 
ಯನ್ನು ನಿರೂಪಿಸುತ್ತವೆ. ' 

4. ಇಂದ್ರನೇ ಮುಂತಾದ ಯಾಜ್ಞಿಕವಾದ ದೇವತೆಗಳಿರುವ ಪ್ರಾಧಾನ್ಯ. 

5. ಡಾಯ್ಸನ್ನನ ಅಭಿಪ್ರಾಯದಂತೆ ಗದಮಯವಾದ ಉಪನಿಷತ್ತುಗಳು 
ಬ್ರಾಹ್ಮಣಗ್ರಂಥಗಳ ಸೆರಗಿಗೆ ಸೇರಿಕೊಂಡಿರುವ ಕಾರಣ ಪ್ರಾಚೀನವಾದವೆಂಬುವ ಭಾವ. 

6. ಬ್ರಾಹ್ಮಣ ಗ್ರಂಥಗಳಲ್ಲಿ ಬರುವ ಯಾಗ, ವ್ರತ, ಫಲಶ್ರುತಿ ಮುಂತಾದವುಗಳನ್ನು 
'ಯ ಏವಂ ವೇದ' ಎಂಬುವ ಮಾತುಗಳಿಂದ ತಿಳಿಸುವುವು ಓಲ್ಲೆನ್‌ ಬರ್ಗ್‌ ಮಹಾಶಯನ 
ಅಭಿಪ್ರಾಯದಲ್ಲಿ ಹಳೆಯವು. 

7. ನಿರ್ದಿಷ್ಟವಾದ ನದನದಿಗಳು, ಪರ್ವತಗಳು, ದೇಶಗಳು, ಜನಗಳು ಮುಂತಾದವರ 
ಉಲ್ಲೇಖಗಳಿಂದ ಅವುಗಳ ಕಾಲವಿಚಾರ ತಿಳಿಯುವುದು. 

ಮೇಲೆ ಸೂಚಿಸಿರುವ ಈ ಸೂತ್ರಗಳು ಸಾಮಾನ್ಕವಾದ ಸೂಚನೆಗಳು ಮಾತ್ರ. ಇವು 
ಉಪನಿಷತ್ತುಗಳ ಕಾಲವನ್ನು ನಿರ್ಣಯಿಸುವ ನಿರ್ಧಾರಕ ಸೂತ್ರಗಳಲ್ಲ. ಉಪನಿಷತ್ತು 
ಗದ್ಯಮಯವಾಗಿದ್ದ ಮಾತ್ರಕ್ಕೆ, ಪದ್ಮಮಯವಾಗಿದ್ದ ಮಾತ್ರಕ್ಕೆ, ಹಳೆಯದು ಅಥವಾ ಹೊಸದು 
ಎಂದು ತೀರ್ಮಾನಿಸುವುದಕ್ಕಾಗುವುದಿಲ್ಲ. ಈಶಾವಾಸ್ಯ ಪದ್ಮಮಯವಾಗಿದೆ. ಗದ್ಯಮಯವಾದ 
ಉಪನಿಷತ್ತುಗಳಿಗಿಂತ ಇದು ಈಚಿನದೆಂದು ತೀರ್ಮಾನಿಸುವುದು ಕಷ್ಟ. ಈ ಉಪನಿಷತ್ತು 
ಬ್ರಾಹ್ಮಣ ಗ್ರಂಥಗಳಿಗೂ ಹಿಂದಿನದಾದ ಸಂಹಿತೆಯ ಭಾಗವಾಗಿರುವುದೇ ಇದಕ್ಕೆ 
ಕಾರಣವಾಗಿದೆ. 

ಸಿ. ವಿ. ವೈದ್ಯರು ಉಪನಿಷತ್ತುಗಳ ಕಾಲನಿರ್ಣಯ ವಿಚಾರದಲ್ಲಿ ಎರಡು ಸೂತ್ರಗಳನ್ನು 
ಸೂಚಿಸುತ್ತಾರೆ. 

1. ವಿಷ್ಣು ಅಥವಾ ಶಿವನನ್ನು ಪರದೈವವೆಂದು ಸಾರಿ ಬ್ರಹ್ಮ ವಸ್ತುವಿನೊಡನೆ 
ತಾದಾತ್ಮವನ್ನು ಹೇಳಿರುವುದು. 


ಗು 
ಛಲ 


ವೈದಿಕ ಸಾಹಿತ್ಯ ಚ 


LY 


ಜಣ 
ಅಂಧ ವಡ "ಬಲಂ "ಬಂ 
eu eroce ಐಂ pA 
pet Tee uುcha ೪ 
ಬಾ 
"ಬಾಟಾ ಇ  ಡಾಗಾ 
eu Eon ene ‘© 
'ಲಛಾಂಕಜಾರಾ 
‘ore ‘are 29-00 
'ಕಾಜರಣಣ ದೀಎಂಧ'ದಣ '2 
ಜಾ ಇ 

IRR "ಯಾರ ‘SNARE 
oT) 
ev prum Uup a> '| 


ಇನ "ಯು.ಜಣ 
'ರಾಧಟರು "೧ `€ 
"ಬ 

te “A 
owe ‘peek `2 
RR ಜಾ 
ಇವಾ "ವಂ 
"ಉಂ ‘Cop 
8೦೮ ‘ee ೧೩ ‘an 
ಉಡ ೂಲಲಂಲಿ' | 


“ರಾಬಿ 
poets '೮ಐಂಆಣ'6 
woo 9% 'ಎಣ 'ಟಇಂಯಯು 
ees ‘peek ‘po ೭ 

"Np RET 
"ಉಂಡ "ಬೂ'ಲದಂಯಿ 
'ಇ'ಟಂತ1ೊಾ ಯಾಂ ‘| 


“Rue 
“ಬಾಜೀ '9ಐಂಂಣ 
‘ae ‘pre ‘sou 6 
ನುಢ 2 

ಇಗೂ 
"ಉಣ “Re 
“ರಂಗಿ 'ಇ'ಬರೀಲಡಗ | 


ಬಾರ ಉಮ 
'ಜ8 "೧8 ಲಂ 
oR “ರಾದ 
‘Cok ‘me Ren 
೮೫೫ oo 


ಜಲ 
"ಇಂ ರೋಣ 


ಉಪನಿಷತ್ತುಗಳು ೩೫೫ 


2. ಸಾಂಖ್ಯಸಿದ್ಧಾಂತದ ಪ್ರಕೃತಿ ಹಾಗೂ ಪುರುಷ ತತ್ವವನ್ನು ನಿರ್ದೇಶಿಸಿರುವುದು ಹಾಗೂ 
ಸತ್ವರಜಸ್ತಮೋಗುಣಗಳನ್ನು ಉಲ್ಲೇಖಿಸಿರುವುದು. 

ಯಾವ ಯಾವ ಉಪನಿಷತ್ತುಗಳಲ್ಲಿ ವಿಷ್ಣು ಅಥವಾ ಶಿವನನ್ನು ಪರದೈವವೆಂದು ಹೇಳಿ 
ಬ್ರಹ್ಮವೆಂದು ಸಾರಿದೆಯೋ ಅವು ಆರ್ವಾಚೀನವಾದವು. ಛಾಂದೋಗ್ಯ ಹಾಗೂ 
ಬೃಹದಾರಣ್ಮಕಗಳಲ್ಲಿ ಅತ್ಮತತ್ವ ಅಥವಾ ಬ್ರಹ್ಮತತ್ವದ ನಿರೂಪಣೆಯೇ ಇರುವುದರಿಂದ 
ಅವು ಅತ್ಯಂತ ಪ್ರಾಚೀನವಾದವು 'ತದ್ಧಿಷ್ಲೊಆ ಪರಮ ಪದಂ' ಎಂದು ಸಾರುವ ಕರೋಪನಿಷತ್ತು 
ಇವುಗಳಿಗಿಂತ ಈಚಿನದು. ರುದ್ರನಿಗೆ ಪ್ರಾಧಾನ್ಮ ಕೊಡುವ ಶ್ವೇತಾಶ್ವತರವೂ ಹಾಗೆಯೇ 
ಛಾಂದೋಗ್ಯ ಬೃಹದಾರಣ್ಮಕಗಳಿಗಿಂತ ಈಚಿನದು ಎಂಬುದು ಇವರ ಅಭಿಪ್ರಾಯ. 

ಹಾಗೆಯೇ ಗುಣಗಳ ನಿರೂಪಣೆ ಕಠದಲ್ಲಿ ಮೊಟ್ಟಮೊದಲಾಗಿ ಬರುತ್ತದೆ. 
ಪ್ರಕೃತಿತತ್ವವನ್ನೂ ಗುಣಗಳನ್ನೂ ವಿಸ್ತಾರವಾಗಿ ಹೇಳುವ ಮೈತ್ರಾಯಣೀಯ ಉಪನಿಷತ್ತು 
ಈ ದೃಷ್ಟಿಯಿಂದ ನೋಡಿದರೆ ಇತರ ಉಪನಿಷತ್ತುಗಳಿಗಿಂತ ಈಚಿನದು. 

ಹೀಗೆ ಬೇರೆ ಬೇರೆ ದೃಷ್ಟಿಗಳಿಂದ ಉಪನಿಷತ್ತುಗಳನ್ನು ಹಳೆಯ ಹಾಗೂ ಹೊಸ 
ಉಪನಿಷತ್ತುಗಳೆಂದು ವಿಭಾಗಿಸಿ ವಿದ್ವಾಂಸರು ಜೋಡಿಸಿದ್ದಾರೆ. 


ಉಪನಿಷತ್ತುಗಳ ಕಾಲ 

ಉಪನಿಷತ್ತುಗಳ ಕಾಲ ವಿಚಾರದಲ್ಲಿ ಪ್ರಾಚ್ಕ ಪಾಶ್ಚಾತ್ಯ ಪಂಡಿತರಲ್ಲಿ ಭಿನ್ನಾಭಿಪ್ರಾಯವಿದೆ. 
ಅತ್ಯಂತ ಪ್ರಾಚೀನವೆನ್ನಲಾದ ಉಪನಿಷತ್ತುಗಳು ಬೌದ್ಧಧರ್ಮದ ಆರಂಭಕ್ಕೂ ಹಿಂದಿನ 
ಕಾಲಕ್ಕೆ ಸೇರಿದವೆಂದು ಎಲ್ಲರೂ ಒಪ್ಪುತ್ತಾರೆ. ಇವುಗಳಲ್ಲಿ ಬೌದ್ಧಧರ್ಮದ ಅಂಶಗಳಾವುವೂ 
ದೊರಕದೆ ಇರುವುದೇ ಇದಕ್ಕೆ ಕಾರಣವಾಗಿದೆ. ಆದ್ದರಿಂದ ಇವು ಕ್ರಿ. ಪೂ. 600ಕ್ಕಿಂತ 
ಹಿಂದಿನದೆಂದು ಸಿದ್ಧವಾಗುತ್ತದೆ. ಯಗ್ವೇದ ಸಂಹಿತೆಯ ಸಂಕಲನಾನಂತರ ಉಪನಿಷತ್ತುಗಳ 
ಕಾಲವನ್ನು ಹೇಳಬೇಕಾಗಿದೆ. ಪಾಶ್ಚಾತ್ಮ ಪಂಡಿತರು ಕ್ರಿ. ಪೂ. 1200ನ್ನು ಯಗ್ಬೇದ ಸಂಕಲನ 
ಕಾಲವೆಂದು ಒಪ್ಪುವುದರಿಂದ ಉಪನಿಷತ್ತುಗಳು ಕ್ರಿ. ಪೂ. 1200 ಹಾಗೂ ಕ್ರಿ. ಪೂ. 600ರ 
ಮಧ್ಯ ಕಾಲಕ್ಕೆ ಸೇರುತ್ತವೆ. ಈ ಅಭಿಪ್ರಾಯವನ್ನೇ ಬೆಲ್ಬಾಳ್ಕರ್‌ ಮತ್ತು ರಾನಡೇ ಅವರೂ 
ಅನುಮೋದಿಸುತ್ತಾರೆ. ಆದರೆ ಈ ಅಭಿಪ್ರಾಯವನ್ನು ಎಲ್ಲರೂ ಒಪ್ಪುವುದಿಲ್ಲ. ಪ್ರಾಚ್ಕ 
ವಿದ್ವಾಂಸರ ಅಭಿಪ್ರಾಯದಲ್ಲಿ ಯಗ್ವೇದ ಸಂಹಿತೆಯ ಸಂಕಲನ ಕ್ರಿ. ಪೂ. 4500 ಕ್ಕಿಂತ 
ಹಿಂದೆ ಆಯಿತು. ಜ್ಕೋತಿಶ್ಶಾಸ್ತ್ರದ ಆಧಾರದ ಮೇಲೆ ಡಾ. ಯಾಕೋಬಿ ಹಾಗೂ ಬಿ. ಜಿ. 
ತಿಲಕ್‌ರವರು ಯಗ್ವೇದದ ಕಾಲವನ್ನು ಕ್ರಿ. ಪೂ. 4500 ಸುಮಾರಲ್ಲಿ ನಿರ್ಧರಿಸಿದ್ದಾರೆ. 
ಮತ್ತೆ ಕೆಲವರು ಇನ್ನೂ ಹಿಂದಿನ ಕಾಲವನ್ನು ಹೇಳುತ್ತಾರೆ. ಆದ್ದರಿಂದ ಇವರ ದೃಷ್ಟಿಯಲ್ಲಿ 
ಉಪನಿಷತ್ತುಗಳ ಕಾಲ ಕ್ರಿ. ಪೂ. 4500 ರಿಂದ 600ರ ಮದ್ಯಕಾಲಕ್ಕೆ ಸೇರುತ್ತದೆ- 
ಮೈತ್ರಾಯಣೀಯ ಉಪನಿಷತ್ತಿನಲ್ಲಿ ಉಪಲಬ್ಧವಾಗುವ ಜ್ಕೋತಿಶ್ಶಾಸ್ತ್ರ ಸಂಬಂಧಿಯಾದ 
ಉಲ್ಲೇಖದ ಆಧಾರದಿಂದ ಅದರ ಕಾಲವನ್ನು ಬಿ. ಜಿ. ತಿಲಕ್‌ರವರು ಕ್ಷಿ. ಪೂ. 1900 
ಎಂದು ಸಿದ್ಧಾಂತಿಸಿದ್ದಾರೆ. ಈ ಉಲ್ಲೇಖ ಈ ಉಪನಿಷತ್ತಿನ ಮಧ್ಯಭಾಗದಲ್ಲಿದೆ. ಶ್ರವಿಷ್ಠೆಯ 
ಮಧ್ಯಭಾಗದಲ್ಲಿ ಉತ್ತರಾಯಣವು ಸಂಭವಿಸುವುದೆಂದು ಇಲ್ಲಿ ಹೇಳಿದೆ. ಪೂರ್ವಾಷಾಢಧ 
ಮಧ್ಯದಲ್ಲಿ ಈಗ ಉತ್ತರಾಯಣ ಸಂಭವಿಸುವುದರಿಂದ ಈ ಉಪನಿಷತ್ತಿನ ಕಾಲ ನಿರ್ಣಯಕ್ಕೆ 
ಸಹಾಯಕವಾಗಿದೆ. ಮೈತ್ರಾಯಣೀಯ ಉಪನಿಷತ್ತು ಕ್ರಿ. ಪೂ. 2000ದ ಸುಮಾರಿಗೆ 
ಸೇರುವುದಾದರೆ ಉಪನಿಷತ್ತುಗಳ ಕಾಲ ಇನ್ನೂ ಹಿಂದಕ್ಕೆ ಹೋಗುವುದು. ಆಗ ಕ್ರಿ. ಪೂ. 


೩೫೬ ವೈದಿಕ ಸಾಹಿತ್ಯ ಚರಿತ್ರ 


2500ರಿಂದ ಕ್ರಿ. ಪೂ. 2000ದ ಕಾಲವನ್ನು ಉಪನಿಷತ್ತುಗಳ ಕಾಲವೆಂದು ಹೇಳಬಹುದು. 
ಅತ್ಮಂತ ಪ್ರಾಚೀನವಾದ ಛಾಂದೋಗ್ಯ ಮತ್ತು ಬೃಹದಾರಣ್ಮಕೋಪನಿಷತ್ತುಗಳು ಕ್ರಿ. ಪೂ. 
2500ರ ಸುಮಾರಿಗೆ ಸೇರುತ್ತವೆ. 


ಉಪನಿಷತ್ತುಗಳ ಕಾಲದಲ್ಲಿ ಜನಜೀವನ 

ಆರ್ಯಭೂಮಿ ಪಶ್ಚಿಮದಲ್ಲಿ ಗಾಂಧಾರದಿಂದ ಹಿಡಿದು ವಿದೇಹದವರೆಗೂ ವ್ಯಾಪಿಸಿತ್ತು. 
ಮದ್ರ, ಕುರು, ಕೇಕಯ, ಪಾಂಚಾಲ, ಕೋಸಲ, ವಿದೇಹ, ಕೌಶಾಂಬಿ, ಕಾಶಿ ಮುಂತಾದ 
ಅನೇಕಾನೇಕ ರಾಜ್ಯಗಳು ಏಳಿಗೆಯಲ್ಲಿದ್ದವು. ಗಾಂಧಾರವು ಅವರ ಕಾಲದಲ್ಲಿ ಆರ್ಯನಿವಾಸದ 
ಗಡಿಯಾಗಿದ್ದಿರಬೇಕು. ಕೇಕಯರಾಜ್ಕದ ಅಶ್ಚಪತಿ ಹೇಳುವ 'ನಮೇಸ್ತೇನೋ ಜನಪದೇ' 
ಎಂಬ ನುಡಿ ಅಂದಿನ ಸಂಸ್ಕೃತಿಯ ಹೆಮ್ಮೆಯ ಮಾತಾಗಿದೆ. ಕಳ್ಳಕಾಕರನ್ನು ಎಚ್ಚರಿಕೆಯಿಂದ 
ಗಮನಿಸಿ ಹಿಡಿದು ಕಠಿಣವಾದ ಶಿಕ್ಷೆಯನ್ನು ಅಂದು ಕೊಡುವ ಪದ್ಧತಿಯಿತ್ತು. ಕಳ್ಳತನದ 
ಆಪಾದನೆ ಇರುವ ಮನುಷ್ಯನ ಕೈಗೆ ಕಾದ ಕಬ್ಬಿಣವನ್ನು ಕೊಡುತ್ತಿದ್ದರು. ಅವನು 
ಸತ್ಕವಂತನಾಗಿದ್ದರೆ ಅದು ಸುಡುತ್ತಿರಲಿಲ್ಲ. ಅವನನ್ನು ಬಿಟ್ಟುಬಿಡುತ್ತಿದ್ದರು. ಅವನು 
ಅಸತ್ಯವಾದಿಯಾಗಿದ್ದರೆ ಅದರಿಂದ ದಗ್ಗನಾಗುತ್ತಿದ್ದನು. ಆಗ ಅವನನ್ನು ಮರಣದಂಡನೆಗೆ 
ಗುರಿಪಡಿಸುತ್ತಿದ್ದರು. 'ಪರಶುಂ ತಪ್ಪಂ ಪ್ರತಿಗೃಹ್ಣಾತಿ ಸ ದಹ್ಮತೇ ಅಥ ಹನ್ಶತೇ' (ಛಾಂ. 6- 
16). ರಾಜರು ಪ್ರಜೆಗಳಿಂದ ತೆರಿಗೆಗಳನ್ನು ತೆಗೆದುಕೊಳ್ಳುತ್ತಿದ್ದರು. ದೇಶದಲ್ಲಿ 
ಸುಭಿಕ್ಸವಿರುವಂತೆಯೂ ನ್ಯಾಯಪಾಲನೆಯಾಗುವಂತೆಯೂ ನೋಡಿಕೊಳ್ಳುತ್ತಿದ್ದರು. 
ರಾಜರುಗಳು ಕೃತ್ರಿಯರೇ ಆಗಿರುತ್ತಿದ್ದರು. ವೇದವೇದಾಂತಗಳಲ್ಲಿ ಅವರು 
ಪರಿನಿಷ್ಣಾತರಾಗಿದ್ದರು. ಆದ್ಯಾತ್ಮಿಕ ವಿಚಾರಗಳ ಚರ್ಚೆಯಲ್ಲಿ ಅವರು ಅತ್ಯಾಸಕ್ತಿಯನ್ನು 
ವಹಿಸುತ್ತಿದ್ದರು. ಬ್ರಹ್ಮವಿದೈಯಲ್ಲಿ ಪಾಂಡಿತ್ಯಹೊಂದಿದ್ದ ಬ್ರಾಹ್ಮಣರು ದೇಶದ ಒಂದು 
ಭಾಗದಿಂದ ಮತ್ತೊಂದು ಬಾಗಕ್ಕೆ ಸಂಚರಿಸುತ್ತಾ ತಮಗೆ ಕರಗತವಾಗಿದ್ದ ವಿದೈೆಯನ್ನು 
ಉಪದೇಶಿಸುತ್ತ ಇದ್ದರು. ಯಾಜ್ಞವಲ್ಕ್ಯ, ಉದ್ದಾಲಕ ಆರುಣಿ, ಆಯಾಸ್ಕ ಆಂಗಿರಸ, ಸತ್ಯಕಾಮ 
ಜಾಬಾಲ ಮುಂತಾದವರೆಲ್ಲಾ ನಿಜವಾಗಿ ಅಂದು ಇದ್ದವರೇ ಆಗಿರಬೇಕು. 
ಚಾತುರ್ವರ್ಣ್ಭೃವ್ಯವಸ್ಥೆ ಸುಭದ್ರವಾಗಿತ್ತು. ಕ್ಷತ್ರಿಯರು ವೇದಾಭ್ಯಾಸ ಮಾಡುತ್ತಿದ್ದರು. 
ಯಾಗಾದಿಗಳನ್ನು ಅನುಷ್ಠಿಸುತ್ತಿದ್ದರು ; ಪ್ರಜೆಗಳನ್ನು ಆಳುತ್ತಿದ್ದರು. ಸಾಮಾಜಿಕವಾಗಿ 
ಬ್ರಾಹ್ಮಣರಿಗಿಂತ ಮೇಲಿನ ಸ್ಥಾನವನ್ನು ಅವರು ಹೊಂದಿದ್ದರು-'ತಸ್ಮಾದ್ಬಾಹ್ಮಣ: 
ಕೃತ್ರಿಯಮಧಸ್ತಾದುಪಾಸ್ತೇ.. ಬ್ರಾಹ್ಮಣರು ಆಚಾರ್ಯರುಗಳಾಗಿದ್ದ ಕಾರಣ ಧಾರ್ಮಿಕವಾಗಿ 
ಮೇಲಿನವರಾಗಿದ್ದರು. ಬ್ರಾಹ್ಮಣರು ಕ್ಸತ್ರಿಯರಿಂದಲೂ ಬ್ರಹ್ಮವಿದೈೆಯನ್ನು ಕಲಿತ 
ನಿದರ್ಶನಗಳು ಉಪನಿಷ್ಟುಗಳಲ್ಲಿವೆ. ಶೇತಕೇತು ಆರುಣೇಯ ಅಶ್ವಪತಿಯಿಂದ 
ಬ್ರಹ್ಮವಿದೈೆಯನ್ನು ಕಲಿತನು. 

ಕೆಲವು ವಿದ್ವಾಂಸರು ಕೃತ್ರಿಯರೇ ವೇದಾಂತದರ್ಶನವನ್ನು ಆರಂಭಗೊಳಿಸಿದರೆಂದೂ 
ಬೆಳೆಸಿದರೆಂದೂ ಅಭಿಪ್ರಾಯಪಡುತ್ತಾರೆ. ಕೆಲವು ಸಿದ್ಧಾಂತಗಳನ್ನೇನೋ ಅವರೇ ಪ್ರಚಾರಕ್ಕೆ 
ತಂದುದುಂಟು, ಅವುಗಳನ್ನವರು ವಂಶಪಾರಂಪರ್ಯವಾಗಿ ರಕ್ಷಿಸಿಕೊಂಡುಬರುತ್ತಿದ್ದರು- 
'ಯಥ್ಸೆಷು ವಿದ್ಕಾ ನಾಸ್ಕಾತ್ಕುಲಾದ್ಗತಾ' ಎಂದ ಹಾಗೆ. ಆದರೆ ಇತರ ಪ್ರಮುಖವಾದ 
ತತ್ತ್ವಗಳನ್ನು ಯಾಜ್ಞವಲ್ಕ್ಯ, ಉದ್ದಾಲಕ ಆರುಣಿ ಮುಂತಾದ ಬ್ರಹ್ಮವಾದಿಗಳು ಅವರಿಗೆ 
ಉಪದೇಶಿಸಿದರು. ಜನಕರಾಜನಿಗೆ ಅವರು ಇವನ್ನು ಉಪದೇಶಮಾಡಿದರು. ಕಾಶಿಯ 


ಉಪನಿಷತ್ತುಗಳು ೩೫೭ 


ಅಜಾತಶತ್ರು ಆತ್ಮಸ್ವರೂಪವನ್ನು ಬಾಲಕಿಗೆ ಉಪದೇಶಿಸಿದನು. ಬ್ರಹ್ಮವಿದೈಯಲ್ಲಿ ಕ್ಷತ್ರಿಯರೂ 
ಬಹಳ ಆಸಕ್ತಿ ಹೊಂದಿದ್ದರೆಂಬುದು ಸ್ಪಷ್ಟವಾಗಿದೆ. ನಾಲ್ಕು ವರ್ಣಗಳ ಜೊತೆಗೆ ನಾಲ್ಕು 
ಆಶ್ರಮಗಳೂ ಉಪನಿಷತ್ತುಗಳ ಕಾಲಕ್ಕೆ ರೂಢಿಗೆ ಬಂದಿದ್ದವು. ಮೊದಲು ಆಶ್ರಮಗಳು 
ಬ್ರಹ್ಮಚರ್ಯ, ಗಾರ್ಹಸ್ಥ್ಯ ಮತ್ತು ವಾನಪ್ರಸ್ಥ ಎಂದು ಮೂರಾಗಿದ್ದವೆಂದು ತೋರುತ್ತದೆ. 
ಆಚಾರ್ಯಕುಲದಲ್ಲಿ ಬ್ರಹ್ಮಚಾರಿಗಳು ವಾಸಮಾಡುತ್ತಾ ಗುರುಶುಶ್ರೂಷೆ ಮಾಡುತ್ತಿದ್ದರು. 
ಬ್ರಹ್ಮ ವಿದೆಯನ್ನು ಉಪದೇಶಿಸುವ ಆಚಾರ್ಯನಿಗೆ ಬಹಳ ಮುಖ್ಯವಾದ ಸ್ಥಾನವಿತ್ತು- 
'ಆಚಾರ್ಯಸ್ತು ತೇ ಗತಿಂ ವಕ್ತಾ ಆಚಾರ್ಯಾದ್ವೈವ ವಿದ್ಯಾ ವಿದಿತಾ ಸಾಧಿಷ್ಮಂ ಪ್ರಾಪಯತಿ'. 
ಛಾಂದೋಗ್ಯ ಉಪನಿಷತ್ತಿನಲ್ಲಿ (7-1) ವಿವಿಧವಾದ ವಿದ್ಯೆಗಳ ಉಲ್ಲೇಖವಿದೆ. ಪಿತ್ರ್ಯಂ, 
ರಾಶಿಂ, ದೈವಂ, ನಿಧಿಂ, ವಾಕೋ ವಾಕ್ಕಂ, ಏಕಾಯನಂ, ದೇವವಿದ್ಕಾ, ಬ್ರಹ್ಮವಿದ್ಕಾ, 
ಭೂತವಿದ್ಕಾ, ಕ್ಲತ್ರಿಯವಿದ್ಕಾ ನಕ್ಷತ್ರವಿದ್ಕಾ, ಸರ್ಪದೇವಜನವಿದ್ಕಾ ಮುಂತಾದುವುಗಳನ್ನು 
ಹೇಳಿದೆ. ಇವುಗಳು ಕೇವಲ ಕಾಲ್ಪನಿಕವಾಗಿರದೆ ಯಥಾರ್ಥವಾಗಿ ಕಲಿಯಲ್ಪಡತಕ್ಕ 
ವಿದೆಗಳಾಗಿದ್ದವು. ವೇದಾಭ್ಯಾಸಕ್ಕೆ ಪ್ರಾಮುಖ್ಯವಿತ್ತು. ವೇದಗಳನ್ನು ಕಂಠಪಾಠ 
ಮಾಡುತ್ತಿದ್ದುದಲ್ಲದೆ ಅದನ್ನು ಆಗಾಗ ಹೇಳುತ್ತಿದ್ದರು. ಇದಕ್ಕೇ ವೇದಾನುವಚನವೆಂಬ 
ಹೆಸರು ರೂಢಿಯಲ್ಲಿತ್ತು. ಎಲ್ಲ ವೇದಗಳನ್ನೂ ತಪ್ಪಿಲ್ಲದೆ ಹೇಳುತ್ತಿದ್ದವರಿಗೆ 'ಅನೂಚಾನ'ರೆಂಬ 
ಹೆಸರಿತ್ತು. ಬೃಹದಾರಣ್ಯಕದಲ್ಲಿ 'ಭಿಕ್ಷಾಚರ್ಯಂ ಚರಂತಿ' ಎಂಬುವುದರಿಂದ ಸೂಚಿತವಾದ 
ಸಂನ್ಯಾಸಾಶ್ರಮ ಪ್ರಾಯಃ ಉಪನಿಷತ್ತಿನ ಕಾಲದಲ್ಲಿ ರೂಢಿಗೆ`ಬಂದಿರಬೇಕು. ಸಂನ್ಕಾಸವೆಂಬ 
ಶಬ್ದ ಬುಗ್ರೇದದಲ್ಲಾಗಲೀ, ಬ್ರಾಹ್ಮಣಗಳಲ್ಲಾಗಲಿ ದೊರಕುವುದಿಲ್ಲ. ಉಪನಿಷತ್ತುಗಳಲ್ಲಿ 
ಸ್ತ್ರೀಯರು ಅಧ್ಯಾತ್ಮವಿಚಾರಕ್ಕೆ ಇಳಿಯಲು ಅವಕಾಶವಿತ್ತು. ಸುಲಭಾ, ಗಾರ್ಗಿ ಮುಂತಾದ 
ಬ್ರಹ್ಮವಾದಿನಿಗಳು ಆ ಕಾಲದಲ್ಲಿದ್ದರು. 

ಪರಿಶುದ್ಧವಾದ ವೃಕ್ತಿಜೀವನಕ್ಕೆ ಬಹಳ ಗೌರವವಿತ್ತು. ಪಾಪದೂರವಾದ ಜೀವನವನ್ನು 
ನಡೆಸಬೇಕೆಂಬುದು ಜನರ ಪರಮಾದರ್ಶವಾಗಿತ್ತು. ಛಾಂದೋಗ್ಯದಲ್ಲಿ ಪಂಚಮಹಾಪಾತಕಗಳ 
ಉಲ್ಲೇಖವಿದೆ. ಸುರಾಪಾನವೂ ಪಂಚಪಾತಕಗಳಲ್ಲಿ ಒಂದೆಂದು ಇಲ್ಲಿ ಉದಾಹರಿಸಿದೆ. ಅನೇಕ 
ಪತ್ನಿಯರನ್ನು ವಿವಾಹವಾಗುವ ಪದ್ಧತಿಯೂ ಸಮಾಜದಲ್ಲಿತ್ತು. ದ್ಯೂತಪಣಬಂಧಾದಿಗಳು 
ರೂಢಿಯಲ್ಲಿದ್ದವು. ಸತ್ಮಕಾಮ ಜಾಬಾಲನ ಕಥೆಯಿಂದ ಗೊತ್ತಾಗುವಂತೆ ಜನರಲ್ಲಿ 
ಸತ್ಯವಾದಿತ್ವಕ್ಕೆ ಬಹಳ ಬೆಲೆಯಿತ್ತು. ಜನರು ಸತ್ಯಸಂಧರೆಂಬ ಅಂಶವನ್ನು ಕ್ರಿ. ಪೂ. 300ರಲ್ಲಿ 
ಅಲೆಕ್ಸಾಂಡರನ ಜೊತೆಯಲ್ಲಿ ಬಂದಿದ್ದ ಇತಿಹಾಸಕಾರರೂ ಕ್ರಿ. ಶ. 900ರ ಕಾಲದ ಅರಬ್ಬಿ 
ಪ್ರಯಾಣಿಕರೂ, ಕ್ರಿ. ಶ. 1400ರ ಕಾಲದ ಮಾರ್ಕೋಪೋಲೋ ಮುಂತಾದವರೂ 
ಹೇಳಿರುವುದನ್ನು ಇಲ್ಲಿ ಜ್ಞಾಪಿಸಿಕೊಳ್ಳಬಹುದು. 

ಜನರು ನಾಗರಿಕತೆಯಲ್ಲಿ ಮುಂದುವರಿದಿದ್ದರು. ಅನೇಕ ಲೋಹಗಳ ಪರಿಚಯ 
ಅವರಿಗಿತ್ತು. 'ಯಥಾ ಲವಣೇನ ಸುವರ್ಣಂ ಸಂದಧ್ಯಾತ್‌' ಮುಂತಾದ ಮಾತುಗಳು ಅಲ್ಲಲ್ಲಿ 
ಬರುತ್ತವೆ. ಯಜ್ಞಸಂಸ್ಥೆ ಇನ್ನೂ ಪ್ರಚಾರದಲ್ಲಿತ್ತು. ಪ್ರತಿಯೊಬ್ಬ ಗೃಹಸ್ಥನೂ 
ಅಗ್ನಿಹೋತ್ರಾದಿಗಳನ್ನು ಇಟ್ಟುಕೊಂಡಿದ್ದನು. 'ನ ಅನಾಹಿತಾಗ್ನಿ!' ಎಂಬುವು ಇವುಗಳನ್ನು 
ಸೂಚಿಸುತ್ತವೆ. ಯಾಗಾದ್ಕನುಷ್ಠಾನಗಳೂ ವೇದಾನುವಚನಗಳೂ ಸ್ವರ್ಗಪ್ರಾಪ್ತಿಗೋಸ್ಕರವೇ 
ಆಗಿರದೆ ಬ್ರಹ್ಮ ಪ್ರಾಪ್ತಿಯನ್ನು ಗುರಿಯಾಗಿ ಉದ್ದೇಶಿಸಿದ್ದವು. "ವೇದಾನುವಚನೇನ ಬ್ರಾಹ್ಮಣಾ 
ವಿವಿದಿಷಂತಿ ಯಜ್ಞೇನ ದಾನೇನ ತಪಸಾಅ ನಾಶಕೇನ' ಎಂಬ ಬೃಹದಾರಣ್ಮಕದ ನುಡಿ ಇದನ್ನು 


೩೫೮ ವೈದಿಕ ಸಾಹಿತ್ಯ ಚಂತ್ರ 


ಸಮರ್ಥಿಸುತ್ತದೆ. ಯಾಗಾದ್ಮನುಷ್ಮಾನಗಳಿಂದ ಪಡೆಯುವ ಸ್ವರ್ಗಫಲಾದಿಗಳು ಅಲ್ಪವೂ 
ಅಸ್ಥಿರವೂ ಆದಕಾರಣ ಅನಂತವೂ ಅಕ್ಷಯವೂ ಆದ ಬ್ರಹ್ಮಪ್ರಾಪ್ತಿಯೇ ಜನರ 
ಧೈೇಯವಾಗಬೇಕೆಂದು ಉಪನಿಷತ್ತುಗಳು ಬೋಧಿಸಿದವು-'ಪ್ಲವಾಹ್ಮೇತೇ ಅದೃಢಾ 
ಯಜ್ಞರೂಪಾಃ ಅಷ್ಟಾದಶೋಕ್ತಮವರಂ ಯೇಷು ಕರ್ಮ |' ಎಂದೂ 'ತದ್ದಿಜ್ಞಾನಾರ್ಥಂ 
ಸುಗುರುಮೇ ವಾಭಿಗಚ್ಛೇತ್‌ ಸಮಿತ್ಪಾಣಿ: ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ॥' ಎಂದು. ವಿದೆ 
ಪರಾ, ಅಪರಾ ಎಂದು ಎರಡು ; ಸ್ವರ್ಗಕ್ಕೆ ದಾರಿಯಾದ ಖುಗ್ವೇದಾದಿಗಳೂ 
ಯಾಗಾನುಷ್ಕಾನಗಳೂ ಅಪಾರವಿದ್ಕೆ, ಅಕ್ಷಯವಾದ ಬ್ರಹ್ಮವನ್ನು ಸಾಧಿಸುವ ವಿದ್ಯೆ ಪರಾವಿದೆ, 
ಬ್ರಹ್ಮವಿದೈ ಎಂದು ಉಪನಿಷತ್ತು ಸಾರಿತು-'ಅಥ ಪರಾ ಯಯಾ ತದಕ್ಷರಮಧಿಗಮೃತೇ'. 
ತಪಸ್ಸು, ಬ್ರಹ್ಮಚೆರ್ಯಗಳಿಗೆ ಪ್ರಾಧಾನ್ಯವಿದ್ದಿತು. ಅನಶನವ್ರತ ಮನಶ್ಶುದ್ಧಿಗೂ 
ಕಾಯಶುದ್ಧಿಗೂ ಸಾಧಕವೆಂದು ತಿಳಿಯಲಾಗಿತ್ತು, ಇದನ್ನು ಮುಂದೆ ಜೈನಧರ್ಮ ಹೆಚ್ಚಾಗಿ 
ಆಚರಣೆಗೆ ತಂದಿತು. 

ಜನತೆಯಲ್ಲಿ ನಿರಾಶಾವಾದಕ್ಕೆ ಆಸ್ಪದವಿರಲಿಲ್ಲ. ಸಮಾಜಜೀವನ ತಕ್ಕಮಟ್ಟಿಗೆ 
ಸುಖಮಯವಾಗಿಯೇ ಇತ್ತು. ಮಾನವನ ಅತೃಪ್ತಿ ಹಾಗೂ ಅಸುಖಗಳಿಗೆ ಮತ್ತೊಬ್ಬ ಮಾನವನು 
ಹೊಣೆಗಾರನೆಂದು ಯಾರೂ ತಿಳಿದಿರಲಿಲ್ಲ, ಒಬ್ಬನು ಮತ್ತೊಬ್ಬನನ್ನು ಹಿಂಸೆಗೊಳಪಡಿಸು 
ತ್ತಿರಲಿಲ್ಲ. ಜನ್ಮ, ಮೃತ್ಯು, ಜರಾ, ವ್ಯಾಧಿ, ದುಃಖ ಮುಂತಾದವುಗಳಿಂದ ತೋರಿದ 
ದೋಷದರ್ಶನ ವೈರಾಗ್ಯಕ್ಕೆ ಕಾರಣವಾಗಿತ್ತು. ಬುದ್ಧನು ವೈರಾಗ್ಯವನ್ನವಲಂಬಿಸಿದುದಕ್ಕೂ 
ಈ ದೋಷ ದರ್ಶನವೇ ಕಾರಣ. ಐಹಿಕವಾದ ಸುಖ ಅಲ್ಪವಾದ ಕಾರಣ ಮಹತ್ತಮವಾದ 
ಬ್ರಹ್ಮಾನಂದವನ್ನು ಪಡೆಯುವುದು ಮಾನವನ ಗುರಿಯಾಗಬೇಕೆಂದು ಉಪನಿಷತ್ತು ಸಾರಿತು. 
'ಅಮೃತತ್ವಸ್ಯ ತು ನಾಶಾಸ್ತಿವಿತ್ತೇನ' 'ನ ವಿತ್ತೇನ ತರ್ಪಣೀಯೋ ಮನುಷ್ಠ:' ಎಂದು ಮತ್ತೆ 
ಮತ್ತೆ ಸಾರಿರುವ ರೀತಿಯಲ್ಲಿ ಕೇವಲ ಐಹಿಕ ಸಂಪದಭ್ಮುದಯಗಳಿಂದ ಪರಮ ಪುರುಷಾರ್ಥದ 
ಪ್ರಾಪ್ತಿಯಾಗದ ಕಾರಣ ಇದನ್ನು ತ್ಯಾಗಮಾಡಬೇಕೆಂದು ಘೋಷಿಸಿತು 'ಅನಶಿ ದೀರ್ಪವಾದ 
ಜೀವಿತ'ದಲ್ಲಿಯೇ ರಮಿಸಬಾರದೆಂದು ಎಚ್ಚರಿಕೆ ನೀಡಿತು. ಪ್ರೇಯವನ್ನು ತ್ಯಜಿಸಿ ಶ್ರೇಯವನ್ನು 
ಸಾಧಿಸಬೇಕೆಂದು ಉಪದೇಶಿಸಿತು. ಆದರೆ ಐಹಿಕವನ್ನಿದು ತೆಗಳದೆ ಅದರ ಅಡಿಮಣೆಯ 
ಮೇಲೆ ಪಾರಮಾರ್ಥಿಕವನ್ನು ಸಾಧಿಸಬೇಕೆಂದು ಉದ್ಯೋಷಿಸಿತು. 

ಈ ಲೋಕದಲ್ಲಿ ಜನ ವಿವಿಧವಾಗಿ ವಿಚಿತ್ರವಾಗಿ ಜೀವನವನ್ನು ನಡೆಸಿಕೊಂಡು 
ಬರುತ್ತಿರುವುದಕ್ಕೆ ಅವರವರ "ಕರ್ಮ' ಕಾರಣವೆಂಬುದು ಉಪನಿಷತ್ತಿನ ಸಿದ್ಧಾಂತ. ಛಾಂದೋಗ್ಯ 
ಹಾಗೂ ಬೃಹದಾರಣ್ಯಕಗಳಲ್ಲಿ ಕರ್ಮಸಿದ್ಧಾಂತದ ವಿಸೃತ ವಿವೇಚನೆ ಇದೆ. 'ಪುಣ್ಯಃ ಪುಣ್ಯೇನ 
ಭವತಿ ಪಾಪಃ ಪಾಪೇನ' ಎಂಬುದು ಇದರ ಸಿದ್ಧಾಂತ. ಪುನರ್ಜನ್ಮದಲ್ಲಿ ಪೂರ್ಣವಾದ 
ನಂಬಿಕೆ ಇತ್ತು. ಮೃತರು 'ದೇವಯಾನ' ಮತ್ತು 'ಪಿತೃಯಾನ'ದ ಮಾರ್ಗವಾಗಿ ಸಾರುವರೆಂದೂ 
ದೇವಯಾನದಲ್ಲಿ ಸಾರಿದವನು ಪುನರ್ಜನ್ಮ ದೂರನಾಗಿ ಬ್ರಹ್ಮವನ್ನು ಸೇರುವನೆಂದು 
ಹೇಳುತ್ತದೆ. ಹೀಗೆ ಉಪನಿಷತ್ತುಗಳ ಕಾಲದಲ್ಲಿ ಜನತೆಯ ಆಧ್ಯಾತ್ಮಿಕ ಜೀವನ ಉನ್ನತ 
ಮಟ್ಟವನ್ನೇರಿತ್ತು. 

ಮೇಲೆ ಹೇಳಿದ ಉಪನಿಷತ್ತುಗಳಲ್ಲಿ ಬರುವ ವಿಚಾರಗಳನ್ನು ಈಗ ವಿವೇಚಿಸೋಣ. 
ಈಶಾವಾಸ್ಯೋಪನಿಷತ್‌ 

ಇದನ್ನು ಈಶೋಪನಿಷತ್ತು ಎಂದೂ ಕರೆಯುತ್ತಾರೆ. ಶುಕ್ಲ ಯಜುಸ್ಸಂಹಿತೆಯ 


ಉಪನಿಷತ್ತುಗಳು ೩೫೯ 


ನಲವತ್ತನೆಯ ಅಧ್ಯಾಯ ಇದು. ಆ ಸಂಹಿತೆಯ ಖಿಲಭಾಗವೆಂದು ಇದನ್ನು ಎಣಿಸುತ್ತಾರೆ. 
ಇದು ಬಹಳ ಪ್ರಾಚೀನವಾದ ಉಪನಿಷತ್ತು. ಮೊದಲಿನ ಮಂತ್ರವು ಆರಂಭವಾಗುವ 
'ಈಶಾವಾಸ್ಕಮಿದಂ ಸರ್ವಂ' ಎಂಬ ಮಾತುಗಳಿಂದ ಇದಕ್ಕೆ ಈ ಹೆಸರು ಬಂದಿದೆ. ಇದರಲ್ಲಿ 
ಹದಿನೆಂಟು ಮಂತ್ರಗಳಿವೆ. ಗೀತೆಯ ಹದಿನೆಂಟು ಅಧ್ಯಾಯಗಳಿಗೆ ಈ ಮಂತ್ರ ಸಂಖ್ಯೆ 
ಸಂವಾದಿಯಾಗಿದೆಯೆಂದು ವಿಮರ್ಶಕರು ಭಾವಿಸುತ್ತಾರೆ. ವೇದಾಂತದರ್ಶನದ 
ಸಾರಸರ್ವಸ್ವವನ್ನೂ ಈ ಉಪನಿಷತ್ತು ವಿವೇಚಿಸುತ್ತದೆ. ಕರ್ಮಯೋಗ, ಜ್ಞಾನಯೋಗ, 
ಭಕ್ತಿಯೋಗಗಳ ನಿರೂಪಣೆ ಇಲ್ಲಿದೆ. ಈ ಉಪನಿಷತ್ತಿಗೆ ಆಚಾರ್ಯರುಗಳ ಭಾಷ್ಕಗಳಾಗಿವೆ. 
'ತೇನ ತೃಕ್ತೇನ ಭುಂಜೀಥಾಃ' ಎಂಬ ಪ್ರಥಮ ಮಂತ್ರದ ವಾಕ್ಕಕ್ಕೆ ಸಂನ್ಕಾಸಪರವಾಗಿ 
ಶಂಕರಾಚಾರ್ಯರು ಅರ್ಥ ಮಾಡಿದ್ದಾರೆ. ನಿಷ್ಠೆಗಳು ಎರಡು-ಜ್ಞಾನನಿಷ್ಕೆ ಮತ್ತು ಕರ್ಮನಿಷ್ಠೆ 
ಎಂದು. ಉತ್ತಮಾಧಿಕಾರಿಯಾದವನು ಸಂನ್ಕಾಸದಿಂದ ಜ್ಞಾನನಿಷ್ಠನಾಗುವನು. 
ಅಶಕ್ತಾಧಿಕಾರಿಗಳಿಗೆ ಕರ್ಮನಿಷ್ಠೆಯನ್ನು ಎರಡನೆಯ ಮಂತ್ರದಲ್ಲಿ 'ಕರ್ಮನ್ನೇವೇಹ ಕರ್ಮಾಣಿ' 
ಎಂಬುದರಿಂದ ಹೇಳಿದ-ಎಂದು ಅವರು ವಿವರಿಸುತ್ತಾರೆ. ಇತರ ದಾರ್ಶನಿಕರೂ ಸಹ 
ಅನಾಸಕ್ತಿಯನ್ನೂ, ವೈರಾಗೃಪರವಾದ ಜೀವನವನ್ನೂ ಈ ಮಂತ್ರಗಳ ಅರ್ಥವೆಂದು ವಿವರಿಸು 
ತ್ತಾರೆ. ಬ್ರಹ್ಮತತ್ತೃಸ್ವರೂಪವನ್ನೂ, ಅದರ ವಿಚಿತ್ರ ಶಕ್ತಿಯೋಗವನ್ನೂ ಪರಸ್ಪರ ವಿರುದ್ಧವಾದ 
ವಿಶೇಷಣಗಳಿಂದ ಈ ಉಪನಿಷತ್ತಿನಲ್ಲಿ 'ಅನೇಜದೇಕಂ ಮನಸೋಜವೀಯಃ' ಮುಂತಾದ 
ಮಾತುಗಳಿಂದ ವರ್ಣಿಸಿದೆ. 

ಏಳನೆಯ ಮಂತ್ರದಲ್ಲಿ 'ಸರ್ವಭೂತಗಳೂ ಆತ್ಮವೇ" ಎಂದು ತಿಳಿದವನಿಗೆ ಶೋಕ 
ಮೋಹಾದಿಗಳು ಸಂಭವಿಸುವುದಿಲ್ಲವೆಂದು ಹೇಳಿದೆ. ವಿದೆ ಮತ್ತು ಅವಿದೈೆಗಳ ಸಮುಚ್ಚಯ 
ದಿಂದ ಮೃತ್ಕುತರಣವಾಗಿ ಅಮೃತಪ್ರಾಪ್ತಿಯಾಗುವುದೆಂದು 

'ವಿದ್ಕಾಂ ಚಾವಿದ್ಕಾಂ ಚ ಯಸ್ತದ್ವೇದೋಭಯಂ ಸಹ | 
ಅವಿದ್ಯಯಾ ಮೃತ್ಯುಂ ತೀರ್ತ್ಪಾ ವಿದ್ಯಯಾ ಅಮೃತಮಶ್ನುತೇ ॥ 

ಎಂದು ಘೋಷಿಸಿದೆ. ಇಲ್ಲಿ ಬರುವ 'ಅವಿದೈೆ' ಎಂಬ ಶಬ್ದಕ್ಕೆ 'ವಿದ್ಯೇತರತ್‌ ಕರ್ಮ'-ದೇವತಾ 
ಜ್ಞಾನಾಂತರ್ಗತವಾದ ಕರ್ಮ ಎಂಬ ಅರ್ಥವನ್ನೇ ಶಂಕರರೂ ಹೇಳುವುದು ಗಮನಾರ್ಹವಾಗಿದೆ. 
ಇಲ್ಲಿ ಈ ಶಬ್ದ ಮಾಯೆ, ಅಜ್ಞಾನ ಎಂಬ ಅರ್ಥ ಹೊಂದಿಲ್ಲ. 12ನೇ ಮಂತ್ರದಲ್ಲಿ ಬರುವ 
ಸಂಭೂತಿ ಮತ್ತು ಅಸಂಭೂತಿ ಎಂಬ ಶಬ್ದಗಳಿಗೆ ವಿವಿಧವಾಗಿ ವಿವರಣೆ ಕೊಡಲಾಗಿದೆ. 
ವ್ಯಾಕೃತೋಪಾಸನೆ, ಅವ್ಕಾಕೃತೋಪಾಸನೆ ಎಂದು ಶಂಕರರೂ, ಸೃಷ್ಟಿಪ್ರಳಯಪರವಾಗಿ 
ಮಧ್ಭಾಚಾರ್ಯರೂ ಅರ್ಥ ಮಾಡಿದ್ದಾರೆ. ಈ ಉಪನಿಷತ್ತಿನ ಹದಿನೆಂಟನೇ ಮಂತ್ರದಲ್ಲಿ 
ಮೋಕ್ಷೋಪಾಯ ನಿರೂಪಣೆ ಇದೆ. ಭಗವಂತನೇ ಉಪೇಯನೂ ಉಪಾಯನೂ ಆಗಿದ್ದಾನೆಂದು 
ಇದನ್ನು ವಿವರಿಸಲಾಗಿದೆ. 

ಕೇವಲ ಹದಿನೆಂಟು ಮಂತ್ರಗಳನ್ನೊಳಗೊಂಡಿರುವ ಈ ಉಪನಿಷತ್ತು ಗಾತ್ರದಲ್ಲಿ 
ಚಿಕ್ಕದಾದರೂ ಮಹತ್ವದಲ್ಲಿ ಬಹಳ ದೊಡ್ಡದಾಗಿದೆ. 


ಕೇನೋಪನಿಷತ್ತು 

ಸಾಮವೇದಕ್ಕೆ ಸೇರಿದುದು ಈ ಉಪನಿಷತ್ತು. ಇದಕ್ಕೆ 'ಕೇನ'ವೆಂಬ ಹೆಸರು ಇದರ 
ಮೊದಲನೆಯ ಮಾತಿನಿಂದ ಬಂದಿದೆ. ತಲವಕಾರ ಶಾಖೆಗೆ ಇದು ಸೇರಿರುವುದರಿಂದ ಇದಕ್ಕೆ 
ತಲವಕಾರೋಪನಿಷತ್ತು ಎಂದೂ ಹೆಸರಿದೆ. ಇದರಲ್ಲಿ ನಾಲ್ಕು ಖಂಡಗಳಿವೆ. ಮೊದಲೆರಡು 


ಜಂ ವೈದಿಕ ಸಾಹಿತ್ಯ ಚರಿತ್ರ" 


ಖಂಡಗಳು ಪದ್ಮಮಯವಾಗಿಯೂ ಕೊನೆಯ ಎರಡು ಖಂಡಗಳು ಗದೃಮಯವಾಗಿಯೂ 
ಇವೆ, ಇದರಲ್ಲಿ ಒಟ್ಟು 34 ಮಂತ್ರಗಳಿವೆ. 'ಮನಸ್ಸನ್ನು ಪ್ರೇರಿಸುವವರಾರು ? ಪ್ರಾಣಕ್ಕೆ 
ಪ್ರಥಮ ಪ್ರವೃತ್ತಿಯನ್ನೀಯುವವರಾರು?'-ಎಂಬ ಪ್ರಶ್ನೆಗಳಿಂದ ಇದು ಆರಂಭವಾಗುತ್ತದೆ. 
ಬಹಳ ಚಿಕ್ಕ ಚಿಕ್ಕ ಮಂತ್ರಗಳಿಂದ ಬ್ರಹ್ಮ ಸ್ವರೂಪವನ್ನು ಬಹಳ ಮಾರ್ಮಿಕವಾಗಿ ಇದು 
ವರ್ಣಿಸುತ್ತದೆ: 'ಯಾವುದನ್ನು ಕಣ್ಣಿನಿಂದ ಕಾಣಲಾಗುವುದಿಲ್ಲವೋ ಯಾವುದರಿಂದ ಕಣ್ಣುಗಳನ್ನು 
ಕಾಣುವನೋ ಅದು ಬ್ರಹ್ಮವೆಂದು ತಿಳಿ.' ಇಂಥ ಸೂಕ್ಷ್ಮವಾದ ವಾಕ್ಕಗಳಿಂದ ಬಹಳ 
ಪ್ರಭಾವಶಾಲಿಯಾಗಿ ವರ್ಣಿಸಿದೆ ಬ್ರ ್ರಿಹ್ಮಸ್ವರೂಪವನ್ನು. ಮೂರನೆಯ ಖಂಡದಲ್ಲಿ 
ಆಖ್ಯಾನವೊಂದು ಬಂದಿದೆ. ದೇವತೆಗಳಿಗೆ ವಿಜಯವನ್ನು ಬ್ರಹ್ಮ ಉಂಟುಮಾಡಿತು. ಆ 
ದೇವತೆಗಳು ಆ ವಿಜಯ ಬ್ರಹ್ಮವಸ್ತುವಿನದೆಂದು ತಿಳಿಯಲಿಲ್ಲ. ತಮ್ಮದೇ ಮಹಿಮೆ ಅದೆಂದು 
ಅವರು ಭಾವಿಸಿದರು. ಆಗ ಅವರ ಮುಂದೆ ಬ್ರಹ್ಮ ಯಕ್ಷರೂಪದಲ್ಲಿ ಕಾಣಿಸಿಕೊಂಡಿತು. 
ಅಗ್ನಿ ವಾಯು ಇಂದ್ರರು ಆ ಯಕ್ಷವನ್ನರಿಯಲು ಯತ್ನಿಸಿದರು. ಯಕ್ಷನು ಮುಂದಿಟ್ಟ ಒಂದು 
ಹುಲ್ಲುಕಡ್ಡಿಯನ್ನು ಅಗ್ನಿ ದಹಿಸಲಾಗಲಿಲ್ಲ; ವಾಯು ಚಲಿಸಲಾಗಲಿಲ್ಲ. ಇಂದ್ರನು 
ಸಮೀಪಿಸಿದಾಗ ಆ ಯಕ್ಷ ಅಂತರ್ಧಾನವಾಯಿತು. ಆಗ ಬಹುಶೋಭಮಾನಳಾದ ಹೈಮವತೀ 
ಉಮಾ ಆಕಾಶದಲ್ಲಿ ತಲೆದೋರಿ ಇಂದ್ರನಿಗೆ ಆ ಯಕ್ಷನೇ ಬ್ರಹ್ಮವೆಂದು ತಿಳಿಸಿದಳು. ಈ 
ಆಖ್ಕಾನ ಮೂರನೇ ಮತ್ತು ನಾಲ್ಕನೇ ಖಂಡದಲ್ಲಿವೆ. 

ಈ ಉಪನಿಷತ್ತಿನಲ್ಲಿ ಇಂದ್ರನು ಎಲ್ಲ ದೇವತೆಗಳಿಗಿಂತ ಶ್ರೇಷ್ಠನಾಗಿದ್ದಾನೆ. ಆದರೆ 
ಅವನೇ ಪರಬ್ರಹ್ಮವಲ್ಲ. ಇಲ್ಲಿ ಬರುವ ಉಮಾದೇವಿಯ ಉಲ್ಲೇಖ ಗಮನಾರ್ಹವಾಗಿದೆ. 


ಕಠೋಪನಿಷತ್ತು 
ಇದು ಕೃಷ್ಣಯಜುರ್ವೇದದ ಕಠಶಾಖೆಗೆ ಸೇರಿದೆ. 'ಸಹನಾವವತು' ಎಂಬುದು ಇದರ 
ಶಾಂತಿಮಂತ್ರವಗಿದೆ. ಇದರಲ್ಲಿ ಎರಡು ಅಧ್ಯಾಯಗಳಿವೆ. ಒಂದೊಂದು ಅಧ್ಯಾಯದಲ್ಲಿಯೂ 
ಮೂರು ಮೂರು ವಲ್ಲಿಗಳಿವೆ. ಮೊದಲನೆಯ ವಲ್ಲಿಯಲ್ಲಿ ನಚಿಕೇತಸ್ಸಿನ ಕಥೆಯನ್ನು 
ನಿರೂಪಿಸಿದೆ. ಕಠಸಂಹಿತೆಯಲ್ಲಿ ಬಂದಿರುವ ಕಥೆಯ ವಿಸ್ತೃತರೂಪವಿದು. ಸರ್ವಸ್ವವನ್ನೂ 
ದಕ್ಷಿಣೆಯಾಗಿ ಕೊಡಬೇಕಾದ ಯಾಗವೊಂದನ್ನು ವಾಜಶ್ರವಸನು ಆರಂಭಿಸಿದನು. ಯಾಗದಲ್ಲಿ 
ದಾನವಾಗಿ ಅವನು ಕೊಡಲಿದ್ದ ಪಶುಗಳೆಲ್ಲ ಮುದಿಯಾಗಿ ನಿರುಪಯುಕ್ತವಾಗಿದ್ದವು. ಅವನ 
ಮಗನಾದ ನಚಿಕೇತನು 'ಕಸೈಮಾಂ ದಾಸ್ಕಸಿ' ನನ್ನನ್ನು ಯಾರಿಗೆ ಕೊಡುತ್ತೀಯೆಂದು ಕೇಳಿದನು. 
ಕುಪಿತನಾದ ತಂದೆ "ಮೃತ್ಯವೇ ತ್ವಾ ದದಾಮಿ' ಎಂದುಬಿಟ್ಟ. ನಚಿಕೇತನು ಯಮನಲ್ಲಿಗೆ 
ಹೋಗಿಬಿಟ್ಟ. ಆಗ ಯಮ ಅಲ್ಲಿರಲಿಲ್ಲ. ಅವನು ಬರುವವರೆಗೆ ಮೂರು ರಾತ್ರಿಗಳು 
ಉಪವಾಸವಿದ್ದ ಇವನಿಗೆ ಯಮದೇವ ಮೂರು ವರಗಳನ್ನು ಕೊಡುತ್ತಾನೆ. ಅವುಗಳಲ್ಲಿ 
ಮೊದಲ ವರದಿಂದ ತಂದೆಯು ಪ್ರಸನ್ನನಾಗಲೆಂದೂ ಎರಡನೆಯ ವರದಿಂದ ಸ್ವರ್ಗಪ್ರಾಪಕವುದ 
ಅಗ್ನಿವಿದ್ಕೆಯನ್ನೂ ಬೇಡಿ, ನಚಿಕೇತನು ಮೂರನೆಯ ವರದಿಂದ ಮರಣೋತ್ತರ ಕಾಲದಲ್ಲಿ 
ಆತ್ಮನ ಗತಿಯನ್ನು ಕೇಳಿದನು. ಬ್ರಹ್ಮವಿದೈಯನ್ನು ಬೇಡಿದ ನಚಿಕೇತನಿಗೆ ಯಮದೇವ 
ಅನೇಕ ಪ್ರಲೋಭನೆಗಳನ್ನು ಒಡ್ಡಿದರೂ ಅವುಗಳೊಂದನ್ನೂ ಬಯಸದೆ ಅವನು 
ಬ್ರಹ್ಮವಿದ್ಯೆಯನ್ನೇ ಉಪದೇಶಿಸಬೇಕೆಂದು ಬೇಡುವ ರೋಮಾಂಚಕಾರಿಯಾದ ಸನ್ನಿವೇಶದ 
ನಿರೂಪಣೆ "ಇಲ್ಲಿ ದೆ. ಎರಡನೆಯ ವಲ್ಲಿಯಲ್ಲಿ ಪ್ರಸನ್ನನಾದ ಯಮದೇವ ನಚಿಕೇತನನ್ನು 
ಅಭಿನಂದಿಸಿ ಪ್ರೇಯ ಮತ್ತು ಶ್ರೇಯಗಳ ವಿಚಾರವನ್ನು ತಿಳಿಸುತ್ತಾನೆ. ಸಂಗ್ರ; ಹವಾಗಿ 


ಉಪನಿಷತ್ತುಗಳು ೩೬೧ 


ಬ್ರಹ್ಮಸ್ವರೂಪವನ್ನು ಪ್ರಣವದಿಂದ ಯಮ ಉಪದೇಶಿಸುತ್ತಾನೆ-'ಸಂಗ್ರಹೇಣ 
ಬ್ರವೀಮ್ಕೋಮಿತ್ಕೇತತ್‌' ಎಂದು. ಭಗವತ್‌ ಸ್ವರೂಪವನ್ನೂ ಆತ್ಮಸ್ಟರೂಪವನ್ನೂ ವಿವರಿಸುವ 
ಉತ್ತಮವಾದ ಮಂತ್ರಗಳು ಈ ವಲ್ಲಿಯಲ್ಲಿವೆ. "ನಾಯಮಾತ್ಮಾ ಪ್ರವಚನೇನ ಲಭ್ಯಃ ನ 
ಮೇಧಯಾ ನ. ಬಹುನಾ ಶ್ರುತೇನ | ಯಮೇವೈಷ ವೃಣುತೇ ತೇನ ಲಭ್ಯಃ ತಸ್ಮೈಷ ಆತ್ಮಾ 
ವಿವೃಣುತೇ ತನೂಂ ಸ್ವಾಂ॥|" ಎಂದು ಹೇಳಿರುವುದು ಇಲ್ಲಿಯೇ. ಮೂರನೆಯ ವಲ್ಲಿಯಲ್ಲಿ 
'ಯತಂ ಏಬಂತೌ ಸುಕೃತಸ್ಮ ಲೋಕೇ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ದೇ' ಎಂದು 
ಆರಂಭಿಸಿ ಆತ್ಮಪರಮಾತ್ಮರು ಹೃದಯಗುಹೆಯಲ್ಲಿದ್ದಾರೆಂದು ಹೇಳಿ ಪರಮಾತ್ಮ ಪ್ರಾಪ್ತಿಗೆ 
ಇಂದ್ರಿಯಗಳ ಸಂಯಮ ಮುಖ್ಯವೆಂದು ಹೇಳಿದೆ-'ಯಸ್ತು ವಿಜ್ಞಾನವಾನ್‌ ಭವತಿ ಸಮನಸ್ಯಃ 
ಸದಾ ಶುಚಿಃ | ಸ ತು ತತ್ಪದಮಾಪ್ನೋತಿ ಯಸ್ಮಾದ್ಪೂಯೋ ನ ಜಾಯತೇ || ಎಂದು. 
ನಾಚಿಕೇತೋಪಾಖ್ಯಾನವನ್ನು ಹೇಳಿದರೂ ಕೇಳಿದರೂ ಬ್ರಹ್ಮಲೋಕ ಪ್ರಾಪ್ತಿಯೆಂಬ ಫಲಶ್ರುತಿ 
ಇಲ್ಲಿರುವುದನ್ನು ಕಾಣುತ್ತೇವೆ. ಎರಡನೇ ಅಧ್ಯಾಯದ ಪ್ರಥಮ ವಲ್ಲಿಯಲ್ಲಿ ಧೀರನಾದವನು 
ಆತ್ಮವನ್ನು ಕಾಣುವನೆಂದು ಹೇಳಿದೆ. 'ಮೃತ್ಕೋಃ ಸಮೃತ್ಕುಮಾಪ್ನೋತಿ ಯ ಇಷ ನಾನೇವ 
ಪಶ್ಶತಿ' ಎಂಬ ಅದ್ವೈತದ ಉಪದೇಶ ಇಲ್ಲಿದೆ. ಎರಡನೆಯ ವಲ್ಲಿಯಲ್ಲಿ ಏಕನಾದ 
ಪರಮಾತ್ಮನು ಅನೇಕನಾಗಿ ಕಾಣುತ್ತಿದ್ದಾನೆಂಬುವುದನ್ನು 'ಏಕಸ್ತಥಾ ಸರ್ವಭೂತಾಂತರಾತ್ಮಾ 
ರೂಪಂ ರೂಪಂ ಪ್ರಶತಿರೂಪೋ ಬಬಭೂವ' ಎಂದು ತಿಳಿಸಿ ಸಮಸ್ತಕ್ಕೂ ಅವನೇ ಏಕೈಕ 
ಕಾರಣನೆಂದು ತಿಳಿಸಿದೆ. ನಿತ್ಕರಲ್ಲಿ ನಿತ್ಕನೂ ಚೇತನರಲ್ಲಿ ಚೇತನನೂ ಆದವನವನು. ಯಾವ 
ಧೀರರು ಆತ್ಮಸ್ಥನಾದ ಅವನನ್ನು ಕಾಣುವರೋ ಅವರಿಗೇ ಸುಖ ಹಾಗೂ ಶಾಶ್ವತವಾದ 
ಶಾಂತಿ ; ಇತರರಿಗಲ್ಲ, ಅವನಿಂದ ಮತ್ತೆಲ್ಲ ತೇಜೋರಾಶಿಗಳು ಬೆಳಗುತ್ತವೆ, ಅವನನ್ನು 
ಯಾವುದೂ ಬೆಳಗಲಾರದು ಎಂಬುದನ್ನು ಬಹಳ ಸುಂದರವಾಗಿ 'ನ ತತ್ರ ಸೂರ್ಯೊಭಾತಿ 
ನ ಚಂದ್ರತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋ*ಯಮಗ್ನಿ:| ತಮೇವಭಾಂತಮನುಭಾತಿ 
ಸರ್ವಂ ತಸ್ಕ ಭಾಸಾ ಸರ್ವಮಿದಂ ವಿಭಾತಿ' ಎಂದು ವರ್ಣಿಸಿದೆ. ಮೂರನೆಯ ವಲ್ಲಿಯಲ್ಲಿ 
'ಊರ್ಧ್ವ ಮೂಲೋ ಅವಾಕ್‌ ಶಾಖಃ ಏಷೋಶ್ವತ್ನಃ ಸನಾತನಃ' ಎಂದು ಆರಂಭಿಸಿ ಭಗವಂತನ 
ಮಹಾಮಹಿಮತ್ವವನ್ನು ಹೇಳಿದೆ. ಅವನಿಗೆ ಭಯಪಟ್ಟು ಲೋಕದ ಕಾರ್ಯಗಳೆಲ್ಲ ನಡೆಯುತ್ತಿವೆ 
ಎಂದು ಹೇಳಿದೆ. ಆತನನ್ನು ತಿಳಿದವನು ಅಮೃತತ್ವವನ್ನು ಹೊಂದುತ್ತಾನೆ-'ಯಂ ಜ್ಞಾತ್ವಾ 
ಮುಚ್ಕತೇ ಜಂತುಃ ಅಮೃತತ್ವಂ ಚ ಗಚ್ಛತಿ" ಎಂದು ಬ್ರಹ್ಮ ಜ್ಞಾನದ ಮಹತ್ವವನ್ನು ಸಾರಿದೆ. 
ಕೊನೆಗೆ ಫಲಶ್ರುತಿಯೊಡನೆ ಈ ಉಪನಿಷತ್ತು ಪೂರ್ಣವಾಗುತ್ತದೆ. 

ಈ ಉಪನಿಷತ್ತಿನಿಂದ ತಿಳಿದುಬರುವ ಕೆಲವು ಸ್ವಾರಸ್ಕವಾದ ಅಂಶಗಳನ್ನು ಹೀಗೆ 
ಸೂಚಿಸಬಹುದು : 

1. 'ಅಯಂ ಲೋಕೋ ನಾಸ್ತಿ ಪರ ಇತಿಮಾನೀ" ಎಂಬುವುದರಿಂದ ಪರಲೋಕದಲ್ಲಿ 
ನಂಬಿಕೆ ಇಲ್ಲದವರು ಅಂದೂ ಇದ್ದರೆಂದು ಗೊತ್ತಾಗುತ್ತದೆ. 

2. 'ಆಶ್ಚರ್ಯೊ ವಕ್ತಾ', 'ಅಣೋರಣೇಯಾನ್‌", 'ಅಜೋ ನಿತ್ಯ: ಶಾಶ್ಚತೋಯಂ 
ಪುರಾಣಃ' ಮುಂತಾದುವುಗಳನ್ನು ಇಲ್ಲಿಂದ ಗೀತೆಯಲ್ಲಿ ತೆಗೆದುಕೊಂಡಿದೆ. 

3. 'ನೈಷಾ ತರ್ಕೇಣ ಮತಿರಾಪನೇಯಾ' ಎಂಬುದರಿಂದ ಆ ಕಾಲದಲ್ಲೇ ತರ್ಕಶಾಸ್ತ್ರದ 
ಉದಯವಾಗಿತ್ತೆಂಬುದು ಸೂಚಿತವಾಗುತ್ತದೆ. 

4, 'ತದ್ವಿಷ್ಣೋಃ ಪರಮಂ ಪದಮ್‌" ಎಂಬುದರಿಂದ ವಿಷ್ಣುವೇ ಪರಬ್ರಹ್ಮನೆಂದು 


೩೬೨ ವೈದಿಕ ಸಾಹಿತ್ಯ ಚರಿತ್ರ 


ಈ ಉಪನಿಷತ್ತಿನ ನಿರ್ಣಯವೆಂದು ತಿಳಿಯುತ್ತದೆ. 

" ಕ್ರ ಸಾಂಖ್ಯಯೋಗ ದರ್ಶನಗಳಿಗಿಂತ ಇದು ಹಿಂದಿನದೆಂಬುದನ್ನು ಇಲ್ಲಿ ಬರುವ 
ಮಹತ್‌, ಅವ್ಯಕ್ತ, ಪುರುಷ ಮುಂತಾದುವೂ 'ತಾಂ ಯೋಗಮಿತಿ ಮನ್ಮಂತೇ" ಮುಂತಾದ 
ವಾಕ್ಕಗಳೂ ಸೂಚಿಸುತ್ತವೆ. 


ಪ್ರಶ್ನೋಪನಿಷತ್ತು 

ಇದು ಅಥರ್ವವೇದಕ್ಕೆ ಸೇರಿದ ಉಪನಿಷತ್ತು. 'ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾ" 
ಎಂಬುದು ಇದರ ಶಾಂತಿ ಮಂತ್ರ. ಇದರಲ್ಲಿ ಆರು ಪ್ರಶ್ನೆಗಳಿವೆ. ಆರು ಮಂದಿ ಬ್ರಹ್ಮಾನ್ವೇಷಕರು 
ಭಗವಂತನಾದ ಪಿಪ್ಪಲಾದ ಯಷಿಯೊಡನೆ ನಡೆಸಿದ ಸಂವಾದಗಳೇ ಈ ಆರು ಪ್ರಶ್ನೆಗಳಾಗಿವೆ. 
ಇದು ಗದಮಯವಾಗಿದೆ. 'ತದೇಷ ಶ್ಲೋಕಃ" ಎಂಬ ಸೂಚನೆಯೊಡನೆ ಅಲ್ಲಲ್ಲಿ ಪ್ರಾಚೀನವಾದ 
ಮಂತ್ರಗಳನ್ನೂ ಉದಾಹರಿಸಲಾಗಿದೆ. ಕಂಬಂಧೀ ಕಾತ್ಮಾಯನನು ನಡೆಸಿದ ಸಂವಾದ 
ಮೊದಲನೆಯ ಪ್ರಶ್ನೆಯಾಗಿದೆ. ಈ ಲೋಕದಲ್ಲಿ ಪ್ರಜೆಗಳು ಹೇಗೆ ಎಲ್ಲಿಂದ ಜನಿಸುತ್ತಾರೆ? 
ಎಂಬುದು ಅವನ ಪ್ರಶ್ನೆ. ಪ್ರಜಾಕಾಮನಾದ ಪ್ರಜಾಪತಿಯು ತಪಸ್ಸಾಚರಿಸಿ ರಯಿ ಮತ್ತು 
ಪ್ರಾಣ ಎಂಬ ಮಿಥುನವನ್ನು ಉತ್ಪಾದಿಸಿದನು. ಅವರಿಂದ ಪ್ರಜಾಸೃಷ್ಟಿ ಎಂದು ಹೇಳಿ ಆದಿತ್ಕನು 
ಪ್ರಾಣ, ಚಂದ್ರಮನು ರಯಿ ಎಂದು ಮುಂತಾಗಿ ವರ್ಣಿಸಿದ್ದಾರೆ ಪಿಪ್ಪಲಾದರು. ಇಲ್ಲಿ ದೇವಯಾನ 
ಪಿತೃಯಾಣಗಳ ವಿಚಾರ ಬಂದಿದೆ. 

ಎರಡನೆಯ ಪ್ರಶ್ನೆ ಭಾರ್ಗವ ವೈದರ್ಭಿಯದು. ದೇವತೆಗಳೆಷ್ಟು ಮಂದಿ ಪ್ರಜೆಗಳಿಗೆ 
ಆಧಾರಭೂತರಾಗಿದ್ದಾರೆ? ಇದನ್ನು ಪ್ರಕಾಶಪಡಿಸುವುದು ಯಾವುದು? ಇವರಲ್ಲಿ ವರಿಷ್ಠನು 
ಯಾರು? ಎಂಬುದು ಅವನ ಪ್ರಶ್ನೆ. ಪಿಪ್ಪಲಾದರ ಉತ್ತರವಿದು-'ಆಕಾಶ, ವಾಯು, ಅಗ್ನಿ, 
ಅಪಃ. ಪೃಥಿವೀ, ವಾಕ್‌, ಮನ್ಸಸು, ಚಕ್ಸುಸ್ಸು, ಶ್ರೋತ್ರ'. ಇವುಗಳಲ್ಲಿ ವರಿಷ್ಠ ಪ್ರಾಣ. 
ಅವನು ಉತ್ಕೃಮಿಸಲಾರಂಭಿಸಿದರೆ ಎಲ್ಲರೂ ಉತ್ಕೃಮಿಸಿ ಬಿಡುವರು. ಅವನು ಪ್ರತಿಷ್ಠಿತನಾದರೆ 
ಎಲ್ಲರೂ ಪ್ರತಿಷ್ಠಿತರಾಗುವರು--'ತದ್ಕಥಾ ಮಕ್ಷಿಕಾ ಮಧುಕರ ರಾಜಾನಂ ಉತ್ಕ್ರಾಮಂತಂ 
ಸರ್ವಾ ಏಿವೋತ್ಕಾಮಂತೇ" ಎಂಬ ಸುಂದರವಾದ ಉಪಮಾನ ಇದಕ್ಕೆ ಕೊಡಲಾಗಿದೆ. ಇಲ್ಲಿ 
ಪ್ರಾಣವನ್ನೇ ಎಲ್ಲಾ ದೇವತೆಗಳೆಂದು ಕೊಂಡಾಡಿದೆ. ಪ್ರಾಣವೇ ಇಂದ್ರ, ರುದ್ರ, ಸೂರ್ಯ. 
'ವ್ರಾತ್ಮಸ್ತ್ಯಂ ಪ್ರಾಣ' ಎಂದು ಅವನೇ ವ್ರಾತ್ಮನೆಂದು ಹೇಳಿದೆ. ವ್ರಾತ್ಮ ಶಬ್ದ ಇಲ್ಲಿ ಪರಬ್ರಹ್ಮ 
ವಾಚಕವಾಗಿದೆ. ಹೀಗೆ ಈ ಪ್ರಶ್ನದಲ್ಲಿ ಪ್ರಾಣರೂಪಿಯಾದ ಪರಬ್ರಹ್ಮನ ಸ್ತುತಿ ಇದೆ. 

ಮೂರನೆಯ ಪ್ರಶ್ನೆ ಕೌಸಲ್ಕ ಆಶ್ಚಲಾಯನನದು. ಈ ಪ್ರಾಣ ಎಲ್ಲಿಂದ ಹುಟ್ಟುತ್ತದೆ? ಈ 
ಶರೀರಕ್ಕೆ ಹೇಗೆ ಬರುತ್ತದೆ? ತನ್ನನ್ನೇ ವಿಭಾಗ ಮಾಡಿಕೊಂಡು ಹೇಗೆ ಪ್ರತಿಷ್ಠಿತವಾಗುತ್ತದೆ ? 
ಹೇಗೆ ಉತ್ಕೃಮಿಸುತ್ತದೆ? ಪಿಪ್ಪಲಾದರು ಬ್ರಹ್ಮಿಷ್ಠನು ಕೇಳಿರುವನೆಂದು ಗಮನಿಸಿ ಈ ಅತಿ 
ಪ್ರಶ್ನೆಗಳಿಗೆ ಉತ್ತರವಿತ್ತರು-'ಆತ್ಮನ ಏಷ ಪ್ರಾಣೋ ಜಾಯತೇ' ಎಂದು. ಪುರುಷನನ್ನು 
ನೆರಳು ಹಿಂಬಾಲಿಸುವಂತೆ ಈ ಶರೀರದಲ್ಲಿ ಆತ್ಮನಿಂದ ಇದೂ ಜನಿಸುತ್ತದೆ ಕರ್ಮನಿಮಿತ್ತವಾಗಿ. 
ಸಮ್ರಾಟನು ತನ್ನ ಅಧಿಕಾರಿಗಳನ್ನು ಹೇಗೆ ಬೇರೆ ಬೇರೆ ಗ್ರಾಮಗಳಲ್ಲಿ ನೆಲೆನಿಲ್ಲಿಸುವನೋ 
ಹಾಗೆ ಇದೂ ಸಹ ಇತರ ಪ್ರಾಣಗಳನ್ನು ಬೇರೆ ಬೇರೆಯಾಗಿ ನಿಯೋಜಿಸುತ್ತದೆ. 'ಯಥಾ 
ಸಮ್ರಾ ಡೇವಾಧಿಕೃತಾನ್‌ ವಿನಿಯುಂಕ್ತೇ ಏತಾನ್‌ಗ್ರಾಮಾನ್‌ ಏತಾನ್‌ಗ್ರಾಮಾನ್‌ ಅಧಿತಿಷ್ಮಸ್ಟೇತಿ 
ಏವಮೇವೈಷ ಪ್ರಾಣಃ ಇತರಾನ್ರಾಣಾನ್‌ ಪೃಥಕ್‌ ಪೃಥಗೇವ ಸಂನಿಧತ್ತೇ ಯಾವ ಮಾರ್ಗವಾಗಿ 
ಉತ್ಕೃಮಿಸುತ್ತದೆ ಎಂಬುದರ ಉತ್ತರವಿದು-'ಮೇಲ್ಮುಖವಾದ ನಾಡಿಯಿಂದ ಉತ್ಕೃಮಿಸಿ 


ಉಪನಿಷತ್ತುಗಳು ೩೬೩ 


ಪುಣ್ಯಾಧಿಕ್ಕವಾದರೆ ದೇವಲೋಕಕ್ಕೂ ಪಾಪಾಧಿಕ್ಕವಾದರೆ ನರಲೋಕಕ್ಕೂ ಕರೆದೊಯ್ಯುತ್ತದೆ.' 
“'ಅಥೈಕಯೋರ್ಧ್ವ ಉದಾನ: ಪುಣ್ಮೇನ ಪ್ರಣ್ಯಲೋಕಂ ನಯತಿ 
ಪಾಪೇನ ಪಾಪಮುಭಾಭ್ಕಾಂ ಮನುಷ್ಕಲೋಕಮ್‌ |' 

ಮನಸ್ಸಿನೊಡನೆ ಕೂಡುವ ಇಂದ್ರಿಯಗಳೊಡನೆ ಮತ್ತೆ ಇದು ಹುಟ್ಟುತ್ತದೆ-'ಪುನರ್ಭಮದಿಂದ್ರಿ 
ಯೈರ್ಮನಸಿ ಸಂಪದ್ಯಮಾನೈಃ' ; 'ಯಚ್ಚಿತ್ತಸ್ತೇನೈಷ ಪ್ರಾಣ ಮಾಯಾತಿ ಪ್ರಾಣಸ್ತೇಜಸಾಯುಕ್ತಃ 
ಸಹಾತ್ಮನಾ ಯಥಾ ಸಂಕಲ್ಪಿತಂ ಲೋಕಂ ನಯತಿ.' 

ನಾಲ್ಕನೆಯ ಪ್ರಶ್ನದಲ್ಲಿ ಸೌರ್ಯಾಯಣಿ ಗಾರ್ಗ್ಗರ ಮತ್ತು ಪಿಪ್ಪಲಾದರ ಸಂವಾದವಿದೆ. 
'ಈ ಪುರುಷನಲ್ಲಿ ನಿದ್ರಿಸುವವರು ಯಾರು ? ಜಾಗ್ರತರಾಗಿರುವವರು ಯಾರು ? ಯಾವ 
ದೇವನು ಸ್ಪಪ್ನಗಳನ್ನು ನೋಡುತ್ತಾನೆ? ಈ ಸುಖ ಯಾರಿಗುಂಟಾಗುತ್ತದೆ? ಯಾರಲ್ಲಿ ಎಲ್ಲರೂ 
ಸಂಪ್ರತಿಷ್ಠಿತರಾಗುತ್ತಾರೆ' ಎಂಬುವು ಆ ಗಾರ್ಗ್ಯನ ಪ್ರಶ್ನೆಗಳು. ಸೂರ್ಯನು ಅಸ್ತಂಗತನಾದಾಗ 
ಹೇಗೆ ಎಲ್ಲ ಕಿರಣಗಳೂ ಅವನ ತೇಜೋಮಂಡಲದಲ್ಲಿ ಏಕೀಭವಿಸುವುವೋ, ಮತ್ತೆ ಅವನು 
ಉದಯಿಸಿದಾಗ ಹೇಗೆ ಅವನಿಂದ ಎಲ್ಲವೂ ಪ್ರಸರಿಸುವುವೋ ಹಾಗೆ ಶ್ರೋತ್ರಾದಿಗಳೆಲ್ಲವೂ 
ನಿದ್ರಿಸುವವನ ಮನಸ್ಸಿನಲ್ಲಿ ಏಕೀಭವಿಸುವುವು. ಶ್ರೋತ್ರಾದಿ ಇಂದ್ರಿಯಗಳು ಹೀಗೆ ನಿದ್ರಿಸಿರಲು 
ಪ್ರಾಣಾದಿಪಂಚವಾಯುಗಳು ಎಚ್ಚರವಾಗಿರುವುವು. ಆಗ ಮನಸ್ಸೆಂಬ ದೇವನು (ಜೀವನು?) 
ಸ್ಪಪ್ನಗಳನ್ನು ಕಾಣುವನು. ಅವನಿಗೆ ಪ್ರಸನ್ನತೆ ಉಂಟಾಗುತ್ತದೆ. ಪಕ್ಷಿಗಳು ಹೇಗೆ ನಿವಾಸ 
ವೃಕ್ಷದಲ್ಲಿ ಸಂಪ್ರತಿಷ್ಠಿತರಾಗುತ್ತವೋ ಹಾಗೆ ಎಲ್ಲರೂ ಅಕ್ಷರ ರೂಪಿಯಾದ ಪರಮಾತ್ಮನಲ್ಲಿ 
ಸಂಪ್ರತಿಷ್ಠಿತರಾಗುತ್ತಾರೆ' ಎಂದು ಪಿಪ್ಪಲಾದರು ಉತ್ತರಿಸಿದರು. 

ಐದನೆಯ ಪ್ರಶ್ನದಲ್ಲಿ ಶೈಬೃಸತ್ಕಕಾಮನು 'ಪ್ರಣಪೋಪಾಸಕನು ಯಾವ ಲೋಕವನ್ನು 
ಜಯಿಸುತ್ತಾನೆಂದು' ಪ್ರಶ್ನಿಸುತ್ತಾನೆ. 'ಯಃ ಪುನರೇತಂ ತ್ರಿಮಾತ್ರೇಣ ಓಮಿತ್ಮೇತೇನೈವ 
ಅಕ್ಷರೇಣಪರಂ ಪುರುಷಮಭಿಧ್ಕಾಯೀತ ಸ ತೇಜಸಿ ಸೂರ್ಯೋ ಸಂಪನ್ನಃ |'-ಯಾವಾತನು 
ಮೂರು ಮಾತ್ರೆಗಳುಳ್ಳ ಪ್ರಣವಾಕ್ಷರದಿಂದ ಪರಮ ಪುರುಷನನ್ನು ಧ್ಯಾನಿಸುವನೋ ಅವನು 
ಸೂರ್ಯನಲ್ಲಿ ಸಂಗತನಾಗಿ ಪಾಪ ವಿಮುಕ್ತನಾಗಿ ಬ್ರಹ್ಮ ಲೋಕವನ್ನು ಸೇರುತ್ತಾನೆ ಎಂದು 
ಉತ್ತರಿಸಿದರು ಆಚಾರ್ಯರು. 

ಸುಕೇಶ ಭಾರದ್ವಾಜನ ಪ್ರಶ್ನೆಯಾದ ಷೋಡಶಕಲ ಪುರುಷನ ವಿಚಾರ ಆರನೆಯ 
ಪ್ರಶ್ನದಲ್ಲಿದೆ. ಪ್ರಾಣಾದಿ ಷೋಡಶ ಕಲೆಗಳು ಹೃದಯ ಪುಂಡರೀಕಾಕಾಶ ಮಧ್ಯದಲ್ಲಿ 
ಸಂಭವಿಸುವುದರಿಂದ ಆ ಪುರುಷನು ಶರೀರದೊಳಗಿದ್ದಾನೆಂದು ಪಿಪ್ಪಲಾದರು ಉತ್ತರಿಸಿದರು. 

ಆರು ಮಂದಿ ಶಿಷ್ಕರುಗಳೂ ಆಚಾರ್ಯನನ್ನು ಅರ್ಚಿಸಿ 'ಅವಿದೈೆಯಿಂದ ಪಾರುಮಾಡಿದ 
ನೀನೇ ನಮಗೆ ತಂದೆ' ಎಂದು ಕೊಂಡಾಡುತ್ತಾ ಹೊರಟರು. 


ಮುಂಡಕೋಪನಿಷತ್ತು 

ಇದು ಪೂರ್ಣವಾಗಿ ಪದ್ಮಮಯವಾಗಿದೆ. ಮುಂಡಕಗಳೆಂದು ಕರೆಯಲಾದ ಮೂರು 
ಭಾಗಗಳು ಇದರಲ್ಲಿವೆ. ಒಂದೊಂದು ಮುಂಡಕದಲ್ಲಿಯೂ ಎರಡರಡು ಖಂಡಗಳಿವೆ. ಮೊದಲ 
ಖಂಡದಲ್ಲಿ 9, ಎರಡರಲ್ಲಿ 13, ದ್ವಿತೀಯ ಮುಂಡಕದ ಮೊದಲ ಖಂಡದಲ್ಲಿ 10, ಎರಡರಲ್ಲಿ 
11, ಮೂರನೆಯ ಮುಂಡಕದ ಮೊದಲ ಖಂಡದಲ್ಲಿ 10 ಮತ್ತು ಎರಡರಲ್ಲಿ 11 ಮಂತ್ರಗಳೂ 
ಸೇರಿ ಒಟ್ಟು ಈ ಉಪನಿಷತ್ತಿನಲ್ಲಿ 64 ಮಂತ್ರಗಳಿವೆ. ಪ್ರಥಮ ಮುಂಡಕದ ಮೊದಲ 
ಖಂಡದಲ್ಲಿ ಅಥರ್ವಣುಚಾರ್ಯರ ಪರಂಪರೆಯ ವಿವರಣೆಯೂ ಪರಾಪರವಿದೈಗಳ ವಿಭಾಗವೂ 


೩೬೪ ವೈದಿಕ ಸಾಹಿತ್ಯ ಚರಿತ್ರ 


ಇವೆ. ಯಾವುದರಿಂದ ಅಕ್ಷರವು ಲಭ್ಯವಾಗುವುದೋ ಅದು ಪರವಿದೈೆ. ಯಗ್ವೇದ 
ಯಜುರ್ವೆದಾದಿಗಳು ಅಪರಾವಿದೈ ಎನಿಸುವುವು. ಇಲ್ಲಿ ಇತಿಹಾಸ ಪುರಾಣಗಳನ್ನು 
ಹೇಳದಿರುವುದು ಗಮನಾರ್ಹ. ವೇದಾಂಗಗಳ ಸಂಖ್ಯೆಯನ್ನೂ ಹೆಸರುಗಳನ್ನೂ ಕ್ರಮವಾಗಿ 
ಇಲ್ಲಿ ಕೊಡಲಾಗಿದೆ. ಯಗ್ವೇದಾದಿಗಳಿಗೆ ಅಪರಾವಿದ್ಮೆಯ ಸ್ಥಾನವನ್ನು ಉಪನಿಷತ್ತು 
ಕೊಡುತ್ತಿರುವುದು ಇದೇ ಮೊದಲು. ಯಜ್ಞಸಂಸ್ಥೆಯು ಶಿಥಿಲವಾಗಿ ಕರ್ಮಕಾಂಡಕ್ಕೆ ಬದಲಾಗಿ 
ಜ್ಞಾನಕಾಂಡಕ್ಕೆ ಪರಮಪ್ರಾಧಾನ್ಮ ದೊರಕಲಾರಂಭವಾಗಿದ್ದಿತೆಂಬುದನ್ನು ಇದು ಸೂಚಿಸುತ್ತದೆ. 
ಪ್ರಥಮ ಮುಂಡಕದ ದ್ವಿತೀಯ ಖಂಡದಲ್ಲಿ ಇದನ್ನು ಸ್ಪಷ್ಟವಾಗಿಯೇ ಹೇಳಿದೆ. 'ಪ್ಲವಾಹ್ಮೇತೇ 
ಅದೃಢಾ ಯಜ್ಞರೂಪಾಃ' ಎಂದು. ಯಾಗಾದಿ ಕರ್ಮಗಳಿಂದ ಲಭಿಸುವ ಫಲವು ಅಲ್ಪವೂ 
ನಾಶಹೊಂದುವುದೂ ಆದಕಾರಣ ಅನಂತವೂ ಅಕ್ಷಯವೂ ಆದ ಬ್ರಹ್ಮಪಾಪಿಯೇ ಮಾನವರ 
ಗುರಿಯಾಗಬೇಕೆಂದೂ ಅದನ್ನು ತಿಳಿಯಲು ಆಚಾರ್ಯನನ್ನು ಹೊಂದಬೇಕೆಂದೂ ಹೇಳುತ್ತದೆ. 
ಸಂನ್ಕಾಸದ ಶ್ರೇಷ್ಠತೆಯನ್ನು ಇಲ್ಲಿ ಹೇಳಿದೆ. 

ದ್ವಿತೀಯ ಮುಂಡಕದ ಮೊದಲ ಖಂಡದಲ್ಲಿ ಬ್ರಹ್ಮಸ್ಪರೂಪ ನಿರೂಪಣೆ ಇದೆ. ಜಗತ್ತಿನ 
ಸೃಷ್ಟಿ ಸ್ಥಿತಿ ನಾಶಗಳು ಬ್ರಹ್ಮವಸ್ತುವಿನಿಂದಲೇ ಬ್ರಹ್ಮವಸ್ತು ಸರ್ವಭೂತಾಂತರಾತ್ಮವಾಗಿದೆ. 
ಲೋಕದ ಎಲ್ಲ ವಸ್ತುಗಳೂ, ಯಗ್ಯಜುಸ್ಸಾಮಾದಿಗಳೂ, ಸಾಧ್ಮದೇವ ಮನುಷ್ಯಾದಿಗಳೂ, 
ಸಪ್ತಪ್ರಾಣಾದಿಗಳೂ, ಗಿರಿಸಮುದ್ರಾದಿಗಳೂ ಅವನಿಂದಲೇ, ಆ ಪರಮ ಪುರುಷನೇ ಇದೆಲ್ಲವೂ 
ಆಗಿದ್ದಾನೆ-'ಪುರುಷ ಏವೇದಂ ವಿಶ್ವಂ'. ಹೀಗೆ ಇಲ್ಲಿ ಬ್ರಹ್ಮವಸ್ತುವಿನ ಸರ್ವ ಕಾರಣತ್ವ 
ಪ್ರತಿಪಾದನೆ ಇದೆ. 

ಅದೇ ಎರಡನೆಯ ಮುಂಡಕದ ದ್ವಿತೀಯ ಖಂಡದಲ್ಲಿ ಆ ಪರವಸ್ತುವನ್ನರಿಯಬೇಕೆಂದು 
'ತದೇತತ್ಸತ್ಕಂ ತದಮೃತಂ ತದ್ಬೇದ್ಧವ್ಕಂ' ಎಂದು ಸಾರಿ ಹೇಳಿದೆ. 'ತಮೇವೈಕ್ಕಂ ಜಾನಥ 
ಆತ್ಮಾನಂ ಅನ್ಕವಾಚೋ ವಿಮುಂಚಥ' ಎಂದು ಹೇಳಿ ಅಮೃತತ್ವಕ್ಕೆ ಸೇತುವಾದ 
ಪರಮಾತ್ಮನೊಬ್ಬನನ್ನೇ ತಿಳಿಯಬೇಕೆಂದೂ ಇತರ ವಿಷಯದಲ್ಲಿ ವಿರಕ್ತನಾಗಬೇಕೆಂದೂ 
ಹೇಳುತ್ತದೆ. ಬ್ರಹ್ಮವಸ್ತುವಿನ ಸರ್ವಾವಭಾಸಕತ್ವವನ್ನೂ, ಸರ್ವತ್ರ ಮ್ಯಪ್ತಿಯನ್ನೂ ಬೋಧಿಸಿ 
ಅವನಲ್ಲಿ ಆತ್ಮವನ್ನು ಅನನ್ಮಭಾವದಿಂದ ನೆಡಬೇಕೆಂದು 'ಪ್ರಣವೋ ಧನುಶ್ಶರೋ ಹ್ಯಾತ್ಮಾ 
ಬ್ರಹ್ಮತಲ್ಲಕ್ಷ್ಮ ಮುಚ್ಕತೇ | ಅಪ್ರಮತ್ತೇನ ವೇದ್ಧವ್ಯಂ ಶರವತ್ತನ್ಮಯೋ ಭವೇತ್‌ |! 
ಎಂಬ ಧಾನುಷ್ಯನ ದೃಷ್ಟಾಂತದಿಂದ ವಿವರಿಸಿದೆ. 

ಮೂರನೇ ಮುಂಡಕದ ಪ್ರಥಮ ಖಂಡದಲ್ಲಿ ವೇದಾಂತ ದರ್ಶನದ ಮುಖ್ಯ ವಿಚಾರವಾದ 
ಜೀವಾತ್ಮ ಪರಮಾತ್ಮರ ಸೂಚನೆ ಬಂದಿದೆ. 'ಎರಡು ಹಕ್ಕಿಗಳು ಒಂದೇ ವೃಕ್ಷವನ್ನಾಶ್ರಯಿಸಿವೆ. 
ಅವುಗಳಲ್ಲಿ ಒಂದು ಆ ವೃಕ್ಷದ ಸ್ವಾದುಫಲಗಳನ್ನು ಭುಂಜಿಸುತ್ತದೆ. ಮತ್ತೊಂದು ಅದನ್ನು 
ಭುಂಜಿಸದೆ ಪ್ರಕಾಶಿಸುತ್ತದೆ' ಎಂದು ಜೀವಾತ್ಮ ಪರಮಾತ್ಮರ ಉಲ್ಲೇಖವಿಲ್ಲಿ ಬಂದಿದೆ. 
ದೈತಾದ್ವೈತಪಂಥಗಳು ಈ ವಾಕ್ಕವನ್ನು ಬಗೆಬಗೆಯಾಗಿ ವಿವರಿಸುತ್ತವೆ. ಸರೃಕರ್ತನೂ, 
ತೇಜೋಯುಕ್ತನೂ, ರುಕ್ಮವರ್ಣನೂ ಆದ ಪರಮಾತ್ಮನನ್ನು ಕಂಡವನು ಪುಣ್ಮಪಾಪಗಳನ್ನು 
ಕೊಡಹಿಕೊಂಡು ನಿರಂಜನನಾಗಿ ಅವನ ಪರಮಸಾಮ್ಮವನ್ನು ಹೊಂದುತ್ತಾನೆ. ಪರಮಾತ್ಮನನ್ನು 
ಜ್ಞಾನಪ್ರಸಾದದಿಂದ ಮಾತ್ರವೇ ಪಡೆಯಬಹುದೆಂಬುದನ್ನು "ನ ಚಕ್ಷುಷಾ ಗೃಹ್ಮತೇ ನಾಪಿ 
ವಾಚಾ ನಾನ್ಜೈರ್ದೇವೈಸ್ತಪಸಾ ಕರ್ಮಣಾ ವಾ | ಜ್ಞಾನಪ್ರಸಾದೇನ ವಿಶುದ್ಧ ಸೆತ್ವಃ ತತಸ್ತು 
ತಂ ಪಶ್ಶತೇ ನಿಷ್ಕಲಂ ಧ್ಕಾಯಮಾನಃ ||' ಎಂಬುದಾಗಿ ತಿಳಿಸಿದೆ. 


ಉಪನಿಷತ್ತುಗಳು ೩೬೫ 


ಮೂರನೇ ಮುಂಡಕದ ದ್ವಿತೀಯ ಖಂಡದಲ್ಲಿ ಕಾಮಗಳನ್ನು ಜಯಿಸಿದವನು ಕೃತಾತ್ಮನಾಗಿ 
ಬ್ರಹ್ಮ ಪ್ರಾಪ್ತಿಗೆ ಅರ್ಹನಾಗುವನೆಂದು ತಿಳಿಸಿದೆ. ಪರಮಾತ್ಮಪ್ರಾಪ್ತಿಗೆ ಭಗವದ್ದಯೆಯೇ 
ಕಾರಣವೆಂದೂ ಭಗವದ್ವರಣೀಯತೆ ಮುಖ್ಯವೆಂದೂ-'ಯಮೇ ವೈಷವೃಣುತೇ ತೇನ ಲಭ್ಯಃ 
ತಸೈಷ ಆತ್ಮಾ ವಿವೃಣುತೇ ತನೂಂ ಸ್ವಾಂ" ಎಂಬಲ್ಲಿ ಹೇಳಿದೆ. ಮುಕ್ತಸ್ಟರೂಪವನ್ನು 
'ನಾಮರೂಪಾದ್ವಿಮುಕ್ತ: ಪರಾತ್ಸರಂ ಪುರುಷ ಮುಪೈತಿ ದಿವ್ಯಮ್‌' ಎಂದು ತಿಳಿಸಿದೆ. 
ವೇದಾಂತಶಬ್ದದ ಪ್ರಯೋಗ ಇಲ್ಲಿ ಮೊದಲಾಗಿ ಬಂದಿದೆ. 


ಮಾಂಡೂಕ್ಕೋಪನಿಷತ್ತು 

ಇದು ಉಪನಿಷತ್ತುಗಳಲ್ಲೆಲ್ಲಾ ಬಹಳ ಚಿಕ್ಕದು. ಇದರಲ್ಲಿ ಕೇವಲ ಹನ್ನೆರಡು ಮಂತ್ರಗಳು 
ಮಾತ್ರ ಇವೆ. ಓಂಕಾರವೇ ಸಮಸ್ತ ವಿಶ್ವವೂ ಭೂತಭವಿಷ್ಯದ್ವರ್ತಮಾನವೂ ಎಂದು ಇದು 
ಪ್ರತಿಪಾದಿಸುತ್ತದೆ-'ಓಮಿತ್ಕೇತದಕ್ಷರಂ ಇದಂ ಸರ್ವಂ ತಸ್ಕೋಪವ್ಮಾಖ್ಯಾನಂ ಭೂತಂ 
ಭವದ್ಭವಿಷ್ಯದಿತಿ ಸರ್ವಂ ಓಂಕಾರ ಏವ". ಇವೆಲ್ಲಾ ಆತ್ಮನೇ. "ಸರ್ವಂ ಹ್ಮೇತದಬ್ರಹ್ಮಾಯ 
ಮಾತ್ಮಾ ಬ್ರಹ್ಮ ಸೋಯಮಾತ್ಮಾ ಚತುಷ್ಮುತ್‌'. ಜಾಗರಿತಸ್ಥಾನ, ಸ್ವಪ್ನಸ್ಥಾನ, ಸುಷುಪ್ತಸ್ಥಾನ 
ಮತ್ತು ತದಶೀತವಾದ ಚತುರ್ಥಸ್ಥಾನಗಳೇ ಆ ನಾಲ್ಕು ಸ್ಥಾನಗಳು. ಓಂಕಾರದಲ್ಲಿಯೂ 
ನಾಲ್ಕು ಭಾಗಗಳಿವೆ-ಆಕಾರ, ಉಕಾರ, ಮಕಾರ ಮತ್ತು ನಾಲ್ಕನೆಯ ಅಮಾತ್ರ. ಅದ್ವೈತ, 
ಪ್ರಪಂಚ ಮುಂತಾದ ಶಬ್ದಗಳು ಇಲ್ಲಿ ಮೊದಲಾಗಿ ಬಳಸಲ್ಪಟ್ಟಿವೆ. ಓಂಕಾರದ ಮೇಲೆ 
ಕಟ್ಟಲಾಗಿರುವ ಈ ಉಪನಿಷತ್ತಿನ ದರ್ಶನವನ್ನು ಗೌಡಪಾದರು ತಮ್ಮ ಕಾರಿಕೆಗಳಲ್ಲಿ 
ವರ್ಣಿಸಿದ್ದಾರೆ. 
ತೈತ್ತಿರೀಯೋಪನಿಷತ್ತು 

ಕೃಷ್ಣಯಜುರ್ವೇದದ ತೈತ್ತಿರೀಯ ಶಾಖೆಗೆ ಸೇರಿದುದು ಇದು, 'ಶಂ ನೋ ಮಿತ್ರ: ಶಂ 
ವರುಣಃ' ಎಂಬುದು ಇದರ ಶಾಂತಿ ಮಂತ್ರ, ಇದೂ ಕೂಡ ತೈತ್ತಿರೀಯ ಶಾಖೆಗೆ ಸಂಹಿತೆ 
ಬ್ರಾಹ್ಮಣಗಳಂತೆಯೇ ಅನುವಾಕಗಳಾಗಿ ವಿಭಾಗಿಸಲ್ಪಟ್ಟಿದೆ. ವಲ್ಲೀಶಬ್ದದ ಪ್ರಯೋಗವೂ 
ಅದರ ಜೊತೆಗೇ ಸೇರಿದೆ. ಇದರಲ್ಲಿ ಮೂರು ವಲ್ಲಿಗಳಿವೆ. ಶಿಕ್ಷಾಧ್ಯಾಯ, ಬ್ರಹ್ಮವಲೃಧ್ಯ್ಕಾಯ, 
ಭೃಗುವಲ್ಕಧ್ಕಾಯ ಎಂದು ಅವುಗಳಿಗೆ ಹೆಸರುಗಳಿವೆ. ಒಂದೊಂದು ವಲ್ಲಿಯೂ 
ಆರಂಭವಾಗುವ ಮಾತಿನಿಂದ ಈ ಹೆಸರು ಬಂದಿದೆ. ಮೊದಲ ವಲ್ಲಿಯಲ್ಲಿ ಹನ್ನೆರಡು 
ಅನುವಾಕಗಳೂ"' ಎರಡನೆಯದರಲ್ಲಿ 9 ಅನುವಾಕಗಳೂ, ಮೂರನೆಯದರಲ್ಲಿ ಹತ್ತು ಅನುವಾಕ 
ಗಳೂ ಇವೆ. ಒಂದೊಂದು ಅನುವಾಕದಲ್ಲಿಯೂ ಚಿಕ್ಕ ಚಿಕ್ಕ ಗದ್ಯ ವಾಕ್ಕಗಳಿವೆ. ತೈತ್ತಿರೀಯ 
ಆರಣ್ಮಕದಲ್ಲಿ ಹೇಗೋ ಹಾಗೆಯೇ ಇಲ್ಲಿಯೂ ಪ್ರತಿಯೊಂದು ವಲ್ಲಿಯ ಕೊನೆಯಲ್ಲಿ ಅಲ್ಲಿನ 
ವಾಕ್ಕಗಳನ್ನು ದಶತಿಗಳನ್ನಾಗಿ ಎಣಿಸಿಕೊಟ್ಟಿದೆ. 

ಶಿಕ್ಞಾಧ್ಯಾಯದಲ್ಲಿ ಬಹಳ ಅಮೂಲ್ಯವಾದ ಅನೇಕ ಅಂಶಗಳಿವೆ. ಅಧ್ಯಯನದ 
ಪರಿಸಮಾಪ್ತಿಯಾದ ಮೇಲೆ ಶಿಷ್ಯನಿಗೆ ಮಾಡಿರುವ ಉಪದೇಶ ಬಹಳ ಉಪಯುಕ್ತವಾಗಿದೆ. 
ಇದು ಎಲ್ಲ ಕಾಲ ದೇಶಗಳಿಗೂ ಅನ್ವಯಿಸುತ್ತದೆ. ಸಾರ್ವತ್ರಿಕವಾದ ಧರ್ಮದ ನಿರೂಪಣೆ ಇಲ್ಲಿದೆ. 

ಬ್ರಹ್ಮವಲ್ಮಧ್ಯಾಯದಲ್ಲಿ ಬ್ರಹ್ಮವಸ್ತುವಿನ ಲಕ್ಷಣವನ್ನು 'ಸತೃಂ ಜ್ಞಾನ ಮನಂತಂ ಬ್ರಹ್ಮ' 
ಎಂದು ಮಾಡಿದೆ. ಸೃಷ್ಟಿಕ್ರಮದ ವಿವೇಚನೆಯೂ ಇಲ್ಲಿದೆ. ವಾಕ್ಕುಮನಸ್ಸುಗಳಿಗೆ ಬ್ರಹ್ಮವಸ್ತು 
ದೂರವಾದುದೆಂದು ಸಾರಿ ಹೆಳಿ ಆ ಬ್ರಹ್ಮದಲ್ಲಿ ನೆಚೆನಿಂತವನು ಭಯವಿದೂರನಾಗುವನೆಂದು ಉಪದೇಶಿಸಿದೆ. 


೩೬೬ ವೈದಿಕ ಸಾಹಿತ್ಯ ಚರಿತ್ರ 


ಭೃಗುವಲ್ಕಧ್ಕಾಯದಲ್ಲಿ ಬ್ರಹ್ಮವಸ್ತು ಜಗತ್ತಿನ ಹುಟ್ಟು, ಸ್ಥಿತಿ ಮತ್ತು ನಾಶಗಳಿಗೆ 
ಕಾರಣವೆಂದು ಹೇಳಿದೆ. ಪಂಚಕೋಶಗಳ ನಿರೂಪಣೆ ಇಲ್ಲಿದೆ. ಬ್ರಹ್ಮವೇ ಆನಂದವೆಂದು 
ಇಲ್ಲಿ ವರ್ಣಿಸಿದೆ. 'ಆನಂದೋ ಬ್ರಹ್ಮೇತಿ ವೃಜಾನಾತ್‌'. ಬ್ರಹ್ಮಾನಂದವನ್ನು ಪಡೆದವನು 
ಹಾಡುವ ಸಾಮವೊಂದು ಈ ವಲ್ಲಿಯ ಕೊನೆಯಲ್ಲಿ ಇದೆ. 

ಈ ಉಪನಿಷತ್ತಿನಲ್ಲಿ ಬರುವ ಕೆಲವು ಸ್ವಾರಸ್ಮಕರವಾದ ಅಂಶಗಳು ಇವು. 

(1) 'ಅಥಾತಃ ಸಂಹಿತಾಯಾ ಉಪನಿಷತ್‌' ಎಂದು ಉಪನಿಷಶ್ತಿಗೆ ಬೇರೆ ಅರ್ಥವನ್ನು 
ಸೂಚಿಸುತ್ತದೆ. (2) ಪ್ರಾಚೀನಯೋಗ್ಯ, ರಾಥೀತರ, ಪೌರುಶಿಷ್ಟಿ, ನಾಕಮೌದ್ಧಲ್ಯ ಮುಂತಾದ 
ಪ್ರಾಚೀನಾಚಾರ್ಯರುಗಳ ಉಲ್ಲೇಖ ಇಲ್ಲಿದೆ. (3) ಪಂಚಭೂತಗಳ ನಿರೂಪಣೆ ಸ್ಪಷ್ಟವಾಗಿರು 
ವುದಲ್ಲದೆ ಅವು ಒಂದರಿಂದ ಮತ್ತೊಂದು ಹುಟ್ಟುತ್ತವೆ ಎಂಬ ಸಿದ್ಧಾಂತದ ನಿರೂಪಣೆ ಇದೆ. 
ಆಕಾಶ ಆತ್ಮನಿಂದ ಹುಟ್ಟಿತು. ಸಾಂಖ್ಯರ ತತ್ವದ ಬೆಳವಣಿಗೆಗೆ ಇದು ಸಹಾಯಕವಾಯಿತು. 
(4) ಪಂಚಕೋಶಗಳ ನಿರೂಪಣೆ ಸ್ಪಷ್ಟವಾಗಿದೆ. (5) ಆದೇಶ ಆತ್ಮಾ ಎಂಬುದು 
ಜಗಜುಸ್ಸಾಮಾದಿಗಳಿಗೆ ಅನ್ವಯಿಸದೆ ಉಪನಿಷತ್ತಿಗೇ ಅನ್ವಯಿಸುವುದು. (6) ದೇವತೆಗಳನ್ನು 
ಆಜಾನಜ, ಕರ್ಮಜ ಎಂದು ವಿಭಾಗ ಮಾಡಿದೆ. (7) ದೇವತೆಗಳಿಗಿಂತ ಇಂದ್ರನೂ, ಅವನಿಗಿಂತ 
ಬೃಹಸ್ಪತಿಯೂ ಅವನಿಗಿಂತ ಪ್ರಜಾಪತಿಯೂ ಅವನಿಗಿಂತ ಬ್ರಹ್ಮವೂ ಅಧಿಕವಾದುದು. 

ಹೀಗೆ ಬ್ರಹ್ಮಸೃರೂಪನಿರೂಪಣೆಯನ್ನು ಈ ಉಪನಿಷತ್ತು ಯಶಸ್ಸಿಯಾಗಿ ಮಾಡುತ್ತದೆ. 
ಐತರೇಯೋಪನಿಷತ್ತು 

ಇದು ಖಗ್ಬೇದಕ್ಕೆ ಸೇರಿದುದು. ಈ ವೇದದ ಉಪನಿಷತ್ತುಗಳಲ್ಲಿ ಉಪಲಬ್ಧವಾಗಿರುವುದು 
ಇದು ಒಂದೇ. 'ವಾಜ್ಮೇಮನಸಿ ಪ್ರತಿಷ್ಠಿತಾ' ಎಂಬುದು ಇದರ ಶಾಂತಿ ಮಂತ್ರ. ಗಾತ್ರದಲ್ಲಿ 
ಇದೂ ಬಹಳ ಚಿಕ್ಕದು, ಇದರಲ್ಲಿ ಮೂರು ಚಿಕ್ಕ ಚಿಕ್ಕ ಅಧ್ಯಾಯಗಳಿವೆ. ಮೊದಲ 
ಅಧ್ಯಾಯದಲ್ಲಿ ಮೂರು ಖಂಡಗಳಿವೆ. ಈ ಮೂರು ಅಧ್ಯಾಯಗಳೂ ಐತರೇಯ ಆರಣ್ಮಕದ 
ನಾಲ್ಕು, ಐದು ಮತ್ತು ಆರನೇ ಅಧ್ಯಾಯಗಳಾಗಿವೆ. ಮೊದಲನೆಯ ಅಧ್ಯಾಯದಲ್ಲಿ 23 
ಗದ್ಯ ಮಂತ್ರಗಳಿವೆ. 

ಸೃಷ್ಟಿಗೆ ಮೊದಲು ಇದ್ದುದು ಆತ್ಮವೊಂದೇ ಎಂದೂ ಅದು ಲೋಕವನ್ನು ಸೃಜಿಸಲಿಚ್ಛಿಸಿ 
ನೋಡಿತೆಂದೂ ಈ ಉಪನಿಷತ್ತು ಆರಂಭವಾಗುತ್ತದೆ-'ಆತ್ಮಾವಾ ಇದಮೇಕ ಏವಾಗ್ರ 
ಆಸೀನ್ನಾನ್ಮತ್ಕಿಂಚನ ಮಿಷತ್‌ ಸ ಈಕ್ಷತ ಲೋಕಾನ್ನು ಸೃಜಾ ಇತಿ.' ಆತ್ಮನಿಂದ 
ಲೋಕಗಳೆಲ್ಲದರ ಸೃಷ್ಟಿ ಆಯಿತು. ಎರಡನೆಯ ಖಂಡದಲ್ಲಿ ಅಶನಾಪಿಪಾಸೆಗಳ ವಿಷಯ 
ಪ್ರಸ್ತುತವಾಗಿದೆ. 

ಅಶನಾಪಿಪಾಸಗಳು ಆಶ್ರಯವನ್ನು ಬೇಡಿದವು. ಗೋವು ಅಶ್ವಗಳನ್ನು ಅವು ಮೆಚ್ಚದೆ 
ಪುರುಷನನ್ನು ನೋಡಿ ಇವನು ನಮಗೆ ತಕ್ಕ ಆಶ್ರಯವೆಂದು ಮಚ್ಚಿದವು. ಅಶನಾಪಿಪಾಸೆಗಳಿಗೆ 
ಹವಿಸ್ಸಿನಲ್ಲಿ ಭಾಗವೂ ದೊರಕಿತು. ಈ ನಿರೂಪಣೆ ಮೊದಲ ಖಂಡದಲ್ಲಿದೆ. 

ಮೂರನೆಯ ಖಂಡದಲ್ಲಿ ಲೋಕಗಳಿಗೂ ಲೋಕಪಾಲರಿಗೂ ಅನ್ನವನ್ನು ಸೃಜಿಸಲು 
ಅವನು ಸಂಕಲ್ಪಿಸಿದ ನಿರೂಪಣೆ ಇದೆ. ಇಂದ್ರಶಬ್ದದ ಅರ್ಥವಿವರಣೆಯನ್ನು ಇಲ್ಲಿ 'ಇದಂದ್ರಂ 
ಸಂತಂ ಇಂದ್ರ ಇತ್ಮಾಚಕ್ಸತೇ' ಎಂದು ಮಾಡಿದೆ. 'ಪರೋಕ್ಷಪ್ರಿಯಾಹಿ ದೇವಾಃ' ಎಂಬ ಅಂಶದ 
ನಿರೂಪಣೆಯನ್ನು ಇಲ್ಲಿಯೂ ಮಾಡಿದೆ. ನಾಲ್ಕನೆಯ ಖಂಡದಲ್ಲಿ ಪುರುಷನ ಮೂರು ಜನ್ಮಗಳ 
ವಿಚಾರನಿರೂಪಣೆ ಇದೆ. ಈ ಜನ್ಮಬೇದಗಳನ್ನು ತಿಳಿದವನು ಸರ್ವಕಾಮಗಳನ್ನೂ 


ಉಪನಿಷತ್ತುಗಳು ೩೬೭ 


ಪಡೆದುಕೊಂಡು ಅಮೃತನಾಗುವನು ಎಂದು ಹೇಳಿದೆ. 

ಐದನೆಯ ಖಂಡದಲ್ಲಿ ಮನೋವ್ಕಾಪಾರಗಳ ವಿಶ್ಲೇಷಣೆ ಇದೆ, 'ಕೋ6ಯಮತ್ಮಾ' 
ಎಂಬ ಪ್ರಶ್ನೆಯನ್ನಿಲ್ಲಿ ಮಾಡಲಾಗಿದೆ. 'ಪ್ರಜ್ಞಾನಂ ಬ್ರಹ್ಮ' ಎಂಬ ಉಪದೇಶ ಈ ಖಂಡದ 
ಕೊನೆಯಲ್ಲಿ ಬಂದಿದೆ. ಈ ಪ್ರಜ್ಞೆಯಿಂದ ಅಮೃತತ್ವವನ್ನು ಪಡೆವನೆಂಬುದನ್ನು 'ಸ ಏತೇನ 
ಪ್ರಜ್ಞೇನಾತ್ಮನಾಸ್ಮಾಲ್ಲೋಕಾದುತ್ವಮ್ಮಾ ಮುಷ್ಮಿನ್‌ ಸ್ವರ್ಗೇಲೋಕೇ ಸರ್ವಾನ್‌ ಕಾಮಾನಾಪ್ತ್ವಾ 
ಅಮೃತಃ ಸಮಭವತ್‌ ಸಮಭವತ್‌" ಎಂಬಲ್ಲಿ ತಿಳಿಸಿದೆ. 


ಛಾಂದೋಗ್ಯೋಪನಿಷತ್ತು 

ಇದು ಅತ್ಯಂತ ಪ್ರಾಚೀನವಾದುದೆಂದೂ ಎಲ್ಲರೂ ಒಪ್ಪುತ್ತಾರೆ. ಇದು ಸಾಮವೇದಕ್ಕೆ 
ಸೇರಿದೆ. ಪ್ರಾಚೀನತೆ, ಗಂಭೀರತೆ, ಬ್ರಹ್ಮಜ್ಞಾನ ಪ್ರತಿಪಾದನೆ ಈ ದೃಷ್ಟಿಗಳಿಂದ ಈ 
ಉಪನಿಷತ್ತು ಬಹಳ ಪ್ರೌಢವೂ ಪ್ರಮೇಯಬಹುಲವೂ ಆಗಿದೆ. 

ಇದರಲ್ಲಿ ಎಂಟು ಅಧ್ಯಾಯಗಳು ಅಥವಾ ಪ್ರಪಾಠಕಗಳಿವೆ. ಕೊನೆಯ ಮೂರು 
ಪ್ರಪಾಠಕಗಳಂತೂ ಆದ್ಯಾತ್ಮಿಕ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಲವಾಗಿವೆ. ಒಂದೊಂದು 
ಪ್ರಪಾಠಕದಲ್ಲಿಯೂ ಅನೇಕಾನೇಕ ಖಂಡಗಳಿವೆ. ಮೊದಲನೆಯ ಪ್ರಪಾಠಕದಲ್ಲಿ 13, 
ಎರಡನೆಯದರಲ್ಲಿ 24, ಹಾಗೆಯೇ ಮುಂದಿನ ಪ್ರಪಾಠಕಗಳಲ್ಲಿ ಕ್ರಮವಾಗಿ 19, 17, 24, 
16, 26 ಮತ್ತು 15 ಖಂಡಗಳೂ ಇದ್ದು ಒಟ್ಟಿನಲ್ಲಿ 154 ಖಂಡಗಳಿವೆ. ಈ ಒಂದೊಂದು 
ಖಂಡದಲ್ಲಿಯೂ ಹಲವಾರು ಗದ್ಯ ಮಂತ್ರಗಳಿವೆ. ಈ ಖಂಡಗಳು ಬೇರೆ ಬೇರೆ ವಿಚಾರಗಳನ್ನು 
ವಿವೇಚಿಸುವುದರಿಂದ ಇವು ಬೇರೆ ಬೇರೆ ಕಾಲಕ್ಕೆ ಸೇರಿರಬಹುದೆಂದು ವಿಮರ್ಶಕರು 
ಭಾವಿಸುತ್ತಾರೆ. ಯಾಗಾದಿಗಳಿಗೆ ಪ್ರಾಧಾನ್ಯ ತಪ್ಪುವುದಕ್ಕೂ ಮುಂಚಿನ ಕಾಲದಲ್ಲೇ ಇದೆಲ್ಲವೂ 
ಸಂಕಲಿತವಾಗಿರಬೇಕೆಂಬುವುದಕ್ಕೆ ಈ ಉಪನಿಷತ್ತಿನ ಕೊನೆಯ ಖಂಡದಲ್ಲಿ ಗೃಹಸ್ಥನಾಗಿ 
ಕೌಟುಂಬಿಕ ಜೀವನವನ್ನು ನಡೆಸುತ್ತಾ ವಿಹಿತವಾದ ಧಾರ್ಮಿಕ ಕ್ರಿಯೆಗಳನ್ನಾಚರಿಸುವವನು 
ಬ್ರಹ್ಮಲೋಕವನ್ನು ಸೇರುವನೆಂದು ಸಾರಿರುವುದು ನಿದರ್ಶನವಾಗಿದೆ. ಆಶ್ರಮವಿಹಿತವಾದ 
ಕರ್ಮಗಳನ್ನು ಆಚರಿಸಬೇಕೆಂಬುದನ್ನು ಈಶಾವಾಸ್ಕವೂ ಸಾರಿ ಹೇಳುತ್ತದೆ. 'ತ್ರಯೋಧರ್ಮ 
ಸ್ಕಂಧಾಃ' ಎಂಬಲ್ಲಿ ಮೂರು ಆಶ್ರಮಗಳ ಉಲ್ಲೇಖವಿರುವುದೂ, ' ಅಹಿಂಸನ್‌ ಸರ್ವಾಣಿ 
ಭೂತಾನಿ ಅನ್ಮತ್ರ ತೀರ್ಥೇಭ್ಯಃ" ಎಂಬಲ್ಲಿ ಯಾಗದಲ್ಲಿ ಪಶು ಹಿಂಸೆ ಅನುಮೋದಿತ 
ವಾಗಿರುವುದೂ ಇದನ್ನು ಪೋಷಿಸುತ್ತದೆ. ಇಲ್ಲಿ ಕೊಡಲಾಗಿರುವ ಆಚಾರ್ಯ ಪರಂಪರೆಯೂ 
ಅತ್ಯಂತ ಸಂಗ್ರಹವಾಗಿದೆ. ಇವುಗಳೆಲ್ಲಾ ಈ ಉಪನಿಷತ್ತಿನ ಪ್ರಾಚೀನತೆಯನ್ನು ಸೂಚಿಸುತ್ತವೆ 
ಎಂದು ಹೇಳಲಾಗಿದೆ. 

ಈ ಉಪನಿಷತ್ತಿನ ಮೊದಲನೆಯ ಪ್ರಪಾಠಕವು ಉದ್ದೀಥೋಪಾಸನೆಯಿಂದ 
ಆರಂಭವಾಗುತ್ತದೆ. ಉದ್ದೀಥವಿದ್ದೆಯ ಮಹತ್ವದ ನಿರೂಪಣೆ ವಿಸ್ತಾರವಾಗಿ ಬಂದಿದೆ. 
ಉದ್ದೀಥ ಮತ್ತು ಪ್ರಣವಗಳಿಗೆ ತಾದಾತ್ಮ್ಯವನ್ನು 'ಅಥಖಲು ಯ ಉದ್ಗೀಥಃ ಸ ಪ್ರಣವೋ 
ಯಃ ಪ್ರಣವಃ ಸ ಉದ್ಗೀಥಃ ಇತ್ಮಸೌ ವಾ ಆದಿತ್ಯ ಉದ್ದೀದ ಏಷ ಪ್ರಣವ ಓಮಿತಿ ಹೇಷ 
ಸ್ವರನ್ನೇತಿ' ಎಂದು ಹೇಳಿದೆ. ಪ್ರಣವ ಸ್ವರೂಪವನ್ನೂ ಸಾಮಗಾನದ ಗೂಡಸ್ವರೂಪವನ್ನೂ 
ಇಲ್ಲಿ ಮಾರ್ಮಿಕವಾಗಿ ತಿಳಿಸಿದೆ. ಬಕದಾಲ್ಬ್ಮ ಉಷಸ್ತಿ ಚಾಕ್ರಾಯಣ ಮತ್ತಿತರ ಸಾಮೋಪಾಸಕರ 
ವಿಚಾರವೂ ಪ್ರಸ್ತುತವಾಗಿದೆ. 

ಎರಡನೆಯ ಅಧ್ಯಾಯದಲ್ಲಿ ವಿಶ್ವವೇ ಸಾಮವೆಂದು ಬೋಧಿಸಿದೆ. ಲೋಕದಲ್ಲಿ, 


ಸ್‌ ವೈದಿಕ ಸಾಹಿತ್ಯ ಚರಿತ್ರ 


ವೃಷ್ಟಿಯಲ್ಲಿ, ಜಲದಲ್ಲಿ, ಖುತುಗಳಲ್ಲಿ ಪಶುಗಳಲ್ಲಿ, ಪ್ರಾಣಗಳಲ್ಲಿ, ಪಂಚವಿಧವಾದ 
ಸಾಮೋಪಾಸನೆಯ ವಿಧಾನವನ್ನು ಇಲ್ಲಿ ಬೋಧಿಸಿದೆ. ಹಾಗೆಯೇ ಸಪ್ತವಿಧ ಸಾಮೋಪಾಸನೆಯ 
ವಿಚಾರವೂ ಬಂದಿದೆ. ಕೊನೆಯಲ್ಲಿ ಕೆಲವಾರು ಸಾಮಗಾನಗಳೂ ಇವೆ. 

ಮೂರನೆಯ ಅಧ್ಯಾಯದಲ್ಲಿ ಮಧುವಿದೈೆಯ ನಿರೂಪಣೆ ಇದೆ. ಆದಿತ್ಕನನ್ನು ದೇವಮಧು 
ಎಂದು ಹೇಳಿದೆ-'ಅಸೌ ವಾ ಆದಿತ್ಕೋ ದೇವಮಧು' ಎಂದು ನಾಲ್ಕು ದಿಕ್ಕುಗಳಲ್ಲಿಯೂ 
ಹರಡಿದ ರಶ್ಮಿಗಳನ್ನುಳ್ಳ ಆದಿತ್ಕನೇ ಆತ್ಮನೆಂದು ಸಾರಿದೆ. 'ಗಾಯತ್ರಿಯೇ ಇದೆಲ್ಲವೂ' ಎಂಬುವ 
ಅಂಶ ಗಾಯತ್ರೀ ವಾ ಇದಂ ಸರ್ವಂ ಭೂತಂ ಯದಿದಂ ಕಿಂಚ" ಎಂಬಲ್ಲಿ ಸ್ಥಾಪಿತವಾಗಿದೆ. 
ಶಾಂಡಿಲ್ಕ ವಿದ್ಯೆಯ ನಿರೂಪಣೆ ಇಲ್ಲಿ 'ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನಿತಿ ಶಾಂತ 
ಉಪಾಸೀತ' ಎಂದು ಉಪವರ್ಣಿತವಾಗಿದೆ. ಹೃದಯಾಕಾಶದಲ್ಲಿ ನಿಗೂಢನಾಗಿರುವ ಆತ್ಮನು 
ಹೇಗೆ ಅಣುವಿಗಿಂತ ಅಣುವಾಗಿದ್ದಾನೋ ಹಾಗೆಯೇ ಈ ಲೋಕಗಳೆಲ್ಲದಕ್ಕಿಂತ ಹಿರಿಯನಾಗಿ 
ದ್ಹಾನೆಂಬ ಉಪದೇಶ ಇಲ್ಲಿದೆ. ಮಹಿದಾಸ ಐತರೇಯನ ಉಲ್ಲೇಖ 18ನೇ ಖಂಡದಲ್ಲಿ 
ಬಂದಿದೆ. ದೇವಕೀ ಪುತ್ರ ಕೃಷ್ಣನಿಗೆ ಘೋರ ಆಂಗಿರಸನು ಮಾಡಿದ ಆಧ್ಮಾತ್ಮಿಕೋಪದೇಶದ 
ನಿರೂಪಣೆ 17ನೇ ಖಂಡದಲ್ಲಿದೆ. 

'ಅದಿತ್ಮನೇ ಬ್ರಹ್ಮ' ಎಂಬ ಉಪದೇಶವನ್ನು ವ್ಯಾಖ್ಯಾನ ಮಾಡುತ್ತಾ ಬ್ರಹ್ಮಾಂಡದಿಂದ 
ಆದಿತ್ಮನು ಹುಟ್ಟಿದನೆಂದು ವರ್ಣಿಸಿದೆ ಕೊನೆಯ ಖಂಡದಲ್ಲಿ. ವಿಶ್ವದ ಒಂದೊಂದು 
ಪದಾರ್ಥವೂ ಆ ಅಂಡದ ಒಂದೊಂದು ಅಂಶವೆಂದು ರೂಪಣ ಮಾಡಿ ವರ್ಣಿಸಿದೆ. 

ನಾಲ್ಕನೆಯ ಅಧ್ಯಾಯದಲ್ಲಿ ಜಾನಶ್ರುತಿ ಪೌತ್ರಾಯಣನ ಕಥೆ ಮೊದಲಾಗಿ ಬರುತ್ತದೆ. 
ರೈಕ್ವನೆಂಬ ಬ್ರಹ್ಮಜ್ಞನಿಂದ ಇವನು ಬ್ರಹ್ಮೋಪದೇಶವನ್ನು ಪಡೆದ ನಿರೂಪಣೆ ಇಲ್ಲಿದೆ. 
ಸಂವರ್ಗ ವಿದ್ಧೆಯ ಉಲ್ಲೇಖ ಈ ಸಂದರ್ಭದಲ್ಲಿ ಬರುತ್ತದೆ. ನಾಲ್ಕನೆಯ ಖಂಡದಿಂದ 
ಸತ್ಯಕಾಮ ಜಾಬಾಲನ ವೃತ್ತಾಂತವಿದೆ. ಹತ್ತನೆಯ ಖಂಡದಲ್ಲಿ ಸತ್ಯಕಾಮಜಾಬಾಲನ ಶಿಷ್ಕ 
ಉಪಕೋಸಲ ಕಾಮಲಾಯನನ ವಿಚಾರ ಪ್ರಸ್ತುತವಾಗಿದೆ. ಉಪಕೋಸಲ ವಿದ್ಮೆಯ ಉಪದೇಶ 
ಇಲ್ಲಿದೆ. 'ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ', 'ಯ ಏಿಷೋಕ್ಲಿಣಿ ಪುರುಷೋ 
ದೃಶೃತ ಏಷ ಆತ್ಮಾ' ಎಂಬ ಉಪದೇಶ ಇಲ್ಲಿ ಬರುತ್ತದೆ. ಕೊನೆಯಲ್ಲಿ ದೇವಯಾನದ 
ಮುಖಾಂತರ ಆತ್ಮನು ಬ್ರಹ್ಮಲೋಕವನ್ನು ಸೇರುವ ಕ್ರಮದ ವರ್ಣನೆ ಬರುತ್ತದೆ. ಅರ್ಚಿಸ್‌, 
ಅಹಸ್ಸು, ಪಕ್ಷ, ಮಾಸ, ಸಂವತ್ಸರ, ಆದಿತ್ಮ, ಚಂದ್ರ, ವಿದ್ಯುತ್‌ ಮುಂತಾದ ಅಭಿಮಾನಿ 
ದೇವತೆಗಳನ್ನು ಕ್ರಮವಾಗಿ ಸೇರಿ ಕೊನೆಯಲ್ಲಿ 'ಅಮಾನವ"ಎನಿಂದ ಬ್ರಹ್ಮದೆಡೆಗೆ ಸೇರುವನು 
ಅವನು. ಇದು ದೇವಪಥ ಅಥವಾ ಬ್ರಹ್ಮಪಥ. ಈ ಮಾರ್ಗದಲ್ಲಿ ಸಾರಿದವರು ಮತ್ತೆ ಈ 
ಲೋಕಕ್ಕೆ ಹಿಂದಿರುಗರು-'ಏತೇನ ಪ್ರತಿಪದ್ಮಮಾನಾ ಇಮಂ ಮಾನವಮಾವರ್ತಂ ನಾವರ್ತಂತೇ 
ನಾವರ್ತಂತೇ' 

ಐದನೆಯ ಅಧ್ಯಾಯದಲ್ಲಿ ಆರಂಭದಲ್ಲಿಯೇ ಇಂದ್ರಿಯಗಳಲ್ಲೆಲ್ಲಾ ಪ್ರಾಣವು ಶ್ರೇಷ್ಠವೆಂಬ 
ವಿಚಾರದ ನಿರೂಪಣೆ ಇದೆ. ಕಣ್ಣು, ಕಿವಿ, ಮನಸ್ಸು, ವಾಕ್ಕು ಮುಂತಾದುವು ದೇಹವನ್ನು 
ಬಿಟ್ಟು ವರ್ಷವಾದ ಮೇಲೆ ಬಂದು ನೋಡಿದರೂ ಶರೀರವು ತನ್ನ ಕೆಲಸವನ್ನು ನಡೆಸಿಕೊಂಡು 
ಹೋಗುತ್ತಿತ್ತು. ಆದರೆ ಪ್ರಾಣವು ಹೊರ ಹೊರಡಲು ಉಜ್ಜುಗಿಸುತ್ತಿದ್ದಂತೆಯೇ ಉಳಿದುವೆಲ್ಲಾ 
ತಲ್ಲಣಿಸಿದವು. ಆಗ'ತ್ವಂ ನಃ ಶ್ರೇಷ್ಠೋಸಿ' ಎಂದು ಅವು ಪ್ರಾಣದ ಶ್ರೇಷ್ಠತೆಯನ್ನು ಒಪ್ಪಿದವು. 

ಆರುಣೇಯ ಶ್ವೇತಕೇತು ಮತ್ತು ಪ್ರವಾಹಣ ಜೈವಲಿಗಳ ಸಂವಾದದಲ್ಲಿ ಪಂಚಾಗ್ನಿ 


ಉಪನಿಷತ್ತುಗಳು ೩೬೯ 


ವಿದ್ಯೆಯು ಪ್ರಸ್ತುತವಾಗಿದೆ. ಜೈವಲಿ ಈ ವಿದ್ಮಯನ್ನು ಉಪದೇಶಿಸುತ್ತಾನೆ. ಹನ್ನೊಂದನೆಯ 
ಖಂಡದಲ್ಲಿ ಐದು ಜನ ಜಿಜ್ಞಾಸುಗಳು-ಪ್ರಾಚೀನ ಶಾಲ ಔಪಮನ್ಯವ, ಸತ್ಯಯಜ್ಞಃ ಪೌಲುಷಿಃ, 
ಇಂದ್ರದ್ಕುಮ್ನೋಭಾಲ್ಲವೇಯ; ಜನಃ ಶಾರ್ಕರಾಕ್ಷ್ಯಃ ಬುಡಿಲ ಅಶ್ವತರಾಶ್ವಿಃ ಇವರು ಆತ್ಮನು 
ಯಾರು? ಬ್ರಹ್ಮ ಯಾವುದು ಎಂದು ನಡೆಸಿದ ಸಂವಾದದ ನಿರೂಪಣೆ ಇದೆ-'ಮಹಾಶಾಲಾ 
ಮಹಾಶ್ರೋತ್ರಿಯಾಃ ಸಮೇತ್ಮ ಮೀಮಾಂಸಾಂ ಚಕ್ರುಃ ಕೋ ನು ಆತ್ಮಾ ಕಿಂಬ್ರಹ್ಮೇತಿ'. 
ಅವರು ಕೇಕಯ ಅಶ್ವಪತಿಯ ಬಳಿಗೆ ಹೋದರು. ಅವರಿಗೆ ಆ ರಾಜನು ವೈಶ್ವಾನರ 
ವಿದೈೆಯನ್ನುಪದೇಶಿಸಿದನು. ಆರನೆಯ ಅಧ್ಯಾಯದಲ್ಲಿ ಪ್ರಖ್ಯಾತವಾದ ಶ್ವೇತಕೇತು ಮತ್ತು 
ಉದ್ದಾಲಕ ಆರುಣಿಗಳ ಸುಂದರವಾದ ಸಂವಾದವಿದೆ. ಬಹಳ ಸುಂದರವಾದ ಅನೇಕಾನೇಕ 
ಉಪಮಾನಗಳಿಂದ ಆತ್ಮವಿದ್ಮಯನ್ನು ತಂದೆ ಆರುಣಿ ಮಗನಾದ ಶ್ವೇತಕೇತುವಿಗೆ 
ಉಪದೇಶಿಸಿದರು. ಸದ್ದಿದ್ಯೆಯ ನಿರೂಪಣೆ ಇಲ್ಲಿದೆ. "ತತ್ತ್ವಮಸಿ" ಎಂಬ ವಿಶ್ವವಿಖ್ಯಾತವಾದ 
ಉಪದೇಶ ಇರುವುದು ಇಲ್ಲಿಯೇ. ಏಳನೆಯ ಅಧ್ಯಾಯದಲ್ಲಿ ನಾರದನಿಗೆ ಸನತ್ಕುಮಾರನು 
ಮಾಡಿದ ಆತ್ಮವಿದ್ಯೋಪದೇಶದ ವಿವರಣೆ ಇದೆ. ಭೂಮಿವಿದ್ಯೆಯ ಉಲ್ಲೇಖ ಇಲ್ಲಿ ಬರುತ್ತದ- 
'ಯತ್ರನಾವೃತ್ಪಶ್ಶತಿ ನಾನ್ನಚ್ಛೃಣೋಶಿ ನಾನೃದ್ಧಿ ಜಾನಾತಿ ಸ ಭೂಮಾ' ಎಂದು. ಎಲ್ಲೆಲ್ಲಿಯೂ 
ಎಲ್ಲದರಲ್ಲಿಯೂ ಆತ್ಮವನ್ನು ಕಾಣುವನು ಆತ್ಮಾನಂದನಾಗಿ ಸ್ವರಾಟ್‌ ಆಗುವನು'-ಆತ್ಮವೇದಂ 
ಸರ್ವಮಿತಿ ಸ ವಾ ಏಷ ಏವಂ ಪಶ್ಶನ್ನೇದಂ ಮನ್ವಾನ ಏವಂ ವಿಜಾನನ್ನಾತ್ಮರತಿರಾತ್ಮ 
ಕ್ರೀಡ ಆತ್ಮಮಿಥುನ ಆತ್ಮಾನಂದಃ ಸ ಸ್ವರಾಡ್‌ ಭವತಿ ತಸ್ಕ ಸರ್ವೇಷುಲೋಕೇಷು 
ಕಾಮಚಾರೋ ಭವತಿ|" 

ಎಂಟನೆಯ ಅಧ್ಯಾಯದಲ್ಲಿ ಮೊಟ್ಟಮೊದಲಾಗಿ ದಹರ ವಿದ್ಯೆಯ ಉಪದೇಶವಿದೆ- 
'ದಹರೋಕಸ್ಮಿ ನ್ನೆಂತರಾಕಾಶಸ್ತಸ್ಮಿನ್ಮದಂತಸ್ತದನ್ವೇಷ್ಟವ್ಯಂ ತದ್ದಾವ ವಿಜಿ ಜ್ಞಾಸಿತವೈಂ' ಎಂದು. 
ಅಪಹತ ಪಾಪ್ಮತ್ವಾದಿ ಗುಣಾಷ್ಟಕಗಳ ನಿರೂಪಣೆಯನ್ನು ಇಲ್ಲಿ ಮಾಡಿದೆ. ಈ ಉಪನಿಷತ್ತಿನ 
ಶಿಖರಪ್ರಾಯವಾಗಿದೆ ಈ ಅಧ್ಯಾಯ. ಪ್ರಜಾಪತಿ ಮತ್ತು ಅವನ ಶಿಷ್ಕರಾದ ಇಂದ್ರ ಮತ್ತು 
ವೈರೋಚನರ ವೃತ್ತಾಂತ ಇಲ್ಲಿದೆ. ಪ್ರಜಾಪತಿಯಿಂದ ಆತ್ಮೋಪದೇಶವನ್ನು ಇಂದ್ರನು 
ಪಡೆಯುತ್ತಾನೆ. ಅವನನ್ನು ತನ್ನ ವಿಮರ್ಶನ ಬುದ್ಧಿಯಿಂದಲೂ, ಶುಶ್ರೂಷೆಯಿಂದಲೂ 
ತೃಪ್ತಿಪಡಿಸಿ, 

ಈ ಉಪನಿಷತ್ತಿನ ಅಧ್ಯಯನದಿಂದ ಗೊತ್ತಾಗುವ ಕೆಲವು ಸ್ವಾರಸ್ಕಕರವಾದ ಅಂಶಗಳನ್ನು 
ಈಗ ಸೂಚಿಸಬಹುದು. 

1. ಬುಗ್ಬೇದ ಸಾಮವೇದಗಳು ಸಂಕಲಿತವಾಗಿದ್ದುವಲ್ಲದೆ ಅವುಗಳನ್ನು ಅಧ್ಯಯನ 
ಮಾಡುತ್ತಿದ್ದರು. 

2. ಪ್ರತಿಯೊಂದು ಸಾಮದ ಸೃರವನ್ನೂ, ಯಷಿಯನ್ನೂ ದೇವತೆಗಳನ್ನೂ 
ನಿರ್ಧರಿಸಲಾಗಿತ್ತು-'ತತ್ಸಾಮ ತಂ ಯಷಿಂ ತಾಂ ದೇವತಾಮುಪಧಾವೇತ್‌". 

3. ಸಾಮಗಾನವನ್ನು ವೀಣಾಗಾನದೊಡನೆ ಮಾಡುತ್ತಿದ್ದರು-'ವೀಣಾಯಾಂ 
ಗಾಯಂತ್ಶೇತಂ ತೇ ಗಾಯಂತಿ ತಸ್ಮಾತ್ತೇ ಧನಸನಯಃ' (1-7-6). 

4. ಓಂ, ಹಾಊ, ಹೋ ಈ ಮುಂತಾದ ಸ್ತೋಭಪದಗಳು ಬೇರೆ ಬೇರೆ ದೇವತೆಗಳನ್ನು 
ಸೂಚಿಸುವುವೆಂದು ಹೇಳಲಾಗಿದೆ. 

5. ‘ಸಂವತ್ಸರಂ ಮಜ್ಹೋ ನಾಶ್ನೀಯಾತ್‌' ಎಂಬುದು ಮಾಂಸ ಭಕ್ಷಣ ನಿಷೇಧವನ್ನು 


೩೭೦ ವೈದಿಕ ಸಾಹಿತ್ಯ ಚರಿತ್ರ 


ಸೂಚಿಸುತ್ತದೆ. 'ಬ್ರಾಹ್ಮಣಾನ್‌ ನ ನಿಂದೇತ್‌" ಎಂಬುದು ಸಾಮಾಜಿಕ ಸ್ಥಿತಿಯನ್ನು 
ತೋರಿಸುತ್ತದೆ. 

6. 'ಸರ್ವೇ ಸ್ವರಾ ಘೋಷವಂತೋ ಬಲವಂತೋವಕ್ತವ್ಯಾ!' ಎಂಬುದರಿಂದ ಆಗಲೇ 
ವ್ಯಾಕರಣದ ಅಧ್ಮಯನ ಅರಂಭವಾಗಿತ್ತೆಂದೂ, ಸ್ವರ, ಊಷ್ಮ, ಸ್ಪರ್ಶ ಎಂಬ 
ವಿಭಾಗಗಳಿತ್ತೆಂದೂ, ಉಚ್ಚಾರಣಾ ವಿಧಾನ ಗೊತ್ತಾಗಿತ್ತೆಂದೂ ಗೊತ್ತಾಗುತ್ತದೆ. 

7. ಮಹಿದಾಸ ಐತರೇಯನು 116 ವರ್ಷಗಳು ಬದುಕಿದ್ದನೆಂಬುದೂ-'ಸ ಹ ಷೋಡಶಂ 
ವರ್ಷಶತಮಜೀವತ್‌'-ಘೋರ ಆಂಗಿರಸನು ದೇವಕೀಪುತ್ರನಾದ ಕೃಷ್ಣನಿಗೆ 
ಉಪದೇಶಿಸಿದನೆಂಬುದೂ ಸ್ವಾರಸ್ಯವಾಗಿವೆ. 

8. ಗುರುವಿನ ಆವಶ್ಶಕತೆಯನ್ನು ಒತ್ತಿ ಹೇಳಲಾಗಿದೆ. 'ಆಚಾರ್ಯಾದೇವ ವಿದ್ಮಾ 
ವಿದಿತಾ ಸಾಧಿಷ್ಠಂ ಪ್ರಾಪಯತಿ' ಎಂದು. 

9. ಗೋತ್ರಪದ್ಧತಿ ದೃಢವಾಗಿತ್ತು. ಹೆಸರುಗಳನ್ನು ಹೇಳುವಾಗ ವ್ಯಕ್ತಿಯ ಹೆಸರನ್ನೂ 
ತಂದೆಯ ಹೆಸರನ್ನೂ ಹೇಳುವ ವಾಡಿಕೆಯಿತ್ತು. ಉದಾಹರಣೆಗೆ ಉದ್ದಾಲಕ ಆರುಣಿ, ಬುಡಿಲ 
ಆಶೃತರಾಶ್ಚಿ ಮುಂತಾದುವನ್ನು ಹೇಳಬಹುದು. ಗೋತ್ರಕ್ಕನುಸಾರ ಉದ್ದಾಲಕನನ್ನು 
ಗೌತಮನೆಂದೂ, ಬುಡಿಲನನ್ನು ವೈಯ್ಯಾಪ್ರ ಪದ್ಮನೆಂದೂ ಉಲ್ಲೇಖಿಸಿದೆ. 

10. ಅದ್ಯಯನ ಮಾಡುತ್ತಿದ್ದ ಅನೇಕಾನೇಕ ವಿದ್ಯೆಗಳ ಉಲ್ಲೇಖ ಏಳನೇ 
ಅಧ್ಯಾಯದಲ್ಲಿದೆ. 
ಬೃಹದಾರಣ್ಯಕೋಪನಿಷತ್ತು 

ಬೃಹದಾರಣ್ಮಕೋಪನಿಷತ್ತು ಛಾಂದೋಗ್ಕೋಪನಿಷತ್ತಿಗಿಂತ ಸ್ವಲ್ಪ ಈಚಿನದೆಂದು 
ಹೇಳುತ್ತಾರೆ. ಇದರ ಕೆಲವು ಭಾಗಗಳು ಛಾಂದೋಗ್ಕೋಪನಿಷತ್ತಿಗಿಂತಲೂ 
ವೀರ್ಯವತ್ತರವಾಗಿವೆ. ಇದನ್ನೂ ಬೇರೆ ಬೇರೆ ಕಾಲದಲ್ಲಿದ್ದ ಅನೇಕರು ರಚಿಸಿದ್ದಾರೆ. ಕೊನೆಗೆ 
ಇದರ ಸಂಗ್ರಹವಾಯಿತು. ಬೃಷದಾರಣ್ಯಕವೆಂಬ ಹೆಸರು ಅರ್ವಾಚೀನವಾದುದು. ಪಾಣಿನಿಗಳ 
ಕಾಲಕ್ಕಿಂತ ಈಚಿನದು ಈ ಶಬ್ದ. ಇದರ ಅವಾಂತರ ಭಾಗಗಳಿಗೆ ಬ್ರಾಹ್ಮಣಗಳೆಂಬ ಹೆಸರು 
ರೂಢಿಯಲ್ಲಿದೆ. ಇವು ಶತಪಥ ಬ್ರಾಹ್ಮಣದ ಖಿಲ ಬಾಗಗಳೆಂದು ಎಣಿಸಲ್ಪಟ್ಟಿದ್ದವು. 

ಈ ಬ್ರಾಹ್ಮಣ ಬಾಗಗಳನ್ನೆಲ್ಲಾ ಒಂದುಗೂಡಿಸಿ ಆರು ಅಧ್ಯಾಯಗಳಲ್ಲಿ 
ಅಡಕಗೊಳಿಸಲಾಗಿದೆ. ಈ ಆರು ಅಧ್ಯಾಯಗಳಲ್ಲಿನ ಬ್ರಾಹ್ಮಣಗಳ ಸಂಖ್ಯೆಗಳು ಹೀಗಿವೆ. 

ಅಧ್ಯಾಯ ಬ್ರಾಹ್ಮಣಗಳು 


ರಾಲಾ ವ. ಉಊ ಗು ೬ 
| 
ಕ 
೦ 


ಉಪನಿಷತ್ತುಗಳು ೩೭೧ 


'ಪೂರ್ಣಮದಃ ಪೂರ್ಣಮಿದಂ' ಎಂಬುದು ಈ ಉಪನಿಷತ್ತಿನ ಶಾಂತಿ ಮಂತ್ರವಾಗಿದೆ. 
ಐದನೇ ಅಧ್ಯಾಯದ ಆರಂಭದಲ್ಲಿ ಇದು ಕಂಡುಬರುತ್ತದೆ. ಎರಡು, ನಾಲ್ಕು ಮತ್ತು ಆರನೆಯ 
ಅಧ್ಯಾಯದ ಕೊನೆಯಲ್ಲಿ ಬರುವ ವಂಶ ವಿವರಣೆಗಳು ಭಿನ್ನ ಭಿನ್ನವಾಗಿವೆ. ಈ ಉಪನಿಷತ್ತು 
ಗದ್ಯಮಯವಾಗಿದೆ. ಒಂದೊಂದು ಬ್ರಾಹ್ಮಣದಲ್ಲಿ ಅನೇಕಾನೇಕ ವಾಕ್ಕಖಂಡಗಳಿವೆ. ಮದ್ಯೆ 
ನುಧೈ ಪ್ರಮಾಣ ಶ್ಲೋಕಗಳನ್ನು ಉದಾಹರಿಸಲಾಗಿದೆ. 

ಇದರ ಪ್ರಥಮಾಧ್ಯಾಯವು ಅಶ್ವಮೇಧ ಸಂಕೇತದ ವರ್ಣನೆಯೊಡನೆ ಆರಂಭವಾಗುತ್ತದೆ; 
ಅಶ್ವದ ಶಿರಸ್ಸು ಉಷೆ ; ಸೂರ್ಯ ಕಣ್ಣು ; ವಾತವು ಪ್ರಾಣ; ಸಂವತ್ಸರ ಆತ್ಮಾ ; ದ್ಕುಲೋಕ 
ಪೃಷ್ಠ ; ಅಂತರಿಕ್ಷ ಉದರ. ಹೀಗೆ ವಿಶ್ವವೇ ಆ ಅಶ್ವದ ರೂಪವೆಂದು ವರ್ಣಿಸಿದೆ. 
ಮೃತ್ಕುರೂಪಿಯಾದ ಆತ್ಮನಿಂದ ವಿಶ್ವಸೃಷ್ಟಿಯ ವಿಚಾರವು ಪ್ರಸ್ತುತವಾಗಿದೆ. ಪ್ರಾಣದ 
ಶ್ರೇಷ್ಠತೆಯನ್ನು ಪ್ರತಿಪಾದಿಸುವ ಸುಂದರವಾದ ಆಖ್ಯಾನವೊಂದು ಅನಂತರ ಬಂದಿದೆ. 
ಆತ್ಮವಸ್ತು ಸರ್ವವಸ್ತುಗಳಿಗಿಂತ ಶ್ರೇಷ್ಠವಾದುದೆಂಬುದನ್ನು ಸುಂದರವಾಗಿ ವರ್ಣಿಸಿದೆ. 
ಎಲ್ಲದಕ್ಕಿಂತ ಅದು ಪ್ರೇಯ. ಆದ್ದರಿಂದಲೇ 'ಆತ್ಮಾನಮೇವ ಪ್ರಿಯಮುಪಾಸೀತ ಸಯ 
ಆತ್ಮಾನಮೇವ ಪ್ರಿಯುಮುಪಾಸ್ತೇ ನ ಹಾಸ್ಕಪ್ರಿಯಂ ಪ್ರಮಾಯುಕಂ ಭವತಿ' ಎಂದು ಉಪದೇಶ 
ಮಾಡಿದೆ. ಎರಡನೆಯ ಅಧ್ಯಾಯದ ಆರಂಭದಲ್ಲಿ ದೃಪ್ತಬಾಲಾಕಿ, ಗಾರ್ಗ್ಗ ಮತ್ತು ಕಾಶಿಯ 
ಅಜಾತಶತ್ರುಗಳ ಸಂವಾದವಿದೆ. ಜಾಗ್ರತ್‌ಸ್ಟಪ್ನ ಸುಷುಪ್ಪ್ಯಾದ್ಮವಸ್ಥೆಗಳಲ್ಲಿ ಆತ್ಮನ 
ಸೃರೂಪವರ್ಣನೆ ಇಲ್ಲಿದೆ. ಲೋಕದಲ್ಲಿನ ಸಮಸ್ತಕ್ಕೂ ಭಗವಂತನೇ ಕಾರಣವೆಂಬುದನ್ನು 
ಜೇಡರ ಹುಳುವಿನ ನಿದರ್ಶನದಿಂದ ವರ್ಣಿಸಿದೆ-'ಸ ಯಥೋರ್ಣನಾಬಿಃ ತಂತುನೋ 
ಚ್ಹೆರೇದ್ಯಥಾಗ್ನೆಆ ಕ್ಷುದ್ರಾಃ ವಿಸ್ಫುಲಿಂಗಾಃ ವೃಚ್ಚರಂತಿ ಏವಮೇವಾಸ್ಮಾದಾತ್ಮನಃ ಸರ್ವೇ 
ಪ್ರಾಣಾಃ ಸರ್ವೇ ಲೋಕಾಃ ಸರ್ವೇದೇವಾಃ ಸರ್ವಾಣಿ ಭೂತಾನಿ ವ್ರ್ಯಚ್ಚರಂತಿ 
ತಸ್ಕೋಪನಿಷತ್ಮಸ್ಮಸತ್ಮಮಿತಿ ಪ್ರಾಣಾ ವೈ ಸತ್ಯಂ ತೇಷಾಮೇಷ ಸತ್ಯಮ್‌ |" 

ಈ ಅಧ್ಯಾಯದ ಮೂರನೆಯ ಬ್ರಾಹ್ಮಣದಲ್ಲಿ ಮೂರ್ತಾಮೂರ್ತ ಬ್ರಹ್ಮದ ವಿಚಾರ 
ಪ್ರಸ್ತುತವಾಗಿದೆ. 'ಅಥಾತ ಆದೇಶೋ ನೇತಿನೇತಿ' ಎಂಬ ಸುಪ್ರಸಿದ್ಧವಾದ ಉಪದೇಶ ಈ 
ಬ್ರಾಹ್ಮಣದ ಕೊನೆಯಲ್ಲಿದೆ. ನಾಲ್ಕನೆಯ ಬ್ರಾಹ್ಮಣದಲ್ಲಿ ಯಾಜ್ಞವಲ್ಕ್ಯರು ಮತ್ತು ಮೈತ್ರೇಯಿ 
ಇವರ ಸುಂದರ ಸಂವಾದವಿದೆ. ಯಾಜ್ಞವಲ್ಕ್ಯರು ತಮ್ಮ ಪತ್ನಿ ಮೈತ್ರೇಯಿಗೆ ಬ್ರಹ್ಮ ಸ್ವರೂಪವನ್ನು 
ಕುರಿತು ಉಪದೇಶಿಸುವರು. 'ಆತ್ಮಾವಾ ಅರೇ ದ್ರಷ್ಟವ್ಯಃ ಶ್ರೋತವ್ಕೋ ಮಂತ್ರವ್ಕೋ 
ನಿದಿಧ್ಯಾಸಿತವ್ಯಃ' ಎಂಬ ವಿಖ್ಯಾತವಾದ ಉಪದೇಶ ಇಲ್ಲಿದೆ. ಅನೇಕ ಸುಂದರವಾದ 
ಉಪಮಾನಗಳಿಂದ ಯಾಜ್ಞವಲ್ಕ್ಯರು ಬ್ರಹ್ಮವು ಸರ್ವಕ್ಕೂ ಏಕಾಯನವಾಗಿದೆ ಎಂಬುದನ್ನು 
ವರ್ಣಿಸುತ್ತಾರೆ. 'ಯತ್ರ ವಾ ಅಸ್ಕ ಸರ್ವಂ ಆತ್ಮೈವಾಭೂತ್ತಶ್ಶೇನ ಕಂ ಜಿಫ್ರೇತ್ರತ್ಕೇನ 
ಕಂಪಶ್ಯೇತ್ರತ್ಕೇನ ಕಂಶೃಣುಯಾತ್‌ ತತ್ಕೇನ ಕಮಭಿವದೇತ್‌ ತತ್ಕೇನ ಕಂಮನ್ವೀತ ತತ್ಕೇನಕಂ 
ವಿಜಾನೀಯಾತ್‌ ವಿಜ್ಞಾತಾರಮರೇ ಕೇನ ವಿಜಾನೀಯಾತ್‌' ಎಂಬ ಮಹೋನ್ನತವಾದ 
ಉಪದೇಶವನ್ನು ಯಾಜ್ಞವಲ್ಕ್ಯರು ನೀಡುತ್ತಾರೆ. ಮುಂದಿನ ಬ್ರಾಹ್ಮಣದಲ್ಲಿ ದಧ್ಮನ್‌ 
ಆಥರ್ವಣನ ಮಧುವಿದ್ಯಯ ವಿವರಣೆ ಬರುತ್ತದೆ. ಈ ಅಧ್ಯಾಯದ ಕೊನೆಯ ಬ್ರಾಹ್ಮಣದಲ್ಲಿ 
ವಂಶಕ್ರಮದ ನಿರೂಪಣೆ ಇದೆ. 

ಮೂರನೆಯ ಅಧ್ಯಾಯದಲ್ಲಿ ಜನಕರಾಜನ ಸಭೆಯಲ್ಲಿ ಯಾಜ್ಞವಲ್ಕ್ಯರಿಗೂ ಇತರ 
ಬ್ರಹ್ಮವಾದಿಗಳಿಗೂ ನಡೆದ ವಾಗ್ವಿವಾದದ ಸುಂದರ ನಿರೂಪಣೆ ಇದೆ. ತನಗೆ ಬಗೆ ಬಗೆಯಾದ 


೩೭೨ ವೈದಿಕ ಸಾಹಿತ್ಯ ಚರಿತ್ರ 


ಪ್ರಶ್ನೆಗಳನ್ನು ಹಾಕಿದ ಬ್ರಹ್ಮವಾದಿಗಳನ್ನೆಲ್ಲಾ ಯಾಜ್ಞವಲ್ಕ್ಯರು ಪರಾಭವಗೊಳಿಸುತ್ತಾರೆ. 
ಗಾರ್ಗಿವುಚಕ್ನವೀ ಎಂಬ ಬ್ರಹ್ಮವಾದಿನಿಯೂ ಯಾಜ್ಞವಲ್ಮರಿಗೆ ಪ್ರಶ್ನೆಗಳನ್ನು ಹಾಕುತ್ತಾಳೆ. 
ಜನಕರಾಜನ ಅಮೂಲ್ಯವಾದ ಸಂಭಾವನೆ ಯಾಜ್ಞವಲ್ಮ್ಯರಿಗೆ ಸಲ್ಲುವುದು. 

ನಾಲ್ಕನೆಯ ಅಧ್ಯಾಯದಲ್ಲಿ ಯಾಜ್ಞವಲ್ಮ್ಮರು ಜನಕರಾಜನಿಗೆ ತತ್ತ್ವಜ್ಞಾನದ 
ಉಪದೇಶವನ್ನು ನೀಡುತ್ತಾರೆ. ಆತ್ಮತತ್ಪ ವಿವರಣೆಯಲ್ಲಿ ಈ ಭಾಗ ಉಪನಿಷದ್ಭಾಗಕ್ಕೇ 
ಕಿರೀಟಪ್ರಾಯವಾಗಿದೆ. 'ಸ ವಾ ಅಯಮಾತ್ಮಾ ಬ್ರಹ್ಮ' ಎಂಬ ಉಪದೇಶವಿಲ್ಲಿದೆ. 'ಮೃತ್ಕೊಃ 
ಸ ಮೃತ್ಕುಮಾಪ್ನೋತಿ ಯ ಇಹ ನಾನೇವ ಪಶ್ಶತಿ', 'ತಮೇವ ಧೀರೋ ವಿಜ್ಞಾಯ ಪ್ರಜ್ಞಾಂ 
ಕುರ್ವೀತ ಬಾಹ್ಮಣಃ' 'ಸ ಏಷ ನೇತಿ ನೇತಿ' ಮುಂತಾದ ಉಪದೇಶಗಳು ಇಲ್ಲಿ ಬರುತ್ತವೆ. 
ಈ ಅಧ್ಯಾಯದ ಐದನೆಯ ಬ್ರಾಹ್ಮಣದಲ್ಲಿ ಯಾಜ್ಞವಲ್ಕ್ಯ ಮೈತ್ರೇಯಿಗಳ ವೃತ್ತಾಂತ ಮತ್ತ 
ಬಂದಿದೆ. ಅಧ್ಯಾಯದ ಕೊನೆಯಲ್ಲಿ ಎರಡನೆಯ ವಂಶ ಪ್ರಕ್ರಮವನ್ನು ಕೊಡಲಾಗಿದೆ. 

ಐದನೆಯ ಅಧ್ಯಾಯದ ಆರಂಭದಲ್ಲಿ 'ಪೂರ್ಣಮದಃ' ಎಂಬ ಶಾಂತಿ ಮಂತ್ರ 
ಆವೃತ್ತವಾಗಿದೆ. ಎರಡನೆಯ ಬ್ರಾಹ್ಮಣದಲ್ಲಿ ದಯೆ, ದಾನ, ದಮ ಇವುಗಳನ್ನು ಪ್ರಶಂಸಿಸುವ 
ರೋಚಕವಾದ ಆಖ್ಯುನವಿದೆ. ಈ ಅಧ್ಯಾಯದಲ್ಲಿ ನೀತಿ ವಿಷಯಕವಾದ, ಸೃಷ್ಟಿ ವಿಷಯಕವಾದ 
ಮತ್ತು ಪರಲೋಕ ವಿಷಯಕವಾದ ಅನೇಕ ವಿಚಾರಗಳು ಪ್ರಸ್ತುತವಾಗಿವೆ. 

ಆರನೆಯ ಅಧ್ಯಾಯದ ಮೊದಲ ಬ್ರಾಹ್ಮಣದಲ್ಲಿ ಇಂದ್ರಿಯಗಳಲ್ಲಿ ಶ್ರೇಷ್ಠವಾದುದು 
ಯಾವುದೆಂಬುದನ್ನು ಕುರಿತ ವಿವಾದದ ಕಥೆ ಬಂದಿದೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿಯೂ 
ಈ ಕಥೆ ಪ್ರಸ್ತುತವಾಗಿರುವುದನ್ನು ನೋಡಬಹುದು. ಮುಂದೆ ಶ್ವೇತಕೇತು ಆರುಣಿ ಮತ್ತು 
ಪ್ರವಾಹಣ ಜೈವಲಿಗಳ ದಾರ್ಶನಿಕ ಸಂವಾದವಿದೆ. ಜೈಬಲಿ ಪಂಚಾಗ್ನಿ ವಿದೈೆಯನ್ನು 
ವಿಸ್ತಾರವಾಗಿ ಉಪದೇಶಿಸುತ್ತಾರೆ. ಇದೂ ಛಾಂದೋಗ್ಯದಲ್ಲಿ ಬರುವ ಕಥೆಯೇ ಆಗಿದೆ. 
ಮುಂದೆ ಯಾಜ್ಞಿಕವಾದ ಮಹತ್ವವುಳ್ಳ ಎರಡು ಬ್ರಾಹ್ಮಣಗಳಾದ ನಂತರ ಮೂರನೆಯ ವಂಶ 
ಪ್ರಕ್ರಮದ ವಿಸ್ತಾರವಾದ ನಿರೂಪಣೆ ಬಂದಿದೆ. 

ಈ ಉಪನಿಷತ್ತಿನಲ್ಲಿ ಬರುವ ಪ್ರಮುಖವಾದ ವಿಚಾರಗಳನ್ನು ಹೀಗೆ ನಿರೂಪಿಸಬಹುದು: 

1. 'ಇತಿ ಹಸ್ಮಾಹ ಯಾಜ್ಞವಲ್ಕ್ಯಃ' ಎಂದಿರುವುದರಿಂದ ಈ ಉಪನಿಷತ್ತಿನಲ್ಲಿ 
ಯಾಜ್ಞವಲ್ಕ್ಯರು ಪ್ರಮಾಣವಾಗಿ ನಿರೂಪಿಸಲ್ಪಟ್ಟಿದ್ದರೂ ಇದರ ಕರ್ತೃಗಳು, ಅವರಿರಲಾರರು. 

2. ದೇವತೆಗಳನ್ನು ವರ್ಣಗಳಿಗನುಸಾರವಾಗಿ ವಿಂಗಡಿಸಿದ್ದರು. ಇಂದ್ರ, ವರುಣ, 
ಸೋಮ, ರುದ್ರ, ಪರ್ಜನ್ಯ, ಯಮ, ಮೃತ್ಯು ಮತ್ತು ಈಶಾನರು ಕ್ಷತ್ರಿಯರು. 
ರಾಜಸೂಯದಲ್ಲಿ ಬ್ರಾಹ್ಮಣನೂ ಕ್ಷತ್ರಿಯನನ್ನು ಸೇವಿಸುವನಾದ ಕಾರಣ ಕ್ಷತ್ರಿಯನು 
ಸರ್ವಶ್ರೇಷ್ಠನೆಂಬ ಭಾವವಿದೆ-'ಬ್ರಾಹ್ಮಣಃ ಕ್ಷತ್ರಿಯಂ ಅಧಸ್ತಾದುಪಾಸ್ತೇ ರಾಜಸೂಯೇ.' 
ಆದರೆ ಬ್ರಾಹ್ಮಣನನ್ನು ಹಿಂಸಿಸುವುದು ಪಾಪವೆಂಬ ನಂಬಿಕೆ ಇತ್ತು. ವಸುಗಳು, ರುದ್ರರು, 
ಆದಿತ್ಮರು, ವಿಶ್ವೇದೇವತೆಗಳು, ಮರುತ್ತುಗಳು, ವೈಶ್ಯರು. ಪೂರ್ಷದೇವತೆಯೊಬ್ಬನೇ ಶೂದ್ರ, 
ಅಗ್ನಿ ಬ್ರಾಹ್ಮಣ. 

ತ. 'ತಸ್ಮಾದೇತಾಂ ರಾತ್ರಿಂ ಪ್ರಾಣಭೃತಃ ಪ್ರಾಣಂ ನ ವಿಚ್ಛಿಂದ್ಕಾದಪಿವಾ ಕೃಕಲಾಸಸ್ಕ' 
ಎಂಬುವುದರಿಂದ ಅಹಿಂಸೆಯೇ ಪರಮಧರ್ಮವಾಗುತ್ತ ಬಂದುದು ಗೊತ್ತಾಗುತ್ತದೆ. 

4. 'ಉಪನಿಷತ್‌' ಎಂಬ ಶಬ್ದದ ಪ್ರಯೋಗ ಇಲ್ಲಿ ಸಾಭಿಪ್ರಾಯವಾಗಿದೆ. ಗುರುಗಳು 
ಶಿಷ್ಕರಿಗೆ ಉಪದೇಶಿಸುವ ಆದ್ಯಾತ್ಮಿಕಗ್ರಂಥಭಾಗಗಳು ಎಂಬ ಲರ್ಥದಲ್ಲಿ ಈ ಶಬ್ದವನ್ನು 


ಉಪನಿಷತ್ತುಗಳು ೩೭೩ 


ಬಳಸಿದೆ. ಬ್ರಹ್ಮವಿದೈೆಗೆ ಉಪನಿಷತ್‌ ಎಂಬ ಪದಪ್ರಯೋಗವೂ ಇದೆ. 

5. ಉಪನಿಷತ್ತುಗಳು 'ತಂ ತ್ರೌಪನಿಷದಂ ಪುರುಷಂ ಪೃಚ್ಛಾಮಿ' ಎಂದು ಹೇಳಿರುವಂತೆ 
ಬ್ರಹ್ಮ ಸ್ವರೂಪವನ್ನೇ ವಿವೇಚಿಸುತ್ತವೆ. 

6. ಇಲ್ಲಿ ಉದಾಹರಿಸಿರುವ ಅನೇಕಾನೇಕ ಶ್ಲೋಕಗಳು ಸಂಹಿತೆಗಳಿಂದ ತೆಗೆದು 
ಕೊಂಡವಾಗಿರದೆ ಬ್ರಹ್ಮ ವಾದಿಗಳೂ ಆಚಾರ್ಯರುಗಳೂ ರಚಿಸಿದವಾಗಿವೆ. " 


ಶ್ರೇತಾಶೃತರೋಪನಿಷತ್ತು 

ಇದು ಕೃಷ್ಣಯಜುರ್ವೇದಕ್ಕೆ ಸೇರಿದುದು. 'ಸಹನಾವವತು' ಎಂಬುದು ಇದರ ಶಾಂತಿ 
ಮಂತ್ರ. ಇದರಲ್ಲಿ ಆರು ಅಧ್ಯಾಯಗಳಿವೆ. ಇವುಗಳಲ್ಲಿ ಕ್ರಮವಾಗಿ 16, 17, 21, 22, 14, 
23 ಮಂತ್ರಗಳಿವೆ. ಈ ಉಪನಿಷತ್ತಿನ ಮಂತ್ರಗಳೆಲ್ಲಾ ಪದ್ಮಮಯವಾಗಿವೆ. ಒಟ್ಟು ಇದರ 
ಮಂತ್ರ ಸಂಖ್ಯೆ 113. ಇತರ ಉಪನಿಷತ್ತುಗಳಿಂದಲೂ ಸಂಹಿತೆಗಳಿಂದಲೂ ತೆಗೆದುಕೊಂಡ 
ಮಂತ್ರಗಳೂ ಇದರಲ್ಲಿ ಅಡಕವಾಗಿವೆ. ಇದು ಬಹಳ ಓಜಸ್ವಿಯಾಗಿಯೂ ವಿಚಾರ 
ಪರಿಪ್ಲುತವಾಗಿಯೂ ಇದೆ. 

ಮೊದಲನೆಯ ಅಧ್ಯಾಯದ ಮೊದಲ ಮಂತ್ರವೇ ಉಪನಿಷತ್ತಿನ ವಿಷಯವನ್ನು 
ಸೂಚಿಸುತ್ತದೆ. ಜಗತ್ಕಾರಣ ಯಾವುದು ? ನಾವು ಎಲ್ಲಿಂದ ಬಂದೆವು ? ಯಾರ 
ಕಟ್ಟಳೆಗೊಳಗಾಗಿ ಸುಖದುಃಖಗಳುಂಟಾಗುವುವು? ಇಂಥ ಪ್ರಶ್ನೆಗಳ ಮಾಲೆಯೇ ಅಲ್ಲಿದೆ. 
ಈ ಅಧ್ಯಾಯದಲ್ಲಿ ಜ್ಞ ಮತ್ತು ಅಜ್ಞ ಅಥವ ಜೀವ ಬ್ರಹ್ಮರ ವಿಚಾರ ಪ್ರಸ್ತುತವಾಗಿದೆ. 
'ಭೋಕ್ತಾ ಭೋಗ್ಯಂ ಪ್ರೇರಿತಾರಂ ಚ ಮತ್ಪಾ' ಜ್ಞಾಜ್ಞೌದ್ವಾವಜಾವೀಶನೀಶೌ' 'ಕ್ಷರಂ 
ಪ್ರಧಾನಮಮೃತಾಕ್ಷರಂ ಹರಃ' ಮುಂತಾದ ಭೇದವಾಕ್ಕಗಳು ಈ ಅಧ್ಯಾಯದಲ್ಲಿವೆ. 

ಎರಡನೆಯ ಅಧ್ಯಾಯದಲ್ಲಿ ಪ್ರಸ್ತುತವಾಗಿರುವ ವಿಚಾರ ಯೋಗ, ಇಲ್ಲಿ ಬರುವ ಯೋಗ 
ಪಾತಂಜಲಯೋಗದ ಪೂರ್ವಪೀಠಿಕೆಯಾಗಿದೆ. ಮನಸ್ಸನ್ನು ಏಕಾಗ್ರವಾಗಿಸುವ ವಿಧಾನದ 
ವಿವರಣೆ ಇಲ್ಲಿದೆ. 'ತ್ರಿರುನ್ನತಂ ಸ್ಥಾಪ್ಮ ಸಮಂ ಶರೀರಂ ಹೃದೀಂದ್ರಿಯಾಣಿ ಮನಸಾ ಸಂನಿವೇಶ್ಶ" 
'ಮನೋನುಕೂಲೇ ನ ತು ಚಕ್ಸುಪೀಡನೇ ಗುಹಾನಿ ವಾತಾಶ್ರಯಣೇ ಪ್ರಯೋಜಯೇತ್‌' 
ಮುಂತಾದವು ಇಂಥ ವಾಕ್ಕಗಳು. ಯೋಗಾನುಭವದ ನಿರೂಪಣೆ 'ಏತಾನಿ ರೂಪಾಣಿ ಪುರಃ 
ಸರಾಣಿ ಬ್ರಹ್ಮಣ್ಮಭಿವೃಕ್ತಿಕರಾಣಿ ಯೋಗೇ' ಎಂಬಲ್ಲಿ ಬಂದಿದೆ. 

ಮೂರನೆಯ ಅಧ್ಯಾಯದಲ್ಲಿ ರುದ್ರಾಧ್ಮಾಯದ, ಪುರುಷಸೂಕ್ತದ ಮತ್ತು ಇತರ 
ವೇದಭಾಗಗಳ ಮಂತ್ರಗಳನ್ನು ಉಲ್ಲೇಖಿಸಿದೆ. 'ಯಾ ತೇ ರುದ್ರ ಶಿವಾತನೂಃ' ಎಂಬುದು 
ರುದ್ರಾಧ್ಯಾಯದ ಮಂತ್ರ. ಬ್ರಹ್ಮತತ್ವದ ಹಾಗೂ ಆತ್ಮ ತತ್ತ್ವದ ಸ್ವರೂಪ ನಿರೂಪಣೆ ಈ 
ಅಧ್ಯಾಯದಲ್ಲಿದೆ. 

ನಾಲ್ಕನೆಯ ಅದ್ಕಾಯವೂ ಜೀವಬ್ರಹ್ಮರ ವಿಚಾರವನ್ನು ವಿವೇಚಿಸುತ್ತದೆ. ಬ್ರಹ್ಮವಸ್ತು 
ವನ್ನು ಇಲ್ಲಿ ಮಹೇಶ್ವರ ಎಂದು ಕರೆದಿದೆ. ಬ್ರಹ್ಮವಸ್ತುವನ್ನರಿತವರು ಅಮೃತತ್ವವನ್ನು 
ಹೊಂದುವರು ಎಂಬುದನ್ನು 'ಯ ಏನಮೇವಂ ವಿದುರಮೃತಾಸ್ತೇ ಭವಂತಿ' ಎಂಬಲ್ಲಿ ತಿಳಿಸಿದೆ. 
ಐದನೆಯ ಅಧ್ಯಾಯದಲ್ಲಿ ಕಪಿಲ ಯಷಿಯ ಹಾಗೂ ಸಾಂಖ್ಯತತ್ತದ ಉಲ್ಲೇಖವಿದೆ-'ಯುಷಿಂ 
ಪ್ರಸೂತಂ ಕಪಿಲಂ" ಎಂಬುದಾಗಿ. 'ತ್ರಿಗುಣ' ಶಬ್ದದ ಉಲ್ಲೇಖವೂ ಇದೆ. ಆದರೂ ಇಲ್ಲಿ 
ಸಾಂಖ್ಯರ ನಿರೀಶ್ವರ ಸಿದ್ಧಾಂತದ ಛಾಯೆ ಇಲ್ಲ. ಎಲ್ಲದಕ್ಕೂ ಏಕೈಕಕಾರಣನೂ, ಸರ್ವಾಧಿಪನೂ, 
ಮಹಾತ್ಮನೂ ಆದ ಅದ್ವಿಶೀಯನನ್ನು ಅರಿತರೆ ಸರ್ವಪಾಶಗಳಿಂದ ಮುಕ್ತನಾಗಬಹುದೆಂದು ಹೇಳಿದೆ. 


೩೭೪ ವೈದಿಕ ಸಾಹಿತ್ಯ ಚರಿತ್ರ 


'ಅನಾದ್ಕನಂತಂ ಕಲಿಲಸ್ಕಮಧ್ಯೇ 
ವಿಶ್ವಸ್ಥ ಸ್ರಷ್ಟಾರಮನೇಕರೂಪಮ್‌ | 
ವಿಶ್ವಸ್ಥೈಕಂ ಪರಿವೇಷ್ಟಿತಾರಂ 
ಜ್ಞಾತ್ಪಾ ದೇವಂ ಮುಚ್ಕತೇ ಸರ್ವಪ ಶೈ: ॥' 
ಎಂಬಲ್ಲಿ ಇದನ್ನು ಕಾಣಬಹುದು. 
ಆರನೆಯ ಅಧ್ಯಾಯ ಕರ್ಮಸಿದ್ಧಾಂತವನ್ನು ವಿವೇಚಿಸುತ್ತದೆ. ಲೋಕವು ತನ್ನ ಕರ್ಮಕ್ಕನು 
ಗುಣವಾಗಿ ಬಂಧಮೋಕ್ಷಾದಿಗಳಿಗೊಳಗಾಗುವುದು. ಕರ್ಮಕ್ಷಯದಿಂದ ಮೋಕ್ಟ. ಆದರೆ 
ಈಶ್ವರನು ಕರ್ಮಾಧ್ಯಕ್ಷನಾಗಿದ್ದಾನೆ. ಕರ್ಮಚಕ್ರದಿಂದ ಹೊರಗಿದ್ದಾನೆ. ಈಶ್ವರರಿಗೆ 
ಮಹೇಶ್ವರನಾಗಿದ್ದಾನೆ. ದೇವದೇವನಾಗಿದ್ದಾನೆ-'ಕರ್ಮಾಧ್ಯಕ್ತಃ ಸರ್ವಭೂತಾದಿವಾಸಃ ಸಾಕ್ಷೀ 
ಚೇತಾ ಕೇವಲೋ ನಿರ್ಗುಣಶ್ಚ'. ಸಾಂಖ್ಯ ಹಾಗೂ ಯೋಗದ ಉಲ್ಲೇಖ ಇಲ್ಲಿ ಸ್ಪಷ್ಟವಾಗಿ 
ಬಂದಿದೆ. ಮಹಾಮಹಿಮರಾದ ಶ್ರೇತಾಶೃತರರು ತಪಸ್ಸಿನ ಪ್ರಭಾವದಿಂದಲೂ ಭಗವತ್ವಸಾದ 
ದಿಂದಲೂ ಅತ್ಕಾಶ್ರಮಿಗಳಿಗೆ ಪರಮಪವಿತ್ರವಾದ ಬ್ರಹ್ಮತತ್ತ್ವವನ್ನುಪದೇಶಿಸಿದರು. 
ಪ್ರಶಾಂತರಲ್ಲದವರಿಗೆ ಇದನ್ನು ಉಪದೇಶಿಸಬಾರದೆಂದು ಕೊನೆಯಲ್ಲಿ ಸೂಚನೆ ಇದೆ. 
ಪರಮತತ್ತ್ವದ ಸಾಕ್ಷಾತ್ಕಾರಕ್ಕೆ ಎಲ್ಲಕ್ಕೂ ಮೊದಲಾಗಿ ಗುರುಭಕ್ತಿ ಇರಬೇಕೆಂಬುದನ್ನು ಕೊನೆಯಲ್ಲಿ 
'ಯಸ್ಕ ದೇವೇ ಪರಾ ಭಕ್ತಿ: ಯಥಾ ದೇವೇ ತಥಾಗುಕೌ |' ಎಂಬಲ್ಲಿ ಒತ್ತಿ ಹೇಳಿದೆ. 
ಇಲ್ಲಿ ಬರುವ ಈ ಸಂಕೀರ್ಣ ವಿಚಾರಗಳ ಆಧಾರದಿಂದ ಇದು ಇತರ ಉಪನಿಷತ್ತುಗಳಿಗಿಂತ 
ಈಚಿನದೆಂದು ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. 


ಕೌಪೀತಕಿ ಉಪನಿಷತ್ತು 

ಇದು ಯಗ್ವೇದಕ್ಕೆ ಸೇರಿದ ಉಪನಿಷತ್ತು. 'ವಾಜ್ಮೇ ಮನಸಿ ಪ್ರತಿಷ್ಠಿತಾ" ಎಂಬುದು 
ಇದರ ಶಾಂತಿ ಮಂತ್ರ. ಇದು ಗದ್ಮಮಯವಾಗಿದೆ. ಇದರಲ್ಲಿ ನಾಲ್ಕು ಅಧ್ಯಾಯಗಳಿವೆ 
ಒಂದೊಂದು ಅಧ್ಯಾಯದಲ್ಲಿ ದೊಡ್ಡ ದೊಡ್ಡ ಗದ್ಯಮಂತ್ರಗಳಿವೆ. ಒಟ್ಟಿನಲ್ಲಿ 51 
ಗದ್ಯಮಂತ್ರಗಳಿವೆ. (741549420). ವಂಶ ಪ್ರಕ್ರಮವನ್ನು ಎಲ್ಲಿಯೂ ಹೇಳಿಲ್ಲ. 'ಪ್ರಾಣೋ 
ಬ್ರಹ್ಮೇತಿಸ್ಮಾಹ ಕೌಷೀತಕಿ' ಎಂಬಲ್ಲಿ ಕೌಷೀತಕಿ ಎಂಬುವರು ಆಚಾರ್ಯರೆಂದು ಹೇಳಿದೆ. 
ಪ್ರಾಚೀನ ಉಪನಿಷತ್ತುಗಳಲ್ಲಿ ಬರುವ ವಿಚಾರವನ್ನೇ ಹೆಚ್ಚಿನ ವಿವರಣೆಗಳೊಡನೆ ಇಲ್ಲಿ 
ವಿವೇಚಿಸಲಾಗಿದೆ. ಮೊದಲ ಅಧ್ಯಾಯ ದೇವಯಾನ ಮತ್ತು ಪಿತೃಯಾನದ ವಿಸ್ತಾರವಾದ 
ವರ್ಣನೆಯನ್ನು ಕೊಡುತ್ತದೆ. ದೇವಯಾನದಲ್ಲಿ ಹೋಗುವವನು ಅಗ್ನಿಲೋಕ, ವಾಯುಲೋಕ, 
ಆದಿತ್ಯಲೋಕ, ವರುಣಲೋಕ, ಇಂದ್ರಲೋಕ, ಪ್ರಜಾಪತಿಲೋಕಗಳನ್ನು ದಾಟಿ ಬ್ರಹ್ಮಲೋಕಕ್ಕೆ 
ಬರುವನು. ಆಗ ವಿರಜಾ ನದಿಗೆ ಬರುವುದು, ಅವನನ್ನು ಐನೂರು ಮಂದಿ ಅಪ್ಸರ ಸ್ತ್ರೀಯರು 
ಪುಷ್ಪಮಾಲಗಳು, ಅಂಜನ, ಚೂರ್ಣ, ವಸ್ತ್ರ, ಫಲಗಳನ್ನು ತೆಗೆದುಕೊಂಡು ಬಂದು ಅವನಿಗೆ 
ಬ್ರಹ್ಮಾಲಂಕಾರ ಮಾಡುವುದು, ಮುಂದೆ ಅವನಿಗೆ ಬ್ರಹ್ಮಗಂಧ ಬರುವುದು, 
ಬ್ರಹ್ಮತೇಜಸ್ಸುಂಟಾಗುವುದು ಮುಂತಾದವೆಲ್ಲಾ ಇಲ್ಲಿ ಬರುವ ಹೆಚ್ಚಿನ ವಿವರಗಳು. 

ಎರಡನೆಯ ಅಧ್ಯಾಯದಲ್ಲಿ ಪ್ರಾಣವಿದೆಯ ವಿವೇಚನೆ ಇದೆ. 'ಪೈಂಗ್ಕರು ಪ್ರಾಣವು 
ಬ್ರಹ್ಮವೆಂದು ಉಪದೇಶಿಸಿದರೆಂದು ಪೈಂಗೃರ ಉಲ್ಲೇಖ ಇಲ್ಲಿದೆ. ಪೈಂಗ್ಯರೂ ಕೌಪೀತಕಿಗಳೂ 
ಸಂನ್ಮಾಸಾಶ್ರಮಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಟ್ಟಿದ್ದರು. ಸಂನ್ಯಾಸ ಧರ್ಮದ ಪ್ರಶಂಸೆ ಇಲ್ಲಿ 
ಬಂದಿದೆ-'ತದ್ಮಥಾ ಗ್ರಾಮಂಬಿಕ್ಷಿತ್ವಾ' ಎಂದು. 'ಏಕಧನ' 'ದೈವಸ್ಮರ' ಮುಂತಾದ 


ಉಪನಿಷತ್ತುಗಳು ೩೭೫ 


(ದುರೂಹವಾದ) ವಿಷಯಗಳ ಉಲ್ಲೇಖ ಇಲ್ಲಿದೆ. ಸಾಧಕರು ಅನುಸರಿಸಬೇಕಾದ ವ್ರತಗಳ 
ವಿವರಣೆ ಇಲ್ಲಿ ಕೊಡಲಾಗಿದೆ. 

ಮೂರನೆಯ ಅಧ್ಯಾಯದಲ್ಲಿ ಪ್ರತರ್ದನ ದೈವೋದಾಸಿ ಮತ್ತು ಇಂದ್ರ ಇವರ ಸಂವಾದವಿದೆ. 
ಬೃಹದಾರಣ್ಮಕ ಮತ್ತು ಛಾಂದೋಗ್ಯ ಉಪನಿಷತ್ತುಗಳಲ್ಲಿ ಬರುವ ಅನೇಕಾನೇಕ 
ವಾಕ್ಕಖಂಡಗಳನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ. ನಾಲ್ಕನೆಯ ಅಧ್ಯಾಯದಲ್ಲಿ ಗಾರ್ಗ್ಗ ಬಾಲಾಕಿ 
ಮತ್ತು ಕಾಶ್ಯ ಅಜಾತಶತ್ರುಗಳ ಸಂವಾದವಿದೆ. ಇದನ್ನೂ ಛಾಂದೋಗ್ಕೋಪನಿಷತ್ತಿನಿಂದ 
ತೆಗೆದುಕೊಳ್ಳಲಾಗಿದೆ. 


ಮೈತ್ರಾಯಣೀಯೋಪನಿಷತ್ತು 

ಕೃಷ್ಣಯಜುರ್ವೇಧದ ಮೈತ್ರೀ ಶಾಖೆಗೆ ಸೇರಿದುದು ಈ ಉಪನಿಷತ್ತು. 'ಇಯಂ 
ಬ್ರಹ್ಮವಿದ್ಕಾ ರಾಜನ್ನಸ್ಮಾಕಂ ಭಗವತಾ ಮೈತ್ರಿಣಾ ಖ್ಯಾತಾ' ಎಂದು ಹೇಳಿರುವಂತೆ ಮೈತ್ರಿ 
ಜಷಿಗಳಿಂದ ಉಪದಿಷ್ಟವಾದುದು ಈ ಉಪನಿಷತ್ತು. ಇದರಲ್ಲಿ ಏಳು ಪ್ರಪಾಠಕಗಳಿವೆ. 
ಕೊನೆಯ ಎರಡು ಪ್ರಪಾಠಕಗಳು ಖಲಗಳೆಂದು ಪರಿಗಣಿಸಲ್ಪಟ್ಟಿವೆ. ಬೃಹದ್ರಥ ಮತ್ತು 
ಶಾಕಯನರ ಸಂವಾದದಿಂದ ಇದು ಆರಂಭವಾಗುತ್ತದೆ. ಮೈತ್ರೀ ಯಷಿಗಳು ಉಪದೇಶಿಸಿದಂತೆ 
ಬ್ರಹ್ಮತತ್ತ್ವವನ್ನು ಶಾಕಾಯನರು ಉಪದೇಶಿಸುತ್ತಾರೆ. ವಾಲಖಿಲ್ಕ ಮತ್ತು ಪ್ರಜಾಪತಿಗಳ 
ಸಂವಾದವನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ವಿಮರ್ಶಕರು ಇದನ್ನು ಮೂರುಭಾಗಗಳಾಗಿ 
ವಿಭಾಗಿಸಿದ್ದಾರೆ. ಮೊದಲ ಭಾಗ ಬಹಳ ಹಳೆಯದಾಗಿ ಮೊದಲ ನಾಲ್ಕು ಅಧ್ಯಾಯಗಳನ್ನೊಳ 
ಗೊಂಡಿದೆ. ಎರಡನೆಯ ಭಾಗ ಆರನೆಯ ಅಧ್ಯಾಯದ 29ನೇ ಖಂಡದವರೆಗೆ ಇದೆ. 
ಮೂರನೆಯದು ಏಳನೇ ಅಧ್ಯಾಯದ ಪೂರ್ತಾ ಇರುವುದು..ಜ್ಕೋತಿಶ್ಶಾಸ್ತ್ರದ ವಿಚಾರವಾದ 
ಉಲ್ಲೇಖ ಈ ಉಪನಿಷತ್ತಿನಲ್ಲಿ ನಡುವಣ ಭಾಗದಲ್ಲಿ ಬರುತ್ತದೆ. ಇದರ ಆಧಾರದಿಂದ 
ಇದರ ಕಾಲ ಸುಮಾರು ಕ್ರಿ. ಪೂ. 1900 ಎಂದು ವಿಮರ್ಶಕರು ನಿರ್ಣಯಿಸಿದ್ದಾರೆ. ಈ 
ಉಪನಿಷತ್ತಿನಲ್ಲಿ ಇತರ ಉಪನಿಷತ್ತುಗಳ ವಾಕ್ಕಗಳನ್ನು 'ಅಥಾಹ' 'ಅನ್ನತ್ರಾಹ' ಎಂಬ 
ಮಾತುಗಳಿಂದ ಉದ್ದರಿಸಲಾಗಿದೆ. ಛಾಂದೋಗ್ಮ ಉಪನಿಷತ್ತು, ಕಠೋಪನಿಷತ್ತು, 
ಪ್ರಶ್ನೋಪನಿಷತ್ತು ಮುಂತಾದ ಉಪನಿಷತ್ತುಗಳಿಂದ ವಾಕ್ಕಖಂಡಗಳನ್ನು ಇಲ್ಲಿ ಉದಾಹರಿಸ 
ಲಾಗಿದೆ. ಇದರಿಂದ ಇತರ ಉಪನಿಷತ್ತುಗಳು ಇನ್ನು ಬಹಳ ಪ್ರಾಚೀನವಾಗಿ ಕ್ರಿ. ಪೂ. 2000ಕ್ಕೂ 
ಹಿಂದಿನವಾಗಿರಬೇಕೆಂದು ವಿಮರ್ಶಕರು ಊಹಿಸಿದ್ದಾರೆ. !? ಇಲ್ಲಿ ಬರುವ ಮುಖ್ಯವಾದ 
ಅಂಶಗಳು ಹೀಗಿವೆ. 

1. ಚಂದ್ರವಂಶದ ಹಾಗೂ ಸೂರ್ಯವಂಶದ ರಾಜರುಗಳನ್ನು ಬೇರೆ ಬೇರೆಯಾಗಿ 
ಹೇಳಿರುವುದು. 

2. 'ಧ್ರುವಸ್ಮ್ಥ ಚಲನಂ ದೃಷ್ಟಂ' ಎಂಬ ವಾಕ್ಕದಿಂದ ಜ್ಕೋತಿರ್ಗಣದ ನಿರೀಕ್ಷಣೆ 
ಸೂಕ್ಶ್ಮವಾಗಿ ನಡೆಯುತ್ತಿದ್ದಿರಬೇಕೆಂದು ಗೊತ್ತಾಗುತ್ತದೆ. 

3. 'ಗುಣಮಯೇನ ಪಟೇನ ಆತ್ಮಾನಮಂತರ್ಧಾಯ' ಎಂಬುದರಿಂದ ಸಾಂಖ್ಯಸಿದ್ಧಾಂತ 
ಪರಿಚಯ ಚೆನ್ನಾಗಿದ್ದಿತು. 

4. 'ನಟ ಇವ ಕ್ಷಣವೇಷ:' 'ಚಿತ್ರಭಿತ್ತಿ' ಮುಂತಾದುವುಗಳಿಂದ ಅಭಿನಯ ಹಾಗೂ 
ಚಿತ್ರಕಲೆಗಳು ಅವರಿಗೆ ಪರಿಚಿತವಾಗಿದ್ದವಂದು ಗೊತ್ತಾಗುತ್ತದೆ. 
—G—Fistory of Sanskrit Literature, ೧. V. Vaidya. pp. 222-223. 


೩೭೬ ವೈದಿಕ ಸಾಹಿತ್ಯ ಚರಿತ್ರ 


5. ಪ್ರಾಣಾಯಾಮ, ಪ್ರತ್ಕಾಹಾರ, ಧ್ಯಾನ, ಧಾರಣಾ, ತರ್ಕ ಮತ್ತು ಸಮಾಧಿ- 
ಇವುಗಳನ್ನುಳ್ಳ ಷಡಂಗಯೋಗದ ವಿಚಾರ ಇಲ್ಲಿ ಪ್ರಸ್ತುತವಾಗಿದೆ. ಇದು ಪಾತಂಜಲ 
ಯೋಗಕ್ಕಿಂತ ಬೇರೆಯಾದುದು. ಯೋಗಮಾರ್ಗ ದಶೋಪನಿಷತ್ತುಗಳಷ್ಟೇ ಪ್ರಾಚೀನವಾದು 
ದೆಂದು ಗೊತ್ತಾಗುತ್ತದೆ. 

6. ತ್ರಿಮೂರ್ತಿಗಳನ್ನೂ ಅವರ ಕೆಲಸಗಳನ್ನೂ ಹೇಳುವ 'ರುದ್ರಾಸ್ತಾಮಸೋಂಶ: 
ಬ್ರಹ್ಮಾರಾಜಸಃ ವಿಷ್ಣು; ಸಾತ್ಟಿಕಃ' ಮುಂತಾದುವು ಆರು ಏಳನೇ ಅಧ್ಯಾಯಗಳಲ್ಲಿ ಬರುತ್ತವೆ. 
ಈ ಅಧ್ಯಾಯಗಳು ಅರ್ವಾಚೀನವಾದವೆಂದು ಇದರಿಂದ ಗೊತ್ತಾಗುತ್ತದೆ. 


ಇತರ ಉಪನಿಷತ್ತುಗಳು 

ಉಪನಿಷತ್ತುಗಳ ಸಂಖ್ಯೆ ಅನಂತವೆಂದು ಹೇಳುತ್ತಾರೆ. 1008 ಎಂದೂ 108 ಎಂದೂ 
28 ಎಂದೂ ಮುಖ್ಯವಾಗಿ ನಿರ್ದೇಶಿಸುವುದು ಉಂಟು. ಅವುಗಳಲ್ಲಿ ಪ್ರಧಾನವಾದ ಹದಿಮೂರು 
ಉಪನಿಷತ್ತುಗಳ ವಿವರಗಳನ್ನು ಇದುವರೆಗೂ ವಿವೇಚಿಸಲಾಯಿತು. ಉಳಿದ ಉಪನಿಷತ್ತುಗಳಲ್ಲಿ 
ಅತ್ಮಂತ ಮುಖ್ಯವಾದುದು ನಾರಾಯಣೀಯ ಉಪನಿಷತ್ತು. ಇದು ತೈತ್ತಿರೀಯ ಆರಣ್ಯಕಕ್ಕೆ 
ಸೇರಿದ ಹತ್ತನೆಯ ಅರಣವಾಗಿದೆ. ಇದು ಖಿಲವೆಂದು ಎಣಿಸಲ್ಪಟ್ಟಿದೆ. ಸಹನಾವವತು ಎಂಬುದು 
ಇದರ ಶಾಂತಿಮಂತ್ರ. ಸಂಹಿತೆಗಳಿಂದ ತೆಗೆದುಕೊಳ್ಳಲ್ಪಟ್ಟ ಅನೇಕಾನೇಕ ಮಂತ್ರಗಳು ಈ 
ಉಪನಿಷತ್ತಿನಲ್ಲಿವೆ. ತ್ರಿಸುಪರ್ಣ, ಮಧುಮತೀ ಮಂತ್ರಗಳೂ ಸಂಧ್ಯಾಮಂತ್ರಗಳೂ ಇಲ್ಲಿ 
ಸೇರಿವೆ. ಗಾಯತ್ರೀ ಮಂತ್ರದಲ್ಲಿಯೇ ಇತರ ದೇವತೆಗಳನ್ನು ಸ್ತುತಿಸುವ ಮಂತ್ರಗಳಿವೆ. ಬಹಳ 
ದೀರ್ಪವಾದ ಈ ಉಪನಿಷತ್ತಿನಲ್ಲಿ 25 ಖಂಡಗಳಿವೆ. ಇಪ್ಪತ್ತಮೂರು ಮತ್ತು 
ಇಪ್ಪತ್ತನಾಲ್ಕನೆಯ ಖಂಡಗಳಲ್ಲಿ ನ್ಯಾಸಪರವಾದ ಮಂತ್ರಗಳಿವೆ. ಕೊನೆಯ ಖಂಡದಲ್ಲಿ 
ಆತ್ಮಯಾಗದ ಸುಂದರ ರೂಪಣವಿದೆ. 

ಕೈವಲ್ಕೋಪನಿಷತ್ತು ಕೃಷ್ಣಯಜುರ್ವೇದಕ್ಕೇ ಸೇರಿದುದು. ಇದು ಗಾತ್ರದಲ್ಲಿ ಚಿಕ್ಕದು. 
ಆಶ್ಚಲಾಯನ ಮತ್ತು ಪ್ರಜಾಪತಿ-ಇವರ ಸಂವಾದ ರೂಪವಾಗಿದೆ ಇದು. ಇದರಲ್ಲಿ ಎರಡು 
ಖಂಡಗಳೂ24 ಮಂತ್ರಗಳೂ ಇವೆ. 'ಅಂತ್ಕಾಶ್ರಮಸ್ಥ; ಸ್ವಗುರುಂ ಪ್ರಣಮ್ಮ' ಎಂದು ಹೇಳಿ 
ಮೋಕ್ಷಕ್ಕೆ ಸಂನ್ಯಾಸಾಶ್ರಮ ಮತ್ತು ಗುರು ಮುಖ್ಯವೆಂದು ಇದು ಒತ್ತಿಹೇಳುತ್ತದೆ. 
ಶೈವಪರವಾದುದು ಈ ಉಪನಿಷತ್ತು. ಇದರಲ್ಲಿ ಗೀತೆಯ ಅನೇಕ ಶ್ಲೋಕಗಳೂ ಸೇರಿಕೊಂಡಿವೆ. 

ಜಾಬಾಲೋಪನಿಷತ್ತು ಶುಕ್ಷಯಜುರ್ವೇದಕ್ಕೆ ಸೇರಿದೆ. ಇದು ಗದ್ಮದಲ್ಲಿದೆ. 
ಯಾಜ್ಞವಲ್ಕರ ಉಪದೇಶ ಇಲ್ಲಿದೆ. ಶತರುದ್ರೀಯ ಜಪವನ್ನು ಇದು ವಿಧಿಸುತ್ತದೆ. ಇದು 
ಶಿವಪರವಾದುದು. ಸಂನ್ಮಾಸವನ್ನೂ ಏಕಾಂತವಾಸವನ್ನೂ ಇದು 'ಸಂನ್ಕಾಸೇನ ದೇಹ ತ್ಕಾಗಂ 
ಕರೋತಿ ಸ ಪರಮಹಂಸಃ" ಎಂದೂ 'ಶೂನ್ಮಾಗಾರ ದೇವಗೃಹ ತೃಣಕೂಟವಲ್ಮೀಕ' ಎಂದು 
ಹೇಳಿ ವಿಧಿಸುತ್ತದೆ. 

ಬೃಹಜ್ಜಾಬಾಲ ಎಂಬ ಉಪನಿಷತ್ತು ಅಥರ್ವಶಾಖೆಗೆ ಸೇರಿದ್ದು. 'ಭದ್ರಂ ಕರ್ಣೇಭಿಃ 
ಎಂಬುದು ಇದರ ಶಾಂತಿಮಂತ್ರ. ಇದರಲ್ಲಿ ಎಂಟು ಬ್ರಾಹ್ಮಣಗಳಿವೆ. ಇದರ ಕೆಲವು ಭಾಗಗಳು 
ಗದ್ಯದಲ್ಲಿಯೂ ಕೆಲವು ಪದ್ಮದಲ್ಲಿಯೂ ಇವೆ. ಭಸ್ಮಧಾರಣೆಯ ಮಹತ್ವವನ್ನು ಕುರಿತು 
ಭುಸುಂಡ ಮತ್ತು ಕಾಲಾಗ್ನಿರುದ್ರರಿಗೆ ನಡೆದ ಸಂಭಾಷಣೆಯ ರೂಪದಲ್ಲಿ ಇದು ಇದೆ. 
'ವಿಭೂತಿರ್ಭಸಿತಂ ಭಸ್ಮ ಕ್ಷಾರಂ ರಕ್ಷೇತಿ ಪಂಚನಾಮಾನಿ ಭಸ್ಮನಃ' ಎಂದು ಭಸ್ಮದ 
ಹೆಸರುಗಳನ್ನು ಹೇಳಿದೆ. ಅನೇಕ ಪರಮಹಂಸರ ಹೆಸರುಗಳನ್ನು ಇಲ್ಲಿ ಉಲ್ಲೇಖಿಸಿದೆ. ಅವುಗಳಲ್ಲಿ 


ಉಪನಿಷತ್ತುಗಳು ೩೭೭ 


ದುರ್ವಾಸ, ಯಭು, ನಿದಾಘ, ಜಡಭರತ, ದತ್ತಾತ್ರೇಯ, ರೈವತಕ, ಭುಸುಂಡ ಮುಂತಾದ 
ಪೌರಾಣಿಕ ನಾಮಗಳೂ ಸೇರಿವೆ. 

ಜಾಬಾಲೀ ಉಪನಿಷತ್ತು ಎಂಬುದು ಸಾಮವೇದಕ್ಕೆ ಸೇರಿದೆ. ಜಾಬಾಲೀ ಮತ್ತು 
ಪೈಪ್ಪಲಾದಿಗಳ ಸಂವಾದ ರೂಪದಲ್ಲಿ ಇದು ಇದೆ. ಜೀವನನ್ನು ಪಶುವೆಂದೂ ಈಶನನ್ನು 
ಪಶುಪತಿ ಎಂದೂ ಇದು ಕರೆಯುತ್ತದೆ. ಭಸ್ಮಧಾರಣೆಯ ವಿಚಾರವೂ ಇಲ್ಲಿ ಬರುತ್ತದೆ. 
ನಾಮಜಪಕ್ಕೆಇದು ಪ್ರಾಶಸ್ತ್ಯ ಕೊಡುತ್ತದೆ. 

ಮುಕ್ತಿಕೋಪನಿಷತ್ತಿನಲ್ಲಿ ನೂರೆಂಟು ಉಪನಿಷತ್ತುಗಳ ನಾಮ ನಿರ್ದೇಶವಿದೆ. ಯಗ್ವೇದಕ್ಕೆ 
10, ಶುಕ್ಷಯಜುರ್ವೇದಕ್ಕೆ 19, ಕೃಷ್ಣಯಜುರ್ವೇದಕ್ಕೆ 32, ಸಾಮವೇದಕ್ಕೆ 16 ಮತ್ತು 
ಅಥರ್ವವೇದಕ್ಕೆ 31 ಉಪನಿಷತ್ತುಗಳು ಸೇರಿವೆಯೆಂದು ಇಲ್ಲಿ ಹೇಳಿದೆ. 

ಈ ಉಪನಿಷತ್ತುಗಳಲ್ಲದೆ ಇನ್ನೂ ಅನೇಕ ಉಪನಿಷತ್ತುಗಳು ವಿಶಿಷ್ಟವಾದ ದೇವತೆಗಳ 

ಪಾಸನೆಗೇ ಮೀಸಲಾಗಿವೆ. ಪ್ರಧಾನವಾದ ಉಪನಿಷತ್ತುಗಳ ವಿಷಯ ವಿವೇಚನೆಯನ್ನು 

ಇದುವರೆಗೆ ಮಾಡಲಾಯಿತು. ಮುಂದಿನ ಪ್ರಕರಣದಲ್ಲಿ ಉಪನಿಷದ್ದರ್ಶನದ ಸ್ವರೂಪವನ್ನು 
ವಿವರಿಸಲಾಗುವುದು. 


ಉಪನಿಷದ್ದರ್ಶನ 

ಬ್ರಾ ಹ ಣಗ ಗಳ ಕರ್ಮಕಾಂಡವನ್ನು ಪ್ರತಿಪಾದಿಸಿದರೆ ಇದಕ್ಕೆ ಬದಲಾಗಿ 
ಉಪನಿಷತ್ತು, ಗಳು ಜ್ಞಾನಕ್ಕೆ ಪ್ರಾಧಾನ್ಯ ಕೊಡುತ್ತವೆ. ಸಕಾಮವಾಗಿ ಮಾಡುವ ಯಾಗಾದಿಗಳಿಂದ 
ಬರುವ ಫಲ ಅಲ್ಪವೂ ಅಸ್ಥಿರವೂ ಆದುದಂದು ಪ ಪ್ರತಿಪಾದಿಸಿ ಆ ಕಾರಣದಿಂದಲೇ ಇವುಗಳಲ್ಲಿ 
ನಿರತರಾಗದೆ ಬ್ರಹ್ಮ ಜ್ಞಾನವನ್ನು ಸಂಪಾದಿಸಿ ಸಂಸಾರದ ಕ್ಲೇಶಗಳಿಂದ ಮುಕ್ತರಾಗಬೇಕೆಂದು 
ಉಪನಿಷತ್ತು ಉಪದೇಶಿಸುವುದು. ವಿದ್ಯೆಗಳು 'ಅಪರಾವಿದ್ಯಾ"ಮತ್ತು 'ಪರಾವಿದ್ಕಾ' ಎಂದು 
ಎರಡು. ಕೇವಲ ಖುಗ್ಬೇದ ಯಜುರ್ವೇದ ಸಾಮವೇದಾದಿಗಳು ಅಪರಾವಿದೈ 
ಎನಿಸುವುವು. ಬ್ರಹ್ಮ ಜ್ಞಾನವನ್ನುಂಟುಮಾಡಿಕೊಡುವ ಭಾಗಗಳೇ ಪರಾವಿದೆ ಎನ್ನಿಸುವುವು.!* 
ಇದನ್ನೇ 'ಅಥ ಪರಾ ಯಯಾತದಕ್ಟರಮಧಿಗಮ್ಮತೇ' ಎಂದು ಹೇಳಲಾಗಿದೆ. ಈ ಬ್ರಹ್ಮವಿದೆ 
ಸರ್ವ ಶ್ರೇಷ್ಠವಾದುದು. 'ನ ವೇದಾಂತಾಚ್ಛಾಸ್ಟ್ರಂ' ಎಂದು ಆ ಕಾರಣದಿಂದಲೇ ಹಿರಿಯರು 
ಸಾರಿದ್ದಾರೆ. ಹೀಗೆ ಉಪನಿಷತ್ತುಗಳು ಬ್ರಾಹ್ಮಣ ಗ್ರಂಥಗಳೊಡನೆ ಸೇರಿಕೊಂಡಿದ್ದರೂ ಇವುಗಳ 
ವಿಚಾರಧಾರೆ ಬೇರೆಯಾಗಿದೆ. ಯಾಗಾದಿಗಳ ಪ್ರತಿಪಾದನೆ ಬ್ರಾಹ್ಮಣ ಗ್ರಂಥಗಳ ವಿಷಯವಾದರೆ 
ಆ ಯಾಗಾದಿಗಳನ್ನು ನಿಂದಿಸಿ ಅಂಥ ಕಾವ್ಯ ಕರ್ಮಗಳಿಂ ದ ಎಂದಿಗೂ ಆತ್ಮೋದ್ದಾರವಿಲ್ಲ 
ವಂಬುದನ್ನು ಉಪನಿಷತ್ತು ಸಿದ್ಧಾ ಂತಿಸುವುದು. ಇದು ಬಾಹ್ಮಯಜ್ಞವನ್ನು ರೂಪಣಮಾಡಿ 
ಅದು ಆತ್ಮಯಜ್ಞದ ಪ್ರತೀಕವೆಂದೂ ಸುರುತ್ತದೆ.'* ಈ ರೀತಿಯಲ್ಲಿ ಭಾರತೀಯ ವಿಚಾರಸರಣಿ 
ಈ ಕಾಲದಲ್ಲಿ ಗಮನಾರ್ಹವಾಗಿ ಬದಲಾಯಿತು. 

ಉಪನಿಷತ್ತು ಎಂದರೇನು ? ಉಪನಿಷತ್ತೆಂದರೆ ರಹಸ್ಕವಾದ ವಿದ್ಯೆ. 'ಏಷಾ 
ವೇದೋಪನಿಷತ್‌' ಎಂದು ಇದನ್ನೇ ಹೇಳಲಾಗಿದೆ.1* ಗುರುವಿನ ಸಮೀಪದಲ್ಲಿ ಕುಳಿತು 


14. ಮುಂಡಕ ಉ. 1-1-15 15. ಬೃ. ಉ. 1-1-2; ಮಹಾನಾರಾಯಣ ಉ. 25-1 ; 
ಛಾಂ. ಉ. 3. 16. ಉಪನಿಷತ್ತೆಂಬ ಪದಕ್ಕೆ ಮುಖ್ಕಾರ್ಥ ಬ್ರಹ್ಮ ವಿದೆ ಎಂದು ಶಂಕರಾಚಾರ್ಯರ 
ಅಭಿಪ್ರಾಯ. ವಿವರಗಳಿಗೆ ಕಠೋಪನಿಷತ್‌-ಶಂಕರ ಬಾಪ್ಕದ ಪೀಠಿಕೆ ನೋಡಿ. 


೩೭೮ ವೈದಿಕ ಸಾಹಿತ್ಯ ಚರಿತ್ರ 


ಗುರುವಿನಿಂದ ಅರಿಯಬೇಕಾದ ರಹಸ್ಕತಮವಾದ ಜ್ಞಾನವೇ ಉಪನಿಷತ್ತು. ಈ ಜ್ಞಾನವನ್ನು 
ಸುಮ್ಮನೆ ಎಲ್ಲರಿಗೂ ಉಪದೇಶಿಸಿಬಿಡಬಾರದೆಂಬುದು ಶ್ರುತಿಯ ಆಣತಿ. ಶಿಷ್ಕನನ್ನು 
ವಿಧವಿಧವಾದ ಪರೀಕ್ಷೆಗೊಳಪಡಿಸಿ ಅವನು ಈ ಜ್ಞಾನಕ್ಕಾಗಿ ಬಹಳವಾಗಿ ಆಸಕ್ತಿಯನ್ನು 
ಹೊಂದಿದ್ದರೆ ಮಾತ್ರ ಅವನಿಗೆ ಉಪದೇಶಿಸಬೇಕು. ಈ ಲೋಕ ಕರ್ಮಕ್ಕೊಳಗಾಗಿ 
ಜನನಮರಣಗಳಿಗೀಡಾಗಿರುವುದನ್ನು ಕಂಡು ಇದರ ಪರಿಹಾರಕ್ಕೆ ಉಪಾಯವನ್ನು ಕಾಣದೆ 
ಖಿನ್ನನಾದವನು ಇದನ್ನುಪದೇಶಿಸಬಲ್ಲ ಗುರುವನ್ನು ಹುಡುಕಿಕೊಂಡು ಹೋಗಬೇಕೆಂದೂ, 
ಅಂಥ ಸಮ್ಮಗುಪಸನ್ನನೂ, ಪ್ರಶಾಂತಚಿತ್ತನೂ, ಶಮಾನ್ವಿತನೂ ಆದ ಶಿಷ್ಕನಿಗೆ ಗುರುವು ಆ 
ಬ್ರಹ್ಮವಿದೈೆಯನ್ನು ಯಥಾರ್ಥವಾಗಿ ಉಪದೇಶಿಸಬೇಕೆಂದೂ ಮುಂಡಕೋಪನಿಷತ್ತು 
ವಿಧಿಸುತ್ತದೆ.” ಈ ವಿಧವಾದ ಕಠಿಣ ಪರೀಕ್ಷೆಗಳನ್ನೇಕೆ ಮಾಡುತ್ತಿದ್ದರೆಂಬುದು ನಮ್ಮ ಮುಂದೆ 
ಬರುವ ಪ್ರಶ್ನೆ. ಈ ಅಮೂಲ್ಯವಾದ ಬ್ರಹ್ಮವಿದ್ಕೆಯನ್ನು ಪಾತ್ರಾಪಾತ್ರಾ ವಿವೇಚನೆಯಿಲ್ಲದೆ 
ಎಲ್ಲರಿಗೂ ಸಹಸಾ ತಿಳಿಸಿಬಿಟ್ಟಿದ್ದರೆ ಅದರಿಂದ ಉಪಕಾರವಾಗುವ ಬದಲು ಅಪಕಾರವೇ 
ಆಗುತ್ತಿತ್ತೆಂಬುದು ಸಿದ್ಧವಾದ ವಿಚಾರ. ಈ ವಿಧವಾದ ದುರುಪಯೋಗಗಳನ್ನು ತಪ್ಪಿಸಿ, ಈ 
ಅಮೂಲ್ಯವಾದ ಬ್ರಹ್ಮವಿದೈಯನ್ನು ಉಜ್ವಲವಾಗಿಟ್ಟು ಇದನ್ನು ಪಡೆಯಲು ಆತುರರಾದ 
ಜ್ಞಾನಪಿಪಾಸುಗಳಿಗೆ ಮಾತ್ರ ಇದನ್ನು ನಿರ್ವಂಚನೆಯಿಂದ ಧಾರೆಯೆರೆಯಬೇಕೆಂಬ ಉನ್ನತವಾದ 
ಆದರ್ಶವನ್ನಿಟ್ಟುಕೊಂಡು ಈ ಬಗೆಯ ಕಟ್ಟುಪಾಡುಗಳಿಗಿದನ್ನು ಒಳಪಡಿಸಿದರು. 

ಮಾನವ ಜೀವನದ ಮತ್ತು ವಿಶೃಕಾರಣದ ವಿಚಾರದಲ್ಲಿ ವಿವೇಚನೆ ನಡೆಸುವ ಇವು 
ಆಧ್ಯಾತ್ಮಿಕ ಭಾವನೆಗಳ ಇತಿಹಾಸದಲ್ಲಿ ಅತಿ ಮುಖ್ಯವಾದ ಪ್ರಘಟ್ಟವಾಗಿವೆ. ಭವ್ಯವೂ, 
ಸಾರ್ವಜನೀನವೂ ಆದ ವಿಚಾರ ಸರಣಿಯಿಂದಲೂ ಅತ್ಯಪೂರ್ವವಾದ ಮೋಹಕ 
ಶೈಲಿಯಿಂದಲೂ, ಸರಳ ಸುಂದರವಾದ ಸಂವಾದಗಳಿಂದಲೂ ಇವು ಮಾನವ ಕೋಟಿಯ 
ಮೇಲೆಯೇ ತಮ್ಮ ಪ್ರಭಾವ ಬೀರಿವೆ. ಗಾಢವೂ, ಗೂಢವೂ ಆದಂತೆಯೇ ಸರಳವೂ ಸುಂದರವೂ 
ಆದವು ಇವು. ಈ ಉಪನಿಷತ್ತುಗಳೆಲ್ಲಾ ಸಾಮಾನ್ಯವಾಗಿ ಸಂವಾದಗಳ ರೂಪದಲ್ಲಿವೆ. ಇವು 
ಕೇವಲ ಮುಖ್ಯಸ್ಥವಾಗಿಯೇ ಬಳಕೆಯಲ್ಲಿ ಇದ್ದ ಕಾರಣ ಅನೇಕ ಕಡೆ ಇದ್ದಿರಬಹುದಾದ 
ವಿವರಣೆಗಳು ಈಗ ಕಳೆದುಹೋಗಿವೆ. ಪ್ರವಚನ ಕಾಲದಲ್ಲಿ ಸಂಪ್ರದಾಯಕ್ಕನುಸಾರ 
ಆಚಾರ್ಯರುಗಳು ಅವುಗಳನ್ನೇ ವಿವರಿಸುತ್ತಿದ್ದರು. ಹೀಗೆ ಸೂತ್ರರೂಪದಲ್ಲಿರುವ ಅನೇಕ 
ವಾಕ್ಯಗಳನ್ನು ಇವು ಒಳಗೊಂಡಿರುವ ಕಾರಣವೇ ಉಪನಿಷತ್ತುಗಳಿಗೆ ಬಗೆಬಗೆಯಾದ 
ಅರ್ಥವೃತ್ರಿಗಳನ್ನು ಹೇಳಲವಕಾಶವಾಗಿದೆ. ಬಹಳ ಪ್ರಧಾನವಾದ ವಿಚಾರಗಳಲ್ಲಿ ಉಪನಿಷತ್ತಿನ 
ಉಪದೇಶ ಹೀಗೆ ಗೂಢವಾಗಿಯೇ ಉಳಿದುಹೋಗಿದೆ. 

ಉಪನಿಷತ್ತುಗಳು ಒಂದೇ ತತ್ವವನ್ನು ಉಪದೇಶಿಸುವುವೇ ? ಅಥವಾ ಬೇರೆ ಬೇರೆ 
ಅನೇಕ ತತ್ವಗಳನ್ನು ಉಪದೇಶಿಸುವುವೇ ? ಇದು ಮುಖ್ಯವಾದ ಪ್ರಶ್ನೆ. ಸಾಂಖ್ಯ ಯೋಗ 
ಮೊದಲಾದ ದರ್ಶನಗಳ ಹಲಕೆಲವು ಅಂಶಗಳು ಅಲ್ಲಿ ಬರುತ್ತವೆ.'* ಪಂಚತನ್ಮಾ ತ್ರೆಗಳೇ 
ಮೊದಲಾದುವುಗಳೊಡನೆ ಕೂಡಿದ ಪದಾರ್ಥ ವಿಭಜನೆಯ ಉಲ್ಲೇಖ ಭಾರಶೀಯ 
ದರ್ಶನದಲ್ಲಿ ಮೊಟ್ಟ ಮೊದಲಾಗಿ ಉಪನಿಷತ್ತುಗಳಲ್ಲಿ ಬರುತ್ತದೆ. ಇವೆಲ್ಲದರಿಂದ ಉಪನಿಷತ್ತು 
ಕೇವಲ ಒಂದಲ್ಲ ಹಲವಾರು ಸಿದ್ಧಾಂತಗಳನ್ನು ಉಪದೇಶಿಸುವುವೆಂದು ಅರಿಯಬಹುದು. 

17. ಉ. 1-2-12, 13; 


18. ವಿವರಗಳಿಗೆ ನೋಡಿ Foreword 10 The Hymns to the Mystic Fire, Aurobindo. 
19. ಸಾಂಖ್ಯ ದರ್ಶನದ ವಿಚಾರಕ್ಕೆ ನೋಡಿ : ಛಾಂ. 6-9; ಶ್ರೇ. ಉ. 4-5. 


ಉಪನಿಷತ್ತುಗಳು ೩೯ 


ಭಿನ್ನ ಭಿನ್ನಕಾಲದಲ್ಲಿ ಭಿನ್ನ ಭಿನ್ನ ದೇಶಗಳಲ್ಲಿದ್ದ ಬೇರೆ ಬೇರೆ ಅನುಭಾವಿಗಳ ಅನುಭವ 
ಸಾರವನ್ನೊಳಗೊಂಡು ಕೊನೆಗೆ ಒಂದುಗೂಡಿಸಲಾದ ಈ ಉಪನಿಷದ್ಭಂಥಗಳು ಯಕ್ಸಂಹಿತೆ 
ಯಂತೆಯೇ ಸಂಗ್ರಹಗಳಾದ ಕಾರಣ ಹಲವಾರು ಸಿದ್ದಾಂತಗಳನ್ನು ಪ್ರತಿಪಾದಿಸುವುವೆಂದು 
ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. 
ಪೂರ್ವಗ್ರಹವಲ್ಲದೆ ಇವುಗಳನ್ನು ಓದಿದರೆ ಈ ಅಂಶ ಸ್ಪಷ್ಟವಾದೀತು! ಉಪನಿಷತ್ತುಗಳು 
ಶ್ರುತಿಗಳ ಕೋಟೆಯಲ್ಲಿ ಸೇರಿ ಪರಮ ಪ್ರಮಾಣವಾದುವೆಂಬ ಅಂಶದಲ್ಲಿ ಎಲ್ಲರಿಗೂ 
ಒಮ್ಮತವಿದ್ದರೂ ಉಪನಿಷತ್ತಿನ ಉಪದೇಶಗಳ ಮತ್ತು ಸಿದ್ಧಾಂತಗಳ ವಿಚಾರದಲ್ಲಿ 
ಏಕಾಭಿಪ್ರಾಯವಿಲ್ಲ. ಔಪನಿಷದಸಿದ್ಧಾಂತದ ವಿಚಾರದಲ್ಲಿ ಬಹಳ ಹಿಂದಿನ ಕಾಲದಿಂದಲೂ 
ಭಿನ್ನಾಭಿಪ್ರಾಯಗಳಿದ್ದವೆಂಬ ಅಂಶವನ್ನು ಬ್ರಹ್ಮಸೂತ್ರಗಳಲ್ಲಿ ಬಾದರಾಯಣರು ಇತರ 
ಆಚಾರ್ಯರುಗಳ ಅಭಿಪ್ರಾಯವನ್ನು ಉದಾಹರಿಸುವುದರಿಂದಲೂ ತಿಳಿಯಬಹುದು. 

ಹೀಗೆ ಉಪನಿಷತ್ತುಗಳಲ್ಲಿ ಅನೇಕ ಸಿದ್ಧಾಂತಗಳ ಉಲ್ಲೇಖವಿದ್ದರೂ ಅವುಗಳೆಲ್ಲಕ್ಕೂ 
ಸಮಪ್ರಾಧಾನ್ಮ ದೊರಕಿಲ್ಲ. ಕೆಲವು ಅಂಶಗಳು ಮಿಂಚಿನಂತೆ ತೋರಿ ಮಾಯವಾಗುವುವು. 
ಮತ್ತೆ ಕೆಲವು ಸಂಗ್ರಹವಾಗಿ ಹೇಳಲ್ಪಟ್ಟಿವೆ. ಆದರೆ ಇವುಗಳಲ್ಲೆಲ್ಲಾ ಪ್ರಧಾನತಮವಾದುದು 
ವೇದಾಂತ ದರ್ಶನದ ಪ್ರತಿಪಾದನೆ. ಬ್ರಹ್ಮ ತತ್ವವನ್ನು ನಿರೂಪಿಸುವ ತತ್ವ ಪದ್ಧತಿಯೇ 
ವೇದಾಂತ ದರ್ಶನ. ಇದನ್ನು ಪ್ರತಿಪಾದಿಸುವುದರಿಂದಲೂ, ಇವು ವೇದಗಳ ಕೊನೆಯ 
ಭಾಗಗಳಾಗಿರುವುದರಿಂದಲೂ ಇವಕ್ಕೆ ವೇದಾಂತಗಳೆಂಬ ಹೆಸರೂ ರೂಢಿಗೆ ಬಂದಿತು. 

ಉಪನಿಷತ್ತುಗಳಲ್ಲಿ ಬರುವ ವಿಚಾರವೇನು ? ಇಲ್ಲಿ ಬರುವ ವಿಚಾರ ಸತ್ಕದ 
ಅನ್ವೇಷಣೆಯೇ ! ಜಗತ್ಕಾರಣವು ಯಾವುದು ? ನಾವು ಎಲ್ಲಿಂದ ಬಂದೆವು ? ಯಾರ 
ಕಟ್ಟಳೆಗಳೊಳಗಾಗಿ ಇಲ್ಲಿ ಸುಖದುಃಖಗಳನ್ನನುಭವಿಸುತ್ತಾ ತೊಳಲುವೆವು? ಇಲ್ಲಿಂದ ಮುಂದೆ 
ನಾವು ಹೋಗುವುದಾದರೂ ಎಲ್ಲಿಗೆ? ಈ ಬಗೆಯಾದ ತತ್ತ್ವ ವಿವೇಚನೆ ಉಪನಿಷತ್ತಿನಲ್ಲಿದೆ. 
ಶ್ವೇತಾಶ್ವತರ ಉಪನಿಷತ್ತು ಈ ಅಂಶವನ್ನೇ 

'ಕಿಂಕಾರಣಂ ಬ್ರಹ್ಮ ಕುತಃ ಸ್ಮ ಜಾತಾ 

ಜೀವಾಮ ಕೇನ ಕ್ವಚ ಸಂಪ್ರತಿಷ್ಠಾ: | 

ಅಧಿಷ್ಮಿತಾಃ ಕೇನ ಸುಖೇತರೇಷು 

ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾಂ | (ಶ್ವೇ. ಉ. 3-1) 
ಎಂದು ಹೇಳುತ್ತದೆ. 

ಈ ಲೋಕದಲ್ಲಿ ನಮ್ಮ ದಿನ ದಿನದ ವ್ಯವಹಾರಕ್ಕೆ ಗೋಚರವಾಗುತ್ತಿರುವ ವಿಚಾರಗಳೂ, 
ಸುಖದುಃಖಗಳೂ ನಿತ್ಕವೇ ಅಲ್ಲವೇ ಎಂಬ ಜಿಜ್ಞಾಸೆ ಇಲ್ಲಿ ಬೆಳೆದು ಇವುಗಳೆಲ್ಲಾ ತೋರಿಕೆಗಳಾಗಿ 
ಅಲ್ಪವೂ, ಅಸ್ಥಿರವೂ ಆದುವುಗಳೆಂಬ ಅರಿವು ಮಾಡಿದೆ. ಇವುಗಳ ಹಿನ್ನೆಲೆಯಲ್ಲಿ ಯಾವುದೋ 
ಒಂದು ಸತ್ಕಸ್ಥಿತಿಯಿದೆಯೆಂದೂ, ಅದನ್ನು ಪಡೆದರೆ ಮನಃಶಾಂತಿಯೊದಗುವುದೆಂದೂ 
ತಿಳಿಸಲಾಗಿದೆ. ಈಗಿನ ಸ್ಥಿತಿಯಲ್ಲಿ ನಮ್ಮ ಅರಿವು ಅಜ್ಞಾನದಿಂದ ಮರೆಯಾಗಿರುವುದೆಂದು 


20. (a) Vaishnavism, Saivism and minor religious systems ೧. G. Bandarkar, p. 1. 

(b) “The upanishads do not embody a single doctrine and the doub! 

is confirmed by an independent study of these arden! works there are nol two 

or three discordent views in the upanishads but several. —Outtines of Indian 
Phitosophy, M. Hiriyanna, ೧. 53. 


೩೮೦ ವೈದಿಕ ಸಾಹಿತ್ಯ ಚರಿತ್ರ 


ನಾವರಿಯುವೆವು. ಪ್ರಪಂಚದ ಸಕಲ ವಿಧವಾದ ಭೋಗಗಳನ್ನೂ ಜರಾಮೃತ್ಯುಗಳು 
ಕೊನೆಗಾಣಿಸುವುವು. ಅದರಿಂದ ಈ ಸಂಸಾರದಲ್ಲಿ ಸುಖ ಕಡಿಮೆ. ಆ ಕಾರಣದಿಂದಲೇ 
ನಿರತಿಶಯವಾದ ಆನಂದವನ್ನು ಪಡೆಯಲು ನಾವು ಯತ್ನಿಸಬೇಕು. ಈ ಗುರಿ ನಮ್ಮ ಮುಂದೆ 
ನಿಂತಾಗ ಆತ್ಮಾನ್ಪೇಷಣೆಯ ಮತ್ತು ಸತ್ಯಸಾಕ್ಷಾತ್ಕಾರದ ಮಹತ್ವ ಗೋಚರಿಸುವುದು. ಆಗಲೀಗ 
ಮನಃಪೂರ್ವಕವಾಗಿ ನಾವು 
ಅಸತೋ ಮಾ ಸದ್ದಮಯ | 
ತಮಸೋ ಮಾ ಜ್ಕೋತಿರ್ಗಮಯ | 
ಮೃತ್ಕೋರ್ಮಾ ಅಮೃತಂಗಮಯ | (ಬೃ. ಉ. 1-3-27) 
ಎಂದು ಬೇಡಿಕೆಯನ್ನು ಸಲ್ಲಿಸುವೆವು. 
ಮೇಲೆ ಹೇಳಿದಂತೆ ಉಪನಿಷತ್ತುಗಳಲ್ಲಿ ಬ್ರಹ್ಮವಿಚಾರ ಮತ್ತು ಆತ್ಮವಿಚಾರ 
ಮಾಡಲಾಗಿದೆ. ಭಾರತೀಯ ದರ್ಶನ ನಿಂತಿರುವುದಾದರೂ ಬ್ರಹ್ಮ ಮತ್ತು ಆತ್ಮ ಎಂಬ 
ಇವೆರಡು ಸ್ತಂಭಗಳ ಮೇಲೆಯೇ 12! ಬ್ರಹ್ಮಶಬ್ದ ಜಗತ್ಕಾರಣವಾದ ಪರವಸ್ತುವಿಗೆ 
ಅನ್ವಯಿಸುವುದು. ಆತ್ಮಶಬ್ದವಾದರೋ ದೇಹಾಂತರ್ಗತನಾದ ಜೀವನನ್ನು ಹೇಳುತ್ತದೆ. ಈ 
ಬಗೆಯ ಜೀವಬ್ರಹ್ಮರುಗಳ ಭಾವನೆ ಬಹಳ ಪ್ರಾಚೀನವಾದುದು. ವೇದಸಂಹಿತೆಗಳಲ್ಲಿಯೂ 
ಈ ಭಾವವಿದೆ. ಪ್ರಣಿಧಾನವು ತೀವ್ರವಾದಂತೆಲ್ಲಾ, ಅನುಭವವು ಗಾಢವಾದಂತೆಲ್ಲಾ 
ಅನುಭಾವಿಗಳು ಬ್ರಹ್ಮನಿಗೂ ಜೀವನಿಗೂ ಸಂಬಂಧವಿರಲೇಬೇಕೆಂದು ಅರಿತು 
ಜೀವಬ್ರಹ್ಮರುಗಳ ಸಂಬಂಧವನ್ನು ಸಾರಿ ಹೇಳಿದರು. ಈ ರೀತಿಯಾಗಿ ಜೀವಬ್ರಹ್ಮರ 
ಸಂಬಂಧವನ್ನು ಉಪನಿಷತ್ತು ಬಗೆಬಗೆಯಾಗಿ ಹೇಳುತ್ತದೆ. ಈ ಭಾವಗಳು ಸಂದಿಗ್ನವಾಗಿ 
ಹೋದ ಕಾರಣ ನಾನಾ ಬಗೆಯ ಅರ್ಥ ಕಲ್ಪನೆಗೆ ಅವಕಾಶವಾಗಿದೆ. ಜೀವಪರಮರಿಗೆ ಐಕ್ಕವನ್ನು 
ಕೆಲವು ವಾಕ್ಕಗಳು ಹೇಳಿರುವುದೂ, ಇನ್ನೂ ಕೆಲವು ವಾಕ್ಕಗಳು ಅವುಗಳಿಗೆ ಬೇದವನ್ನು 
ಹೇಳಿರುವುದೂ ಈ ಬಗೆಯ ಸಂಶಯಗಳಿಗೆ ಮೂಲವಾಗಿದೆ. 
ಬ್ರಹ್ಮ 
ಉಪನಿಷತ್ತು ಜಗತ್ಕಾರಣವಾದ ಪರವಸ್ತುವನ್ನು ನಾನಾ ಹೆಸರುಗಳಿಂದ ಕರೆಯುತ್ತದೆ. 
ಸತ್‌, ಆತ್ಮಾ, ಬ್ರಹ್ಮ, ಲಕ್ಷರ, ಆಕಾಶ ಮೊದಲಾದ ಶಬ್ದಗಳನ್ನು ಇದು ಬಳಸುತ್ತದೆ. 
ಸಮಸ್ತ ಲೋಕಗಳ ವೃವಹಾರವೂ ಈ ಬ್ರಹ್ಮವಸ್ತುವಿಗ ಧೀನವಾಗಿದೆಯೆಂದೂ, ಇದರಿಂದಲೇ 
ಲೋಕಗಳ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳೆಂದೂ ಇವು ಹೇಳುತ್ತವೆ. ಸರ್ವಕಾರಣಕ್ಕೂ 
ಕಾರಣನಾದ ಈ ಪರಮಾತ್ಮನು ಸರ್ವವನ್ನತಿಶಯಿಸಿದವನೂ, ನಿಸ್ಸಮಾಭ್ಯಧಿಕನೂ, 
ಸರ್ವಶಕ್ತನೂ ಆದವನು. ಮಹತ್ತಿಗಿಂತ ಮಹತ್ತಮನೂ ಅಣುವಿಗಿಂತ ಅಣುವೂ ಆದ 
ಇವನ್ನೇ? ಸರ್ವಭೂತಗಳಿಗೂ ಅಂತರಾತ್ಮನಾಗಿದ್ದಾನೆ.25 ಇವನು ಸರ್ವವನ್ನೂ 
ವ್ಮಾಪಿಸಿದ್ದಾನೆ.* ಎಲ್ಲರ ಹೃದಯಗುಹೆಯನ್ನು ಪ್ರವೇಶಿಸಿರುವ ಇವನು ದುರ್ದರ್ಶ 
—S These terms are two ‘Brahman’ and ’Atman' which have been 
described as ‘the two pillars on which rests nearly the whole edifice of Indian 
Philosophy'— Outlines of indian Philosopy, M. Hiriyanna, ೧. 54 
22. Outlines of Indian Philosopy, M.Hiriyanna, p. 56 


23, ತೈ. ಉ. 31 24 ಕಠ 1-2-20 
25. ಕಠ 2-2-12 26. ಈಶಾವಾಸ್ಮ 1 


ಉಪನಿಷತ್ತುಗಳು ೩೮೧ 


ನಾಗಿದ್ದಾನೆ.?' ಸರ್ವಭೂತಗಳೊಳೆಗೆ ವಾಸಿಸುವ ಇವನು ಎಲ್ಲ ಭೂತಜಾತಕಗಳೊಳಗೇ 
ಇದ್ದರೂ ಅವುಗಳು ಇವನನ್ನರಿಯವು. ಇವನಿಗೆ ಸರ್ವಭೂತಗಳೂ ಶರೀರವಾಗಿವೆ. ಇವನು 
ಸಕಲಭೂತಜಾತಗಳನ್ನೂ ನಿಯಮಿಸುತ್ತಾನೆ. ಹೀಗೆ ಇವನು ಎಲ್ಲ ಭೂತಜಾತಗಳಿಗೂ 
ಅಂತರ್ಯಾಮಿಯಾಗಿದ್ದಾನೆ.28 ಇವನು ಸರ್ವವಸ್ತುಗಳ ಸ್ವರೂಪವನ್ನೂ ಪ್ರಕಾರವನ್ನೂ 
ಅರಿಯಬಲ್ಲವನು. ಇವನ ತಪಸ್ಸು ಜ್ಞಾನಮಯವಾದುದು.* ಪಾಪ, ಜರಾ, ಮೃತ್ಯು ಶೋಕ, 
ಹಸಿವು ಮತ್ತು ಬಾಯಾರಿಕೆಗಳಿಂದ ದೂರನಾದ ಇವನು ಪೂರ್ಣಕಾಮನೂ, ಸತ್ಕಸಂಕಲ್ಪನೂ 
ಆಗಿದ್ದಾನೆ. ವಿಶ್ವಕ್ಕೆ ಪತಿಯಿವನು. ಎಲ್ಲ ಆತ್ಮರುಗಳಿಗೂ ಈಶ್ವರನಿವನು. ಶಾಶ್ವತನೂ, 
ಮಂಗಳಕರನೂ, ಚ್ಯುಶಿಯಿಲ್ಲದವನೂ ಆದವನಿವನು.3' ಈಶ್ವರರಿಗೂ ಪರಮಮಹೇಶ್ವರನೂ, 
ದೇವತೆಗಳಿಗೆ ಪರಮದೇವನೂ ಆಗಿದ್ದಾನೆ. ಸರ್ವವೂ ಇವನ ವಶದಲ್ಲಿದೆ; ಎಲ್ಲವನ್ನೂ 
ಆಳುವವನು ಈತನೇ,3 ಸತ್ಯಸ್ವರೂಪನೂ, ಜ್ಞಾನಸ್ವರೂಪನೂ, ಅನಂತನೂ ಆಗಿದ್ದಾನೆ. 
ನಿರವದ್ಕನೂ, ನಿರಂಜನನೂ, ವಿಜ್ಞಾನಸ್ಪರೂಪಿಯೂ, ಆನಂದನೂ, ನಿರ್ವಿಕಾರನೂ, 
ನಿಷ್ಕಲನೂ, ನಿಷ್ಕಿಯನೂ, ಶಾಂತನೂ, ನಿರ್ಗುಣನೂ ಆದವನಿವನು. ಇವನು ಸಕಲ ಜಗತ್ತಿಗೂ 
ಪಶಿಯಾಗಿದ್ದಾನೆ. ಆದರೆ ಇವನಿಗೆ ಒಡೆಯರಾರೂ ಇಲ್ಲ. 
ತನ್ನನ್ನು ಭಜಿಸುವ ಭಕ್ತರಿಗೆ ಪರಮ ಫಲವನ್ನು ದೊರಕಿಸಿಕೊಡುವ ಸೇತುವಾಗಿದ್ದಾನೆ.೫ 

ಸರ್ವಭೂತಗಳಿಗೂ ಒಡೆಯನೂ ರಾಜನೂ ಆದ ಈ ಆತ್ಮನಲ್ಲಿ ಸರ್ವಭೂತಗಳೂ, ಸರ್ವ 
ದೇವತೆಗಳೂ, ಎಲ್ಲ ಲೋಕಗಳೂ, ಎಲ್ಲ ಆತ್ಮರುಗಳೂ ಸಹ ಚಕ್ರದ ಅರೆಕಾಲುಗಳು 
ನೇಮಿ ಮತ್ತು ನಾಭಿಯಲ್ಲಿ ಅಡಕವಾಗಿರುವಂತೆ ಅಡಕವಾಗಿದ್ದಾರೆ. 

'ಸವಾ ಆಯಮಾತ್ಮಾ ಸರ್ವೇಷಾಂ ಭೂತಾನಾಮಧಿಪತಿಃ ಸರ್ವೇಷಾಂ ಭೂತಾನಾಂ 

ರಾಜಾ ತದ್ಕಥಾ ರಥನಾಭೌ ಚ ರಥನೇಮೌ ಚಾರಾಃ ಸರ್ವೇ ಸಮರ್ಪಿತಾಃ 

ಏವಮೇವಾಸ್ಮಿನ್ನಾತ್ಮನಿ ಸರ್ಮಾಣಿ ಭೂತಾನಿ ಸರ್ವೇ ದೇವಾಃ ಸರ್ವೇಲೋಕಾಃ 

ಸರ್ವೇ ಪ್ರಾಣಾಃ ಸರ್ವ ಏತ ಆತ್ಮಾನಃ ಸಮರ್ಪಿತಾಃ' (ಬೃ. ಉ. 2-5-15) 

ನೀರಿನಲ್ಲಿ ಕರಗಿದ ಲವಣವು ಸರ್ವತ್ರ ವ್ಯಾಪಿಸುವಂತೆ ಆತ್ಮನೂ ಸಹ ಸರ್ವವನ್ನೂ 

ವ್ಯಾಪಿಸಿದ್ದಾನೆ. ಅಗ್ನಿಯಿಂದ ಅಗ್ನಿಕಣಗಳು ಹೇಗೋ ಹಾಗೆ, ಜೇಡನಿಂದ ದಾರದ ಎಳೆಗಳು 
ಹೇಗೋ ಹಾಗೆ, ವೇಣುವಿನಿಂದ ನಾದವು ಹೇಗೋ ಹಾಗೆ, ಎಲ್ಲ ಭೂತಜಾತಗಳೂ ಆ 
ಬ್ರಹ್ಮನಿಂದ ಉದ್ಭವಿಸುತ್ತವೆ. ಎಲ್ಲ ಜಲಕ್ಕೂ ಸಾಗರವು ಏಕಾಯನವಾಗಿರುವಂತೆ, ಎಲ್ಲ 
ಸ್ಪರ್ಶಗಳಿಗೂ ತ್ವಗಿಂದ್ರಿಯವು ಹೇಗೆ ಏಕಾಯನವೋ ಹಾಗೆ, ಎಲ್ಲ ಸಂಕಲ್ಪಗಳಿಗೂ ಮನಸ್ಸು 
ಹೇಗೋ ಹಾಗೆ, ಎಲ್ಲ ರೂಪಗಳಿಗೂ ನೇತ್ರವು ಹೇಗೋ ಹಾಗೆ, ಎಲ್ಲ ವಿದೈೆಗಳಿಗೂ 
ಹೃದಯವು ಹೇಗೋ ಹಾಗೆ, ಎಲ್ಲರಸಗಳಿಗೂ ನಾಲಗೆಯು ಹೇಗೋ ಹಾಗೆ, ಎಲ್ಲ 
ಶಬ್ದಗಳಿಗೂ ಕಿವಿಗಳು ಹೇಗೋ ಹಾಗೆ, ಎಲ್ಲ ಭೂತಜಾತಗಳಿಗೂ ಈ ಸರ್ವಾತ್ಮನು 
ಏಕಾಯನನಾಗಿದ್ದಾನೆ.3 ರಸಘನನೂ ಪ್ರಜ್ಞಾನಘನನೂ ಆದವನಿವನು.* 


ಳು. 1-2-12 28. ಬೃ. ಉ 3-7-15 
29. ಮುಂ. ಉ. 1-1-9 30. ಛಾಂ. ಉ. 8-7-1 
31. ಮಹಾನಾ. 11 32. ಶ್ವೇ. ಉ. 6-13 
33. ಬೃ. ಉ. 6-4-22 34. ತೈ. ಉ. 2-1 
35. ಮಹಾನಾ. 1. 36. ಕಠ 1-3-2 


37. ಬೃ. ಉ. 4-5 38. ಬೃ. ಉ. 4-5-13 


೩೮೨ ವೈದಿಕ ಸಾಹಿತ್ಯ ಚರಿತ್ರ 


ಜನಕರಾಜನ ಸಭೆಯಲ್ಲಿ ವಾಚಕ್ನವೀ ಗಾರ್ಗಿಯು ಯಾಜ್ಞವಲ್ಮರನ್ನು ಎಲ್ಲ 
ಲೋಕಗಳೂ, ದ್ಯಾವಾಪೃಧಿವೀಗಳೂ, ಭೂತ ಭವ್ಯಭವಿಷ್ಕತ್ತುಗಳೂ ಯಾವುದರಲ್ಲಿ ಓತ 
ಪ್ರೋತವಾಗಿದೆಯೆಂದು ಕೇಳಿದಳು. ಆಗ ಅವರು ಸರ್ವವೂ ಅಕ್ಷರ ಶಬ್ದ ವಾಚ್ಯನಾದ 
ವಿಶ್ವಾತ್ಮನಲ್ಲಿ ಓತಪ್ರೋತವಾಗಿದೆಯೆಂದು ಹೇಳಿ ಆ ವಿಶ್ವಾತ್ಮನ ಸ್ವರೂಪವನ್ನು ಹೀಗೆ 
ತಿಳಿಸಿದರು: 

'ಎಲೌ ಗಾರ್ಗಿ, ಈ ಅಕ್ಬರ ರೂಪಿಯು ಸ್ಥೂಲನಲ್ಲ, ಅಣುವಲ್ಲ, ಹ್ರಸ್ತನಲ್ಲ, 
ದೀರ್ಫನಲ್ಲ, ಅಗ್ನಿಯಂತೆ ಕೆಂಪಾಗಿಲ್ಲ, ಜಲದಂತೆ ಹರಿಯುವ ಸ್ವಭಾವನಲ್ಲ, ನೆರಳಲ್ಲ, 
ಕತ್ತಲೆಯಲ್ಲ, ವಾಯುವಾಗಲೀ ಆಕಾಶವಾಗಲೀ ಅಲ್ಲ, ಸಂಸರ್ಗವುಳ್ಳುದಲ್ಲ, ರಸವಲ್ಲ, 
ಗಂಧವಲ್ಲ, ಅದಕ್ಕೆ ಕಣ್ಣುಗಳಿಲ್ಲ ಕಿವಿಗಳಿಲ್ಲ, ಅದು ಮಾತಲ್ಲ, ಮನಸ್ಸಲ್ಲ, ತೇಜಯುಕ್ತವಲ್ಲ, 
ಪ್ರಾಣವಲ್ಲ, ಮುಖವಲ್ಲ, ಅಳತೆಗೊಳಗಾದುದಲ್ಲ, ಒಳಗಿಲ್ಲ, ಹೊರಗಿಲ್ಲ, ತಿನ್ನುವುದಿಲ್ಲ, 
ತಿನ್ನಲ್ಪಡುವುದಿಲ್ಲ. 

"ಹೇ ಗಾರ್ಗಿ, ಈ ಅಕ್ಬರ ರೂಪಿಯ ಆಜ್ಞೆಗೊಳಗಾಗಿ ಸೂರ್ಯಚಂದ್ರರು ನಿಯಮಿತರಾಗಿ 
ನಿಂತಿದ್ದಾರೆ ; ಇವನ ಆಜ್ಞೆಯಿಂದಲೇ ದ್ಕುಲೋಕವೂ, ಪೃಥಿವೀಲೋಕವೂ ವ್ಯವಸ್ಥಿತವಾಗಿ 
ನಿಂತಿವೆ ; ಇವನ ಆಣತಿಗೊಳಗಾಗಿಯೇ ನಿಮೇಷ, ಮುಹೂರ್ತ, ಹಗಲು, ರಾತ್ರಿ, ಪಕ್ಷ, 
ಮಾಸ, ಬುತು, ಸಂವತ್ಸರ ಮೊದಲಾದ ಕಾಲವಿಶೇಷಗಳು ವ್ಯವಸ್ತಿತವಾಗಿ ನಿಂತಿವೆ; ಇವನ 
ಅಪ್ಪಣೆಯಿಂದಲೇ ಶೈೇತಪರ್ವತದಿಂದ ಪೂರ್ವಕ್ಕೆ ನದಿಗಳು ಹರಿಯುತ್ತವೆ, ಹಾಗೆಯೇ ಪಶ್ಚಿಮ 
ಮತ್ತು ಇತರ ದಿಕ್ಕುಗಳಿಗೂ ಹರಿಯುವುವು. ಇವನ ಶಾಸನದಿಂದಲೇ ದಾನಮಾಡುವ 
ಯಜಮಾನನನ್ನು ಮನುಷ್ಯರೂ. ದೇವತೆಗಳೂ, ಪಿತೃಗಳೂ ಪ್ರಸಂಸಿಸುತ್ತಾರೆ. 

"ಹೀಗೆ ಅಕ್ಷರ ರೂಪಿಯಾದ ಪರಬ್ರಹ್ಮನನ್ನರಿಯದೆ ಈ ಲೋಕದಲ್ಲಿ ಅನೇಕ 
ಸಹಸ್ರವರ್ಷಗಳು ಯಾಗ ಮಾಡಿದರೂ, ತಪಸ್ಸಾಚರಿಸಿದರೂ ಅವರ ಫಲ ಭೋಗಾಂತದಲ್ಲಿ 
ಕ್ಷಯಿಸುವುದು. ಎಲೌ ಗಾರ್ಗಿ, ಈ ಅಕ್ಷರನನ್ನು ತಿಳಿಯದೆ ಮೃತಿಹೊಂದಿದವನು 
ಶೋಚ್ಯನಾಗುತ್ತಾನೆ. ಆದರೆ ಯಾವನು ಈ ಅಕ್ಟರನನ್ನು ತಿಳಿದು ಈ ಲೋಕವನ್ನೇ ಬಿಡುವನೋ 
ಅವನು ಬ್ರಹ್ಮ ಜ್ಞನೆನಿಸುವನು. 

'ಎಲೌ ಗಾರ್ಗಿ, ಈ ಅಕ್ಷರ ರೂಪಿ ಎಲ್ಲರನ್ನೂ ನೋಡುವುದು, ಆದರೆ ಅದು ಎಲ್ಲರಿಗೂ 
ಕಾಣಿಸದು. ಅದು ಕೇಳುವುದು, ಕೇಳಲ್ಪಡದು. ಅದು ತಿಳಿಯುವುದು, ಆದರೆ ತಿಳಿಯಲ್ಪಡದು. 
ಅದು ಅರಿಯುವುದು, ಅರಿಯಲ್ಪಡದು. ನೋಡುವವನೂ, ಮನನ ಮಾಡುವವನೂ, 
ಅರಿಯುವವನೂ ಅದಲ್ಲದೆ ಬೇರಿಲ್ಲ. ಈ ಅಕ್ಷರನಲ್ಲಿ ಎಲ್ಲವೂ ಓತಪ್ರೋತವಾಗಿದೆ. "3 

"ಇದರಿಂದ ಆ ಜಗತ್ಕಾರಣ ರೂಪಿಯನ್ನು ಹೀಗೆಂದು ವರ್ಣಿಸುವುದು ಅಸಾಧ್ಯವೆಂಬುದು 
ಗೋಚರಿಸುವುದು. ವಾಕ್ಕಿಗೂ ಮನಸ್ಸಿಗೂ ಅವನು ದೂರನಾಗಿದ್ದಾನೆ. ವಿಶ್ವತಶ್ಚಕ್ಷುವೂ 
ವಿಶ್ವತೋಮುಖನೂ ಆದ ಈ ಸರ್ವಶಕ್ತನು ದಯಾಮಯನೂ ಆಗಿದ್ದಾನೆ. ಈ ಬಂಧನದಿಂದ 
ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ಕಾರಣವಾಗುವುದು ಅವನ ದಯೆಯೇ.”4 


38. ಬೃ. ಉ. 3-8-8 ರಿಂದ 3-8-11 
40. ಮು. ಉ. 3-2-3 ; ಕಠ 1-2-20 


ಉಪನಿಷತ್ತುಗಳು ೩೮೩ 


ನಾನಾವಿಧವಾಗಿ ನಮಗೆ ಕಂಡುಬರುವ ಈ ವಿಚಿತ್ರವಾದ ಜಗತ್ತನ್ನು ಸೃಜಿಸಿದವ 


ನಾರು? ಉಪನಿಷತ್ತುಗಳು ಈ ನಾಮ ರೂಪಾತ್ಮಕವಾದ ಜಗತ್ತು ಆ ಪರಮಾತ್ಮನಿಂದಲೇ 
ಆಯಿತೆಂದು ಹೇಳುವುವು. 

*ಸಚ್ಛಬ್ದವಾಚ್ಕನಾದ ಪರಮಾತ್ಮ ನೊಬ್ಬನೇ ಈ ಪ್ರಪಂಚದ ಸೃಷ್ಟಿಗೆ ಮೊದಲು ಇದ್ದನು. 
'ಸದೇವಸೋಮ್ಕೋದಮಗ್ರ ಆಸೀದೇಕಮೇವಾದ್ವಿತೀಯಂ“' ಎಂದು ಹೇಳಿ ಛಾಂದೋಗ್ಯ 
ಉಪನಿಷತ್ತು 'ಏಕಮೇವ' ಮತ್ತು 'ಅದ್ದಿಶೀಯಂ' ಎಂಬ ಎರಡು ಪದಗಳ ಪ್ರಯೋಗದಿಂದ 
ತನಗಿಂತ ಬೇರೆಯಾದುದೊಂದೂ ಇಲ್ಲದ ಬ್ರಹ್ಮವೊಂದೇ ಮೊದಲು ಇದ್ದಿತಂದೂ, 
ನಾಮರೂಪಗಳನ್ನು ಹೊಂದಿ ಅನೇಕ ವಿಧವಾಗಿರುವ ಈ ಜಗತ್ತು ಆ ಬ್ರಹ್ಮನೇ 
ಆಗಿದ್ದಿತೆಂದೂ* ಹೇಳುತ್ತದೆ. ಆಗ ಆ ಬ್ರಹ್ಮವು ಅನೇಕವಾಗಬೇಕೆಂದು ಬಯಸಿತು. ಹೀಗೆ 
ಸಂಕಲ್ಪಿಸಿದ ಅದು ತೇಜಸ್ಸನ್ನು ಸೃಜಿಸಿತು. ಆ ತೇಜಸ್ಸೂ ಸಹ ಅನೇಕವಾಗಬೇಕೆಂದು ಸಂಕಲ್ಪಿಸಿ 
ಜಲವನ್ನು ಸೃಜಿಸಿತು. ಆ ಜಲಗಳೂ ಬಹುವಾಗಿ ಆಗಲು ಸಂಕಲ್ಪಿಸಿ ಅನ್ನವನ್ನು ಸೃಜಿಸಿದವು. 


'ತದೈಕ್ಷತ ಬಹುಸ್ಕಾಂ ಪ್ರಜಾಯೇಯೇತಿ | ತತ್ತೇಜೋಸೃಜತ | ತತ್ತೇಜ ಐಕ್ಷತ 


ಬಹುಸ್ಕಾಂ ಪ್ರಜಾಯೇಯೇತಿ | ತದಪೋಸೃಜತ |' (ಛಾಂ. ಉ. 6-2-3) 
'ತಾ ಆಪ ಐಕ್ಟಂತ ಬಹ್ಮೃಸ್ಕಾಮ ಪ್ರಜಾಯೇ ಮಹೀತಿ | ತಾ ಅನ್ನಮಸೃಂಜಂತ |' 
` (ಛಾಂ. ಉ. 6-2-4) 


ಹೀಗೆ ಈ ಮೂರು ಭೂತಗಳಾದ ತೇಜಸ್ಸು, ಜಲ ಮತ್ತು ಅನ್ನಗಳೇ ಇತರ ಸಕಲ 
ಭೂತ ಜಾತಗಳಿಗೆ ಮೂಲಕಾರಣಗಳಾಗಿವೆ. ಪಕ್ಷಿಗಳು, ಸರ್ಪಗಳು, ಮೊದಲಾದ 
ಅಂಡಜಗಳೂ, ಗರ್ಭವೇಷ್ಟನದ ಲಕ್ಷಣವನ್ನು ಹೊಂದಿದ ಪುರುಷರು, ಪಶುಗಳು ಮೊದಲಾದ 
ಜೀವಜಗಳೂ ಸ್ಥಾವರಗಳಾದ ಉದ್ದಿಜ್ಜಗಳೂಳ ಈ ಮೂರು ಭೂತಗಳಿಂದಲೇ ಆಗಿರುವರು. 
ಹೀಗೆ ತೇಜಸ್ಸು, ಜಲ ಮತ್ತು ಅನ್ನಗಳೆಂಬ ಮೂರು ದೇವತೆಗಳನ್ನು ಸೃಜಿಸಿದ ಮೇಲೆ 
ಈ ಮೂರು ದೇವತೆಗಳನ್ನೂ ಒಂದುಗೂಡಿಸಿ ಅವುಗಳೊಡನೆ ಜೀವನೊಡನೆ ಪ್ರವೇಶಿಸಿ 
ನಾಮರೂಪಾತ್ಮಕವಾದ ಜಗತ್ತನ್ನು ಸೃಜಿಸಲೂ ಬ್ರಹ್ಮವು ಸಂಕಲ್ಪಿಸಿತು. 
'ಸೇಯಂ ದೇವ ತೈಕ್ಸತ ಹುಂತಾಹಮಿಮಾಸ್ತಿಸ್ರೋ ದೇವತಾ ಅನೇನ 
ಜೀವೇನಾತ್ಮನಾನುಪ್ರವಿಶ್ಶ ನಾಮರೂಪೇ ವ್ಯಾಕರವಾಣೀತಿ | (ಛಾಂ. ಉ. 6-3-2) 
ಹೀಗೆ ಈ ಮೂರು ಭೂತಗಳ ತ್ರಿವೃತ್ಕರಣದಿಂದಲೂ, ಜೀವನ ಅನುಪ್ರವೇಶದಿಂದಲೂ 
ನಾಮರೂಪಾತ್ಮಕವಾದ ಈ ಪ್ರಪಂಚವು ರೂಪುಗೊಂಡಿತು. ಬ್ರಹ್ಮವಸ್ತುವಿಗಿಂತ ಬೇರೆ 
ಮತ್ತೊಂದು ವಸ್ತುವೂ ಇರಲಿಲ್ಲವೆಂದು ಸಾರಿರುವ ಕಾರಣ ಈ ಜಗತ್ತಿಗೆ ಬ್ರಹ್ಮವೇ ಉಪಾದಾನ 


41. ಛಾಂ. ಉ. 6-2-1 

42, ಅದ್ವೈತ ಸಿದ್ದಾಂತಕ್ಕನುಗುಣವಾಗಿ ಬ್ರಹ್ಮವೇ ನಾಮರೂಪಗಳನ್ನು ಹೊಂದಿದಂತೆ ಕಾಣುವುದು. 
ವಿಶಿಪ್ಟಾದ್ಮೈತಕ್ಕನುಗುಣವಾಗಿ ಚೇತನಾಚೇತನಗಳಿಂದ ವಿಶಿಷ್ಟವಾದ ಬ್ರಹ್ಮಮೊಂದೇ 
ಸೂಕ್ಮಾವಸ್ಥೆಯಲ್ಲಿತ್ತು. ದ್ವೃತಸಿದ್ದಾಂತವು ಪ್ರಕೃತಿಯೂ, ಜೀವರೂ ಬ್ರಹ್ಮವೂ ಬೇರೆ 
ಬೇರೆಯಾಗಿದ್ದರೆಂದು ಹೇಳುತ್ತದೆ. 

43. ಸ್ಪೇದಜಗಳು ಕೊನೆಯದಾದ ಉದ್ದಿಜ್ಜದಲ್ಲಿ ಸೇರಿವೆಯೆಂದು 'ತೃತೀಯ 
ಶಬ್ದುವರೋಧಸ್ಸಂಶೋಕಜಸ್ಕ' ಎಂಬ ಸೂತ್ರ ಹೇಳುತ್ತದೆ. 


೩೮೪ ವೈದಿಕ ಸಾಹಿತ್ಯ ಚರಿತ್ರ 


ಕಾರಣವೂ, ನಿಮಿತ್ತಕಾರಣವೂ ಆಗಿದೆ. ಪರಮಾತ್ಮನ ಸಂಕಲ್ಪದಿಂದ ಸೃಷ್ಟಿಯೆಂದೂ, 
ಅವುಗಳೊಳಗೆ ಪರಮಾತ್ಮನು ಅಂತಃಪ್ರವೇಶ ಮಾಡಿರುವನೆಂದೂ ಉಪನಿಷತ್ತುಗಳ ಸಿದ್ಧಾಂತ. 
ಈ ಅಂಶವನ್ನು 

"ಸೋತಕಾಮಯತ |[ಬಹುಸ್ಕಾಂ ಪ್ರಜಾಯೇಯೇತಿ | ಸತಪೋತತಪ್ಮತ | ಸತಪಸ್ತಪ್ಪಾ | 
ಇದಂ ಸರ್ವಮಸ್ಕಜತ|ಯದಿರಂಕಿಂಚ [ತ ತ್ಸೃಷ್ಟು | ತದೇ ವಾನುಪ್ರಾವಿಶತ್‌ | ತದನುಪ್ರವಿಶ್ಮ| 
ಸಚ್ಚತ್ಕಚ್ಚಾಭವತ್‌ |" ಎಂದು ತೈತ್ತಿರೀಯ ಉಪನಿಷತ್ತು ಹೇಳುವುದು. ಐತರೇಯೋ 
ಪನಿಷತ್ತಿನಲ್ಲಿಯೂ ಇದೇ ಭಾವವಿದೆ. ಹೀಗೆ ವಿವಿಧವಾಗಿಯೂ, ವಿಚಿತ್ರವಾಗಿಯೂ 
ತೋರುತ್ತಿರುವ ಜಗತ್ತು ಮೊದಲ'ಸದೇವ' ಆಗಿದ್ದಿತೆಂಬುದು ಸಿದ್ಧವಾಗುತ್ತದೆ. ಕಾರಣರೂಪಿ 
ಯಾದ ಈ ಬ್ರಹ್ಮವನ್ನು ತಿಳಿದವನು ಅದರಿಂದಾದ ಕಾರ್ಯವಾದ ಜಗತ್ತನ್ನು ಅರಿಯುವನು. 

ಆರುಣಿ ಉದ್ದಾಲಕರ ಮಗನಾದ ಶ್ವೇತಕೇತುವು ಹನ್ನೆರಡು ವರ್ಷಗಳ ಕಾಲ ಗುರುಕುಲ 
ವಾಸವನ್ನು ಮಾಡಿ ಎಲ್ಲ ವೇದಗಳನ್ನೂ ಅಧ್ಯಯನ ಮಾಡಿ ಮನೆಗೆ ಹಿಂತಿರುಗಿದನು. ತಾನು 
ಪರಿಪೂರ್ಣನೆಂಬ ಭಾವ ಅವನಿಗಿತ್ತು. ಆಗ ತಂದೆ ಕೇಳಿದರು, 'ಕುಮಾರ ನೀನು ಪರಿಪೂರ್ಣ 
ನಂತೆ ತೋರುವಿ. ಯಾವುದೊಂದನ್ನು ಕೇಳಿದರೆ ಉಳಿದುದೆಲ್ಲವನ್ನೂ ಕೇಳಿದಂತೆಯೋ, 
ಯಾವುದೊಂದನ್ನು ಮನನಮಾಡಿದರೆ ಉಳಿದುದೆಲ್ಲವನ್ನೂ ಮನನಮಾಡಿದಂತೆಯೋ, 
ಯಾವುದೊಂದನ್ನು ಅರಿತರೆ ಉಳಿದುದೆಲ್ಲವನ್ನೂ ಅರಿತಂತಾಗುವುದೋ ಆ ಆದೇಶವನ್ನೂ 
ತಿಳಿದಿರುವಿಯಷ್ಟೇ?' ಎಂದು. ಶ್ವೇತಕೇತುವಿಗೆ ಅದು ಗೊತ್ತಿರಲಿಲ್ಲ. ಅದು ಯಾವುದೆಂಬುದನ್ನು 
ತಂದೆ ಮತ್ತೂ ವಿವರಿಸಿದರು. 'ಮಣ್ಣನ್ನು ತಿಳಿದರೆ ಮಣ್ಣಿನಿಂದಾದ ಸಕಲ ಪದಾರ್ಥಗಳನ್ನೂ 
ತಿಳಿಯುವಂತೆ, ಲೋಹಮಣಿಯನ್ನು ತಿಳಿದರೆ ಆ ಲೋಹದಿಂದಾದ ಸರ್ವವನ್ನೂ ತಿಳಿಯುವಂತೆ, 
ಮೂಲಕಾರಣವನ್ನು ತಿಳಿದರೆ ಅದರಿಂದಾದ ಕಾರ್ಯಗಳನ್ನೆಲ್ಲಾ ತಿಳಿಯಬಹುದು. ಅಂಥ 
ಮೂಲಕಾರಣವನ್ನು ನೀನು ತಿಳಿದಿರುವಿಯಾ?" ಎಂದು. 

ಶ್ವೇತಕೇತುವಿಗೆ ಇದು ತಿಳಿದಿರಲಿಲ್ಲ. ಆಗ ಅವನು ಆ ವಿದ್ಯೆಯನ್ನು ತನಗೆ ಉಪದೇಶಿಸ 
ಬೇಕೆಂದು ತಂದೆಯನ್ನು ಬೇಡಿದನು. ಆಗ ಆರುಣಿ ಉದ್ದಾಲಕರು ಜಗತ್ತಿಗೆ ಬ್ರಹ್ಮ 
ಮೂಲಕಾರಣವೆಂದು ಅರುಡಿದರು. 

'ಸನ್ಮೂಲಾಃ ಸೋಮ್ಮೇಮಾಸ್ಸರ್ವಾಃ ಪ್ರಜಾಸ್ಸದಾಯತನಾಃ ಸತೃತಿಷ್ಠಾಃ ಯಥಾ ತು 
ಖಲು ಸೋಮೈೇಮಾಸ್ತಿಸ್ರೋ ದೇವತಾಃ ಪುರುಷಂ ಪ್ರಾಪ ತ್ರಿವೃತ್‌ ತ್ರಿವೃತ್‌ ಏಕೈಕಾ ಭವತಿ.'4 

ಸಜೀವವಾದ ಈ ಜಗತ್ತು ಸಚ್ಛಬ್ದಾಭಿಧೇಯವಾದ ಬ್ರಹ್ಮವನ್ನೇ ಕಾರಣವನ್ನಾಗಿ 
ಹೊಂದಿದೆ. ಈ ಜಗತ್ತಿನ ಉತ್ಪತ್ತಿ ಬ್ರಹ್ಮಾಧೀನ ಮತ್ತು ಈ ಜಗತ್ತು ಲಯವಾಗಿ ಬ್ರಹ್ಮವನ್ನೇ 
ಸೇರುತ್ತದೆ. ಈ ಜಗತ್ತಿಗೆ ಬ್ರಹ್ಮ ಆಧಾರವಾಗಿದೆ. ಹೀಗೆ ಸಜೀವವಾದ ಪ್ರಪಂಚದ ಸೃಷ್ಟಿ 
ಸ್ಥಿತಿ ಲಯಗಳು ಬ್ರಹ್ಮ ವಸ್ತುವಿಗೆ ಅಧೀನವಾಗಿವೆ. ಪರಮಾತ್ಮನು ಜಗತ್ತಿಗೆ ಉಪಾದಾನ 
ಕಾರಣನೆಂಬುವುದನ್ನು 'ಸನ್ಮೂಲಾಃ ಸತ್ಪತಿಷ್ಠಾಃ' ಎಂಬ ಪದಗಳೂ, ಅವನು ಎಲ್ಲಕ್ಕೂ 
ಅಂತರ್ಯಾಮಿಯಾಗಿರುವನೆಂಬುದನ್ನು 'ಸದಾಯತನಾಃ' ಎಂಬ ಪದವೂ ಸೂಚಿಸುತ್ತವೆ. ಇಂಥ 
ಪರಮಾತ್ಮನು ಅಣುವಿನಂತೆ ದುರ್ವಿಜ್ಛೇಯನೆಂದೂ, ಲೋಕದಲ್ಲಿರುವ ಸಮಸ್ತ ಪದಾರ್ಥಗಳೂ 
ಅವನನ್ನೇ ಆತ್ಮನನ್ನಾಗಿ ಹೊಂದಿವೆಯೆಂದೂ ತಿಳಿಸಿ, ನೀನೂ ಅವನೇ ಆಗಿದ್ದೀಯೆ ಎಂದು 


44, ತೈ. ಉ. 26 45. ಐತರೇಯ ಉ. 1-1 
46. ಛಾಂ. ಉ. 6-8-6 


ಉಪನಿಷತ್ತುಗಳು ೩೮೫ 


ಉಪದೇಶಿಸಿ ಸರ್ವತ್ರ ಪ್ರಸಿದ್ಧವಾದ ಸದಾತ್ಮಕತ್ವವನ್ನು ಶ್ವೇತಕೇತುವಿಗೂ ಅನ್ವಯಿಸಿ 
ಆರುಣಿಗಳು ತಮ್ಮ ಉಪದೇಶವನ್ನು ಉಪಸಂಹಾರಗೊಳಿಸಿದರು. 
'ಸ ಯ ಏಷೋ8ಣಿಮಾ ಐತದಾತ್ಮ್ಯಮಿದಂ ಸರ್ವಂ ತತ್ಸತ್ಕಂ ಸ ಆತ್ಮಾ ತತ್ತ್ವಮಸಿ 
ಶ್ವೇತಕೇತೋ ಇತಿ. “7 
ಉಪನಿಷದ್ದರ್ಶನಕ್ಕೆ ಈ ಪ್ರಕರಣ ಕಿರೀಟಪ್ರಾಯವಾಗಿದೆ. ಆ ಪರಮಾತ್ಮನು ಸಕಲಕ್ಕೂ 
ಆತ್ಮನೆಂದು ಘೋಷಿಸಿ ಆರುಣಿಗಳು ಅನೇಕ ನಿದರ್ಶನಗಳೊಡನೆ ಈ ಉಪದೇಶವನ್ನು 
ಒಂಭತ್ತು ಸಾರಿ ನೀಡಿದ್ದಾರೆ. 
ಬ್ರಹ್ಮ ಮತ್ತು ಜಗತ್ತು 
ಸೃಷ್ಟಿಗೆ ಮೊದಲು ಒಬ್ಬನೇ ಆಗಿದ್ದ ಪರಮಾತ್ಮನು ತನ್ನ ಸಂಕಲ್ಪಕ್ಕನುಸಾರ ಅನೇಕವಾಗಿ 
ನಾಮರೂಪಾತ್ಮಕವಾದ ಜಗತ್ತಿನ ರೂಪವನ್ನು ಹೊಂದಿದನೆಂದು ಮೇಲಿನ ಪ್ರಕರಣದಿಂದ 
ನಾವು ತಿಳಿಯುತ್ತೇವೆ. ಹಾಗಾದರೆ ಪ್ರಪಂಚಕ್ಕೂ ಬ್ರಹ್ಮಕ್ಕೂ ಇರುವ ಸಂಬಂಧವೇನು? ಈ 
ಪ್ರಶ್ನೆಯನ್ನು ಬಗೆ ಬಗೆಯಾಗಿ ದಾರ್ಶನಿಕರು ವಿವರಿಸಿದ್ದಾರೆ. ಭೇದ ದರ್ಶನಗಳು ಪ್ರಪಂಚವೂ 
ಪರಮಾತ್ಮನೂ ಬೇರೆ ಬೇರೆಯೆಂದು ಹೇಳಿ ಎಲ್ಲವೂ ಸತ್ಯವೆಂದು ಸಾರುತ್ತವೆ. ಪ್ರಕೃತಿಯು 
ಉಪಾದಾನ ಕಾರಣವೆಂದೂ, ಬ್ರಹ್ಮ ನಿಮಿತ್ತ ಕಾರಣವೆಂದೂ ಇವರು ಹೇಳುವರು. 
ಹ್ಮಾತ್ಮಕವಾದ ಪ್ರಕೃತಿಗೆ ಜಗತ್ಕಾರಣತೃವನ್ನು ವಿಶಿಷ್ಟಾದ್ವೈತ ದರ್ಶನ ಹೇಳಿ, 
ಸೂಕ್ಶ್ಮ ಚಿದಚಿದ್ವಿಶಿಷ್ಟವಾದ ಬ್ರಹ್ಮವೇ ಸ್ಮೂಲಚಿದಚಿದ್ವಿಶಿಷ್ಟವಾಗುವುದೆಂದು ಸಾರಿ, 
ಅಚೇತನಾಂಶಕ್ಕೆ ಮಾತ್ರ ವಿಕಾರವನ್ನೂ, ಜೀವನಿಗೆ ಜ್ಞಾನಸಂಕೋಚವನ್ನೂ ಬ್ರಹ್ಮ ವಸ್ತುವಿಗೆ 
ಅವಿಕಾರತ್ವವನ್ನೂ ಸಾರುತ್ತದೆ. ಅದ್ವೈತ ಸಿದ್ಧಾಂತವಾದರೂ ಬ್ರಹ್ಮ ಮತ್ತು ಜಗತ್ತಿನ 
ಸಂಬಂಧವನ್ನು ಎರಡು ಬಗೆಯಾಗಿ ಹೇಳುತ್ತದೆ. ಇವು ಸಪ್ರಪಂಚವಾದ ಮತ್ತು 
ನಿಷ್ಟಪಂಚವಾದಗಳಾಗಿವೆ. 
ಛಾಂದೋಗ್ಯ ಉಪನಿಷತ್ತು 'ಸರ್ವಂಖಲ್ಟಿದಂ ಬ್ರಹ್ಮ ತಜ್ಜಲಾನಿತಿ ಶಾಂತ ಉಪಾಸೀತ" 
ಎಂದು ಉಪದೇಶಿಸಿ, ಪ್ರಪಂಚದ ಜನ್ಮ, ಸ್ಥಿತಿ ಮತ್ತು ಲಯಗಳಿಗೆ ಬ್ರಹ್ಮ ಕಾರಣವೆಂದೂ, 
ಇಂಥ ಬ್ರಹ್ಮವು ಹೃದಯ ಪುಂಡರೀಕದಲ್ಲಿ ಆತ್ಮನಾಗಿರುವುದೆಂದೂ ಸಾರುತ್ತದೆ. ಈ 
ಶ್ರುತಿಗನುಗುಣವಾಗಿ ಸರ್ವವೂ ಬ್ರಹ್ಮವೇ ಆದ ಕಾರಣ ಪ್ರಪಂಚವೂ ಬ್ರಹ್ಮವೇ ಎಂಬ 
ಸಿದ್ಧಾಂತ ಫಲಿಸುವುದು. ಸೃಷ್ಟಿಗೆ ಮೊದಲು ಇದ್ದುದಾದರೂ ಬ್ರಹ, ವೊಂದೇ, ಈ ಜಗತ್ತು 
ಬ್ರಹ್ಮ ದಿಂದ ಆದಕಾರಣ ಇದೂ ಬ್ರಹ್ಮಮಯವೇ.'4 ಹೀಗೆ. ಜಗತ್ತು ಬ್ರಹ್ಮ ಪರಿಣಾಮ 
ಹ ಎಲ್ಲವೂ ಬ್ರಹ್ಮವೇ ಆಗುವುದು. ಇದು ಸಪ್ರಪಂಚವಾದವೆಂದು ಪ್ರಸಿದ್ಧವಾಗಿದೆ. 
ಬೃಹದಾರಣ್ಯಕೋಪನಿಷತ್ತು 'ನೇತಿ ನೇತಿ' ಎಂದು ಹೇಳಿ ಬ್ರಹ್ಮದ ಸ್ವರೂಪವನ್ನು 
ಶಿಳಿಸಲೆಶ್ನಿಸುತ್ತದೆ. ಯಾಜ್ಞವಲ್ಕರು ಗಾರ್ಗಿಗೆ ಮಾಡಿರುವ ಉಪದೇಶ ನಿಷ್ಪಪಂಚವಾದಕ್ಕೆ 


47. ಛಾಂ. ಉ. 6-7-8, ತತ್ತ್ಯಮಸಿ ಎಂಬ ಮಹಾಕಾವ್ಯದ ಅರ್ಥ ವಿವರಣೆ ಬಹುಮುಖವಾಗಿ 
ಮಾಡಿದ್ದಾರೆ. ಸ್ವರೂಪೈಕ್ಕವು ಅದ್ವೈ: ತವರ್ಶನದ ಸಿದ್ದಾಂತ. ಅಂತರ್ಯಾಮ್ಮ' ಕೃವು ಮಿಷ್ಟಾದ್ಭತದ ನೆಲೆ. 
ಸಂಪೂರ್ಣ ಭೇದವನ್ನು 'ಆತತ್‌' ಎಂಟ ಪದ ವಿಭಾಗದೊಡನೆ ಸಾಧಿಸಿದೆ ದ ತದರ್ಶನ. 

48. ಛಾಂ. ಉ. 3-14, ಬೃ. ಉ. 3-8 

49. ‘It 15 Tadatmya or oneness belween Brahman and the world that is 
conveyed in all this wealth of symbol and image‘-Phil. of Upanishads, 0:5. R. p. 59. 


25 


೩೮೬ ವೈದಿಕ ಸಾಹಿತ್ಯ ಚರಿತ್ರ 


ಆಧಾರವಾಗಿದೆ. ಶ್ರುತಿಗಳಲ್ಲಿ ಕೆಲವು ಬ್ರಹ್ಮ ಪ್ರಪಂಚದಿಂದ ಬೇರೆಯಾದುದೆಂದು ಹೇಳುವುವು. 
ಮತ್ತೆ ಕೆಲವು ಶ್ರುತಿಗಳು ಬ್ರಹ್ಮವೂ ಪ್ರಪಂಚವೂ ಒಂದೇ ಎಂದು ಹೇಳುವುವು. ಇವೆರಡನ್ನೂ 
ಒಟ್ಟಿಗೆ ನಾವು ಸಾಧಿಸುವುದಕ್ಕಾಗದು. ಒಂದೇ ಕಾಲದಲ್ಲಿ ಎರಡು ಪದಾರ್ಥಗಳು ಒಂದೇ 
ಆಗಿ ಬೇರೆ ಬೇರೆಯಾಗಿಯೂ ಇರಲಾರವು. ಅದರಿಂದ ಇವೆರಡರಲ್ಲಿ ಒಂದು ಮಾತ್ರ 
ಸತ್ಕವಾದೀತು. ಜಗತ್ತನ್ನು ತಳ್ಳಿ ನಾವು ಬ್ರಹ್ಮವನ್ನು ಒಪ್ಪಿಕೊಳ್ಳುವುದಾದರೆ ವ್ಯವಹಾರ 
ಗೋಚರವಾದ ಜಗತ್ತು ಇಲ್ಲವಾಗುವುದು. ಆಗ ಹಗ್ಗದಲ್ಲಿ ಹಾವು ತೋರಿದಂತೆ ಬ್ರಹ್ಮದಲ್ಲಿ 
ಜಗತ್ತು ಅಧ್ಯಸ್ತವಾಗಿ ಲೋಕವು ಬ್ರಹ್ಮವಿವರ್ತವಾಗುವುದು. ಇದು ನಿಷ್ಟಪಂಚವಾದ. 
ಇದಕ್ಕನುಗುಣವಾಗಿ ಬ್ರಹ್ಮವೊಂದೇ ಸತ್ಯವಾಗಿ ಜಗತ್ತು ಮಿಥೈಯಾಗುವುದು. 

ಉಪನಿಷತ್ತುಗಳಲ್ಲಿ ಹೀಗೆ ಎರಡು ಬಗೆಯ ಅಭಿಪ್ರಾಯಗಳಿಗೂ ಎಡೆಯಿದೆ. ಜಗತ್ತು 
ಬ್ರಹ್ಮಭಿನ್ನವೇ ಅಲ್ಲವೇ ಎಂಬ ಪ್ರಶ್ನೆಗೆ ನೇರವಾಗಿಯಾಗಲೀ, ನಿರ್ಣಾಯಕವಾಗಿಯಾಗಲೀ 
ಉತ್ತರ ಬಂದಿಲ್ಲ. ಮೇಲೆ ಸೂಚಿಸಿದಂತೆ ಕೆಲವು ವಾಕ್ಕಗಳು ಐಕ್ಕವನ್ನು ಹೇಳಿದರೆ ಮತ್ತೆ 
ಕೆಲವು ವಾಕ್ಕಗಳು ಬ್ರಹ್ಮವೂ, ಜಗತ್ತೂ ಬೇರೆ ಬೇರೆಯೆಂದು ಹೇಳುವುವು. 
ತತ್ವವಾವುದೆಂಬುದನ್ನು ನಿರ್ದಿಷ್ಟವಾಗಿ ಅದು ಹೇಳದು. ಆದರೆ ಬ್ರಹ್ಮ ವಸ್ತು ಜಗತ್ತಿನ 
ಸಕಲವಸ್ತುಗಳಿಗೂ ಸೂತ್ರವಾಗಿದೆಯೆಂಬುದನ್ನೂ, ಎಲ್ಲವನ್ನೂ ತನ್ನಲ್ಲಿ 
ಒಂದುಗೂಡಿಸಿಕೊಂಡಿದಯೆಂಬುದನ್ನೂ ಉಪನಿಷತ್ತು ನಿರ್ದಿಷ್ಟವಾಗಿ ಹೇಳುತ್ತದೆ. 

ಬ್ರಹ್ಮವಸ್ತುವಿಗೂ ಜಗತ್ತಿಗೂ ಇರುವ ಸಂಬಂಧವನ್ನು ನಿರ್ದಿಷ್ಟವಾಗಿ ಹೇಳುವುದು 
ಅಸಾಧ್ಯ. ಇವೆರಡಕ್ಕೂ ಸಂಬಂಧವಿರಲೇಬೇಕು. ಆದರೆ ಇದೆಂಥ ಸಂಬಂಧವೆಂಬುದು ನಮಗೆ 
ಗೊತ್ತಾಗದು. ಬ್ರಹ್ಮವಸ್ತು ಜಗತ್ತಿಗೆ ನಿಮಿತ್ತಕಾರಣ ಮತ್ತು ಉಪಾದಾನ ಕಾರಣವೆಂದು 
ಹೇಳಿರಬೇಕಾದರೆ ಇವುಗಳಿಗೆ ಸಂಬಂಧವಿದೆಯೆಂಬುದಂತೂ ಸಿದ್ಧವಾದಂತೆಯೇ. 'ಮಯಿ 
ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ” ಎಂದು ಗೀತೆ ಹೇಳಿದಂತೆ ಬ್ರಹ್ಮವಸ್ತು 
ಜಗತ್ತಿನ ಸಕಲವಿಧವಾದ ಚೇತನಾ ಚೇತನ ಪದಾರ್ಥಗಳನ್ನು ಒಂದುಗೂಡಿಸುವ ಸೂತ್ರವಾಗಿದೆ 
ಯೆಂದು ಹೇಳಬಹುದು. ಈ ಸಂಬಂಧವನ್ನು ಕುರಿತು ವಿವಿಧ ದರ್ಶನಗಳು ವಿವಿಧ ರೀತಿಯಲ್ಲಿ 
ವಿವೇಚನೆ ನಡೆಸಿವೆ. 


50. “The Upanishads are decisive about the principle that Brahman is the 
sole source of life in all the lives, the single thread binding the whole plurality into 
a single unity. When the problem of the co-existence of the plurality and unity is 
taken up, the Upanishads speak in the languages of similies and symbols, but do 
nol give any definite answer.” -Phil. of Upanishads, Dr. 5, R. p. 59. 

51. ಭಗವದ್ದಿತೆ 7-7. 

52. ‘The ultimate fac is the sell-sufficiency of Brahman, and we cannot 
say how the world is related to it. || we insist on some explanation the most 
satisfactory one is to make the absolute ೩ unity with a difference or a concrete 
dynamic spirit. We, 1೧೮೧ reach the self and the not-self, which interact and 
develop the whole universe, 

Phil. of Upanishads, Dr. S. R. ೧. 61 ; Refer also to ೧. 60, 66 and 67, 


ಉಪನಿಷತ್ತುಗಳು ೩೮೭ 


ಜೀವಾತ್ಮನು 
ಬ್ರಹ್ಮ ಸ್ವರೂಪವನ್ನು ಹೇಳಿದಂತೆ, ಉಪನಿಷತ್ತು ಜೀವಾತ್ಮನ ಸ್ವರೂಪವನ್ನೂ 
ವಿವರಿಸುತ್ತದೆ. "ಸಮಾನಗುಣಕರೂ, ಸಖರೂ ಆದ ಎರಡು ಹಕ್ಕಿಗಳು 'ಒಂಡೇ ಮರದಲ್ಲಿವೆ. 
ಒಂದು ಪಕ್ಷಿ ಸ್ಟಾದುವಾದ ಪಿಪ್ಪಲಫಲವನ್ನು ತಿನ್ನುತ್ತದೆ. ಆದರೆ ಮತ್ತೊಂದು ಅದನ್ನು 
ನೋಡುತ್ತಾ ತಾನು ತಿನ್ನದೆಯೇ ಪ್ರಕಾಶಿಸುತ್ತಿದೆ. ಪ್ರಪಂಚದಲ್ಲಿ ಜೀವರು ದೇವನೊಡನೆ 
ವಾಸಿಸುತ್ತಿದ್ದಾರೆ. ಶರೀರವೆಂಬ ವೃಕ್ಷದಲ್ಲಿ ಜೀವನು ಈಶೃರನೊಡನೆ ವಾಸಿಸುತ್ತಿದ್ದಾನೆ. 
ದುಃಖಾಭಿಭೂತನಾಗಿ ಮೋಹಗೊಂಡು ತನ್ನ ಅಸಹಾಯಕತೆಗೂ, ದುಃಸ್ಲಿಶಿಗೂ ಜೀವನು 
ಶೋಕಿಸುತ್ತಿದ್ದಾನೆ. ಆದರೆ ಮತ್ತೊಬ್ಬನಾದ ಆ ಈಶೃರನನ್ನು, ತನಗೆ ಸುಖವನ್ನೀಯುವ 
ಪ್ರಭುವನ್ನು ಕಂಡಾಗ, ಅವನ ಶೋಕಗಳು ಕಳೆದು ಹೋಗುವುವು. ಈ ಜೀವಾತ್ಮನು ಜನ್ಮ 
ರಹಿತನೂ, ಮರಣವಿಲ್ಲದವನೂ ಆಗಿ ನಿತ್ಕನಾಗಿದ್ದಾನೆ. 
'ನ ಚಾಯತೇ ಮ್ರಿಯತೇ ವಾ ವಿಪಶ್ಚಿನ್ನಾಯಂ ಕುತಶ್ಚಿನ್ನಬಭೂವ ಕಶ್ಚಿತ್‌ | 
ಅಜೋ ನಿತ್ಯಃ ಶಾಶ್ಚ್ವ ತೋಯಂ ಪುರಾಣೋ ನ ಹನ್ಮತೇ ಹನ್ಮಮಾನೇ ಶರೀರ ॥' 
(ಕಠ. ಉ. 1-3-18) 
ಉಪನಿಷತ್ತುಗಳಿಗನುಸಾರವಾಗಿ ಜೀವಾತ್ಮನೂ ಸತ್ಕಭೂತನಾಗಿದ್ದಾನೆ** ದೇಹ, 
ಇಂದ್ರಿಯ, ಮನಸ್ಸು, ಪ್ರಾಣ ಮತ್ತು ಬುದ್ಧಿಗಳಿಗಿಂತ | ಬೇರೆಯಾದವನಿವನು. ಆತ್ಮನ 
ಸ್ವ Ps ಭಾವಗಳನ್ನು ಛಾಂದೋಗ್ಯ ಉಪನಿಷತ್ತು ಪ್ರಜಾಪತಿ ಮತ್ತು ಇಂದ್ರ ರ 
ಸಂವಾದರೂವದಲ್ಲಿ ವಿವರಿಸುತ್ತದೆ. ದೇವತೆಗಳ ಕಡೆಯಿಂದ ಇಂದ್ರನೂ, ಅಸುರರ ಕಡೆಯಿಂದ 
ವಿರೋಚನನೂ ಪ್ರಜಾಪಶಿಯ ಶಿಷ್ಕರಾಗಿ 32 ವರ್ಷಗಳ ಕಾಲ ಬ್ರಹ್ಮಚರ್ಯವನ್ನನು 
ಷ್ಮಿಸಿದರು. ಸುಪ್ರೀತರಾದ ಗುರುಗಳು'ಯ ಏಷೋಕ್ಷಿಣಿ ಪುರುಷೋ ದೃಶ್ಯತೇ ಏಷ ಅತ್ಮಾ 
ಎಂದರೆ, 'ಮತ್ತೊಬ್ಬರ ಕಣ್ಣನ್ನಾಗಲೀ, ಕನ್ನಡಿಯನ್ನಾಗಲೀ, ಜಲಕುಂಭವನ್ನಾಗಲೀ ನೋಡಿ 
ದಾಗ ಅಲ್ಲಿ ಕಾಣುವುದು ಆತ್ಮಾ' ಎಂದು ಉಪದೇಶಿಸಿದರು ಮೊದಲನೆಯ ಹಂತದಲ್ಲಿ. ಚೆನ್ನಾಗಿ 
ಅಲಂಕರಿಸಿಕೊಂಡು ಜಲಕುಂಭದಲ್ಲಿ ನೋಡಿರೆಂದು ಪ್ರಜಾಪತಿ ಹೇಳಲು ಶಿಷ್ಕರು ಹಾಗೆಯೇ 
ಮಾಡಿದರು. ಆಗ ಉತ್ತಮವಾದ ಅಲಂಕಾರಗಳಿಂದೊಡಗೂಡಿದ ಬಿಂಬವನ್ನು ಕಂಡರು. 
ವಿರೋಚನನು ಶಾಂತಹೃದಯನಾಗಿ ಹಿಂತಿರುಗಿದನು ಮತ್ತು ತನ್ನ ಒಡನಾಡಿಗಳಾದ 
ಅಸುರರೂಡನೆ ದೇಹವೇ ಆತ್ಮವೆಂದು ಸಾರಿದನು. ಆದರೆ ಇಂದ್ರನು ಯೋಚಿಸಿದನು--'ತನ್ನ 
ದೇಹದಂತೆಯೇ ಪ್ರತಿಬಿಂಬವೂ ಕಂಡಕಾರಣ ದೇಹ ಕುರುಡಾದರೆ, ಕುಂಟಾದರೆ, 
ಅಂಗವಿಕಲವಾದರೆ ಆತ್ಮನೂ ಹಾಗೆಯೇ ಆಗಬೇಕಾದೀತು! ದೇಹ ನಾಶವಾದರೆ ಆತ್ಮನೂ 
ನಾಶವಾಗಬೇಕಾದೀತು ! ಇದು ಒಳ್ಳೆಯದಲ್ಲ' ಎಂದು. ಹೀಗೆ ಚಿಂತಿಸಿದ ಅವನು ಗುರುಗಳ 
ಬಳಿ ಸಾರಿ ಮತ್ತೆ ಉಪದೇಶಮಾಡಲು ಬೇಡಿದನು. ಮೂವತ್ತೆರಡು ವರ್ಷಗಳ ನಂತರ 
ಪ್ರಜಾಪತಿಯು 'ಯ ಏಷ ಸಪ್ನೇ ಮಹೀಯಮಾನಶ್ಚರತ್ಕೇಷ ಆತ್ಮಾ ಎಂದರೆ 'ಸ್ಪಪ್ನದಲ್ಲಿ 
ಸುಖವಾಗಿ ಸಂಚರಿಸುವವನು ಆತ್ಮನು' ಎಂದು ತಿಳಿಸಿದರು. ಬಾಹ್ಮವಾದ ತೊಂದರೆಗಳ 
53. ಮುಂ. ಉ. 3-1-2. 
54. The Upanishads make ou! that of the finite objects ihe individual self 
has the highes! reality. Phil. of Upanishads, Dr. 5, ೧. p. 680 


55. ಛಾಂ. ಉ. 8-74 
56. ಛಾಂ. ಉ. 8-10-1 


೩೮೮ ವೈದಿಕ ಸಾಹಿತ್ಯ ಚರಿತ್ರ 


ಗೊಳಗಾದ ದೇಹವು ಆತ್ಮನಲ್ಲವೆಂದು ಹೇಳಿ ಸ್ಪಪ್ನವನ್ನನುಭವಿಸುವವನು ಆತ್ಮನೆಂದಂತೆ 
ಆಯಿತು. ಸ್ಟಾಪ್ನಪುರುಷನಿಗೆ ದೇಹದ ವೈಕಲ್ಕಗಳೇನೂ ಒದಗುವುದಿಲ್ಲ. ಆದರೆ ಇವನಿಗೆ 
ಇನ್ನು ಕೆಲವು ಆಘಾತಗಳೊದಗುವುವು. ಅವನೂ ದುಃಖಕ್ಕೊಳಗಾಗಿ ಅಳುವನು. ಆ ಕಾರಣ 
ಇದೂ ಸರಿಯಾಗದು ಎಂದು ಚಿಂತಿಸಿದ ಇಂದ್ರನು ಮತ್ತೊಮ್ಮೆ ಪ್ರಜಾಪಶಿಯ ಬಳಿಗೇ 
ಬಂದು ನಿಂತನು. ಮತ್ತೆ ಮೂವತ್ತೆರಡು ವರ್ಷಗಳುರುಳಿದವು. ಆಗ ಅವರು-'ತದೃತ್ರೈತತ್‌ 
ಸುಪ್ತಃ ಸಮಸ್ತೆಃ ಸಂಪ್ರಸನ್ನಃ ಸ್ಪಪ್ನಂ ನ ವಿಜಾನಾತ್ಮೇಷ ಆತ್ಮಾ”? ಎಂದರೆ 'ಮನುಷ್ಯನು 
ನಿದ್ರಿಸಿದಾಗ ಕನಸನ್ನು ಕಾಣದ ಸುಷುಪ್ತಿಯ ಅವಸ್ಥೆಯನ್ನು ಹೊಂದಿರುವನು. ಅವನು 
ಆತ್ಮನೆಂದು ತಿಳಿ' ಎಂದು ಉಪದೇಶಿಸಿದರು. ಈ ಉಪದೇಶದಿಂದಲೂ ಇಂದ್ರನಿಗೆ ತೃಪ್ತಿ 
ಯುಂಟಾಗಲಿಲ್ಲ. ಅರಿವೇ ಇಲ್ಲದಿರುವ ಅವಸ್ಥೆಯೇ ಎಂತು ಆತ್ಮನಾದೀತು ? ತಾನಿರು 
ವೆನೆಂದಾಗಲೀ, ಬೇರೆ ಯಾವುದಾದರೂ ಇದೆಯೆಂದಾಗಲೀ ತಿಳಿಯದಿದ್ದರೆ ವಿನಾಶವನ್ನು 
ಹೊಂದಿದಂತೆಯೇ ತಾನೇ? ಅದರಿಂದ ಇದೂ ಶುಭವಲ್ಲವೆಂದು ಚಿಂತಿಸಿ ಮತ್ತೆ ಪ್ರಜಾಪತಿಯ 
ಬಳಿಗೇ ಬಂದ. ಇಂದ್ರನು ಮತ್ತೆ ಐದು ವರ್ಷಗಳ ಕಾಲ ಅಲ್ಲಿದ್ದು ಅನಂತರ ತನ್ನ ಶ್ರದ್ಧೆ 
ಮತ್ತು ಆಸಕ್ತಿಗಳಿಂದ ಪ್ರೀತರಾದ ಗುರುಗಳಿಂದ ಉಪದೇಶ ಪಡೆದನು. ಇದು ಪ್ರಜಾಪತಿಯ 
ಉಪದೇಶ : 
'ಮಘವನ್‌ ಮರ್ತೃಂ ಮ ಇದಂ ಶರೀರಮಾತ್ತಂ ಮೃತ್ಕುನಾ ತದಸ್ಕಾಮೃತಸ್ಕು- 
ಶರೀರಸ್ಕಾತ್ಮನೋಂಧಿಷ್ಕಾನಮಾತ್ತೋ ವೈ ಸಶರೀರ: ಪ್ರಿಯಾಪ್ರಿಯಾಭ್ಕಾಂ 
ನ ವೈ ಸಶರೀರಸ್ಯ ಸತಃ ಪ್ರಿಯಾಪ್ರಿಯಯೋರಪಹತಿರಸ್ತ್ಯ ಶರೀರಂ ವಾವ ಸಂತಂ 
ನ ಪ್ರಿಯಾಪ್ರಿಯೇ ಸ್ಪೃಸತಃ |' 'ಏಮ ಮೇವೈಷ ಸಂಪ್ರಸಾದಃ ಅಸ್ಮಾಚ್ಛರೀ- 
ರಾತ್ಸಮುತ್ಮಾಯ ಪರಂಜ್ಕೋತಿರುಪಸಂಪದ್ಮ ಸ್ಟೇನ ರೂಪೇಣುಭಿನಿಷ್ಟದೃತೇ 15 
ದೇಹವು ನಶ್ವರ. ಅದು ಮರಣಕ್ಕೊಳಗಾಗುವುದು. ಆತ್ಮನ ನೈಜವಾದ ಸ್ವರೂಪವಾದರೋ 
ದೇಹವಿಲ್ಲದಿರುವುದೇ ಆಗಿದೆ. ಅಮೃತ ಸ್ವರೂಪಿಯೂ, ಅಶರೀರಿಯೂ ಆದ ಆತ್ಮನಿಗೆ 
ಅವನ ಕರ್ಮಾನುಗುಣವಾಗಿ ಈ ದೇಹವು ವಾಸಸ್ಥಾನವಾಗುವುದು. ದೇಹಯೋಗವನ್ನು 
ಪಡೆದು ಪ್ರಿಯ ಮತ್ತು ಅಪ್ರಿಯಗಳಿಂದ ಆವೃತನಾಗುವನು. ದೇಹಸಂಬಂಧವಿರುವವರೆಗೂ 
ಸುಖಾಸುಖಗಳು ತಪ್ಪವು. ಶರೀರ ರಹಿತನಾದಾಗ ಪ್ರಿಯಾಪ್ರಿಯಗಳು ಅವನನ್ನು ಮುಟ್ಟವು. 
ಜೀವನು ಈ ದೇಹದಿಂದ ಹೊರಹೊರಟು ಆ ಪರಂಜ್ಕೋತಿಯನ್ನು ಸೇರಿ ತನ್ನ ಸಹಜವಾದ 
ರೂಪದಿಂದ ಪ್ರಕಾಶಿಸುತ್ತಾನೆ.' 
ಪ್ರಜಾಪತಿಯು ಹೀಗೆ ಆತ್ಮರೂಪವನ್ನು ಇಂದ್ರನಿಗೆ ತಿಳಿಸಿ 'ಇದನ್ನು ನೋಡುವೆನು' 
'ಮಸನೆ ನೋಡುವೆನು' 'ತಿಳಿಯುವೆನು' ಎಂದು ಯಾವನು ತಿಳಿಯುವನೋ ಅವನೇ ಆತ್ಮನು 
ಎಂದು ಆತ್ಮನ ಸ್ವರೂಪವನ್ನು ಇಂದ್ರನಿಗೆ ವಿವರಿಸಿ ಹೇಳಿದನು.* 
ಹೀಗೆ ನಿತ್ಯನಾದ ಜೀವನು ಜನಿಸಲು ಕಾರಣವೇನೆಂಬ ಜಿಜ್ಞಾಸೆಗೆ ಉತ್ತರವು 
ಯಾಜ್ಞವಲ್ಕ್ಯ ಮತ್ತು ಜಾರತ್ಕಾರವ ಆರ್ತಭಾಗರ ಸಂವಾದದಲ್ಲಿದೆ.5 ಜನನ ಮರಣಗಳ 
ಪರಂಪರೆಗೆ ಕಾರಣ ಅವರವರ ಕರ್ಮವೆಂದು ಇಲ್ಲಿ ಹೇಳಿದೆ. 


57. ಛಾಂ. ಉ. 8-11-1 58. ಛಾಂ. ಉ 8-12-1 ಮತ್ತು 8-12-3 
59. ಛಾಂ. ಉ. 8-12-4 60. ಬೃ ಉ 3-2-3 


ಉಪನಿಷತ್ತುಗಳು ೩೮೯ 
'ತೌ ಹೋತ್ಕಮ್ಮ ಮಂತ್ರ ಯಾಂಚಕ್ರಾತೇ ತೌಹ ಯದೂಚತುಃ ಕರ್ಮಹೈವ 
ತದೂಚತು: ಅಥ ಯತ್ಛಶಶಂಸತು: ಕರ್ಮ ಹೈವ ತತ್ಪಶಶಂಸತು: ಪುಣ್ಕೋವೈೆ 
ಪುಣ್ಯೇನ ಕರ್ಮಣಾ ಭವತಿ ಪಾಪಃ ಪಾಪೇನೇತಿ' 

ಇದೇ ಭಾವ ಕಠೋಪನಿಷತ್ತಿನಲ್ಲಿಯೂ ಬಂದಿದೆ. 

ಹೀಗೆ ಜೀವರುಗಳು. ತಾವು ಮಾಡಿದ ಪುಣ್ಮಪಾಪಕರ್ಮಗಳ ಸಂಕೋಲೆಗಳಿಂದ 
ಬಂಧಿತರಾಗಿ ಈ ಲೋಕದಲ್ಲಿ ಜನನಮರಣಗಳ ಪರಂಪರೆಯಲ್ಲಿ ತೊಳಲುವರು. ಜೀವರುಗಳು 

ಈ ಲೋಕಕ್ಕೆ ಬಂದು ಜನಿಸುವುದು ಬಹಳ ಕಷ್ಟಕರವೆಂದೂ ಇಂಥ ತೊಂದರೆಯನ್ನು ತಪ್ಪಿಸಿ 

ಕೊಳ್ಳಬೇಕೆಂದೂ ಮನಗಾಣಿಸಲು ಜೀವರು ಈ ಲೋಕಕ್ಕೆ ಬರುವ ಕ್ರಮವನ್ನು ಉಪನಿಷತ್ತು 

ವಿವರಿಸುವುದು. ಈ ವಿಧಾನವನ್ನು ಪಂಚಾಗ್ನಿ ವಿದೈೆಯೂ ತಿಳಿಸುತ್ತದೆ. 

ಆರುಣಿಯ ಪುತ್ರನಾದ ಶ್ರೇತಕೇತುವು ಜೈಬಲಿ ಎಂಬ ಪಾಂಚಾಲ ರಾಜನ ಆಸ್ಥುನಕ್ಕೆ 
ಸ್ವಪಾಂಡಿತ್ಯಪ್ರದರ್ಶನಕ್ಕಾಗಿ ಬಂದನು. ಆಗ ಮಹಾರಾಜನು ಕೇಳಿದ ಐದು ಪ್ರಶ್ನೆಗಳಿಗೆ 
ಉತ್ತರಗಳು ತನಗೆ ಗೊತ್ತಾಗದಿರಲು ಅವನು ತನ್ನ ತಂದೆಯನ್ನು ಸಮೀಪಿಸಿ ಅವುಗಳ 
ಉತ್ತರಗಳನ್ನು ಕೇಳಿದನು. ಅವನ ತಂದೆಗೂ ಅವು ಗೊತ್ತಿರದ ಕಾರಣ ತಂದೆ ಮಕ್ಕಳಿಬ್ಬರೂ 
ಜೈಬಲಿ ರಾಜನಲ್ಲಿಗೆ ಬಂದು ಅವನಿಂದ ಆ ಉಪದೇಶವನ್ನು ಪಡೆದರು. ರಾಜನು ಕೇಳಿದ 
ಐದು ಪ್ರಶ್ನೆಗಳಿವು : 

೧. ಈ ಜನರು ಮೃತರಾದ ಮೇಲೆ ಹೋಗುವ ಮಾರ್ಗಗಳಲ್ಲಿ ವೃತ್ಕಾಸವಿದೆಯೇ? 

೨. ಈ ಲೋಕಕ್ಕೆ ಜನರು ಹೇಗೆ ಬಂದು ಸೇರುತ್ತಾರೆ? 

೩. ಮತ್ತೆ ಮತ್ತೆ ಮೃತರಾಗಿ ಬರುವ ಜನರಿಂದ ಈ ಲೋಕವೇಕೆ ತುಂಬಿ ಹೋಗದು? 

೪. ಜಲವು ಪುರುಷ ಶಬ್ದ ವಾಚ್ಯವಾಗಿ ಪುರುಷಾಕಾರವನ್ನು ಪಡೆಯಬೇಕಾದರೆ ಎಷ್ಟನೆಯ 
ಆಹುತಿಯಲ್ಲಿ ಹೋಮಮಾಡಬೇಕು? 

೫. ದೇವಯಾನ ಮತ್ತು ಪಿತೃಯಾನಗಳ ಸಾಧನವಾವುದು? 

ಇವೈದು ಪ್ರಶ್ನೆಗಳಿಗೂ ರಾಜನು ಉಪದೇಶಿಸಿದ ಉತ್ತರಗಳನ್ನು ಹೀಗೆ ಸಂಗ್ರಹಿಸಬಹುದು: 

೧. ಜನರು ಮೃತರಾದ ಮೇಲೆ ಸಾರುವ ಮಾರ್ಗಗಳು ಎರಡು, ದೇವಯಾನ ಮತ್ತು 
ಪಿತ್ಳಯಾನವೆಂದು. ದೇವಯಾನ ಮಾರ್ಗದಲ್ಲಿ ಹೋಗುವ ಪುಣ್ಮಶಾಲಿಗಳು ಅಗ್ನಿ, ಹಗಲು, 
ಶುಕ್ಲಪಕ್ಷ, ಉತ್ತರಾಯಣ, ದೇವಲೋಕ ಮೊದಲಾದುವುಗಳ ಅಭಿಮಾನಿ ದೇವತೆಗಳಿಂದ 
ದಾರಿ ತೋರಲ್ಪಟ್ಟವರಾಗಿ ಆದಿತ್ಕನನ್ನು, ವಿದ್ಕುದಭಿಮಾನಿ ದೇವತೆಯನ್ನು ಸೇರಿ ಕೊನೆಗೆ 
ಅಮಾನವನೆಂಬ ದಿವ್ಮಪುರುಷನಿಂದ ಬ್ರಹ್ಮಲೋಕಕ್ಕೆ ಕರೆದೊಯ್ಯಲ್ಪಡುವರು. ಅಲ್ಲಿ 
ನಿರತಿಶಯವಾದ ಅನಂದೈಶ್ಚರ್ಯಶಾಲಿಗಳಾಗಿ ಪರಮಾತ್ಮಸನಾಥರಾಗಿ ಅವರು ವಾಸಿಸುವರು. 
ಅವರಿಗೆ ಸಂಸಾರಬಂಧ ಮತ್ತೆ ಉಂಟಾಗದು. ಇನ್ನೊಂದು ಪಿತೃಯಾನ ಅಥವಾ ಧೂಮಮಾರ್ಗ. 
ಇದರಲ್ಲಿ ಹೋಗುವವರು ಧೂಮಾಭಿಮಾನಿಯಾದ ದೇವತೆಯನ್ನು ಸೇರಿ ರಾತ್ರಿ, ಕೃಷ್ಣಪಕ್ಷ, 
ದಕ್ಷಿಣಾಯನ, ಪಿತೃಲೋಕ ಮತ್ತು ಚಂದ್ರನೇ ಮೊದಲಾದ ಅಭಿಮಾನಿ ದೇವತೆಗಳಿಂದ 
ದಾರಿ ತೋರಲ್ಪಟ್ಟು ಚಂದ್ರರೋಕದ ಆಜಾನ ದೇವರುಗಳಿಗೆ ಭೋಗೋಪಕರಣರಾಗುತ್ತಾರೆ. 
ಇವರು ಕರ್ಮಫಲ ಮುಗಿಯಲು ಮತ್ತೆ ಭೂಮಿಯಲ್ಲಿ ಜನಿಸುವರು. 

೨. ಪಿತೃಯಾನದಲ್ಲಿ ಹೋದವರು ಅವರ ಕರ್ಮವು ಕ್ಷಯಿಸಿದ ನಂತರ ಪ್ರಲೀನರೂ, 

ಕರೆ. ಉ. 227 


೩೯೦ ವೈದಿಕ ಸಾಹಿತ್ಯ ಚರಿತ್ರ 


ಸೂಕ್ಷ್ಮರೂ ಆಗಿ ಆಕಾಶಸದೃಶರಾಗಿ ಆಕಾಶವನ್ನು ಸೇರಿ ಅಲ್ಲಿಂದ ವಾಯುವನ್ನೂ ಅಲ್ಲಿಂದ 
ಮುಂದೆ ವೃಷ್ಟಿಯ ಮೂಲಕ ಪೃಥ್ವಿಯನ್ನು ಸೇರಿ ಓಷಧಿ ವನಸ್ಪತಿಗಳ ಸಂಸರ್ಗವನ್ನು 
ಹೊಂದುವರು. ಅನಂತರ ಪುರುಷನನ್ನು ಸೇರಿ ತದ್ವಾರಾ ಸ್ತ್ರೀಯನ್ನು ಸೇರಿ 
ಪುರುಷುಕಾರಯುಕ್ತರಾಗಿ ಜನಿಸುವರು. ಹೀಗೆ ಇವರಿಗೆ ಗತಾಗತಿಯುಂಟು. 

೩. ಧೂಮಮಾರ್ಗ ಮತ್ತು ಆರ್ಚಿರಾದಿಗಳೆಂಬ ಇವೆರಡು ಮಾರ್ಗಗಳನ್ನೂ 
ಅರಿಯದವರು ಮಾರ್ಗದೃಯ ಪ್ರಭೃಷ್ಟರಾಗಿ ಕೀಟ ಪಕ್ಷಿ ದಂಶಮಶಕಾದಿ ರೂಪದಿಂದ 
ಪರಿಭ್ರಮಿಸುತ್ತಿರುವುದರಿಂದ ಈ ಲೋಕವು ಮತ್ತೆ ಮತ್ತೆ ಮೃತರಾಗಿ ಸಾಯುವವರಿಂದ ತುಂಬಿ 
ಹೋಗದು. 

೪. ಭೂತ ಸೂಕ್ಷ್ಮಗಳಿಂದ ಕೂಡಿದ ಆತ್ಮರುಗಳನ್ನು ದೇವತೆಗಳು ದ್ಯುಲೋಕವೆಂಬ 
ಅಗ್ನಿಯಲ್ಲಿ ಆಹುಶಿರೂಪವಾಗಿ ಬಿಡುವರು. ಅನಂತರ ಇವರು ಪರ್ಜನ್ಮನೆಂಬ ಅಗ್ನಿಯನ್ನೂ, 
ಮುಂದೆ ಪೃಥ್ವಿಯನ್ನೂ ಸೇರಿ ಅನ್ನವಾಗುವರು. ಅನಂತರ ಪುರುಷನನ್ನು ಸೇರಿ ರೇತಸ್ಸಾಗಿ 
ಪುರುಷನಿಂದ ಸ್ತ್ರೀಯನ್ನು ಸೇರಿ ಪುರುಷ ಶಬ್ದವಾಚ್ಕರಾಗುವರು. ಹೀಗೆ ಐದನೆಯ ಆಹುತಿಯಲ್ಲಿ 
ಹೋಮ ಮಾಡಿದಾಗ ಜಲಗಳು ಪುರುಷ ಶಬ್ದವಾಚ್ಕವಾಗುತ್ತವೆ. 

೫. ಪಂಚಾಗ್ನಿ ವಿದೈೆಯನ್ನು ತಿಳಿದು ಶ್ರದ್ಧಾ, ಸೋಮ, ವೃಷ್ಟಿ, ಅನ್ನ, ರೇತೋ 
ರೂಪದಲ್ಲಿ ಸಂಚರಿಸುವ ಆತ್ಮನನ್ನು ಯಥಾವತ್ತಾಗಿ ತಿಳಿದು ಉಪಾಸಿಸುವವರೂ ಅರಣ್ಯದಲ್ಲಿ 
ನಿಂತು ಶ್ರದ್ಧೆಯನ್ನು ಪುರಸ್ಕರಿಸಿ ಸತ್ಯಶಬ್ದವಾಚ್ಕನಾದ ಪರಮಾತ್ಮನ ಉಪಾಸನೆ ಮಾಡುವವರೂ 
ಉತ್ಕೃಮಣಾನಂತರ ಅರ್ಚಿರಾದಿ ಮಾರ್ಗದಲ್ಲಿ ಚರಿಸವರು. ಬ್ರಹ್ಮೋಪಾಸನೆಯನ್ನು ಮಾಡದೆ 
ಯಜ್ಞದಾನ ಮೊದಲಾದ ಕರ್ಮಗಳಲ್ಲಿ ನಿರತರಾದವರು ಧೂಮಮಾರ್ಗದಲ್ಲಿ ಚರಿಸುವರುಳ 
ಹೀಗೆ ಉಪನಿಷತ್ತುಗಳು ಜೀವರುಗಳ ಸ್ವರೂಪ ಸ್ವಭಾವಗಳನ್ನೂ ಜನ್ಮಕಾರಣವನ್ನೂ 
ಜನಿಸುವ ಬಗೆಯನ್ನೂ ಹೇಳುತ್ತವೆ. ಅನಾದಿಯಾದ ಅವಿದ್ಯೆಯಿಂದಾದ ಪುಣ್ಯಪಾಪರೂಪವಾದ 
ಕರ್ಮಪ್ರವಾಹದ ಕಾರಣ ವಿಧವಿಧವಾದ ದೇಹಯೋಗವುಂಟಾಗುವುದೆಂದು ಇಲ್ಲಿ ಸಿದ್ಧಾಂತಿತ 
ವಾಗಿದೆ. ಸ್ವಭಾವತಃ ಅಜರೂ, ನಿತ್ಮರೂ ಆದ ಜೀವರುಗಳು 'ಅನೃತೇನೈವ ಹಿ ಪ್ರತ್ಕೂಢಾಃ' 
ಆದಕಾರಣ ತಮ್ಮ ನಿಜಸ್ಪರೂಪವನ್ನರಿಯಲಾರರೆಂದೂ ಸಂಸಾರಚಕ್ರದೊಳಗೆ ಸಿಕ್ಕಿ 
ಹೋಗಿರುವರೆಂದೂ ಉಪನಿಷತ್ತುಗಳು ಸಾರುತ್ತವೆ. 

ಹೀಗೆ ಶೋಚನೀಯವಾದ ಸ್ಥಿತಿಯಲ್ಲಿರುವ ಮಾನವರ ಗುರಿ ಏನಾಗಬೇಕು? ಬ್ರಹ್ಮ 
ಸಾಕ್ಷಾತ್ಕಾರವೇ ನಮ್ಮ ಧ್ಯೇಯವಾಗಬೇಕೆಂಬುದು ಉಪನಿಷತ್ತುಗಳ ಅಭಿಪ್ರಾಯ. ಈ ಲೋಕ 
ದುಃಖ ಭೂಯಿಷ್ಯವಾದುದು. ಬ್ರಹ್ಮಲೋಕವು ಒಂದೇ ಪರಮಾನಂದಕರವಾದುದು.* 
ಹಕ್ಕಿಗಳೆಲ್ಲ ವೃಕ್ಷವನ್ನಾಶ್ರಯಿಸುವಂತೆ ಲೋಕದಲ್ಲಿರುವ ಸಮಸ್ತವೂ ಆ ಪರಮಾತ್ಮನನ್ನೇ 
ಆಶ್ರಯಿಸಿದೆ. 'ಆನಂದಂ ಬ್ರಹ್ಮಣೋ ವಿದ್ವಾನ್‌ ನಬಿಭೇತಿ ಕದಾಚನೇತಿ' ಎಂದು ಹೇಳಿ 
ಭಗವಂತನನ್ನು ಸಾಕ್ಷಾತ್ಮರಿಸಿಕೊಂಡವನು ಭಯವಿಮುಕ್ತನಾಗುವನೆಂದು ಹೇಳುತ್ತದೆ 


62, ಬೃ. ಉ. 6-2 ಛಾಂ. ಉ. 5-3ರಿಂದ 5-10 
63. ಬೃ ಉ. 4-3-32 
64. ತೈ. ಉ. 24 65. ತ್ಮೆ ಉ. 16 


ಉಪನಿಷತ್ತುಗಳು ೩೯೧ 


ಉಪನಿಷತ್ತು. ಸಂಸಾರದಲ್ಲಿ ತೊಳಲುವುದಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನು 
ತೊಡೆದು ಹಾಕಬೇಕು. ಆಗ 'ಪ್ರಾಣಾರಾಮಂ ಮನ ಆನಂದಂ. ಶಾಂತಿ ಸಮೃದ್ಧ ಮಮೃತಂ'* 
ಎಂದು ಹೇಳಿದ ಪರಮಾನಂದವು ಪ್ರಾಪ್ತವಾಗುವುದು. ಈ ಲೋಕದಲ್ಲಿ ನಮಗೆ ಲಭಿಸುವ 
ಸುಖಗಳೂ ಮನಸ್ಸಿಗೂ ಇಂದ್ರಿಯಗಳಿಗೂ ತಾತ್ಕಾಲಿಕವಾಗಿ ಆಪ್ಮಾಯಮಾನವಾಗಿರಬಹುದು. 
ಆದರೆ ಇವು ಸ್ಥಿರವಲ್ಲ. ಈ ಐಹಿಕ ಸುಖಗಳು ಪ್ರೇಯವೇ ವಿನಾ ಶ್ರೇಯವಲ್ಲ. ಅದರಿಂದಲೇ 
ಅನ್ಕಚ್ಛ್ರೇಯೋಂನ್ಮದು ತೈವ ಪ್ರೇಯಃ* ಎಂದು ಉಪನಿಷತ್ತು ವಿಭಾಗ ಮಾಡಿತು. 
ಇವುಗಳೆರಡರಲ್ಲಿ ಶ್ರೇಯಸ್ಸನ್ನು ಆರಿಸಿಕೊಂಡವರಿಗೆ ಮಂಗಳವೇ ವಿನಾ ಪ್ರೇಯವನ್ನಾರಿಸಿ 
ಕೊಂಡವರಿಗಿಲ್ಲ. 'ತ್ರಯೋ ಶ್ರೇಯ ಆದದಾನಸ್ಕ ಸಾಧು ಭವತಿ ಹೀಯತೇ ಅರ್ಥಾದ್ಮ ಉ 
ಪ್ರೇ ಯೋ ವೃಣೀತೇ*ೆ ಎಂದು ಇದನ್ನೇ ಹೇಳಿದೆ. ಕೇವಲ ಐಹಿಕವಾದ ಸುಖ ಸಂಪದಗಳು 
ಮಾನವನಿಗೆ ನಿರತಿಶಯವಾದ ಆನಂದವನ್ನುಂಟುಮಾಡವು-'ನ ವಿತ್ತೇನ ತರ್ಪಣೀಯೋ 
ಮನುಷ್ಯಃ], ಅದರಿಂದ ಭಗವತ್ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವುದೇ ಮಾನವನ 
ಗುರಿಯಾಗಬೇಕೆಂಬುದು ಉಪನಿಷತ್ತುಗಳ ನಿರ್ಣಯ. 

ಸಂಸಾರ ಚಕ್ರದಿಂದ ದೂರವಾಗಿ ಅಮೃತತ್ವವನ್ನು ಪಡೆಯಲು ಸರ್ವರೂ 
ಪ್ರಯತ್ನಿಸಬೇಕೆಂದು ಉಪನಿಷತ್ತುಗಳು ಸಂದೇಶ. ಸಂಸಾರದ ಬಂಧನದಿಂದ, ಅಜ್ಞಾನದ 
ಬಲೆಯಿಂದ, ಮುಕ್ತರಾಗುವುದೇ ಮೋಕ್ಪವೆನಿಸುವುದು: ಭಗವಂತನು ಎಲ್ಲರಲ್ಲಿಯೂ 
ಅಂತರ್ಯಾಮಿಯಾಗಿ ಇದ್ದರೂ ಅವನನ್ನು ನಾವು ಪಡೆಯುವುದು ಸುಲಭವಲ್ಲ ಅದಕ್ಕಾಗಿ 
ಮಾನವನ ಆದ್ಯಕರ್ತವ್ಯವಾದರೋ ಆ ಸರ್ವಾಂತರ್ಯಾಮಿಯನ್ನು ಸರ್ವಥಾ ಸಾಧಿಸುವುದೇ 
ಆಗಿದೆ. 

ಯಾಜ್ಞವಲ್ಮರು ಪ್ರವಜನಕ್ಕೆ ಹೊರಡುವ ಸಂದರ್ಭದಲ್ಲಿ ತಮ್ಮ ಪತ್ನಿಯರಾದ 
ಕಾತ್ಮಾಯನೀ ಮತ್ತು ಮೈತ್ರೇಯಿಗಳಿಗೆ ತಮ್ಮಲ್ಲಿದ್ದ ಹಣವನ್ನು ವಿಭಾಗ ಮಾಡಿ 
ಹೊರಡಲಿಚ್ಛಿಸಿದರು. ವಿತ್ತಪೂರ್ಣವಾದ ಸಕಲ ಭೂಮಂಡಲವನ್ನೂ ಹೊಂದಿದರೆ ತಾನು 
ಅಮೃತಳಾಗಬಲ್ಲೆನೇ ಎಂದು ಮೈತ್ರೇಯೀಯು ಪತಿಯನ್ನು ಕೇಳಿದಳು. ಇಲ್ಲವೆಂಬುದು ಯಾಜ್ಞ 
ವಲ್ಕ್ಕರ ಮರುನುಡಿಯಾಯಿತು. ಬಗೆಬಗೆಯಾದ ಸಾಧನ ಸಂಪತ್ತುಗಳನ್ನು ಹೊಂದಿದವರ 
ಜೀವನದಂತೆ ನಿನ್ನ ಜೀವನವೂ ಆಗುವುದೇ ವಿನಾ ವಿತ್ತದಿಂದ ಅಮೃತತ್ವ ಲಭಿಸುವುದೆಂಬ 
ಆಸೆ ಎಳ್ಳಷ್ಟೂ ಬೇಡವೆಂದು ಯಾಜ್ಞವಲ್ಕ್ಯರು ತಿಳಿಸಿದರು. ಅಮೃತಳಾಗಲಾರದ ಅಂಥ 
ಧನದಿಂದ ತನಗೇನೂ ಆಗಬೇಕಾದುದಿಲ್ಲವೆಂದು ಮೈಶ್ರೀಯಿ ಧನದಲ್ಲಿ ಅನಾಸಕ್ತಳಾಗಿ, 
ತನಗೆ ಬ್ರಹ್ಮೋಪದೇಶವನ್ನು ಮಾಡಬೇಕೆಂದು ಬೇಡಿದಳು. ಪತ್ನಿಯ ಈ ಪರಮನಿಷ್ಮೆಯಿಂದ 
ಸುಪ್ರೀತರಾದ ಯಾಜ್ಞವಲ್ಕೃರು-'ನ ವಾ ಅರೇ ಸರ್ವಸ್ಮ ಕಾಮಾಯ ಸರ್ವಂ ಪ್ರಿಯಂ ಭವತಿ 
ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ | ಅತ್ಮಾವಾ ಅರೇ ದ್ರಷ್ಟವ್ಮಃ ಶ್ರೋತವ್ಯಃ 
ಮಂತವೃಃ ನಿದಿಧ್ಯಾಸಿತವ್ಮಃ ಮೈತ್ರೇಯ್ಯಾತ್ಮನಿ ಖಲ್ವರೇ ದೃಷ್ಟೇ ಶ್ರುತೇ ಮತೇ ವಿಜ್ಞಾತೇ 
ಇದಂ ಸರ್ವಂ ವಿದಿತಂ ಎಂದು ಉಪದೇಶಿಸಿದರು. ಲೋಕದ ಸಮಸ್ತ ಪದಾರ್ಥಗಳೂ 


66. ಕಠ ಉ. 1-2-1 67. ಕಠಉ. 1-1-27 
68. ಬೃ. ಉ. 4-5-6 


ರ ವೈದಿಕ ಸಾಓತ್ಮ ಚರಿತ್ರೆ 


ಆಯಾ ಪದಾರ್ಥಗಳಿಗೋಸ್ಕರವೇ ಪ್ರಿಯವಾಗಿಲ್ಲವೆಂದೂ, ಅವುಗಳಲ್ಲಿ ನೆಲಸಿರುವ ಆತ್ಮನಿ 
ಗಾಗಿ ಪ್ರಿಯವಾಗಿವೆಯೆಂದೂ ಹೇಳಿದರವರು. ಸರ್ವತ್ರ ಭಗವಂತನು ಆತ್ಮನಾಗಿರುವುದರಿಂದ 
ನಾವು ಸಕಲಪದಾರ್ಥಗಳನ್ನೂ ಪ್ರೀತಿಸಬೇಕು. ಅದರಿಂದಲೇ ಆ ಸರ್ವಾಂತರ್ಯಾಮಿಯನ್ನು 
ಧ್ಯಾನಿಸಿ ತಿಳಿಯಬೇಕೆಂದೂ ಅವನೊಬ್ಬನನ್ನು ತಿಳಿದು ಧ್ಯಾನಿಸಿದರೆ ಸರ್ವವನ್ನೂ 
ತಿಳಿದಂತಾಗುವುದೆಂದೂ ಉಪದೇಶಿಸಿದರು. 

ಈ ಬಗೆಯಾಗಿ ಉಪನಿಷತ್ತು ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದೇ ಮಾನವನ 
ಗುರಿಯಾಗಬೇಕೆಂದು ಸಾರಿ ಸುರಿ ಹೇಳಿ ಆ ಸರ್ವಕಾರಣಕಾರಣನೂ, ಸರ್ವಾಂತರ್ಯಾಮಿಯೂ, 
ಪರಮದಯಾಕರನೂ ಆದ ಪರಮಾತ್ಮನನ್ನು ಭಜಿಸಿ ಕೃತಾರ್ಡ್‌ರಾಗಬೇಕೆಂದು 
ಉಪದೇಶಿಸುತ್ತಿದ್ದರು.* 

ಪರಮಪುರುಷಾರ್ಥವಾದ ಅಮೃತತ್ವ ಪ್ರಾಪ್ತಿಗೆ ಉಪಾಯವನ್ನೂ ಉಪನಿಷತ್ತು ಹೇಳಿದೆ. 
ಮೋಕ್ಷೋಪಾಯವಾವುದು? ಕೆಲವು ಶ್ರುತಿಗಳು ಜ್ಞಾನವೇ ಮೋಕ್ಷೋಪಾಯವೆಂದು ಹೇಳುತ್ತವೆ. 
'ತರತಿ ಶೋಕಂ ಆತ್ಮವಿತ್‌' 'ಬ್ರಹ್ಮವಿತ್‌ ಬ್ರಹ್ಮೈವ ಭವತಿ' 'ಯ ಏತದ್ವಿದುರಮೃತಾ ಯೇ 
ಭವಂತಿ' "ತಮೇವಂ ವಿದ್ವಾನ್‌' ಮೊದಲಾದ ವಾಕ್ಕಗಳು ಜ್ಞಾನವನ್ನು ಮೋಕ್ಷೋಪಾಯವನ್ನಾಗಿ 
ಹೇಳುವುವು. ಹೀಗೆಯೇ ಉಪಾಸನೆ ಅಥವಾ ಭಕ್ತಿಯನ್ನು ಮೋಕ್ಷೋಪಾಯವನ್ನಾಗಿ ಕೆಲವು 
ಶ್ರುತಿಗಳು ಹೇಳುವುವು. 'ತದ್ಬೃಹ್ಮೇತ್ಕುಪಾಸೀತ'? 'ಆತ್ಮಾವಾ ಅರೇ ದ್ರಷ್ಟವ್ಯಃ ಶ್ರೋತವ್ಮೋ 
ಮಂತವ್ಕೋ ನಿದಿಧ್ಯಾಸಿತವ್ಯಃ”' ಮೊದಲಾದುವು ಈ ಬಗೆಯವು. ವೇದನ, ಜ್ಞಾನ ಮೊದಲಾದ 
ಶಬ್ದಗಳು ಉಪಾಸನ ಶಬ್ದಕ್ಕೆ ಪರ್ಯಾಯವಾಗಿ ಬಳಸಿರುವುದರಿಂದ ಭಕ್ತಿಪರವಾಗಿ 
ಬಳಸಲಾಗಿವೆಯೆಂದು ಹೇಳಲಾಗಿದೆ. ಹೀಗೆ ಮೋಕ್ಷೋಪಾಯವನ್ನು ವಿಧಿಸುವ ವಾಕ್ಯಗಳಲ್ಲಿ” 
ಜ್ಞಾನ ಮತ್ತು ಭಕ್ತಿಗಳೆಂಬ ಎರಡು ಮಾರ್ಗಗಳಿಗೆ ಅವಕಾಶವಾಗಿದೆ. ಕರ್ಮ ಮತ್ತು ಭಕ್ತಿಗಳನ್ನು 
ಅಂಗಗಳಾಗಿ ಹೊಂದಿದ ಆತ್ಮೈಕ್ಕಜ್ಞಾನವೇ ಮೋಕ್ಷಕ್ಕೆ ಸಾಧನವೆಂಬುದು ಅದ್ವೈತ ಸಿದ್ಧಾಂತದ 
ನಿರ್ಣಯ. ತೈಲಧಾರಾವಚ್ಛಿನ್ನವಾದ ಸ್ಮೃತಿಸಂತತಿರೂಪವಾದ ಭಕ್ತಿಯೇ ಮೋಕ್ಕಕ್ಕೆ 
ಸಾಧನವೆಂದೂ ಕರ್ಮ ಮತ್ತು ಜ್ಞಾನಗಳು ಇದಕ್ಕೆ ಅಂಗಗಳೆಂದೂ ಇತರ ದಾರ್ಶನಿಕರ 
ಸಿದ್ದಾಂತ. ಇವೆರಡು ಮಾರ್ಗಗಳಿಗೂ ಉಪನಿಷತ್ತಿನ ವಾಕ್ಕಗಳೇ ಆಧಾರವಾಗಿವೆ. 

ನಾವು ಸಂಸಾರದ ಬಂಧನದಿಂದ ಮುಕ್ತರಾಗಲು ಜ್ಞಾನದ ಜೊತೆಗೆ ಶುದ್ಧವಾದ ಕರ್ಮವೂ 
ಆವಶ್ಯಕವೆಂದು ಉಪನಿಷತ್ತುಗಳಿಂದ ತಿಳಿದುಬರುತ್ತದೆ. ಆತ್ಮಸಾಕ್ತಾತ್ಕಾರಕ್ಕೆ ನಾವು 
ಅರ್ಹರಾಗಬೇಕಾದರೆ ನೀತಿ ಮತ್ತು ಧರ್ಮವನ್ನನುಸರಿಸಬೇಕು. 

ಪರಿಶುದ್ಧವಾದ ನಡತೆ, ಶುದ್ಧವಾದ ಜೀವನ ಮತ್ತು ಇಂದ್ರಿಯ ನಿಗ್ರಹ ಅತ್ಯಂತ 
ಆವಶ್ಶಕವಾದುದು. ಇದನ್ನೇ ಕಠೋಪನಿಷತ್ತು- 


69. ಮುಂ. ಉ. 2-2-5; ಬೃ. ಉ. 4-4-23 ; ಬೃ. ಉ. 2-4-5 ಕಠ. 2-3-9; ತೈ. ಉ. 3-10. 
70. ತೈ. ಉ. 3-10 71. ಬೃ. ಉ. 245 
72. ಶ್ಶೇ. ಉ. 19; ಶ್ರೇ. ಉ. 2-15; ಈಶಾವಾಸ್ಕ. 11; ಬೃ. ಉ. 4-4-21 ; ಕಠ 1-2-12 


ಉಪನಿಷತ್ತುಗಳು ೩೯೩ 
'ಯಸ್ತ್ವವಿಜ್ಞಾನವಾನ್‌ ಭವತ್ಮಮನಸ್ಯಃ ಸದಾಶುಟ: | 

ನಸ ತತ್ರದಮಾಪ್ನೋಶಿ ಸಂಸಾರಂ ಚಾಧಿಗಚ್ಛತಿ || (ಕಠ. ಉ. 1-3-7) ಎಂದು 
ಹೇಳುತ್ತದೆ. ಆತ್ಮಸಂಯಮ ಆಗಬೇಕು. ನಮ್ಮ ಆಶಾಪಾಶಗಳನ್ನು ನಾವು 
ಹತೋಟಿಯಲ್ಲಿಡಬೇಕು. ರಾಗದ್ದೇಷಾದಿಗಳನ್ನು ದಮನಮಾಡಿ ದಾನ ಮತ್ತು 
ಪರೋಪಕಾರಗಳಿಂದ ಭಗವಂತನ ಆರಾಧನೆಯನ್ನು ಮಾಡಬೇಕು. ಈ ಲೋಕದಲ್ಲಿರುವ 
ಸಮಸ್ತ ಪದಾರ್ಥಗಳೂ ಪರಮಾತ್ಮನಿಗೆ ಸೇರಿ ಅವನಿಂದ ಯುಕ್ತವಾಗಿವೆಯೆಂದು ಅರಿಯಬೇಕು. 
'ತೇನ ತೃಕ್ತೇನ ಭುಂಜೀಧಾ: ಮಾ ಗೃಧಃ ಕಸ್ಯಸ್ತಿದ್ದನಂ”3 ಎಂದು ಹೇಳಿ ಈಶಾವಾಸ್ಕೋಪನಿಷತ್ತು 
ಅಹಂಕಾರ ಮಮಕಾರಗಳಿಂದ ದೂರವಾಗಿ ಮತ್ತೊಬ್ಬರ ಸ್ವತ್ತಿಗೆ ಆಸೆಪಡದ ನಿರ್ಮಲ 
ಜೀವನವನ್ನು ನಡೆಸಬೇಕೆಂದು ಎಚ್ಚರಿಸುತ್ತದೆ. ಬಲಿಷ್ಠವಾದ ಆಸೆಗೆ ಇತಿಮಿತಿಗಳಿಲ್ಲ. ಕೇವಲ 
ಕಾಮಕಾಮಿಗಳಾಗಿ ಆಶೆಗಳಿಗೆ ಬಲಿಯಾದವರು 'ತೇ ಮೃತ್ಕೋಃ ಯಂತಿ ವಿತತಸ್ಯಪಾಶಂ?* 
ಹರಡಿದ ಮೃತ್ಯುವಿನ ಬಲೆಗೆ ಬೀಳುವರು. ಅದರಿಂದ ನಿತ್ಕಾನಿತ್ಯವಸ್ತುವಿವೇಕವನ್ನು ಪಡದವರು 
ಅನಿತ್ಯವಾದವುಗಳನ್ನೆಂದೂ ಬಯಸರು-'ಅಥ ಧೀರಾ ಅಮೃತತ್ವಂ ವಿದಿತ್ವಾ ಧ್ರುವಮಧ್ರು 
ವೇಷ್ಟಿಹ ನ ಪ್ರಾರ್ಥಯಂತೇ.?* 

ಉಪನಿಷತ್ತುಗಳು ಆತ್ಮಸಾಕ್ಷಾತ್ಕಾರಕ್ಕೆ ಮೊದಲನೆಯ ಹಂತವಾಗಿ ಅಂತಃಶುದ್ಧಿಯನ್ನು 
ವಿಧಿಸುತ್ತವೆ. ಆಸೆ, ದ್ವೇಷ, ಕೋಪ, ಮತ್ಸರ ಮೊದಲಾದವುಗಳನ್ನು ನಿರ್ಮೂಲ ಮಾಡಿ 
ಮನಸ್ಸನ್ನು ಶುದ್ಧಗೊಳಿಸಬೇಕೆಂಬುದು ಇದರ ಉಪದೇಶ. ಇಂದ್ರಿಯ ಜಯವನ್ನು ಸಂಪಾದಿಸಿ 
ಸಿದ್ಧಿಯನ್ನು ಪಡೆಯಬೇಕು.” ದುಶ್ಚರಿತದಿಂದ ದೂರವಾಗದವನೂ, ಅಶಾಂತನೂ, 
ಅಸಮಾಹಿತನೂ ಆದವನು ಆತ್ಮಸಾಕ್ಷಾತ್ಕಾರ ಪಡೆಯನು. 


'ನಾವಿರತೋ ದುಶ್ವರಿತಾತ್‌ ನಾಶಾಂತೋ ನಾತಸಮಾಹಿತಃ | 
ನಾಂಶಾಂತಮಾನಸೋ ವಾಪಿ ಪ್ರಜ್ಞಾನೇನೈನಮಾಪ್ನ್ನಯಾತ್‌ ||” 


ನಿಜವಾದ ಯೋಗಿಯನ್ನು ಉಪನಿಷತ್ತು ಶಾಂತ, ದಾಂತ, ಶಿಶಿಕ್ಷು ಉಪರತ ಸಮಾಹಿತ 
ಎಂದು ವರ್ಣಿಸುತ್ತದೆ. ಕರ್ಮಫಲದಲ್ಲಿ ಆಸಕ್ತಿಯನ್ನು ಹೊಂದದೆ ತ್ಕಾಗ ಬುದ್ಧಿಯನ್ನು 
ಬೆಳೆಸಿಕೊಳ್ಳಬೇಕೆಂದು ಉಪನಿಷತ್ತು ಸಾರುತ್ತದೆ. ಉಪನಿಷತ್ತು ನಿವೃತ್ತಿ ಮಾರ್ಗವನ್ನು 
ಬೋಧಿಸುವುದೆಂದರೆ ಫಲದಲ್ಲಿ ಆಸಕ್ತಿಯನ್ನು ಬಿಡಬೇಕೆಂದು ಹೇಳುವುದೇ ಆಗಿದೆ. 


73. ಈಶಾವಾಸ್ಕ ಉ. 1 

74. ಕಠ. ಉ. 2-1-1 

75. ಕಠ. ಉ. 2-1-2 

76. ಕಶ. ಉ. 1-3-6 

77. ಕಠ. ಉ. 1-2-24 

78. “The righteous man Is not he who leaves the world and retires 10 a 
cloister, bul he who lives in the world and loves the objects of the world ೧೦! for 
their own sake, bul for the sake of ihe infinite they contain, the universal they 
conceal.® -Phil of Upanishads, Dr. S. R. p. 93, 


“1 ವೈದಿಕ ಸಾಹಿತ್ಯ ಚರಿತ್ರ 


ಉಪನಿಷತ್ತು ಧರ್ಮ ಮತ್ತು ನೀತಿಗೆ ಪ್ರಾಧಾನ್ಯ ಕೊಟ್ಟಿರುವಂತೆ ನಮ್ಮ ಕರ್ತವ್ಯಗಳನ್ನು 
ಹೇಳುತ್ತಿದೆ. ಬ್ರಹದಾರಣ್ಮಕ ಉಪನಿಷತ್ತು 'ದತ್ತ, ದಾಮ್ಮತ, ದಯದ್ದಂ” ದಾನಮಾಡಿ, 
ಇಂದ್ರಿಯ ನಿಗ್ರಹಮಾಡಿ, ದಯೆತೋರಿ ಎಂದು ಮೂರು ಮಾತಿನಲ್ಲಿ ನಮ್ಮ ಕರ್ತವ್ಯವನ್ನೆಲ್ಲಾ 
ಅತ್ಯಂತ ಪ್ರಭಾವಶಾಲಿಯಾಗಿ ಹೇಳಿದೆ. ತೈತ್ತಿರೀಯ ಉಪನಿಷತ್ತು 'ಶ್ರದ್ಧಯಾ ದೇಯಂ | 
ಅಶ್ರದ್ಧಯಾಂದೇಯಂ | ಶ್ರಿಯಾ ದೇಯಂ | ಹ್ರಿಯಾ ದೇಯಂ | ಭಿಯಾದೇಯಂ | 
ಸಂವಿದಾದೇಯಂ 1 ಎಂದು ಹೇಳಿತು. 'ಶ್ರದ್ಧೆಯಿಂದ ಕೊಡಬೇಕು. ಅಶ್ರದ್ಧೆಯಿಂದ 
ಕೊಡಬಾರದು. ಹೆಚ್ಚು ಕೊಡಬೇಕು. ಅಜ್ಜಿಯಿಂದ ಕೊಡಬೇಕು. ಭಯದಿಂದ ಕೊಡಬೇಕು. 
ತಿಳಿದು ಕೊಡಬೇಕು", ಛಾಂದೋಗ್ಯ ಉಪನಿಷತ್ತು-"ಅಥ ಯತ್ತಪೋ ದಾನಂ ಆರ್ಜವಂ 
ಅಹಿಂಸಾ ಸತ್ಯವಚನಂ ಇತಿ ತಾ ಅಸ್ಕ ದಕ್ಷಿಣಾ" (ಛಾಂ. ಉ. 3-17-4) ಎಂದು ವಿಧಿಸುತ್ತದೆ. 
ಆಶ್ರಮ ಧರ್ಮಕ್ಕೆ ಪ್ರಾಧಾನ್ಮ ಕೊಟ್ಟು ನಾಲ್ಕು ಆಶ್ರಮಗಳೂ ಜೀವನನ್ನು ಶುದ್ಧಿಗೊಳಿಸಿ 
ಅಮೃತ ತ್ವ ಪ್ರಾಪ್ತಿಗೆ ಅರ್ಹನನ್ನಾಗಿಸುವುವೆಂದು ಹೇಳಲಾಗಿದೆ.*' ಸಂನ್ಕಾಸಕ್ಕಂತೂ ಹೆಚ್ಚಿನ 
ಪ್ರಾಮುಖ್ಯ ಕೊಡಲಾಗಿದೆ. ವರ್ಣಧರ್ಮ ರೂಢಮೂಲವಾಗಿದ್ದರೂ ಬ್ರಾಹ್ಮಣ ಶೀಲದಿಂದ 
ಸಂಪಾದ್ಯವಾಗಿದ್ದಿತೆಂಬುದು ಸತ್ಯಕಾಮ ಜಾಬಾಲನ ವೃತ್ತಾಂತದಿಂದಳಿ ಗೊತ್ತಾಗುತ್ತದೆ. ಜನಕ, 
ಜೈಬಲಿ ಮೊದಲಾದ ಕ್ಪತ್ರಿಯರುಗಳಿಂದಲೂ ಬ್ರಹ್ಮವಿದ್ಧೆಯು ಉಪದೇಶಿಸಲ್ಪಟ್ಟಿತು. ಇದರಿಂದ 
ಕೃತ್ರಿಯರು ಬ್ರಹ್ಮಜಿಜ್ಞಾಸೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರುತ್ತಿದ್ದರೆಂದು ತಿಳಿಯಬಹುದು. 
ಹೀಗೆ ಬ್ರಹ್ಮಪ್ರಾಪ್ತಿಗೆ ಮಾರ್ಗವನ್ನೂ ಉಪನಿಷತ್ತು ಅದ್ಭುತವಾಗಿ ತೋರಿದೆ. 

ಮೇಲೆ ಹೇಳಿದಂತೆ ಜ್ಞಾನ ಮತ್ತು ಉಪಾಸನೆಗಳೆಂಬ ಎರಡು ಮಾರ್ಗಗಳನ್ನು ಉಪನಿಷತ್ತು 
ಮೋಕ್ಷಕ್ಕೆ ಉಪಾಯಗಳೆಂದು ಹೇಳುತ್ತದೆ. ಉಪಾಸನೆಗಳು ಬಗೆಬಗೆಯಾಗಿ ಸಂಖ್ಯೆಯಲ್ಲಿ 
ಮೂವತ್ತೆರಡೆಂದು ಹೇಳಲಾಗಿದೆ. ಹಾಗೆಯೇ ಶರಣಾಗತಿಯೆನ್ನುವ ಉಪಾಯವೊಂದನ್ನೂ 
ಇದು ಹೇಳುತ್ತದೆ. ಇದು ನ್ಯಾಸ ವಿದ್ಯ ಎನ್ನಿಸುವುದು. 'ಮುಮುಕ್ಷುವೈ ಶರಣಮಹಂ ಪ್ರಪದ್ಯೇ? 
ಎಂದು ಶ್ರುತಿ ಇದಕ್ಕೆ ಆಧಾರವಾಗಿದೆ. 

ಮುಕ್ತನ ಸ್ವರೂಪವೇನು? ಉಪನಿಷತ್ತುಗಳಿಗನುಸಾರ ಮೋಕ್ಷ ಸ್ವರೂಪ ಶೂನ್ಯವಲ್ಲ". 
ಮುಕ್ತರು ನಾಮರೂಪಗಳಿಂದ ದೂರರಾಗಿ ಆ ಸರ್ಯಾತ್ಮನನ್ನು ಸೇರುವರು, ನದಿಗಳು 
ನಾಮರೂಪಗಳನ್ನು ಕಳೆದುಕೊಂಡು ಸಾಗರವನ್ನು ಸೇರುವಂತೆ. 

'ಯಥಾ ನದ್ಯಃ ಸ್ಕಂದಮಾನಾ ಸಮುದ್ರೇ*ಸ್ತಂಗಚ್ಛಂತಿ ನಾಮರೂಪೇ ವಿಹಾಯ । 
ತಥಾ ವಿದ್ವಾನ್ನಾಮರೂಪಾದ್ವಿಮುಕ್ತಃ ಪರಾತ್ರರಂ ಪುರುಷಮುಪೈಶಿ ದಿವ್ಮಂ ॥% 

ಮೋಕ್ಷ ಸ್ವರೂಪವು ನಿರತಿಶಯವಾದ ಆನಂದದಿಂದ ಕೂಡಿದೆ. ಇಲ್ಲಿಯ ಸುಖ 

ಅತ್ಮಲ್ಪವಾದರೆ ಮುಕ್ತನ ಆನಂದವು ನಿತ್ಯವೂ ಅಕ್ಷಯವೂ ಆದುದು. ಅನಾದಿಯಾಗಿದ್ದ 


79. ಬೃ. ಉ. 5-2 

80. ತೈ. ಉ. 1-11 

81. Phil. of Up. Di. 5. R. p. 96 
82. ಮಂ. ಉ. 4-1-4 

83. ಶ್ವೇ. ಉ. 6-18 

84. Phil. of Up. Dr. 5. ೧.೧. 112 
85. ಮುಂ. ಉ. 3-2-8. 


ಉಪನಿಷತ್ತುಗಳು ೩೯೫ 


ಕರ್ಮಲೇಪವು ಪೂರ್ಣವಾಗಿ ತೊಳೆದು ಹೋಗಿ ಮುಕ್ತನಿಗೆ ಸ್ಚಸ್ಟರೂಪಾವಿರ್ಭಾವವಾಗುವುದು. 
ಸಂಕೋಚವನ್ನು ಹೊಂದಿದ್ದ ಜ್ಞಾನವು ಆಗ ಪೂರ್ಣವಾಗಿ ವಿಕಾಸಗೊಂಡು ಪ್ರಜ್ಯಲಿಸುವುದು. 
ಮುಕ್ತರು ಪಾಪದೂರರಾಗಿ, ಮುಪ್ಪು, ಸಾವು, ದುಃಖ ಹಸಿವು, ಬಾಯಾರಿಕೆ ಮೊದಲಾದ 
ದೋಷಗಳಿಲ್ಲದವರಾಗಿ, ಸತ್ಮಕಾಮರೂ, ಸತ್ಕಸಂಕಲ್ಪರೂ ಆಗುವರು. ಮುಕ್ತರು (ಭಗವದೆನು 
ಭವದ) ಆನಂದಸಾಗರದಲ್ಲಿ ಮಗ್ನರಾಗುವರು. ಮೋಕ್ಸವೆಂಬುದು ಆತ್ಮನಾಶವಲ್ಲ. ಆದರೆ 
ಆತ್ಮನ ಪರಿಪೂರ್ಣವಾದ ವಿಕಾಸವೇ. 

ಮುಕ್ತನ ಸ್ವರೂಪದ ವಿಚಾರದಲ್ಲಿಯೂ ಉಪನಿಷತ್ತು ಎರಡು ಬಗೆಯಾಗಿ ಹೇಳುತ್ತದೆ. 
ಕೆಲವು ಶ್ರುತಿಗಳು ಮುಕ್ತರು ಪರಮಾತ್ಮನಿಗೆ ಸಮನಾಗುವರು ಎಂದು ಸಾರುತ್ತವೆ. ಕೆಳಗಿನವು 
ಈ ಬಗೆಯ ವಾಕ್ಕಗಳು : 


"ನಿರಂಜನಃ ಪರಮಂ ಸಾಮ್ಯಮುಪೈತಿ' (ಮುಂ. ಉ. 3-1-3) 
'ತೇ ಬ್ರಹ್ಮಲೋಕೇಪು ಪರಾಂತಕಾಲೇ ಪರಾಮೃತಾಃ ಪರಿಮುಚ್ಕಂತಿ ಸರ್ವೇ' 
(ಮು. ಉ. 3-2-6) 


ಮತ್ತೆ ಕೆಲವು ಶ್ರುತಿಗಳು ಮುಕ್ತರು ಪರಮಾತ್ಮನೊಡನೆ ಸೇರಿ ಹೋಗುವರೆಂದು 
ಹೇಳುತ್ತವೆ 
'ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮಾ ಪರೇಂವ್ಮಯೇ ಸರ್ವ ಏಕೀಭವಂತಿ." 


(ಮುಂ. ಉ. 3-2-6) 
'ಯಥೋದಕಂ ಶುದ್ಧೇ ಶುದ್ಧಮಾಸಿಕ್ತಂ ತಾದೃಗೇವ ಭವತಶಿ' (ಕಠ. ಉ. 2-15) 
'ಸ ಸರ್ವಜ್ಞಃ ಸರ್ವೋ ಭವತಿ.' (ಪ್ರ. ಉ. 4-10) 


ಹೀಗೆ ಇವೆರಡು ಅಭಿಪ್ರಾಯಗಳೂ ಉಪನಿಷತ್ತುಗಳಲ್ಲಿವೆ. ಅದರಿಂದ ಮುಕ್ತ ಸ್ವರೂಪವೂ 
ಹೀಗೆಯೇ ಎಂದು ನಿರ್ಣಯ ಮಾಡುವುದು ಅಸಾಧ್ಯವಾಗಿದೆ. 

ವೇದಾಂತ ದರ್ಶನದ ಹಲವಾರು ಪಂಥಗಳಿಗೂ ಉಪನಿಷತ್ತುಗಳು ಪರಮಾಧಾರವಾಗಿವೆ. 
ಉಪನಿಷತ್ತುಗಳಲ್ಲಿ ಕೆಲವು ವಾಕ್ಯಗಳು ಜೀವಪರಮಾತ್ಮರಿಗೆ ಐಕ್ಕವನ್ನು ಹೇಳುತ್ತವೆ. 

"ಮೃತ್ಕೋಸ್ಸ ಮೃತ್ಕುಮಾಪ್ನೋತಿ ಯ ಇಹ ನಾನೇವ ಪಶೃತಿ', "ಯತ್ರ ತ್ರೈಸ್ಮಸರ್ವ 
ಮಾತ್ಚೆಮಭೂತ್ರತ್ಕೇನ ಕಂ ಪಶ್ಶೇತ್‌ ತತ್ಕೇನ ಕಂ ವಿಜಾನೀಯಾತ್‌" 'ಅಯಮಾತ್ಮಾ ಬ್ರಹ್ಮ', 
'ತತ್ವಮಸಿ,' 'ಸರ್ವಂಖಲ್ವಿದಂ ಬ್ರಹ್ಮ' ಮೊದಲಾದ ವಾಕ್ಕಗಳು ಇದಕ್ಕೆ ನಿದರ್ಶನಗಳಾಗಿವೆ. 
ಕೆಲವು ವಾಕ್ಕಗಳು ಜೀವ ಪರಮರಿಗೆ ಭೇದವನ್ನು ಹೇಳುತ್ತವೆ. ಅವುಗಳು ಯಾವುವೆಂದರೆ-- 
"ಭೋಕ್ತಾಭೋಗ್ಯಂ ಪ್ರೇರಿತಾರಂಚಮತ್ಪಾ", 'ದ್ವಾಸುಪರ್ಣಾ ಸಯುಜಾ ಸಖಾಯಾ', 'ಜ್ಞಾಜ್ಞೌ 
ದ್ವಾವಜಾವೀಶ ನೀಶೌ', 'ಪಶಿಂ ವಿಶ್ವಸ್ಮಾತ್ಮೇಶ್ವರಂ', 'ತಮೀಶ್ವರಾಣಾಂ ಪರಮಂ ಮಹೇಶ್ವರಂ", 


'ನಿತ್ಕೋ ನಿತ್ಮಾನಾಂ ಚೇತನಶ್ಚೇತನಾನಾಂ' ಮೊದಲಾದವು. 


86. "After all our (roubles in the sea of life we do not reach a deserishore 
where we are obliged lo die of hunger. The liberated condition must be looked 
upon as the fullest expression of the self, the ascent lo God will be a lapse into 
the void or the abyss, if the ultimate Brahman is itself looked upon as an absirac- 
tion. Then the goal of man is annihilation.” -Phil. of Upanishads Dr. S. R. p. 113. 


wt ವೈದಿಕ ಸಾಹಿತ್ಯ ಚರಿತ್ರ 


ಮತ್ತೆ ಕೆಲವು ಶ್ರುತಿಗಳು ಇವುಗಳೆರಡನ್ನೂ ಕೂಡಿಸುವ ಘಟಕಶ್ರುತಿಗಳಾಗಿವೆ. 'ಏಷ ತ 
ಆತ್ಮಾ ಅಂತರ್ಯಾಮ್ಯಮೃತು', 'ಯಃ ಪೃಥಿವ್ಯಾಂ ತಿಷ್ಕನ್‌ ಪೃಥಿವ್ಯಾ ಅಂತರೋ ಯಂ ಪೃಥಿವೀ 
ನವೇದ ಯಸ್ಕ ಪೃಥಿವೀ ಶರೀರಂ ಯಃ ಪೃಥಿವೀಮಂತರೋ ಯಮಯತ್ಮೇಷ ತ 
ಆತ್ಮಾಂತರ್ಯಾಮ್ಯಮೃತಃ' 'ಅಂತಃ ಪ್ರವಿಷ್ಟಃ ಶಾಸ್ತ್ರಾಜನಾನಾಂ ಸರ್ಮಾತ್ಮಾ' ಮೊದಲಾದುವು 
ಇದಕ್ಕೆ ಉದಾಹರಣೆಗಳು. 

ಇವುಗಳಲ್ಲಿ ಅಭೇದ ಶ್ರುತಿಗಳು ಅದ್ವೈತ ದರ್ಶನಕ್ಕೂ, ಬೇದ ಶ್ರುತಿಗಳು ಭೇದ 
ದರ್ಶನಕ್ಕೂ ಆಧಾರಗಳಾಗಿವೆ. ಭೇದಾಭೇದ ದರ್ಶನಗಳು ಭೇದ ಮತ್ತು ಅಭೇದ ಶ್ರುತಿಗಳೆರ 
ಡನ್ನೂ ಪುರಸ್ಕರಿಸುತ್ತವೆ. 

'ಯಃ ಸರ್ವಜ್ಞಃ ಸರ್ವವಿತ್‌', 'ವಿಜ್ಞಾತಾರಂ' ಅಪಹತಪಾಪ್ಮಾ ವಿಜರೋ ವಿಮೃತ್ಮು 
ರ್ವಿಶೋಕೋ ವಿಜಿಘತುಃ ಅಪಿಪಾಸಃ ಸತ್ಯಕಾಮ: ಸತ್ಯಸಂಕಲ್ಪಃ ಮೊದಲಾದ ಶ್ರುತಿಗಳು ಸಗುಣ 
ಪ್ರತಿಪಾದಕಗಳಾಗಿವೆ. ಆದರೆ 'ನಿರವದ್ಕಂ ನಿರಂಜನಂ' 'ನಿರ್ಗುಣಂ', 'ನಿಷ್ಕ್ರಿಯಂ', 'ನಿರ್ವಿಕಾರಂ' 
ಮೊದಲಾದುವು ಪರಬ್ರಹ್ಮನು ನಿರ್ಗುಣನೆಂದು ಹೇಳುತ್ತವೆ. ಇವುಗಳಲ್ಲಿ ಸಗುಣ ಶ್ರುತಿಗಳಿಗೆ 
ಪ್ರಾಧಾನ್ಯ ಕೊಡುವ ದರ್ಶನಗಳು ನಿರ್ಗುಣ ಶ್ರುತಿಗಳಿಗೆ ಹೇಯಗುಣರಾಹಿತ್ಯವೆಂದು ವಿವರಣೆ 
ಕೊಡುತ್ತವೆ. ನಿರ್ಗುಣ ಶ್ರುತಿಗಳಿಗೇ ಪ್ರಾಧಾನ್ಮಕೊಡುವ ದರ್ಶನಗಳು ಸಗುಣ ಶ್ರುತಿಗಳು 
ಉಪಾಸನಾರ್ಥವಾಗಿ ಬಂದಿವೆಯೆಂದೂ, ಇವುಗಳಿಗೆ ಪಾಶ್ಚಾತ್ತನ ಬಾಧೆಯಿರುವುದರಿಂದ 
ನಿರ್ಗುಣ ಶ್ರುತಿಗಳೇ ಪರಮಾಧಾರವೆಂದೂ ಹೇಳುತ್ತವೆ. 

ಹೀಗೆ ಭೇದ ದರ್ಶನ, ಅಭೇದದರ್ಶನ ಮತ್ತು ಭೇದಾಭೇದ ದರ್ಶನಗಳಿಗೆಲ್ಲಾ ಉಪನಿಷತ್ತು 
ಗಳೇ ಪರಮಾಧಾರವಾಗಿವೆ. ಮೂಲ ಒಂದೇ ಆದರೂ ದೃಷ್ಟಿ ಭೇದದಿಂದ ದರ್ಶನಗಳು 
ಹಲವಾಗಿವೆ. 

ಇದುವರೆಗೆ ಸಂಗ್ರಹವಾಗಿ ಉಪನಿಷದ್ದರ್ಶನದ ರೂಪು ರೇಖೆಗಳನ್ನು ತೋರಿಸಲಾಯಿತು. 
ಉಪನಿಷತ್ತುಗಳ ಗುರಿ ಅಮೃತ ತ್ವ ಪ್ರಾಪ್ತಿ. ಅದಕ್ಕಾಗಿ ನಾವು ಅರಿಯಬೇಕಾದುದನ್ನು, ನಾವು 
ಆಚರಿಸಬೇಕಾದುದನ್ನು ಇವು ಸಾರುತ್ತಿವೆ. ಸರ್ವರಿಗೂ ಮಾನ್ಯವಾಗುವ ರೀತಿಯಲ್ಲಿ ಸರಳ 
ಸುಂದರವಾಗಿ ಅತ್ಮಂತ ಗಹನವಾದ ವಿಚಾರಗಳನ್ನು ವಿವೇಚಿಸಿರುವ ಉಪನಿಷತ್ತುಗಳು 
ಎಂದೆಂದಿಗೂ ಮಾನವ ಕೋಟಿಗೆ ಸ್ಫೂರ್ತಿದಾಯಕಗಳಾಗಿವೆ. ಅಜ್ಞಾನದ ಕತ್ತಲೆಯಲ್ಲಿ 
ತಡವರಿಸುವ ಮಾನವನಿಗೆ ಇವು ಉಜ್ವಲವಾದ ಕಾಂತಿಯನ್ನು ಚಿಲ್ಲುವ ರತ್ನದೀಪಗಳಾಗಿವೆ. 


ಮೂರನೆಯ ಪ್ರಕರಣ 
ವೇದಾಂಗಗಳು 


ಅಂಗ ಎಂಬ ಶಬ್ದಕ್ಕೆ ಉಪಕಾರಕ ಎಂಬ ಅರ್ಥವಿದೆ. ಇದನ್ನು 'ಅಂಗ್ಕಂತೇ ಜ್ಞಾಯಂತೇ 
ಅಮೀಭಿಃ ಇತಿ ಅಂಗಾನಿ' ಎಂದು ವಿವರಿಸಬಹುದು. ಯಾವುದಾದರೊಂದು ವಸ್ತುವಿನ 
ಸ್ವರೂಪವನ್ನು ತಿಳಿಯಲು ಯಾವುದು ಸಹಾಯಕವಾಗುವುದೋ ಅದಕ್ಕೆ ಅಂಗವೆನ್ಸುತ್ತೇವೆ. 
ವೇದವು ಮೊದಲೇ ದುರೂಹವಾದುದು. ಭಾಷೆ ಕ್ಲಿಪ್ಪವಾದುದು. ಆದುದರಿಂದಲೇ ವೇದಗಳ 
ಅರ್ಥವನ್ನರಿಯಲೂ, ಅದು ಪ್ರತಿಪಾದಿಸುವ ಕರ್ಮಕಾಂಡವನ್ನು ಯಥಾಕ್ರಮವಾಗಿ 
ಅನುಷ್ಠಾನಕ್ಕೆ ತರಲೂ ಸಹಾಯ ಆವಶ್ಶಕವಾಗಿರಬೇಕು. ಹೀಗೆ ಸಹಾಯವೆಸಗುವ ಶಾಸ್ತ್ರಕ್ಕೆ 
ವೇದಾಂಗವೆಂಬ ಹೆಸರು ರೂಢಿಯಲ್ಲಿ ಬಂದಿದೆ. 

ವೇದಾಂಗಗಳು ಆರು-ಶಿಕ್ಷಾ, ವಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪ 
ಎಂದು. ಇವು ಒಂದೊಂದೂ ವೇದಪ್ರತಿಪಾದ್ಕವಾದ ವಿಷಯವನ್ನರಿಯಲೂ ಅದರಂತೆ 
ಅನುಷ್ಠಿಸಲೂ ಸಹಾಯ ಮಾಡುತ್ತವೆ. ವೇದದ ಯಥಾರ್ಥೆಜ್ಞಾನವನ್ನು ಪಡೆಯಲು ಇವುಗಳ 
ಸಹಾಯ ಆವಶ್ಮಕ. ವೇದೋಕ್ತವಾದ ಕರ್ಮಗಳನ್ನು ಅನುಷ್ಟಿಸಲು ಈ ಆರು ಅಂಗಗಳೂ 
ಮುಖ್ಯವಾದುವು. 

ಮೊಟ್ಟಮೊದಲಾಗಿ ವೇದಮಂತ್ರಗಳನ್ನು ಯಥಾರ್ಥವಾಗಿ ಉಚ್ಚರಿಸಬೇಕು. 
ವೇದಮಂತ್ರಗಳ ಉಚ್ಚಾರಣೆಯಲ್ಲಿ ತಪ್ಪುಗಳು ಸಂಭವಿಸಿದರೆ, ಸ್ವರವರ್ಣಗಳು ವಿಕಲವಾದರೆ 
ಅರ್ಥವೃತ್ಕಾಸವುಂಟಾಗಿ ಅನರ್ಧವುಂಟಾಗುವುದು. ವೇದಮಂತ್ರಗಳ ಸ್ವರರ್ಮಾ ವಿಚಾರಗಳನ್ನು 
ವಿವೇಚಿಸುವ ವೇದಾಂಗವೇ ಶಿಕ್ಷಾ. 

ವೇದದ ಮುಖ್ಯವಾದ ಪ್ರಯೋಜನ ಯಾಗಾದಿ ಕರ್ಮಗಳ ಅನುಷ್ಠಾನ. ಯಜ್ಞಗಳ 
ಯಥಾರ್ಥವಾದ ಅನುಷ್ಠಾನಕ್ಕೆ ಕಲ್ಪ ಅತ್ಯಂತ ಆವಶ್ಮಕ. ಇದನ್ನು 'ಕಲ್ಬತೇ ಸಮರ್ಥ್ಯತೇ 
ಯಾಗಪ್ರಯೋಗ:ಃ ಅತ್ರ' ಎಂದು ವಿವರಿಸಿದ್ದಾರೆ. 

ಪದಗಳ ಪ್ರಕೃತಿ ಪ್ರತ್ನಯಗಳ ಸ್ವರೂಪವನ್ನುಪದೇಶಿಸುವ ವ್ಯಾಕರಣವೂ ಪ್ರಧಾನವಾದ 
ಅಂಗವಾಗಿದೆ. ಪದಸ್ವರೂಪನಿರ್ಣಯಕ್ಕೂ ಪದಾರ್ಥನಿಶ್ಚಯಕ್ಕೂ ಇದು ಅತ್ಮಂತ ಆವಶ್ಮಕ. 
ಮುಖ್ಯವಾಗಿ ಶುದ್ಧವಾದ ವಿಭಕ್ತಿ ಪ್ರಯೋಗಗಳಿಗೆ ಇದು ಬೇಕೆಬೇಕು. ಆದ್ದರಿಂದಲೇ 
ವ್ಯಾಕರಣವೂ ವೇದಾಂಗಗಳಲ್ಲಿ ಒಂದಾಗಿದೆ. 

ಮಂತ್ರಗಳ ಉಚ್ಚಾರಣೆಗೆ ಛಂದಸ್ಸೂ ಅತ್ಯಂತ ಆವಶ್ಯಕ. ಯಷಿ, ದೇವತೆ, ಛಂದಸ್ಸು 
ಮುಂತಾದುವನ್ನು ಅರಿಯದೆ ಮಂತ್ರೋಚ್ಚಾರ ಮಾಡುವುದು ಪಾಪಕರವೆಂಬ ವಿಧಿ ಇದೆ. 
ವೇದವು ಛಂದೋಮಯವಾದ ವಾಣಿ. ಛಂದಸ್ಸುಗಳ ಪರಿಚಯವನ್ನು ಪಡೆದುಕೊಂಡಿದ್ದರೇನೇ 
ಮಂತ್ರಗಳ ಉಚ್ಚಾರಣೆ ಹಾಗೂ ಮಂತ್ರಪಾಠದ ಜ್ಞಾನ ಚೆನ್ನಾಗಿ ಆಗಬಲ್ಲುದು. ಆ ಕಾರಣ 
ಇದೂ ಒಂದು ವೇದಾಂಗವಾಗಿದೆ. 

ಯಜ್ಞಗಳನ್ನಾಚರಿಸಲು ಉಚಿತವಾದ ಸಮಯ ನಿರ್ದೇಶವನ್ನು ಮಾಡಿರುವ ಕಾರಣ 


೩೯೮ ವೈದಿಕ ಸಾಹಿತ್ಯ ಚರಿತ್ರೆ 


ಜ್ಯೋತಿಷವೂ ಒಂದು ವೇದಾಂಗವಾಗಿದೆ. ಶ್ರೌತಯಾಗವನ್ನು ವಿಶಿಷ್ಟವಾದ ಯತುವಿನಲ್ಲಿಯೇ 
ಮಾಡಬೇಕು. ಅಕಾಲದಲ್ಲಿಯೇ ಅಥವಾ ಕಾಲಶಿಕ್ರಮದಲ್ಲಿಯೋ ಅದನ್ನಾಚರಿಸಿದರೆ 
ಫಲಬಾರದು. ಆ ಕಾರಣ ಯುಕ್ತವಾದ ಕಾಲದಲ್ಲಿ ಈ ಶ್ರೌತಕರ್ಮಗಳನ್ನು ಮಾಡಬೇಕಾದ 
ಕಾರಣ ಜ್ಯೋತಿಷವು ಒಂದು ವೇದಾಂಗವಾಯಿತು. 
ಇವುಗಳಿಲ್ಲಕ್ಕೂ ಮೂರ್ಧನ್ಯಪ್ರಾಯವಾದುದು ನಿರುಕ್ತ. ಪದಗಳ ಅರ್ಥವಿವೇಚನೆಯನ್ನು 
ಮಾಡಿ ವೇದಮಂತ್ರಗಳ ಅರ್ಥಾನುಸಂಧಾನಕ್ಕೆ ಸಹಾಯಮಾಡುವ ಶಾಸ್ತ್ರ ಇದು. 
ವೇದಮಂತ್ರಗಳು ಅರ್ಥಸಂಪತ್ತಿಯನ್ನು ಹೊಂದಿವೆ. ಅವುಗಳನ್ನು ಉಚ್ಚರಿಸುವಾಗ, 
ಪ್ರಯೋಗಿಸುವಾಗ ಅರ್ಥಾನುಸಂಧಾನದೊಡನೆ ಬಳಸಬೇಕು. ಅರ್ಥವನ್ನರಿಯದೆ ಬಳಸುವುದು 
ಹೆಚ್ಚು ಪ್ರಯೋಜನಕಾರಿಯಾಗದು. ಹೀಗೆ ವೇದಮಂತ್ರಗಳ ಅರ್ಧಾನುಸಂಧಾನಕ್ಕೇ ಮೀಸಲಾದ 
ನಿರುಕ್ತ ವೇದಾಂಗಗಳಲ್ಲೆಲ್ಲಾ ಮೊದಲನೆಯ ಸ್ಥಾನವನ್ನು ಪಡೆದಿದೆ. 
ಪವಿತ್ರವಾದ ವೇದರಾಶಿಯನ್ನು ಅಖಂಡವಾಗಿ ಸಂರಕ್ಷಿಸಲೂ ಅದರಿಂದ ಅಪಾರವಾದ 
ಪ್ರಯೋಜನವನ್ನು ಪಡೆಯಲೂ ಈ ವೇದಾಂಗಗಳು ಉಪಕಾರಮಾಡಿವೆ. ಈ 
ಸಹಾಯಕಸಾಹಿತ್ಯದ ಉದಯ ಉಪನಿಷತ್ಕಾಲದಲ್ಲಿಯೇ ಆಯಿತು. ವೇದಗಳನಂತರ ಬರುವ 
ಈ ವೇದಾಂಗಗಳ ವಿಚಾರವನ್ನು ವಿವರವಾಗಿ ಮುಂದೆ ವಿವೇಚಿಸಲಾಗಿದೆ. 
ಶಿಕ್ಷಾ 
ವೇದಾಂಗಗಳಲ್ಲಿ ಶಿಕ್ಷೆಗೆ ಮಹತ್ತ್ಯಪೂರ್ಣವಾದ ಸ್ಥಾನವಿದೆ. 'ಶಿಕ್ಷಾಫ್ರಾಣಂ ತು ವೇದಸ್ಕ' 
ಎಂದು ಇದನ್ನೇ ಸೂಚಿಸಿದ್ದಾರೆ. ಸಾಯಣರು ತಮ್ಮ ಯಗ್ವೇದಬಾಷ್ಮಭೂಮಿಕೆಯಲ್ಲಿ 
'ಸ್ವರವರ್ಣುದ್ಕುಚ್ಚಾರಣಪ್ರಕಾರೋ ಯತ್ರ ಶಿಕ್ಕೃತೇ ಉಪದಿಶ್ಶತೇ ಸಾ ಶಿಕ್ಷ' ಎಂದು ಇದನ್ನು 
ವರ್ಣಿಸಿದ್ದಾರೆ. ವೇದಭಾಗವನ್ನು ಶಿಷ್ಕರು ಗುರುವಿನ ಉಚ್ಚಾರಣೆಗನುಸಾರವಾಗಿ ಅವರು 
ಹೇಳಿಕೊಟ್ಟಂತೆ ಹೇಳಿ ಕಲಿಯುತ್ತಿದ್ದರು. ಈ ವಾಜ್ಮಯಕ್ಕೆ 'ಅನುಶ್ರವ' ಎಂಬ ಹೆಸರು ಆ 
ಕಾರಣದಿಂದಲೇ ಬಂದಿತು. ಗುರುಮುಖೇನ ಕಲಿಯುವುದರಿಂದ ಶುದ್ಧವಾದ ಉಚ್ಚಾರಣೆ 
ಗೊತ್ತಾಗುತ್ತಿತ್ತು. ವೇದಮಂತ್ರಗಳನ್ನು ಶುದ್ಧವಾಗಿ ತಪ್ಪಿಲ್ಲದೆ ಉಚ್ಚರಿಸಬೇಕು. 
ಮಂತ್ರೋ ಹೀನಃ ಸ್ವರತೋ ವರ್ಣತೋ ವಾ 
ಮಿಥ್ಕಾಪ್ರಯುಕ್ತೋ ನ ತಮರ್ಥಮಾಹ | 
ಸ ವಾಗ್ವಜ್ರೋ ಯಜಮಾನಂ ಹಿನಸ್ತಿ 
ಯಥೇಂದ್ರಶತ್ರುಃ ಸ್ವರತೋಇಪರಾಧಾತ್‌ ॥ (ಪಾ. ಶಿ. ಶ್ಲೋ. 52) 
ಎಂಬ ಶ್ಲೋಕ ಈ ಅಂಶವನ್ನು ಸ್ಪಷ್ಟಪಡಿಸುತ್ತದೆ. ಸ್ವರವರ್ಣವೃತ್ಕಾಸದಿಂದ ಅರ್ಥ ವೃತ್ಕಾಸವೂ 
ಸಂಭವಿಸುವ ಕಾರಣ ಬಹಳ ಎಚ್ಚರಿಕೆಯನ್ನು ಇವುಗಳ ವಿಚಾರದಲ್ಲಿ ವಹಿಸಬೇಕು. ' ಇಂದ್ರ 
ಶತ್ರುರ್ವರ್ಧಸ್ವ' ಎಂದರೆ ಇಂದ್ರನ ಶತ್ರುವರ್ಧಿಸಲಿ ಎಂಬ ಮಂತ್ರವನ್ನು 'ಅಂತೋದಾತ್ರ'ವಾಗಿ 
ಹೇಳಬೇಕಾಗಿತ್ತು. ಅಜಾಗರೂಕತೆಯಿಂದ ಈ ಮಂತ್ರವನ್ನು 'ಆದಿಉದಾತ್ತ'ವಾಗಿ ಹೇಳಿದ 
ಕಾರಣ ಅರ್ಥ ವೃತ್ಕಾಸವಾಗಿ 'ಇಂದ್ರಃ ಶತ್ರು; ಯಸ್ಕಸ' ಎಂದರೆ'ಇಂದ್ರನು ಯಾರಿಗೆ ಶತ್ರುವೋ 
ಅವನು" ಎಂಬ ಅರ್ಥ ಬಂದುಬಿಟ್ಟು ವೃತ್ರಾಸುರನು ಇಂದ್ರನನ್ನು ಕೊಲ್ಲುವ ಬದಲು 
ಇಂದ್ರನಿಂದ ಕೊಲ್ಲಲ್ಪಟ್ಟನೆಂಬ ಆಖ್ಕಾಯಿಕೆಯನ್ನು ಹೇಳುತ್ತಾರೆ. ಉಚ್ಚಾರಣೆಯಲ್ಲಿ 
ವೃತ್ಕಾಸವಾದರೆ ಹೇಗೆ ಅನರ್ಥವುಂಟಾಗುವುದೆಂಬುದನ್ನು ಇದು ಸೂಚಿಸುತ್ತದೆ. ಮಂತ್ರಗಳನ್ನು 


ವೇದಾಂಗಗಳು ೩೯೯ 


ಯಾಗ ಕಾಲದಲ್ಲಿ ಹೇಗೆ ಹೇಳಬೇಕು, ಇತರ ಕಾಲಗಳಲ್ಲಿ ಹೇಗೆ ಹೇಳಬೇಕು, ಪದಗಳನ್ನು 
ಕೂಡಿಸಿದಾಗ ಅಥವಾ ಬಿಡಿಸಿ ಹೇಳಿದಾಗ ಹೇಗೆ ಸ್ವರ ವೃತ್ಕಾಸ ಮಾಡಬೇಕು ಇವುಗಳನ್ನೆಲ್ಲಾ 
ವಿವೇಚಿಸುವ ಶಿಕ್ಷಾಶಾಸ್ತ್ರ ಬಹುಮುಖ್ಯವಾದುದು. ಶಿಷ್ಕೋಪಾಧ್ಮಾಯಿಕವಾದ ರೀತಿಯಲ್ಲಿ 
ಅಧ್ಯಯನ ನಡೆಯುತ್ತಿದ್ದುದರಿಂದ ಶಿಷ್ಕನು ತಪ್ಪಾಗಿ ಉಚ್ಚೆರಿಸಿದರೆ ಗುರುಗಳು ದಂಡಿಸಿ 
ಸರಿಪಡಿಸುತ್ತಿದ್ದರು. 'ಉದಾತ್ತಸ್ಮ ಸ್ಥಾನೇ ಅನುದಾತ್ತಂ ಬ್ರೂತೇ ಖಂಡಿಕೋಪಾಧ್ಕಾಯಃ ತಸ್ಮೈ 
ಶಿಷ್ಕಾಯ ಚಪೇಟಿಕಾಂ ದದಾತಿ' ಎಂದು ಪತಂಜಲಿಗಳೂ ಇದನ್ನು ಹೇಳುತ್ತಾರೆ. ಈ ಬಗೆಯ 
ಎಚ್ಚರಿಕೆಯನ್ನು ತೆಗೆದುಕೊಂಡ ಕಾರಣವೇ ವೇದರಾಶಿಯು ಸ್ವರವರ್ಣ ವಿಕಲವಾಗದೆ 
ಸುರಕ್ಷಿತವಾಗಿ ಉಳಿಯಿತು. 

ಈ ವೇದಾಂಗವು ಬಹಳ ಹಿಂದಿನ ಕಾಲದಿಂದಲೂ ಬೆಳೆದು ಬಂದಿತು. ಬ್ರಾಹ್ಮಣ 
ಗ್ರಂಡ'ಗಳಲ್ಲೇ ಅಲ್ಲಲ್ಲಿ ಶಿಕ್ಷಾಸಂಬಂಧವಾದ ನಿಯಮಗಳು ಕಂಡುಬರುತ್ತವೆ. 
ತೈತಿರೀಯೋಪನಿಷತ್ತಿನ ಮೊದಲವಲ್ಲಿಗೆ 'ಶಿಕ್ಷವಲ್ಲೀ' ಎಂಬ ಹೆಸರೇ ಇದೆ. ಶಿಕ್ಷಾಶಾಸ್ತ್ರದ 
ಮೂಲ ಸಿದ್ಧಾಂತಗಳನ್ನೆಲ್ಲಾ ಇಲ್ಲಿ ಉಲ್ಲೇಖಿಸಲಾಗಿದೆ--“ಶೀಕ್ಷಾಂ ವ್ಯಾಖ್ಶಾಸ್ಕಾಮಃ | ರ್ಣ: 
ಸ್ವರಃ | ಮಾತ್ರಾ ಬಲಮ್‌ | ಸಾಮ ಸಂತಾನಃ | ಇತ್ಯುಕ್ತಃ ಶೀಕ್ಷಾಧ್ಮಾಯ:ಃ |!" ಎಂದು ಈ 
ಉಪನಿಷತ್ತು ಶಿಕ್ಷೆಯ ವಿಚಾರ ವಿವೇಚಿಸುತ್ತದೆ. ಇಲ್ಲಿ 1. ವರ್ಣ 2. ಸ್ವರ 3. ಮಾತ್ರಾ 4. 
ಬಲ 5. ಸಾಮ ಮತ್ತು 6. ಸಂತಾನ ಎಂಬ ಆರು ಅಂಶಗಳನ್ನು ಹೇಳಿದೆ. 

ವರ್ಣ ಎಂಬುದು ಅಕ್ಷರಗಳಿಗೆ ಸಂಬಂಧಿಸಿದೆ. ವೇದವನ್ನರಿಯಲು ಸಂಸ್ಕೃತ 
ವರ್ಣಮಾಲೆಯನ್ನರಿಯುವುದು ಆವಶ್ಯಕ. ಪಾಣಿನೀಯ ಶಿಕ್ಷೆಗನುಸಾರವಾಗಿ ಸಂಸ್ಕೃತ 
ವರ್ಣಮಾಲೆಯಲ್ಲಿ 63 ಅಥವಾ 64 ವರ್ಣಗಳನ್ನು ನಿರ್ಧರಿಸಲಾಗಿದೆ. ಸ್ವರವು ಉದಾತ್ತ, 
ಅನುದಾತ್ರ ಮತ್ತು ಸ್ವರಿತ ಎಂದು ಮೂರು ವಿಧ. ಸ್ವರಗಳ ಮಹತ್ವವನ್ನೂ ಲಕ್ಷ್ಮಣವನ್ನೂ 
ವಿವರಿಸಲಾಗಿದೆ. 

ಮಾತ್ರಾ ಎಂಬುವುದು ಸ್ವರೋಚ್ಚಾರಣೆಯಲ್ಲಿ ಬೇಕಾಗುವ ಕಾಲವನ್ನು ಸೂಚಿಸುತ್ತದೆ. 
ಇದು ಹ್ರಸ್ವ, ದೀರ್ಥ ಮತ್ತು ಪ್ಲುತ ಎಂದು ಮೂರು ಬಗೆ. ಏಕ ಮಾತ್ರೆಯನ್ನು ಉಚ್ಚರಿಸಲು 
ಬೇಕಾದ ಸಮಯವನ್ನು ಹ್ರಸ್ವವೆಂದೂ ಎರಡು ಮಾತ್ರೆಯ ಉಚ್ಚಾರಣೆಯ ಕಾಲಕ್ಕೆ ದೀರ್ಪ 
ವೆಂದೂ, ಮೂರು ಮಾತ್ರೆಯ ಉಚ್ಚಾರಣೆಗೆ ಬೇಕಾಗುವ ಕಾಲಕ್ಕೆ ಪ್ಲುತವೆಂದೂ ಹೇಳಿದ್ದಾರೆ. 

ಬಲ ಎಂಬುವುದು ಸ್ಥಾನ ಮತ್ತು ಪ್ರಯತ್ನಕ್ಕೆ ಅನ್ವಯಿಸುವುದು. ಸ್ವರ ಮತ್ತು 
ವ್ಯಂಜನಗಳನ್ನು ಉಚ್ಚರಿಸುವಾಗ ವಾಯುವು ಮುಖದ ಯಾವ ಯಾವ ಸ್ಥಾನಗಳಿಂದ 
ಹೊರಬರುವುದೋ ಅವುಗಳನ್ನು ಆ ವರ್ಣಗಳ ಸ್ಥಾನಗಳೆಂದು ಹೇಳುತ್ತಾರೆ. ಇಂಥ ಸ್ಥಾನಗಳು 
ಎಂಟಿವೆ. ಅಕ್ಷರೋಚ್ಚಾರಣೆಯಲ್ಲಿ ಮಾಡುವ ಪ್ರಯಾಸವನ್ನು ಪ್ರಯತ್ನವೆಂದು ಹೇಳುತ್ತಾರೆ. 
ಈ ಪ್ರಯತ್ನ ಅಭ್ಯಂತರ ಮತ್ತು ಬಾಹ್ಮ ಎಂದು ಎರಡು ಬಗೆಯಾಗಿದೆ. ಆಭ್ಯಂತರ ಪ್ರಯತ್ನವು 
ಸ್ಪಷ್ಟ, ಈಪತ್ಸ್ವಪ್ಪ, ವಿವೃತ ಮತ್ತು ಸಂವೃತ ಎಂದು ನಾಲ್ಕು ವಿಧ. ಬ್ರಾಹ್ಮಪ್ರಯತ್ನವಾದರೋ 
ವಿವಾರ, ಸಂವಾರ, ಶ್ವಾಸ, ನಾದ, ಘೋಷ, ಅಘೋಷ, ಅಲ್ಪಪ್ರಾಣ, ಮಹಾಪ್ರಾಣ, 
ಉದಾತ್ತ, ಅನುದಾತ್ರ ಮತ್ತು ಸ್ವರಿತ ಎಂದು ಹನ್ನೊಂದು ಬಗೆಯಾಗಿದೆ. 

ಸಾಮವೆಂಬುದಕ್ಕೆ ಸಾಮ್ಮವೆಂಬ ಅರ್ಥವಿದೆ. ಉಚ್ಚಾರಣೆ ದೋಷರಹಿತವಾಗಿ 
ಮಾಧುರ್ಯಾದಿ ಗುಣಯುಕ್ತವಾಗಿರುವುದಕ್ಕೆ ಸಾಮವೆಂದು ಹೆಸರು. ಅಕ್ಷರೋಚ್ಚಾರಣೆಯಲ್ಲಿ 
ಸಂಭವಿಸುವ ದೋಷಗಳನ್ನು ಶಿಕ್ಷಾಗ್ರಂಥಗಳಲ್ಲಿ ಶಾಸ್ತ್ರೀಯವಾಗಿ ವಿವೇಚಿಸಿದ್ದಾರೆ. ಪಾಣಿನಿಯ 


೪೦೦ ವೈದಿಕ ಸುಹಿತ್ಮ ಚರಿತ್ರ, 


ಶಿಕ್ಷೆಯಲ್ಲಿ ಪಾಠಕಾಧಮರ ಪ್ರಕಾರಗಳನ್ನು 
'ಗೀತೀ ಶೀಘ್ರೀ ಶಿರಃಕಂಪೀ ತಥಾ ಲಿಖಿತಪಾಠಕಃ | 
ಅನರ್ಥಜ್ಞಃ ಆಲ್ಬಕಂಠಶ್ಚ ಷಡೇತೇ ಪಾಠಕಾಧಮಾಃ ॥' (ಪಾ.ಶಿ. 32) 
ಎಂದು ಹೇಳಿದೆ. ಇದಲ್ಲದೆ ನಿಂದನೀಯವಾದ ಪಾಠಕ್ರಮವನ್ನೂ ಅವರು ತಿಳಿಸುತ್ತಾರೆ: 
ಶಂಕಿತಂ ಭೀತಂ ಉತ್ಪೃಷ್ಟಮ್‌ ಅವ್ಯಕ್ತಂ ಅನುನಾಸಿಕಮ್‌ | 
ಕಾಕಸ್ವರಂ ಶಿರಸಿಗತಂ ತಥಾ ಸ್ಥಾನವಿವರ್ಜಿತಮ್‌ ॥ 
ಉಪಾಂಶುದಷ್ಟಂ ತ್ವರಿತಂ ನಿರಸ್ತಂ 
ವಿಲಂಬಿತಂ ಗದ್ಗದಿತಂ ಪ್ರಗೀತಂ । 
ನಿಷ್ಟೀಡಿತಂ ಗ್ರಸ್ತಪದಾಕ್ಷರಂ ಚ 
ವದೇನ್ನದೀನಂ ನ ತು ಸಾನುನಾಸ್ಕಮ್‌ ॥ (ಪಾ. ಶಿ. 34, 35) 
ಹಾಡಿನಂತೆ ಪಠಿಸಬಾರದು. ಅತ್ಯಂತ ಶೀಘ್ರವಾಗಿಯಾಗಲೀ ತಲೆಯನ್ನು ಅಳ್ಳಾಡಿಸುತ್ತಾ 
ಆಗಲೀ ಲಿಪಿಬದ್ಧವಾದ ಪುಸ್ತಕದಿಂದಾಗಲೀ ವೇದಪಠಣ ಮಾಡಬಾರದು. ಅರ್ಥವನ್ನರಿಯದೆ 
ಹೇಳಬಾರದು. ಹಾಗಾದರೆ ಸುಂದರವಾಗಿ ಓದುವ ಬಗೆಯಾವುದು? ಪಾಣಿನಿ ತಮ್ಮ ಶಿಕ್ಷೆಯಲ್ಲಿ 
ಅದನ್ನು ಹೀಗೆ ಹೇಳಿದ್ದಾರೆ : 
'ಮಾಧುರ್ಯಮಕ್ಸರವ್ಯಕ್ತಿಃ ಪದಚ್ಛೇದಸ್ತು ಸುಸ್ವರ; । 
ಧೈರ್ಯಂ ಲಯಸಮರ್ಥಂ ಚ ಷಡೇತೇ ಪಾಠಕಾ ಗುಣಾಃ ॥' 
ಮಧುರವಾಗಿ ಹೇಳುವುದು. ಅಕ್ಷರಗಳನ್ನು ಬಿಡಿಸಿ ಸ್ಪಷ್ಟವಾಗಿ ಹೇಳುವುದು, ಪದಗಳನ್ನು 
ಪ್ರತ್ಮೇಕ ಪ್ರತೇಕವಾಗಿ ಬಿಡಿಸಿ ಹೇಳುವುದು, ಸುಂದರವಾದ ಸ್ವರದೊಡನೆ ಹೇಳುವುದು, 
ಧೈರ್ಯದಿಂದ ಹೇಳುವುದು ಮತ್ತು ಲಯಬದ್ಧವಾಗಿ ಹೇಳುವುದು--ಇವು ಪಾಠಕನ ಗುಣಗಳು 
ಮೇಲೆ ಹೇಳಿರುವ ಈ ಸೂಚನೆಗಳೆಲ್ಲಾ ವೈದಿಕಮಂತ್ರಗಳ ಪಠಣಕ್ಕೆ ಅನ್ವಯಿಸುತ್ತವೆ. 
ಸಂತಾನ 

ಈ ಶಬ್ದಕ್ಕೆ ಸಂಹಿತಾ ಅಥವಾ ಅತಿಶಯವಾದ ಸನ್ನಿಧಿ ಎಂಬ ಅರ್ಥವಾಗುತ್ತದೆ. 
ಎರಡು ಪದಗಳನ್ನು ಒಂದುಗೂಡಿಸಿ ವಿಚ್ಛೇದವಿಲ್ಲದೆ ಉಚ್ಚರಿಸುವುದು ಸಂಹಿತೆ ಎನಿಸುವುದು. 
ಇಂಥ ಸಂದರ್ಭದಲ್ಲಿ ಸಂಧಿ ನಿಯಮಗಳು ಅನ್ವಯಿಸುತ್ತವೆ. ಸಂಧಿಕಾರ, ಯಾವಾಗ ಆಗಬೇಕು, 
ಪ್ರಕೃತಿಭಾವ ಯಾವಾಗ ಆಗಬೇಕು ಮುಂತಾದುವನ್ನೆಲ್ಲಾ ವಿಶೇಷವಾಗಿ ವ್ಯಾಕರಣಶಾಸ್ತ್ರ 
ವಿವೇಚಿಸುತ್ತದೆ. ಪ್ರಾತಿಶಾಖ್ಕಗಳು ಈ ವಿಚಾರವನ್ನು ಚರ್ಚಿಸುತ್ತವೆ. 

ಈ ವಿಚಾರಗಳೆಲ್ಲಾ ಶಿಕ್ಷಾಗ್ರಂಥಗಳ ವ್ಯಾಪ್ತಿಗೆ ಒಳಪಟ್ಟಿವೆ. ವೇದ ಸಂಹಿತೆಯ 
ಉಚ್ಚಾರಣಕ್ರಮ, ಸ್ಪರವರ್ಣವಿಚಾರ ಮುಂತಾದುವನ್ನು ಇವು ಚರ್ಚಿಸುತ್ತವೆ. ಒಂದೊಂದು 
ವೇದದಲ್ಲಿಯೂ ಉಚ್ಚಾರಣೆಯಕ್ರಮ ಒಂದೊಂದು ಕ್ರಮದಲ್ಲಿರುವುದು. ಆದ್ದರಿಂದ 
ಒಂದೊಂದೂ ವೇದಕ್ಕೂ ಸೇರಿದಂತೆ ಬೇರೆ ಬೇರೆ ಶಿಕ್ಷಾಗ್ರಂಥಗಳಿವೆ. 


ಪ್ರಾತಿಶಾಖ್ಯಗಳು 

ಈ ಶಿಕ್ಷಾಗ್ರಂಥಗಳ ಅತ್ಮಂತ ಪ್ರಾಚೀನತಮವಾದ ಪ್ರತಿನಿಧಿಗಳೇ ಪ್ರಾಶಿಶಾಖ್ಯಗಳು. 
ಸಂಹಿತೆಯ ಒಂದೊಂದು ಶಾಖೆಗೂ ಸೇರಿದಂತೆ ಪ್ರತ್ಕೇಕವಾದ ಪ್ರಾತಿಶಾಖ್ಯಗಳಿವೆ. 
ಪ್ರಾತಿಶಾಖ್ಯವೆಂಬ ಹೆಸರೇ ಅದು ಪ್ರತಿಶಾಖೆಗೂ ಸಂಬಂಧಿಸಿದುದೆಂಬ ಅರ್ಥವನ್ನು ಕೊಡುತ್ತದೆ. 


ವೇದಾಂಗಗಳು ೪೦೧ 


ಸಂಹಿತಾ ಪಾಠಗಳಿಗೆ ಸಂಬಂಧಿಸಿರುವ ಎಲ್ಲಾ ವಿಚಾರಗಳನ್ನೂ ಪ್ರಾತಿಶಾಖ್ಕಗಳು 
ವಿವೇಚಸುತ್ತವೆ. ಉಚ್ಚಾರಣೆ, ಸ್ವರ ವಿಧಾನ, ಸಂಧಿಗಳು, ಸ್ಥಾನಸ್ತಾನಗಳಲ್ಲಿ ಪ್ರಸ್ತದ 
ದೀರ್ಥವಿಧಾನ ಮುಂತಾದುವನ್ನೆಲ್ಲಾ ಇವು ಚರ್ಚಿಸುತ್ತವೆ. ಸಂಹಿತಾಪಾಠಕ್ಕೆ ಪದಪಾಠವನ್ನು 
ಹೇಳುವಾಗ ಅನ್ವಯಿಸುವ ನಿಯಮಗಳ ಪರಿಶೀಲನೆಯನ್ನೂ ಇವು ಮಾಡುತ್ತವೆ.' ಈ 
ಪ್ರಾತಿಶಾಖ್ಯಗಳು ಬಹಳ ಶಾಸ್ತ್ರೀಯವಾಗಿವೆ. ವೇದಸಂಹಿತೆಯ ಹಾಗೂ ಪದಪಾಠದ 
ಸಮಗ್ರಪರಿಚಯ ಇವುಗಳ ಕರ್ತೃಗಳಿಗಿದೆ. ಸಂಹಿತೆಗಳಿಂದ ಮಂತ್ರಗಳನ್ನು ಇವರು ಉದಾಹರಿಸಿ 
ವಿಶೇಷವಾಗಿ ಸಮೀಕ್ಷಿಸಿದ್ದಾರೆ. ಕೆಲವು ಪ್ರಾತಿಶಾಖ್ಯಗಳಲ್ಲಿ ಛಂದಸ್ಸಿನ ವಿಚಾರವನ್ನೂ 
ಮಾಡಿದ್ದಾರೆ. ಈ ಪ್ರಾತಿಶಾಖ್ಯಗಳಿಗೆ ದ್ವಿಮುಖವಾದ ಮಹತ್ತ್ಯವುಂಟು. 

೧. ವ್ಯಾಕರಣಶಾಸ್ತ್ರಕ್ಕೆ ಸಂಬಂಧಿಸಿರುವ ಮಹತ್ವ. 

೨. ವೈದಿಕ ಸಂಹಿತೆಗಳ ಪಾಠ ಹಾಗೂ ಸ್ವರೂಪಕ್ಕೆ ಸಂಬಂಧಿಸಿದ ಮಹತ್ತ್ವ. 

ನಮ್ಮ ದೇಶದಲ್ಲಿ ಸಂಸ್ಕತ ಭಾಷೆಯ ವ್ಯಾಕರಣ ಈ ಪ್ರಾಶಿಶಾಖ್ಯಗಳಿಂದ 
ಆರಂಭವಾಗುತ್ತದೆ. ಇಲ್ಲಿ ವ್ಯಾಕರಣ ಸಮ್ಮತವಾದ ಅನೇಕ ಸಿದ್ಧಾಂತಗಳ ಸುಂದರ ಪ್ರತಿಪಾದನೆ 
ಇದೆ. ಅನೇಕ ಪ್ರಾಚೀನವೈಯ್ಕಾಕರಣರ ಮತ್ತು ಅವರ ಗ್ರಂಥಗಳ ಉಲ್ಲೇಖ ಇಲ್ಲಿ 
ಉಪಲಬ್ಧವಾಗಿದೆ. ವ್ಯಾಕರಣಶಾಸ್ತ್ರದ ಅನೇಕಾನೇಕ ಪಾರಿಭಾಷಿಕ ಶಬ್ದಗಳೂ ಇಲ್ಲಿವೆ. ಇವುಗಳ 
ಕಾಲಕ್ಕೆ ಮೊದಲೇ ವ್ಯಾಕರಣದ ಆವಿರ್ಭಾವ ಆಗಿತ್ತೆಂಬುದನ್ನು ಇವು ಸೂಚಿಸುತ್ತವೆ. 
ವೇದಸಂಹಿತೆಗಳ ಸ್ವರೂಪ ಹಾಗೂ ಪಾಠವು ಆ ಕಾಲದೊಳಗೇ ನಿರ್ಧರವಾಗಿತ್ತೆಂದೂ 
ಅವಿಕಲವಾಗಿತ್ತೆಂದೂ ಗೊತ್ತಾಗುತ್ತದೆ. ವೇದಪಾಠ ಸ್ವರವರ್ಣ ವಿಕಲವಾಗದೆ, ಒಂದಕ್ಷರದಷ್ಟೂ 
ಬದಲಾಗದೆ ಇಂದು ನಮಗೆ ಉಪಲಬ್ಧವಾಗಿರುವ ರೀತಿಯಲ್ಲಿ ಅಖಂಡವಾಗಿ ಅಂದೇ 
ಸಂರಕ್ಷಿಸಲ್ಪಟ್ಟಿದ್ದಿತೆಂದೂ ಇದರಿಂದ ಗೊತ್ತಾಗುತ್ತದೆ. 


ಯಕ್‌ಪ್ರಾತಿಶಾಖ್ಯ 

ಇದು ಬಹಳ ಪ್ರಾಚೀನವಾದುದು ಹಾಗೂ ಮಹತ್ವಪೂರ್ಣವಾದುದು. ಇದಕ್ಕೆ 
'ಶಿಕ್ಷಾಶಾಸ್ತ್ರ'ವೆಂಬ ಹೆಸರೂ ಪ್ರಸಿದ್ಧವಾಗಿದೆ. ಇದನ್ನು ರಚಿಸಿದವರು ಶೌನಕರು. ಇವರು 
ಆಶ್ವಲಾಯನರ ಗುರುಗಳು. ಈ ಕೃತಿಗೆ 'ಪಾರ್ಷದ' ಎಂಬ ಹೆಸರೂ ರೂಢಿಯಲ್ಲಿತ್ತು. ಈ 
ಪ್ರಾತಿಶಾಖ್ಕವು ಐತರೇಯ ಆರಣ್ಮಕದ ಸಂಹಿತೋಪನಿಷತ್ತನ್ನು ಅಕ್ಷರಶಃ ಅನುಸರಿಸುತ್ತದೆ. 
ಆರಣ್ಮಕದಲ್ಲಿ ನಿರ್ದಿಷ್ಟರಾಗಿರುವ ಮಾಂಡೂಕೇಯ, ಮಾಕ್ಷವ್ಯ, ಅಗಸ್ತ್ಯ, ಶೂರವೀರ ಮುಂತಾದ 
ಆಚಾರ್ಯರುಗಳ ಅಭಿಪ್ರಾಯಗಳನ್ನು ಇದು ನಿರೂಪಿಸುತ್ತದೆ. ಈ ಗ್ರಂಥ ಸಮಗ್ರವಾಗಿ 
ಸೂತ್ರರೂಪದಲ್ಲಿದೆ. ಇದು ಕಾರಿಕಾಬದ್ಧವೆಂದು ಕೆಲವರು ಭಾವಿಸುತ್ತಾರೆ. ಈ ಪ್ರಾಶಿಶಾಖ್ಯಕ್ಕೆ 
ಆಚಾರ್ಯ ಉವಟರ ಭಾಷ್ಕವಿದೆ. ಆರಂಭದ ಎರಡು ವರ್ಗಗಳಿಗೆ ಮಾತ್ರ ವಿಷ್ಣು ಮಿತ್ರರ 
ವೃತ್ತಿ ಇದೆ. 

ಈ ಪ್ರಾತಿಶಾಖ್ಕದಲ್ಲಿ 18 ಪಟಲಗಳಿವೆ. ಪ್ರಥಮಪಟಲವೇ ಸಂಜ್ಞಾಪ್ರಕರಣವಾಗಿದೆ. 
ಇಲ್ಲಿ ಶಬ್ದಸ್ವರ, ವ್ಯಂಜನ, ಸ್ವರಭಕ್ತಿ, ರಕ್ತ, ನಾಭಿ, ಪ್ರಗೃಹ್ಮ ಮುಂತಾದ ಅನೇಕಾನೇಕ 
ಪಾರಿಭಾಷಿಕ ಶಬ್ದಗಳ ವಿವರಣೆ ಇದೆ. ಎರಡನೇ ಪಟಲದಲ್ಲಿ ಪ್ರಶಿಷ್ಟ, ಕ್ಷೈಪ್ರ, ಉದ್ಭ್ಯಾಹ, 
ಭುಗ್ನ ಮುಂತಾದ ಸಂಧಿಗಳ ಲಕ್ಷಣ ಮತ್ತು ಉದಾಹರಣೆಗಳಿವೆ. ತೃತೀಯಪಟಲದಲ್ಲಿ 
ಸ್ವರಪರಿಚಯ, ನಾಲ್ಕನೆಯ ಪಟಲದಿಂದ ಒಂಭತ್ತರ ಪೂರ್ತಾ ವಿಸರ್ಜನೀಯಸಂಧಿ, 
ನತಿಸಂಧಿ, ಕ್ರಮಸಂಧಿ, (ವರ್ಣದ ದ್ವಿರ್ವಚನ) ವ್ಯಂಜನಸಂಧಿ, ಪ್ಲುತಸಂಧಿ ಮುಂತಾದ 


26 


೪೦೨ ವೈದಿಕ ಸಾಹಿತ್ಯ ಚರಿತ್ರ 


ಅನೇಕ ಬಗೆಯ ಸಂಧಿಗಳ ವಿಚಾರ ಬರುತ್ತದೆ. ಹತ್ತು ಹನ್ನೊಂದನೇ ಪಟಲಗಳಲ್ಲಿ ಕ್ರಮ 
ಪಾಠದ ವಿವರಣೆ ಇದೆ. ಉದಾತ್ತಾದಿ ಸ್ವರಗಳ ಪರಿವರ್ತನ ನಿಯಮಗಳನ್ನಿಲ್ಲಿ ವಿವರವಾಗಿ 
ವಿವೇಚಿಸಿದೆ. ಹದಿಮೂರನೇ ಪಟಲದಲ್ಲಿ ವ್ಯಂಜನಗಳ ರೂಪ ಮತ್ತು ಲಕ್ಷಣಗಳ ವಿಚಾರವಿದೆ. 
ಅನೇಕ ಪ್ರಾಚೀನಾಚಾರ್ಯರುಗಳ ಅಭಿಪ್ರಾಯಗಳನ್ನು ಇಲ್ಲಿ ನಾವು ನೋಡಬಹುದು. 
ಹದಿನಾಲ್ಕರಲ್ಲಿ ವರ್ಣೋಚ್ಚಾರಣೆಯಲ್ಲಿ ಸಂಭವಿಸುವ ದೋಷಗಳ ನಿರೂಪಣೆಯೂ 
ಹದಿನೈದರಲ್ಲಿ ವೇದಪಾರಾಯಣದ ಪದ್ಧತಿಯ ಪರಿಚಯವೂ ಇದೆ. ಕೊನೆಯ ಮೂರು 
ಪಟಲಗಳಲ್ಲಿ ಗಾಯತ್ರೀ, ಉಷ್ಣಿಕ್‌, ಬೃಹತೀ, ಪಂಕ್ತಿ ಮುಂತಾದ ಛಂದಸ್ಸುಗಳ ವಿವರಣೆ 
ಇದೆ. ಹೀಗೆ ಇಲ್ಲಿ ಸ್ವರ, ವರ್ಣ, ಸಂಧಿ, ಛಂದಸ್ಸು ಮುಂತಾದುವುಗಳ ಸುಂದರ ವ್ಯಾಖ್ಶಾನವಿದೆ. 
ವೇದಸಮೀಕ್ಷೆಗೆ ಬಹಳ ಉಪಕಾರವಾಗಿದೆ. 


ಸಾಮವೇದ ಪ್ರಾತಿಶಾಖ್ಯಗಳು 
ಸಾಮವೇದಕ್ಕೆ ಸೇರಿದ ಪ್ರಾಶಿಶಾಖ್ಯಗಳಲ್ಲಿ ಪುಪ್ಪಸೂತ್ರ ಮತ್ತು ಯಕ್‌ತಂತ್ರಗಳು 
ಮುಖ್ಯವಾದವು. 


ಪುಷ್ಪಸೂತ್ರ 
ಈ ಹೆಸರು ಈ ಪ್ರಾತಿಶಾಖ್ಕಕ್ಕೆ ಬರುವುದಕ್ಕೆ ಪುಷ್ಪಯಷಿಗಳಿಂದ ಇದು ಪ್ರಣೀತ 
ವಾಗಿರುವುದೇ ಕಾರಣ. ಈ ಪ್ರಾಶಿಶಾಖ್ಯದಲ್ಲಿ ಹತ್ತು ಪ್ರಪಾಠಕಗಳಿವೆ. ಇದಕ್ಕೆ ಉಪಾಧ್ಯಾಯ 
ಅಜಾತಶತ್ರುವಿನ ಭಾಷ್ಕವಿದೆ. ಈ ಸಾಮಪ್ರಾತಿಶಾಖ್ಯಗಾನ ಸಂಹಿತೆಗೆ ಸಂಬಂಧಿಸಿದೆ. ಆ 
ಕಾರಣದಿಂದಲೇ ಸ್ಟೋಭವನ್ನು ವಿಶೇಷವಾಗಿ ವಿವೇಚಿಸುತ್ತದೆ. ಸ್ತೋಭದ ಸ್ಥಲಗಳನ್ನೂ 
ಮಂತ್ರಗಳನ್ನೂ ಉಲ್ಲೇಖಿಸುತ್ತದೆ. ಸ್ತೋಭವಿಧಾನವನ್ನು ವಿವರಿಸುತ್ತದೆ. ಸ್ತೋಭಗಳು ಎಲ್ಲಿ 
ಬರುವುದಿಲ್ಲವೆಂಬುದನ್ನೂ ಇದು ತಿಳಿಸುತ್ತದೆ. ಸಾಮಗಾನಕ್ಕೆ ಉಪಯುಕ್ತವಾದ ಸಾಮಗ್ರಿಗಳನ್ನು 
ಒಂದು ಕಡೆ ಕೂಡಿಸಿಕೊಟ್ಟಿರುವ ಈ ಕೃತಿ ಬಹಳ ಮಹತ್ವವನ್ನು ಹೊಂದಿದೆ. ವೇಯಗಾನ 
ಮತ್ತು ಅರಣ್ಮಗೇಯಗಾನದಲ್ಲಿ ಪ್ರಯುಕ್ತ: ವಾದ ಸಾಮಗಳ ಊಹನವನ್ನು ಇತರ ಮಂತ್ರಗಳಿಗೆ 
ಹೇಗೆ ಅನ್ವಯಿಸುವುದೆಂಬುದನ್ನೂ ಇದು ವಿಸ್ತಾರವಾಗಿ ತಿಳಿಸುತ್ತದೆ. 


ಯಕ್‌ ತಂತ್ರ 

ಸಾಮವೇದದ ಕೌಥುಮಶಾಖೆಗೆ ಸೇರಿದುದು ಈ ಪ್ರಾತಿಶಾಖ್ಯ. ಇದಕ್ಕೆ 'ಯಕ್‌ತಂತ್ರ 
ವ್ಯಾಕರಣ' ಎಂಬ ಹೆಸರನ್ನೂ ಕೊಡಲಾಗಿದೆ. ಗ್ರಂಥ ಸೂತ್ರರೂಪದಲ್ಲಿದೆ. 287 ಸೂತ್ರ 
ಗಳು 5 ಪ್ರಪಾಠಕಗಳಲ್ಲಿವೆ. ಇದರ ಕರ್ತೃ ಶಾಕಟಾಯನ. ಯಾಸ್ಕ ಪಾಣಿನಿಗಳು ಇವರನ್ನೇ 
ಉಲ್ಲೇಖಿಸಿದ್ದಾರೆಂದು ತೋರುತ್ತದೆ. ಇದರಲ್ಲಿ ಅಕ್ಷರಗಳ ಉದಯವನ್ನೂ ಅವುಗಳ 
ಪ್ರಕಾರಗಳನ್ನೂ ಮೊದಲು ವರ್ಣಿಸಿದೆ. ಮುಂದೆ ವಿಶಿಷ್ಟವಾದ ಪಾರಿಭಾಷಿಕ ಶಬ್ದಗಳ ವಿವರಣೆ 
ಇದೆ. ಅಕ್ಷರೋಚ್ಛಾರಣೆಯ ಸ್ಥಾನಗಳ ವಿವರಣೆಯ ನಂತರ ಸಂಧಿವಿವರಣೆ ಬಂದಿದೆ. 

ಈ ಪ್ರಾತಿಶಾಖ್ಕ ಪಾಣಿನಿಯ ಕೃತಿಗಿಂತ ಪೂರ್ವವರ್ಶಿಯಾದುದು. ಇದರ ಪ್ರಭಾವ 
ಪಾಣಿನಿಯ ಮೇಲೆ ಗಮನಾರ್ಹವಾಗಿ ಆಗಿದೆ. 


ತೈತ್ತಿರೀಯ ಪ್ರಾತಿಶಾಖ್ಯ 


“ತಿಕ್ತಿರೀಯ. ಪ್ರಾತಿಶಾಖ್ಯ ದಲ್ಲಿ ಎರಡು ಪ್ರಶ್ನಗಳಿವೆ. ಒಂದೊಂದು ಪ್ರಶ್ನದಲ್ಲಿಯೂ 
12 ಅಧ್ಯಾಯಗಳಿವೆ. ಇದೂ ಪೂರ್ಣವಾಗಿ ಸೂತ್ರಾತ್ಮಕವಾಗಿದೆ. ಪ್ರಥಮ. ಪ್ರಶ್ನದಲ್ಲಿ 


ವೇದಾಂಗಗಳು _ ೪೦೩ 


ವರ್ಣಸಮಾಮ್ನಾಯ, ಶಬ್ದಸ್ಥಾನ, ಶಬ್ದೋತ್ಪತ್ತಿಪ್ರಕಾರ ನಾನಾ ವಿಧವಾದ ಸ್ವರಗಳು, 
ಎಸರ್ಗಸಂಧಿ, ಮೂರ್ಧನ್ಮವಿಧಾನ ಮುಂತಾದ ವಿಚಾರಗಳಿವೆ. ಎರಡನೆಯ ಪ್ರಶ್ನದಲ್ಲಿ 
ಣತ್ವವಿಧಾನ, ಅನುಸ್ವಾರ, ಆನುನಾಸಿಕ, ಸ್ವರಿತಬೇದ, ಸಂಹಿತಾ ಸ್ವರೂಪ ಮುಂತಾದ ಅನೇಕ 
ಮುಖ್ಯವಿಚಾರಗಳ ಪ್ರತಿಪಾದನೆ ಇದೆ. ಇಲ್ಲಿ ತೈತ್ತಿರೀಯ ಸಂಹಿತೆಯಿಂದಲೇ 
ಉದಾಹರಣೆಗಳನ್ನು ಆರಿಸಿಕೊಟ್ಟಿದೆ. ಈ ಪ್ರಾತಿಶಾಖ್ಯಕ್ಕೆ ಅನೇಕ ವ್ಯಾಖ್ಮಾನಗಳಿವೆ. 
ಮಾಹಿಷೇಯಕೃತ 'ಪದಕ್ರಮ-ಸದನ' ಎಂಬುದು ಪ್ರಾಚೀನತಮವಾದ ಭಾಷ್ಕ. ಇದು 
ಸಂಗ್ರಹವಾಗಿ ಪ್ರಭಾವಪೂರ್ಣವಾಗಿದೆ. ಪದ ಮತ್ತು ಕ್ರಮಪಾಠಕ್ಕೆ ಅನ್ವಯಿಸುವ 
ಪ್ರಕೃತಿಪಾಠವನ್ನೂ ಅದಕ್ಕನ್ಪಯಿಸುವ ಸ್ವರಸಂಧಿ ವಿಚಾರಗಳನ್ನೂ ಈ ಪ್ರಾತಿಶಾಖ್ಯ 
ವಿವೇಚಿಸುವುದರಿಂದ ಈ ಬಾಷ್ಯಕ್ಕೆ 'ಪದಕ್ರಮ-ಸದನ' ಎಂಬ ಹೆಸರನ್ನು ಕೊಟ್ಟಿರುವುದು 
ಅನ್ವರ್ಥವಾಗಿದೆ. ಸೋಮಯಾರ್ಯರ 'ತ್ರಿಭಾಷ್ಕುರತ್ನ' ಮತ್ತು ಗೋಪಾಲಯಜ್ವಾವಿರಚಿತ 
'ವೈದಿಕಾಭರಣ' ಎಂಬವು ಇತರ ಮುಖ್ಯ ವ್ಯಾಖ್ಯಾನಗಳಾಗಿವೆ. 


ವಾಜಸನೇಯಿ ಪ್ರಾತಿಶಾಖ್ಯ 

ಶುಕ್ಲ ಯಜುರ್ವೆದ ಪ್ರಾಶಿಶಾಖ್ಯವನ್ನು ರಚಿಸಿದವರು ಕಾತ್ಕಾಯನ ಮುನಿಗಳು. ಇವರು 
ಪಾಣಿನಿಗಿಂತ ಪ್ರಾಚೀನರು. ಅಷ್ಟುಧ್ಕಾಯೀ ವಾರ್ತಿಕಕಾರ ಕಾತ್ಕಾಯನರಿಗಿಂತ ಭಿನ್ನರಾದವರು. 
ಈ ಪ್ರಾತಿಶಾಖ್ಯದಲ್ಲಿ ಎಂಟು ಅಧ್ಯಾಯಗಳಿವೆ. ಇವುಗಳಲ್ಲಿ ಪರಿಭಾಷಾ, ಸ್ವರ ಮತ್ತು 
ಸಂಸ್ಕಾರಗಳ ವಿಸ್ತೃತ ವಿವೇಚನೆ ಇದೆ. ಕಾತ್ಕಾಯನರಿಗೆ 'ಸ್ವರ-ಸಂಸ್ಕಾರ-ಪ್ರತಿಷ್ಠಾಪಯಿತಾ' 
ಎಂಬ ಬಿರುದು ಅನ್ವರ್ಥವಾಗಿ ಬಂದಿತ್ತೆಂದು ತಿಳಿಯುತ್ತದೆ. ಪ್ರಥಮಾದಧ್ಮಾಯದಲ್ಲಿ 
ಪಾರಿಭಾಷಿಕ ಶಬ್ದಗಳ ಲಕ್ಷಣಾದಿಗಳನ್ನೂ ಎರಡನೆಯ ಅಧ್ಯಾಯದಲ್ಲಿ ತ್ರಿವಿಧಸ್ವರಗಳ 
ಲಕ್ಷಣ ವಿಶೇಷಗಳನ್ನೂ ಮೂರರಿಂದ ಏಳನೆಯ ಅಧ್ಯಾಯಪೂರ್ತಾ ಸಂಸ್ಕಾರ (ಸಂಧಿಗಳು)ದ 
ವಿಶದವರ್ಣನೆಯನ್ನೂ ಕೊಡಲಾಗಿದೆ. ನಾನಾ ಪ್ರಕಾರದ ಸಂಧಿಗಳನ್ನೂ, ಪದಪಾಠರಚನೆಯ 
ನಿಯಮಗಳನ್ನೂ ವಿಶೇಷ ಸ್ವರವಿಧಾನಗಳನ್ನೂ ಇಲ್ಲಿ ಕಾಣಬಹುದು. ಎಂಟನೆಯ ಅಧ್ಯಾಯಕ್ಕೆ 
'ವರ್ಣಸಮಾಮ್ನಾಯ' ಎಂಬ ಸಂಜ್ಞೆಯನ್ನು ಕೊಟ್ಟಿದೆ. ಇಲ್ಲಿ ವರ್ಣಗಣನೆ, ಸ್ವರೂಪ ಮತ್ತು 
ವೈಶಿಷ್ಟ್ಯಗಳನ್ನು ವಿವೇಚಿಸಿದೆ. ಪ್ರಾಚೀನಾಚಾರ್ಯರುಗಳ ಅಭಿಪ್ರಾಯಗಳ ಉಲ್ಲೇಖವೂ 
ಅಲ್ಲಲ್ಲಿ ಕಂಡುಬರುತ್ತದೆ. ಶಾಕಲ್ಕ, ಕಾಶ್ಮಪ, ಶಾಕಟಾಯನ ಮುಂತಾದವರ ಹೆಸರುಗಳನ್ನು 
ಉಲ್ಲೇಖಿಸಿದೆ. ಈ ಪ್ರಾತಿಶಾಖ್ಕದಲ್ಲಿ ಬರುವ ಅನೇಕ ಪಾರಿಭಾಷಿಕ ಶಬ್ದಗಳನ್ನು ಪಾಣಿನಿ 
ತೆಗೆದುಕೊಂಡಿದ್ದಾರೆ, ಉಪಧಾ, ಅನುದಾತ್ತ, ಉದಾತ್ತ, ಸ್ವರಿತ, ಅಮ್ರೇಡಿತ ಲೋಪ, 
ಅಪೃಕ್ತ ಮುಂತಾದ ಪಾರಿಭಾಷಿಕ ಶಬ್ದಗಳನ್ನು ಉದಾಹರಣೆಗೆ ಸೂಚಿಸಬಹುದು. ಇಲ್ಲಿನ 
ಕೆಲವು ಸೂತ್ರಗಳೂ ಅಷ್ಟುಧ್ಕಾಯಿಯಲ್ಲಿ ಕಂಡುಬರುತ್ತವೆ. ಪಾಣಿನಿ ಇಲ್ಲಿಂದ ಅಂಥ 
ಸೂತ್ರಗಳನ್ನು ಅಖಂಡವಾಗಿ ತೆಗೆದುಕೊಂಡಿದ್ದಾರೆಂದು ವಿಮರ್ಶಕರ ಅಭಿಪ್ರಾಯ. ಹೀಗೆ 
ಈ ಪ್ರಾತಿಶಾಖ್ಕವು ಪಾಣಿನಿಗಿಂತ ಪೂರ್ವಕಾಲೀನವಾಗಿ ಪಾಣಿನಿಯ ಮೇಲೆ ಪ್ರಭಾವ 
ಬೀರಿತೆಂದು ಗೊತ್ತಾಗುತ್ತದೆ. 


ಪಾಣೀನೀಯ ಶಿಕ್ಷಾ 
ಈ ಶಿಕ್ಷಾ ಗ್ರಂಥವು ಲೋಕ ಮತ್ತು ವೇದಶಾಸ್ತ್ರಗಳೆರಡಕ್ಕೂ ಉಪಯುಕ್ತವಾಗಿ 
ಮಹತ್ವವುಳ್ಳದಾಗಿದೆ. ಇದರಲ್ಲಿ 60 ಶ್ಲೋಕಗಳಿವೆ. ಉಚ್ಚಾರಣಾವಿಧಿಗೆ ಸಂಬಂಧಿಸಿದಂತೆ 


೪೦೪ ವೈದಿಕ ಸಾಹಿತ್ಯ ಚರಿತ್ರೆ 


ಇಲ್ಲಿ ಕೊಡುವ ಸೂಚನೆಗಳು ಬಹಳ ಉಪಾದೇಯವಾಗಿವೆ. ಈ ಗ್ರಂಥದ ಕರ್ತೃಗಳಾರೆಂಬುದು 
ನಿರ್ದಿಷ್ಟವಾಗಿ ಗೊತ್ತಾಗಿಲ್ಲ. ಗ್ರಂಥಾಂತ್ಕದಲ್ಲಿ 

ಶಂಕರಃ ಶಾಂಕರೋ ಪ್ರಾದಾತ್‌ ದಾಕ್ಷೀಪುತ್ರಾಯ ಧೀಮತೇ | 

ವಾಜ್ಮಯೇಭ್ಯಃ ಸಮಾಷೃತ್ಯ ದೇವೀಂ ವಾಚಮಿತಿ ಸ್ಥಿತಿಃ | (ಪಾ. ಶಿ. 56) 
ಎಂಬ ಶ್ಲೋಕದಲ್ಲಿ ದಾಕ್ಷಿಪುತ್ರ ಎಂಬುದಾಗಿ ಪಾಣಿನಿಯ ಉಲ್ಲೇಖವಿದೆ. ಇದರಿಂದಲೂ 
ಇದರ ಕರ್ತೃ ಪಾಣಿನಿ ಇರಲಾರರೆಂದು ತೋರುತ್ತದೆ. ಪಾಣಿನಿ ಮತಾನುಯಾಯಿಯಾದ 
ಯಾವನೋ ವೈಯ್ಕಾಕರಣ ಇದನ್ನು ರಚಿಸಿರಬಹುದು. ಇದರ ಮೇಲೆ ಅನೇಕ ಟೀಕೆಗಳೂ 
ಹುಟ್ಟಿಕೊಂಡಿವೆ. ಈ ಕೃತಿ ಬಹಳ ಚಿಕ್ಕದಾದರೂ ಬಹಳ ಸಾರಗರ್ಭಿತವಾಗಿ ಸಂಸ್ಕೃತ 
ಭಾಷಾಧ್ಯಯನಕ್ಕೆ ಉಪಯುಕ್ತವಾಗಿದೆ. 

ಪ್ರಾತಿಶಾಖ್ಯಗಳ ವಿಷಯವನ್ನು ತೆಗೆದುಕೊಂಡು ಅನೇಕರು ಕಾರಿಕೆಗಳ ರೂಪದಲ್ಲಿ ಗ್ರಂಥ 

ನಿರ್ಮಾಣಮಾಡಿದ್ದಾರೆ. ವೇದಾಂಗದೊಡನೆ ಸಂಬಂಧಿಸಿದ ಕಾರಣ ಇವುಗಳನ್ನು 'ಶಿಕ್ಷಾ' ಎಂದೇ 
ಕರೆದಿದ್ದಾರೆ. ಇಂಥ ಗ್ರಂಥಗಳ ಸಂಖ್ಯೆ ಅಪಾರವಾಗಿದೆ. 'ಶಿಕ್ಷಾ ಸಂಗ್ರಹ" ಎಂಬ ಗ್ರಂಥದಲ್ಲಿ 
ಬೇರೆ ಬೇರೆ ವೇದಶಾಖೆಗಳಿಗೆ ಸೇರಿದ ಚಿಕ್ಕ ದೊಡ್ಡ 32 ಶಿಕ್ಷಾ ಗ್ರಂಥಗಳು ಸಂಗ್ರಹೀತವಾಗಿವೆ. 
ಈ ಕೃತಿ ಬನಾರಸ್‌ ಸಂಸ್ಕೃತ ಮಾಲೆಯಲ್ಲಿ ಯುಗಲ್‌ಕಿಶೋರಪಾಠಕ್‌ ಎಂಬುವರಿಂದ 
ಪ್ರಕಾಶಿತವಾಗಿದೆ. ಇಲ್ಲಿ ಬರುವ ಶಿಕ್ಷೆಗಳು ಹೀಗಿವೆ: 


ಯಾಜ್ಞವಲ್ಕ್ಯ ಶಿಕ್ಷಾ (ಇದರಲ್ಲಿ 232 ಶ್ಲೋಕಗಳಿವೆ. ಶುಕ್ಲಯಜುರ್ವೇದದ 
ವಾಜಸನೇಯೀ ಶಾಖೆಗೆ ಸೇರಿದುದು ಇದು). 


ವಾಸಿಷ್ಠೀ ಶಿಕ್ಷಾ, (ಇದೂ ವಾಚಸನೇಯೀ ಶಾಖೆಗೆ ಸೇರಿದುದು). 


ಕಾತ್ಮಾಯಿನೀ ಶಿಕ್ಷಾ, ಪಾರಾಶರೀ ಶಿಕ್ಷಾ, ಮಾಂಡವ್ಶ ಶಿಕ್ಷಾ ಅಮೋಘಾನಂದಿನೀಶಿಕ್ಷಾ 
ಮಾಧ್ಯಂದಿನೀ ಶಿಕ್ಷಾ, ವರ್ಣರತ್ನ ಪ್ರದೀಪಿಕಾ, ಕೇಶವೀ ಶಿಕ್ಷಾ, ಮಲ್ಲಶರ್ಮ ಶಿಕ್ಷಾ, ಸ್ಪರಾಂಕುಶ 
ಶಿಕ್ಷಾ ಷೋಡಶ ಶ್ಲೋಕೀ ಶಿಕ್ಷಾ, ಅವಸಾನ ನಿರ್ಣಯ ಶಿಕ್ಷಾ, ಸ್ವರಭಕ್ತಿ ಲಕ್ಷಣ ಶಿಕ್ಷಾ, 
ಪ್ರಾತಿಶಾಖ್ಕಪ್ರದೀಪ ಶಿಕ್ಷಾ, ನಾರದೀಯ ಶಿಕ್ಷಾ, ಮಾಂಡೂಕೀ ಶಿಕ್ಷಾ ಕ್ರಮಸಂಧಾನ ಶಿಕ್ಷಾ, 
ಗಲದೃಕ್‌ ಶಿಕ್ಷಾ ಮುಂತಾದವು ಇವುಗಳಲ್ಲಿ ಮುಖ್ಯವಾದುವು. 

ಇವುಗಳಲ್ಲದೆ ಶಿಕ್ಷಾ ಸೂತ್ರವೆಂಬ ಗ್ರಂಥವೊಂದೂ ಉಪಲಬ್ಧವಾಗಿದೆ. ಇದು ಈ 
ಶಿಕ್ಷಾಗ್ರಂಥಗಳಿಗಿಂತ ಪ್ರಾಚೀನವಾದುದು. 

ಈ ಶಿಕ್ಷಾ ಗ್ರಂಥಗಳ ಪರೀಕ್ಷಣದಿಂದ ಶಿಕ್ಷಾ ಶಾಸ್ತ್ರದ ಮಹತ್ವ ಗೊತ್ತಾಗುತ್ತದೆ. ಪ್ರಾಚೀನ 
'ಯಷಿಗಳು ಭಾಷಾ ಶಾಸ್ತ್ರದ ಈ ವಿಭಾಗವನ್ನು ಎಷ್ಟು ಶಾಸ್ತ್ರೀಯವಾಗಿ, ವೈಜ್ಞಾನಿಕವಾಗಿ 
ಅಧ್ಯಯನ ಮಾಡಿದ್ದರೆಂಬುದು ಇದರಿಂದ ನಮಗೆ ಗೋಚರಿಸುತ್ತದೆ. ಪ್ರಾಚೀನ ಭಾರತದಲ್ಲಿ 
ಸ್ವರೋತ್ಪತ್ತಿ, ಸ್ಪರಸ್ಥಾನ ಹಾಗೂ ಉಚ್ಚಾರಣ ಸ್ವರೂಪಗಳನ್ನು ಎಷ್ಟು ಶಾಸ್ತ್ರೀಯವಾದ 
ರೀತಿಯಲ್ಲಿ ಅವರು ವಿವೇಚಿಸಿದ್ದಾರೆಂಬುದನ್ನು ಅಧ್ಯಯನ ಮಾಡಿದಾಗ ನಮಗೆ ಅವರ 
ಪ್ರತಿಭೆಯ ಬಗ್ಗೆ ಆಶ್ಚರ್ಯವಾಗದಿರದು.' ಇಂದಿಗೂ ವೇದ ಸಂಹಿತೆಗಳ ಪಾಠ ಸಹಸ್ರಾರು 
ವರ್ಷಗಳ ಹಿಂದೆ ಇದ್ದಂತೆ ಅಖಂಡವಾಗಿ ಅವಿಚ್ಛಿನ್ನವಾಗಿ ನಮಗೆ ಉಪಲಬ್ಧವಾಗಿರುವುದು ಈ 
ಶಿಕ್ಷ ಗ್ರಂಥಗಳ ಸಹಾಯದಿಂದಲೇ. ಇಂದೇ ಈ ವೇದಾಂಗದ ಮಹತ್ವವನ್ನು ತೋರಿಸಿಕೊಡುತ್ತದೆ. 


1. See Phonetic Observation of Ancient Hindus. -ಐಃ. 5166705987 Varma 


ವೇದಾಂಗಗಳು ೪೦೫ 


ವ್ಯಾಕರಣ 
ಪ್ರಕೃತಿ ಮತ್ತು ಪ್ರತ್ಮಯಗಳ ವಿಚಾರವನ್ನು ವಿವೇಚಿಸಿ ಪದಗಳ ಸ್ವರೂಪ ಮತ್ತು 
ಅರ್ಥವನ್ನು ನಿರ್ಣಯಿಸಲು ವ್ಯಾಕರಣ ಸಹಾಯವಾಗುತ್ತದೆ. 'ಮ್ಯಾಕ್ರಿಯಂತೇ ಶಬ್ದಾ ಅನೇನ 
ಇತಿ ವ್ಕಾಕರಣಮ್‌' ಎಂದು ಇದನ್ನು ವಿವರಿಸುತ್ತಾರೆ. ಇದು ವೇದಪುರುಷನ ಮುಖ. 'ಮುಖಂ 
ವ್ಯಾಕರಣಂ ಸ್ಮೃತಂ' ಎಂದು ಇದರ ಮಹತ್ತ್ವವನ್ನು ಹೇಳಿದ್ದಾರೆ. ವ್ಯಾಕರಣವಿಲ್ಲದೆ 
ವೇದವಾಜ್ಮಯದ ರಕ್ಷಣೆ ಆಗದು. 
ಬಕ್ಸಂಹಿತೆಯಲ್ಲಿ ವ್ಯಾಕರಣಶಾಸ್ತ್ರದ ಪ್ರಶಂಸೆ ಇದೆ. 

ಚತ್ವಾರಿ ಶೃಂಗಾ ತ್ರಯೋ ಅಸ್ಕ ಪಾದಾ 

ದ್ವೇ ಶೀರ್ಷೇ ಸಪ್ತಹಸ್ತಾಸೋ ಅಸ್ಕ | 

ತ್ರಿಧಾ ಬದ್ದೋ ವೃಷಭೋ ರೋರವೀತಿ 

ಮಹೋ ದೇವೋ ಮರ್ತ್ಯಾನ್‌ ಆವಿವೇಶ ॥॥ (ಯ. ಸಂ. 4-58-6) 
ಎಂಬ ಸೂತ್ರದಲ್ಲಿ ಇದನ್ನು ಕಾಣಬಹುದು. ವ್ಯಾಕರಣವನ್ನು ವೃಷಭವೆಂದು ರೂಪಣಮಾಡಿದ್ದಾರೆ 
ಇಲ್ಲಿ. ಅಭೀಷ್ಟಗಳನ್ನೆಲ್ಲಾ ಇದು ಪೂರ್ತಿಗೊಳಿಸುವುದೆಂದು ಇದನ್ನು 'ವೃಷಭ' ಅಥವಾ 
ಕಾಮವರ್ಷಕವೆಂದು ಕರೆಯಲಾಗಿದೆ. ಇದಕ್ಕೆ ನಾಲ್ಕು ಶೃಂಗಗಳಿವೆ. ನಾಮ, ಅಖ್ಯಾತ, 
ಉಪಸರ್ಗ ಮತ್ತು ನಿಪಾತ ಎಂದು. ಭೂತ, ವರ್ತಮಾನ ಮತ್ತು ಭವಿಷ್ಯವೆಂಬ ಮೂರು 
ಪಾದಗಳಿವೆ. ಸುಪ್‌ ಮತ್ತು ತಿ ಜ್‌ ಎಂಬ ಎರಡು ಶಿರಸ್ಸುಗಳಿವೆ. ಪ್ರಥಮಾ, ದ್ವಿತೀಯಾ 
ಮುಂತಾದ ಸಪ್ಪವಿಭಕ್ತಿಗಳೆಂಬ ಏಳು ಹಸ್ತಗಳಿವೆ. ಇದು ಮೂರು ಸ್ಥಾನಗಳಲ್ಲಿ--ಉರಸ್ಸು, 
ಕಂಠ ಮತ್ತು ಶಿರಸ್ಸು ಎಂಬುವುಗಳಲ್ಲಿ ಬದ್ಧವಾಗಿವೆ. ಮನುಷ್ಯರಲ್ಲಿ ಪ್ರವೇಶಿಸಿರುವ 
ಮಹಾದೇವನಿವನು. ಹೀಗೆ ವ್ಯಾಕರಣದ ಪ್ರಶಂಸೆ ಇಲ್ಲಿದೆ. ಮತ್ತೊಂದು ಮಂತ್ರದಲ್ಲಿ 
ವಿಶೇಷಜ್ಞಾನ ಪ್ರಶಂಸೆ ಇದೆ. ವ್ಯಾಕರಣವನ್ನರಿಯದವನು ವಾಣಿಯನ್ನು ನೋಡಿದರೂ 
ನೋಡಲಾರ ; ಕೇಳಿದರೂ ಕೇಳುವುದಿಲ್ಲ. ಆದರೆ ವ್ಯಾಕರಣವನ್ನು ತಿಳಿದವನಿಗೆ ವಾಣಿಯು 
ಅದೇ ರೂಪದಲ್ಲಿ ಸಾಕ್ಷಾತ್ಕರಿಸುವಳು. 


'ಉತ ತ್ವಃ ಪಶ್ಶನ್‌ ನ ದದರ್ಶ ವಾಚಂ 
ಉತ ತ್ವ: ಶೃಣ್ವನ್‌ ನ ಶೃಣೋತ್ಕೇನಾಮ್‌ | 
ಉತೋ ತ್ವಸ್ಮೈ ತನ್ವಂ ವಿಸಸ್ರೇ 
ಜಾಯೇವ ಪತ್ಕೇ ಉಶಶೀ ಸುವಾಸಾಃ ॥' (ಯ. ಸಂ 10-71-4) 
ವ್ಯಾಕರಣದ ಅಧ್ಯಯನದಿಂದ ಆಗುವ ಪ್ರಯೋಜನಗಳೇನು ? ಇದನ್ನು ಆಚಾರ್ಕ 
ವರರುಚಿಗಳೂ ಮಹರ್ಷಿ ಪತಂಜಲಿಗಳೂ ವಿಸ್ತಾರವಾಗಿ ವಿವೇಚಿಸಿದ್ದಾರೆ. ವರರುಚಿಗಳ 
ಅಭಿಪ್ರಾಯದಂತೆ ಐದು ಪ್ರಯೋಜನಗಳು ಗಮನಾರ್ಹವಾಗಿವೆ. ಅವು ಯಾವುವೆಂದರೆ: 
1. ರಕ್ಷಾ2. ಊಹ 3. ಆಗಮ 4. ಲಘು 5. ಅಸಂದೇಹ. 
ವ್ಯಾಕರಣದ ಅಧ್ಯಯನದ ಪ್ರಧಾನಲಕ್ಷ್ಮ ವೇದರಕ್ಷಣೆಯೇ. ಮಂತ್ರಗಳಲ್ಲಿನ 
ಪದಸ್ಪರೂಪವನ್ನರಿಯಲೂ, ಅರ್ಥವನ್ನು ತಿಳಿಯಲೂ, ಮಂತ್ರವಿನಿಯೋಗವನ್ನು ಸಾಧಿಸಲೂ 
ವ್ಯಾಕರಣದ ಸಹಾಯ ಆವಶ್ಯಕ. ಯಜ್ಞದ ಸಂಬಂಧದಲ್ಲಿ ಮಂತ್ರಗಳಲ್ಲಿ ಬರುವ ಶಬ್ದಗಳನ್ನು 
ಬೇರೆ ಬೇರೆ ಲಿಂಗಗಳಲ್ಲಿ, ವಿಭಕ್ತಿಗಳಲ್ಲಿ ಬಳಸಬೇಕಾಗುವುದು. ವ್ಯಾಕರಣವನ್ನು ಶಿಳಿದವನು 
ಮಾತ್ರ ಇಂತಹ ವಿಪರಿಣಾಮ ಮಾಡಬಲ್ಲ. ಇದು ಊಹ ಎನ್ನಿಸುವುದು. ಆಗಮ ಅಥವಾ 


೪೦೬ ವೈದಿಕ ಸಾಹಿತ್ಯ ಚರಿತ್ರೆ 


ವೇದವೇ ಹೇಳುತ್ತಿದೆ ವ್ಯಾಕರಣವನ್ನು ಅಧ್ಯಯನ ಮಾಡಬೇಕೆಂದು. ಅಂಗಸಹಿತವಾದ ವೇದಗಳ 
ಅಧ್ಯಯನವನ್ನು ವಿಧಿಸುತ್ತದೆ ವೇದ. ಆ ಕಾರಣ ಇದರ ಅಧ್ಯಯನ ಆವಶ್ಮಕವಾಗುವುದು. 
ಶಬ್ದವಾರಿಧಿ ಅಪಾರವಾದುದು. ನಮ್ಮ ಮನೋರಥವನ್ನು ನಾವು ಸಾಧಿಸಲು ನಾವು 
ಆಶ್ರಯಿಸಬೇಕಾದುದು ವ್ಮಾಕರಣವೆಂಬ ಲಘೂಪಾಯವನ್ನೇ. ವೈದಿಕ ಶಬ್ದಗಳಲ್ಲಿ 
ಉಂಟಾಗುವ ಸಂದೇಹ ನಿವಾರಣೆಯನ್ನು ವ್ಯಾಕರಣದಿಂದ ನಾವು ಮಾಡಿಕೊಳ್ಳಬಹುದು. 
ಹೀಗೆ ವ್ಯಾಕರಣದಿಂದ ಬಹುಮುಖವಾದ ಪ್ರಯೋಜನವಿದೆ. ಪತಂಜಲಿಗಳು ಇದರ ಜೊತೆಗೆ 
ಇನ್ನೂ ಅನೇಕ ಪ್ರಯೋಜನಗಳನ್ನು ಹೇಳುತ್ತಾರೆ. ಅವುಗಳಲ್ಲಿ ಅಪಭಾಷಣ, ದುಷ್ಪಶಬ್ದ, 
ಅರ್ಥಜ್ಞಾನ, ಧರ್ಮಲಾಭ, ನಾಮಕರಣ ಮುಂತಾದವು ಕೆಲವು. 

ಗೋಪಥ ಬ್ರಾಹ್ಮಣದಲ್ಲಿ ವ್ಯಾಕರಣನಿರ್ದೇಶ ಸ್ಪಷ್ಟವಾಗಿದೆ (1-24). ಧಾತು, 
ಪ್ರಾತಿಪದಿಕ, ನಾಮ, ಆಖ್ಯಾತ, ಲಿಂಗ, ವಚನ, ವಿಭಕ್ತಿ, ಪ್ರತ್ಮಯ, ಸ್ವರ, ಉಪಸರ್ಗ, 
ನಿಪುತ್ತ ಮಾತ್ರಾ, ವರ್ಣ, ಅಕ್ಷರ, ಪದಸಂಯೋಗ್ಯ ಸ್ಥಾನಾನುಪ್ರಧಾನ ಮುಂತಾದ ಪಾರಿಭಾಷಿಕ 
ಶಬ್ದಗಳ ಪ್ರಯೋಗ ಅಲ್ಲಿದೆ. 

ವೇದಾಂಗವೆಂದು ಎಣಿಸಲ್ಪಟ್ಟ ವ್ಮಾಕರಣಶಾಸ್ತ್ರದ ಪ್ರತಿನಿಧಿಗ್ರಂಥ ಯಾವುದು ಎಂಬುದು 
ವಿಚಾರಣೀಯವಾದ ವಿಷಯ. ಇಂದು ಪ್ರಚಲಿತವಾಗಿರುವ ವ್ಯಾಕರಣಗಳಲ್ಲೆಲ್ಲಾ ಪಾಣಿನಿಯ 
ವ್ಯಾಕರಣ ಪ್ರಾಚೀನತಮವಾದುದು. ಆದಾಗ್ಲೂ ಇದು ಕ್ರಿ. ಶ. ನಾಲ್ಕನೇ ಶತಮಾನಕ್ಕೆ 
ಸೇರುವುದರಿಂದಲೂ, ಇದಕ್ಕಿಂತ ಪ್ರಾಚೀನವಾದ ನಿರುಕ್ತದಲ್ಲಿ ವೈಯ್ಮಾಕರಣರ 
ನಿರ್ಜೇಶವಿರುವುದರಿಂದಲೂ ಪಾಣಿನಿಗಿಂತ ಪ್ರಾಚೀನರಾದ ವೈಯ್ಯಾಕರಣರ ಕೃತಿಗಳು ಈ 
ಗುಂಪಿಗೆ ಸೇರಿದ್ದಿರಬೇಕು. 'ಐಂದ್ರವ್ಮಾಕರಣ' ಪಾಣಿನಿಗಿಂತ ಹಿಂದಿನದು ಎಂದು ನಾವು 
ಅರಿಯುತ್ತೇವೆ. ಈಗ ಇದು ಉಪಲಬ್ಬವಾಗಿಲ್ಲದಿರುವುದು ನಮ್ಮ ದುರ್ದೈವ. ಐಂದ್ರ 
ವ್ಯಾಕರಣದ ಮಹತ್ವವನ್ನು ಅನೇಕ ಕಡೆ ಉಲ್ಲೇಖಿಸಿರುವುದನ್ನು ನಾವು ಕಾಣಬಹುದು. ಮಹರ್ಷಿ 
ಶಾಕಟಾಯನ ತನ್ನ ಯಕ್‌ತುತ್ರದಲ್ಲಿ ಮ್ಮಕರಣ ಶಾಸ್ತ್ರವನ್ನು ಮೊದಲಾಗಿ ಬ್ರಹ್ಮನು ಬೃಹಸ್ಪತಿಗೆ 
ಉಪದೇಶಿಸಿದನೆಂದೂ ಅನಂತರ ಅವನು ಇಂದ್ರನಿಗೆ ಹೇಳಿದನೆಂದೂ ಮುಂದೆ ಭಾರದ್ವಾಜ, 
'ಯಷಿಗಳು, ಬ್ರಾಹ್ಮಣರು ಇವರ ಮುಖಾಂತರ ಪ್ರವರ್ಶಿತವಾಯಿತೆಂದೂ ತಿಳಿಸುತ್ತಾರೆ. 
ತೈತ್ತಿರೀಯ ಸಂಹಿತೆಯಲ್ಲಿ. 

ವಾಗ್ದೈ ಪರಾಚ್ಮವ್ಯಾಕೃತಾ5ವದತ್‌ | ತೇ ದೇವಾ ಇಂದ್ರಂ ಅಬ್ರುವನ್‌ ಇಮಾಂ ನೋ 
ವಾಚಂ ವ್ಯಾಕುರ್ವೀತ | ಸೋಬ್ರವೀತ್‌ ವರಂವೃಣ, ಮಹ್ಮಂ ಚೈವೈಷ ವಾಯವೇ ಚ ಸಹ 
ಗೃಹ್ಮಾತಾ ಇತಿ | ತಸ್ಮಾತ್‌ ಐಂದ್ರವಾಯವಃ ಸಹ ಗೃಹ್ಮತೇ | ತಾಯಿಂದ್ರೋ ಮಧ್ಯ 
ತೋತವಕ್ರಮ್ಮ ವ್ಯಾಕರೋತ್‌ | ತಸ್ಮಾದಿಯಂ ಮ್ಯಕೃತಾ ವಾಗುದ್ಯತೇ। (ತೈ. ಸಂ. 6-4-7-3) 
ಎಂದು ಹೇಳಿರುವುದರಲ್ಲಿಯೂ ಇಂದ್ರನ ಉಲ್ಲೇಖವಿರುವುದು ಗಮನಾರ್ಹವಾಗಿದೆ. 

ಪ್ರಾಚೀನವಾದ ಐಂದ್ರವ್ಮಾಕರಣ ಇಂದು ಅನುಪಲಬ್ಧ. ಇಂದು ವ್ಯಾಕರಣ ರೂಪೀ 
ವೇದಾಂಗದ ಪ್ರಶಿನಿಧಿ ಪಾಣಿನೀಯ ವ್ಯಾಕರಣವೇ ಆಗಿದೆ. ಪಾಣಿನಿಗಳು ಸುಮಾರು 4000 
ಸೂತ್ರಗಳುಳ್ಳ ಅಷ್ಟಾಧ್ಕಾಯೀ ಗ್ರಂಥವನ್ನು ರಚಿಸಿದ್ದಾರೆ. ಇದಕ್ಕೆ ಮುಂದಿನ ಕಾಲಗಳಲ್ಲಿ 
ವರರುಚಿಗಳ ವಾರ್ತಿಕಗಳೂ, ಪತಂಜಲಿಗಳ ಮಹಾಭಾಷ್ಕವೂ ನಿರ್ಮಾಣವಾದವು. ಪಾಣಿನೀಯ 
ಅಷ್ಟುಧ್ಕಾಯಿಯಲ್ಲಿ ಸ್ವರವೈದಿಕ ಪ್ರಕ್ರಿಯಾಭಾಗ ಮುಖ್ಯವಾದುದು. ಇದು ವೇದವಾಜ್ಮಯದ 
ಶಬ್ದರೂಪ, ಸ್ವರ, ಸಂಧಿ ಮುಂತಾದುವನ್ನು ವಿವೇಚಿಸುತ್ತದೆ. ಪಾಣಿನಿಗಳ ಕಾಲದಲ್ಲಿ 


ವೇದಾಂಗಗಳು ೪೦೭ 


ವೇದವಾಹ್ಮಯದ ಭಾಷೆಗೂ ವೃವಹಾರದಲ್ಲಿದ್ದ ಸಂಸ್ಕೃತ ಭಾಷೆಗೂ ಬಹಳ ಅಂತರ 
ಬೆಳೆದಿತ್ತು. ಇದನ್ನು ಪಾಣಿನಿಗಳು ಭಾಷುಯಾಂ, ಛಂದಸಿ ಎಂದು ನಿರ್ದೆಶಿಸಿದ್ದಾರೆ. ಮುಂದಿನ 
ಕಾಲದಲ್ಲಿ ವ್ಯಾಕರಣಶಾಸ್ತ್ರ ಅಪಾರವಾಗಿ ಬೆಳೆಯಿತು. ಹೀಗೆ ವ್ಯಾಕರಣ ಪ್ರಧಾನವಾದ 
ವೇದಾಂಗವಾಗಿ ವೇದಾರ್ಥಪರಿಜ್ಞಾನಕ್ಕೆ ಅತ್ಕಂತ ಉಪಕಾರಕವಾಗಿದೆ. 


ಛಂದಸ್ಸು 

ಛಂದಸ್ಸು ಮುಖ್ಯವಾದ ವೇದಾಂಗ. ವೇದ ಮಂತ್ರಗಳನ್ನು ತಪ್ಪಿಲ್ಲದೆಯೂ ಚಿನ್ನಾಗಿಯೂ 
ಪಠಿಸುವುದಕ್ಕೆ ಛಂದಸ್ಸಿನ ತಿಳಿವಳಿಕೆ ಅತ್ಯಂತ ಆವಶ್ಯಕ. ಒಂದೊಂದು ಸೂಕ್ತದ ಷಿ, ಛಂದಸ್ಸು 
ಮತ್ತು ದೇವತೆಗಳನ್ನು ತಿಳಿದುಕೊಂಡೇ ಆಯಾ ಸೂಕ್ತವನ್ನು ಹೇಳಬೇಕೆಂಬ ವಿಧಿ ಇದೆ. 
ಇವುಗಳ ಜ್ಞಾನವಿಲ್ಲದೆ ಯಾಗ ಮಾಡಿದರೆ ಅಥವಾ ಮಾಡಿಸಿದರೆ, ಓದಿದರೆ ಅಥವಾ ಓವಸಿದರೆ 
ಅದೆಲ್ಲವೂ ವ್ಯರ್ಥವೆಂದು ತಿಳಿಸಲಾಗಿದೆ. 


'ಯೋಹ ವಾ ಅವಿದಿತಾರ್ಪೇಯಚ್ಛಂದೋ ದೈವತ ಬ್ರಾಹ್ಮಣೇನ ಮಂತ್ರೇಣ 
ಯಾಜಯತಿ ವಾ ಅಧ್ಯಾಪಯತಿ ವಾಸ್ಥಾಣುಂ ವರ್ಚ್ಯತಿ ಗರ್ತೇ ವಾ ಪಾತ್ಮತೇಪ್ರಮೀಯತೇ 
ವಾ ಪಾಪೀಯಾನ್‌ ಬವತಿ.' (ಸರ್ವಾನುಕ್ರಮಣೀ 1-1) 

ಛಂದಸ್ಸು ಸಂಹಿತೆಗಳ ಕಾಲದಲ್ಲಿಯೇ ವೇದಾಂಗವಾಗಿದ್ದಿರಬೇಕೆಂಬುದನ್ನೂ ಇದರ 
ಕಡೆ ಲಕ್ಷ್ಮ ಪೂರ್ಣವಾಗಿತ್ತೆಂಬುದನ್ನೂ ನಾವು ವೇದಸೆಂಹಿತೆ ಬ್ರಾಹ್ಮಣಗಳಲ್ಲಿ ಬರುವ 
ಪ್ರಧಾನವಾದ ಛಂದಸ್ಸುಗಳ ನಾಮನಿರ್ದೇಶದಿಂದ ಅರಿಯಬಹುದು. ಈ ವೇದಾಂಗದ 
ಪ್ರತಿನಿಧಿಗ್ರಂಥ ಪಿಂಗಳಾಚಾರ್ಯರ'ಛಂದಸ್ಸೂತ್ರ'. ಈ ಗ್ರಂಥ ಸೂತ್ರರೂಪದಲ್ಲಿದೆ. ಇದರಲ್ಲಿ 
8 ಅಧ್ಯಾಯಗಳಿವೆ. ಇದರಲ್ಲಿ ವೈದಿಕ ಮತ್ತು ಲೌಕಿಕ ಛಂದಸ್ಸುಗಳ ವಿವರಣೆ ಇರುವುದು 
ಗಮನಾರ್ಹವಾಗಿದೆ. ಮೊದಲಿನಿಂದ ಹಿಡಿದು ನಾಲ್ಕನೇ ಅಧಾಯದ 7ನೇ ಸೂತ್ರದವರೆಗೆ 
ವೈದಿಕ ಛಂದಸ್ಸಿನ ವಿವರಣೆಯೂ ಅಲ್ಲಿಂದ ಮುಂದೆ ಲೌಕಿಕ ಛಂದಸ್ಸುಗಳ ವಿವೇಚನೆಯೂ 
ಕಂಡು ಬರುತ್ತದೆ. ಇದಕ್ಕೆ 'ಮೃತಸಂಜೀವಿನೀ" ಎಂಬ ವ್ಯಾಖ್ಯಾನವನ್ನು ಭಟ್ಟಹಲಾಯುಧ 
ರಚಿಸಿದ್ದಾನೆ. 

ವೈದಿಕ ಸಂಹಿತೆಗಳೆಲ್ಲಾ ಬಹುತರವಾಗಿ ಛಂದೋಬದ್ಧವಾಗಿವೆ. ಕೃಷ್ಣಯಜುರ್ವೇದ 
ಸಂಹಿತೆ ಹಾಗೂ ಅಥರ್ವವೇದ ಸಂಹಿತೆಗಳಲ್ಲಿ ಮಾತ್ರ ಮಧೇ ಮಧ್ಯೇ ಗದ್ಕಭಾಗಗಳಿವೆ. 
ಆದ್ದರಿಂದ ವೈದಿಕ ಸಂಹಿತೆಗಳನ್ನು 'ರಂದೋಮಯೀ ವಾಕ್‌' ಎಂದು ನಾವು ವೃವಹರಿಸುತ್ತೇವೆ. 
ಛಂದೋಬದ್ಧವಾದ ಕೃತಿಗಳಲ್ಲಿ ಕೋಮಲವಾದ ಭಾವಗಳ ಅಭಿವ್ಯಕ್ತಿ ಸಹಜವಾಗಿಯೇ 
ಆಗುವುದು. ಮಂತ್ರಗಳ ಪ್ರಧಾನವಾದ ಉದ್ದೇಶವಾದರೂ ದೇವತೆಗಳ ಪ್ರಸಾದಸಂಪಾದನೆಯೇ 
ಆಗಿದೆ. ವಿಶೇಷಮಗಿ ಮಂತ್ರ ಗಾಯನದಿಂದ ದೇವತಾ ಪ್ರಸಾದ ಲಭಿಸಬಹುದು. ಈ 
ದೃಷ್ಟಿಯಿಂದ ನಾವು ನೋಡಿದಾಗ ಮಂತ್ರಗಳ ಛಂದಸ್ಸುಗಳಿಗೆ ಹೆಚ್ಚಿನ ಮಹತ್ವ ಏಕಿತ್ತೆಂಬುದು 
ಅರಿವಾಗುತ್ತದೆ. ಪಾಣಿನೀಯ ಶಿಕ್ಷೆಯಲ್ಲಿ 'ಛಂದಃ ಪಾದೌ ತು ವೇದಸ್ಕ' ಎಂದು ಹೇಳಿದೆ. 
ವ್ಯಕ್ತಿಯು ನಿಲ್ಲುವುದಕ್ಕೂ ನಡೆಯುವುದಕ್ಕೂ ಹೇಗೆ ಪಾದಗಳು ಪ್ರಧಾನಸಾಧನವೋ ಹಾಗೆಯೇ 
ವೇದಗಳ ಪ್ರಯೋಜನವನ್ನು ಪಡೆಯುವುದಕ್ಕೂ ವೇದಾರ್ಥ ಪ್ರವರ್ತನಕ್ಕೂ ಛಂದಸ್ಸು 
ಮುಖ್ಯವಾದುದು. 'ಛಂದಾಂಸಿ ಛಾದನಾತ್‌' ಎಂದು ಯಾಸ್ಕರು ಈ ಶಬ್ದವನ್ನು ವಿವರಿಸಿದ್ದಾರೆ. 
ಇವು ವೇದಗಳಿಗೆ ಆವರಣವೆಂದು ಅವರ ಆಶಯ. ಕಾಲಕ್ರಮದಲ್ಲಿ ವೈದಿಕ ಭಾಷೆಯನ್ನು 


೪೦೮ ವೈದಿಕ ಸಾಹಿತ್ಮ ಚರಿತ್ರ 


ಛಂದಸ್‌ ಎಂದು ಕರೆದರು. ಪಾಣಿನಿಯ ಸೂತ್ರಗಳಲ್ಲಿ ಇಂಥ ಪ್ರಯೋಗಗಳು ಕಂಡು 
ಬರುತ್ತವೆ.2 

'ಯದಕ್ಷರಪರಿಮಾಣಂ ತಚ್ಛಂದ!' ಎಂದು ಕಾತ್ಕಾಯನರು ತಮ್ಮ ಸರ್ವಾನುಕ್ರಮಣಿಯಲ್ಲಿ 
ಹೇಳುತ್ತಾರೆ. ಛಂದಸ್ಸುಗಳು ಅಕ್ಷರಗಣನೆಗೆ ಅನುಗುಣವಾಗಿದ್ದವೇ ವಿನಾ ಗುರುಲಘುಗಳ 
ನಿಯಮಗಳನ್ನೊಳಗೊಂಡಿರಲಿಲ್ಲ. ಲೌಕಿಕ ಸಂಸ್ಕೃತದ ಛಂದಸ್ಸುಗಳು ಹೀಗಿಲ್ಲ. ವೃತ್ತಗಳ 
ಅಕ್ಷರಗಳಲ್ಲಿ ಗುರುಲಘುಗಳ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನ್ವಯಿಸಿದೆ. ವೈದಿಕ 
ಛಂದಸ್ಸುಗಳಿಂದಲೇ ಲೌಕಿಕ ಸಂಸ್ಕೃತದ ಛಂದಸ್ಸುಗಳು ಅನೇಕ ಕಾಲಾನಂತರ ಹುಟ್ಟಿದವೆಂದು 
ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಳಬಹುದು. 

ವೇದದ ಛಂದಸ್ಸುಗಳಲ್ಲಿ ಇಷ್ಟೇ ಪಾದಗಳಿರಬೇಕೆಂಬ ನಿಯಮವೂ ಇಲ್ಲ. ಒಂದು 
ಎರಡು ಪಾದಗಳ ಛಂದಸ್ಸುಗಳೂ ಇವೆ. ಮೂರು ಪಾದಗಳುಳ್ಳ ಛಂದಸ್ಸುಗಳು ಅಧಿಕವಾಗಿವೆ. 
ಗಾಯತ್ರೀ ಮತ್ತು ಉಪ್ಪಿಕ್‌ ಮೂರು ಪಾದಗಳುಳ್ಳವಾಗಿವೆ. ನಾಲ್ಕು ಪಾದಗಳ ಛಂದಸ್ಸಲ್ಲದೆ 
ಐದು ಪಾದಗಳುಳ್ಳ ಪಂಕ್ತಿ ಎಂಬುದೂ ರೂಢಿಯಲ್ಲಿದೆ. ಹೀಗೆ ವೈದಿಕ ಛಂದಸ್ಸಿನಲ್ಲಿ ವೈವಿಧ್ಯ 
ಮತ್ತು ವಿಸ್ತಾರಗಳನ್ನು ನಾವು ಕಾಣುತ್ತೇವೆ. 


ಪ್ರಧಾನವಾದ ವೈದಿಕ ಛಂದಸ್ಸುಗಳು 
ಗಾಯತ್ರಿ ದ 3 ಪಾದಗಳು = 24 ಅಕ್ಷರಗಳು 
ಉಪ್ಲಿಕ್‌ ಎ. 68346312 =. 28 " 
ಪುರ ಉಷ್ಣಿಕ್‌ - 124848 ಇ. 28 * 
ಕಕುಪ್‌ ದ 841248 = 28 * 
ಅನುಷ್ಟುಪ್‌ ದ 4 ಪಾದಗಳು = ೧ 32 * 
ಬೃಹತೀ ದ ತ = 36 " 
ಸತೋಬೃಹತೀ | = 40 * 
ಪಂಕ್ತಿ - 6 ೌ" = 40" 
ಪ್ರಸ್ತಾರ ಪಂಕ್ತಿ - 124124048 = 40 * 
ತ್ರಿಷ್ಟುಪ್‌ - 4 ಪಾದಗಳು = 44 * 
ಜಗತೀ - PO = 48 * 


ಇದಲ್ಲದೆ ಅನೇಕ ಅವಾಂತರ ಭೇದಗಳುಳ್ಳ ಛಂದಸ್ಸುಗಳಿವೆ. ಅನುಕ್ರಮಣಿಗಳಲ್ಲಿ ಇವುಗಳ 
ವಿಚಾರವನ್ನು ವಿಸ್ತಾರವಾಗಿ ವಿವೇಚಿಸಿದ್ದಾರೆ. ಯಾವುದಾದರೂ ಛಂದಸ್ಸಿನ ಮಂತ್ರದ 
ಪಾದವೊಂದರಲ್ಲಿ ಒಂದು ಅಕ್ಷರ ಕಡಿಮೆಯಾಗಿರಬಹುದು ಅಥವಾ Bosh: 
ಆಗ ಅದಕ್ಕೆ 'ನಿಚ್ಛತ್‌' ಮತ್ತು 'ಭೂರಿಕ್‌" ಎಂಬ ಹೆಸರನ್ನು ಕೊಡಲಾಗುವುದು. ಗಾಯತ್ರೀ 
ಛಂದಸ್ಸಿನಲ್ಲಿ 8 ಅಕ್ಷರಗಳುಳ್ಳ ಮೂರು ಪಾದಗಳಿವೆ. ಯಾವ ಮಂತ್ರದಲ್ಲಿ ಒಂದು ಅಕ್ಷರ 
ಕಡಿಮೆಯಾಗಿ 23 ಅಕ್ಷರಗಳಿದೆಯೋ ಅದಕ್ಕೆ ನಿಚ್ಛತ್‌ ಗುಯತ್ರೀ" ಎಂದೂ 25 ಅಕ್ಷರಗಳಿದ್ದಲ್ಲಿ 
“ಭೂರಿಕ್‌ ಗಾಯತ್ರೀ' ಎಂದೂ ಹೆಸರನ್ನು ಕೊಡಲಾಗಿದೆ. ಹೀಗೆಯೇ ಎರಡು ಅಕ್ಷರಗಳು 


2. 'ಬಹುಲಂ ಛಂದಸ (7-1-8) 


ವೇದಾಂಗಗಳು ೪೦೯ 
ಕಡಿಮೆಯಾಗಿದ್ದರೆ 'ವಿರಾಟ್‌' ಎಂದೂ ಎರಡು ಅಕ್ಷರಗಳು ಹೆಚ್ಚಾಗಿದ್ದರೆ 'ಸ್ವರಾಟ್‌' ಎಂದೂ 
ಕರೆಯುತ್ತಾರೆ. ಉದಾ. ವಿರಾಟ್‌ ಗಾಯತ್ರಿಯಲ್ಲಿ 24-2-22 ಅಕ್ಷರಗಳೂ ಸ್ವರಾಟ್‌ 
ಗಾಯತ್ರಿಯಲ್ಲಿ 24-226 ಅಕ್ಷರಗಳೂ ಇವೆ. ಹೀಗೆ ಇವೆಲ್ಲ ಅಂಶಗಳ ವಿವರಣೆ ಇಲ್ಲಿದೆ. 

ವೈದಿಕ ಛಂದಸ್ಸುಗಳಿಂದಲೇ ಲೌಕಿಕ ಸಂಸ್ಕೃತದ ಛಂದಸ್ಸುಗಳು ವಿಕಾಸಗೊಂಡಿವೆ. 'ಈ 
ಲೌಕಿಕ ಛಂದಸ್ಸುಗಳ ವಿಚಾರವೂ ಪಿಂಗಳರ ಛಂದಸ್ಸೂತ್ರದಲ್ಲಿದೆ. 
ನಿರುಕ್ತ 

ವೇದಾಂಗಗಳಲ್ಲೆಲ್ಲಾ ಇದು ಬಹಳ ಮುಖ್ಯವಾದುದು.3 ವೇದಮಂತ್ರಗಳ ಅರ್ಥಾನು 
ಸಂಧಾನವೇ ಇದರ ಗುರಿ. ಅನರ್ಥಜ್ಞನು ವೇದವಿಹಿತವಾದ ಕರ್ಮಗಳ ಪೂರ್ಣ ಪ್ರಯೋಜನ 
ವನ್ನು ಪಡೆಯಲಾರ. ವೇದವಾಜ್ಮಯದಲ್ಲಿ ಕ್ಲಿಷ್ಟವಾದ ಶಬ್ದಗಳ ಸಂಗ್ರಹಮಾಡಿ ಅವುಗಳ 
ಅರ್ಥ ವಿವರಣೆ ಇಲ್ಲಿ ಮಾಡಲಾಗಿದೆ. ಕ್ಲಿಷ್ಟವಾದ ವೈದಿಕ ಶಬ್ದಗಳ ಸಂಗ್ರಹ ಮೊದಲ 
ಹೆಜ್ಜೆಯಲ್ಲಿ ಆಯಿತು. ಈ ಸಂಗ್ರಹಕ್ಕೆ ನಿಘಂಟು ಎಂದು ಹೆಸರು ಪ್ರಸಿದ್ಧವಾಗಿದೆ. ಈ 
ನಿಘಂಟುವೂ ವೇದ ಸಮಾನವಾಗಿ ಪವಿತ್ರವಾಗಿದೆ. ಈ ನಿಘಂಟುವಿನ ಮೇಲಿನ ವಿವರಣೆಯೇ 
ನಿರುಕ್ತ. ನಮಗೆ ಉಪಲಬ್ಧವಾಗಿರುವುದು ಯಾಸ್ಕರ ನಿರುಕ್ತವೊಂದೇ ಆದರೂ ಇದಕ್ಕೂ 
ಹಿಂದೆ ಅನೇಕ ನಿರುಕ್ತಗಳಿದ್ದವೆಂದು ಯಾಸ್ಕರ ಉಲ್ಲೇಖಗಳಿಂದ ಗೊತ್ತಾಗುತ್ತದೆ. 

ನಿಘಂಟುಗಳನ್ನು ಸಂಗ್ರಹಿಸಿದವರು ಯಾಸ್ಕರಿಗಿಂತ ಬೇರೆಯಾದವರು. 'ಸಮಾಮ್ನಾಯಃ 
ಸಮಾಮ್ನಾತಃ' ಎಂದು ಯಾಸ್ಕರು ನಿಘಂಟುವನ್ನುದ್ದೇಶಿಸಿ ಹೇಳುತ್ತಾರೆ. 

ನಿರುಕ್ತದ ವಿಷಯವನ್ನರಿಯುವ ಮೊದಲು ಅದಕ್ಕೆ ಆಧಾರವಾಗಿರುವ ನಿಘಂಟುವಿನ 
ವಿಷಯವನ್ನರಿಯಬೇಕು. 

ನಿಘಂಟು ಐದು ಅಧ್ಯಾಯಗಳಲ್ಲಿದೆ. ಮೊದಲ ಮೂರು ಅಧ್ಯಾಯಗಳಿಗೆ ನೈಘಂಟುಕ 
ಕಾಂಡವೆಂದೂ, ನಾಲ್ಕನೇ ಅಧ್ಯಾಯಕ್ಕೆ ನೈಗಮಕಾಂಡವೆಂದೂ, ಐದನೇ ಅಧ್ಯಾಯಕ್ಕೆ ದೈವತ 
ಕಾಂಡವೆಂದೂ ಹೆಸರು. 

ನೈಘಂಟುಕ ಕಾಂಡದಲ್ಲಿ ಒಂದೇ ಅರ್ಥವುಳ್ಳ ಅನೇಕಾನೇಕ ಪದಗಳ 69 ಗಣಗಳಿವೆ. 
ಒಟ್ಟು 1341 ಪದಗಳಿವೆ. ನೈಗಮಕಾಂಡದಲ್ಲಿ ಏಕಪದಿಕಗಳೆಂದು ಹೆಸರುಳ್ಳ 278 ಪದಗಳಿವೆ. 
ದೈವತಕಾಂಡದಲ್ಲಿ ಪೃಥ್ವೀಸ್ಥಾನ ಅಂತರಿಕ್ಷಸ್ಲಾನ ಮತ್ತು ದುಸ್ಥಾನದೇವತೆಗಳ ಹೆಸರುಗಳ 
ಆರುಗಣಗಳಿಂದ 151 ಪದಗಳ ಸಂಗ್ರಹವಿದೆ ಒಟ್ಟು ನಿಘಂಟುವಿನಲ್ಲಿ 1770 ಪದಗಳ 
ಸಮೂಹವಿದೆ. 

ಈ ಶಬ್ದಸಂಗ್ರಹದ ಮೇಲೆ ವ್ಯಾಖ್ಯಾನವೇ ನಿರುಕ್ತ. ನಿರುಕ್ತದ ಕರ್ತೃಗಳು ಯಾಸ್ಕರು. 


3. ಪ್ರಧಾನಂ ಚೇದಂ ಇತರೇಭ್ಕೋ ಅಂಗೇಭ್ಯಃ ಸರ್ವಶಾಸ್ತ್ರೇಭೃಶ್ಚ 
ಅರ್ಥಪರಿಜ್ಞಾನಾಬಿನಿವೇಶಾತ್‌ | ಅರ್ಥೋಹಿಪ್ರಧಾನಂ ತದ್ಲುಣಃ 
ಶಬ್ದಃ ಸ ಚ ಇತರೇಷು ವ್ಯಾಕರಣಾದೀಷು ಚಿಂತ್ಕತೇ | ಯಥಾ 
ಶಬ್ದ ಲಕ್ಷಣ ಪರಿಜ್ಞಾನಂ ಸರ್ವಶಾಸ್ತ್ರೇಷು ಮ್ಕಾಕರಣಾತ್‌ ಏವಂ 
ಶಬ್ದಾರ್ಥ ನಿರ್ವಚನ ಪರಿಜ್ಞಾನಂ ನಿರುಕ್ತಾತ್‌ !' 
ದುರ್ಗಾಚಾರ್ಯವೃತ್ತಿ 


೪೧೦ ವೈದಿಕ ಸಾಹಿತ್ಯ ಚರಿತ್ರ 


ಇವರು ಈ ಶಬ್ದ ರಾಶಿಯಲ್ಲಿ ನೈಘಂಟುಕ ಕಾಂಡದ ಗಣಗಳಲ್ಲಿ ಮುಖ್ಯವಾದ ಪದಗಳಿಗೂ 
ನೈಗಮ ಮತ್ತು ದೈವತ ಕಾಂಡದ ಪ್ರತಿಯೊಂದು ಪದಕ್ಕೂ ನಿರ್ವಚನ ಹೇಳಿ ಮಂತ್ರಗಳಿಂದ 
ಉದಾಹರಿಸಿ ಅರ್ಥವಿವರಣೆ ಮಾಡಿದ್ದಾರೆ. 

ನಿರುಕ್ತವು ಸೂತ್ರ ಗ್ರಂಥ. ವೈದಿಕ ನಿಘಂಟುವಿಗೆ ವಿವರಣೆ ಕೊಡುವುದರ ಜೊತೆಗೆ 
ಯಾಸ್ಕರು ಅನೇಕ ಮುಖ್ಯ ವಿಚಾರಗಳನ್ನೂ ವಿವೇಚಿಸಿದ್ದಾರೆ. ಪೀಠಿಕಾ ಪ್ರಕರಣದಲ್ಲಿ ಶಬ್ದ 
ಸ್ವರೂಪ, ವೇದ ಮಂತ್ರಗಳ ಅರ್ಥ ವಿಚಾರ, ನಿರ್ವಚನ ಕ್ರಮ ಮುಂತಾದುವನ್ನು ಚರ್ಚಿಸಿ 
ದ್ಹಾರೆ--ದೇವತೆಗಳ ಸ್ವರೂಪ ರೂಪ ಕರ್ತವ್ಯಗಳ ವಿಚಾರವನ್ನು ದೇವತಾ ಕಾಂಡದ ಪೀಠಿಕೆಯಲ್ಲಿ 
ಚರ್ಚಿಸುತ್ತಾರೆ. ಪ್ರಸಂಗವಶಾತ್‌ ಅವರು ಮಂತ್ರಗಳನ್ನು ಉದಾಹರಿಸಿ ಅವುಗಳ ಅರ್ಥ 
ವನ್ನೂ ಹೇಳುವುದರಿಂದ ನಿರುಕ್ತ ಮೊಟ್ಟ ಮೊದಲ ವೇದಭಾಷ್ಯವನಿಸಿದೆ. ಅನೇಕ 
ಮ್ಯಾಕರಣಾಂಶಗಳನ್ನು ಪ್ರಸ್ತಾಪಿಸುವುದರಿಂದ ವ್ಯಾಕರಣ ಶಾಸ್ತ್ರದ ಇತಿಹಾಸವನ್ನರಿಯಲೂ 
ಉಪಕಾರವಾಗಿದೆ. 

ಯಾಸ್ಕರನಿರುಕ್ತದಲ್ಲಿ 14 ಅಧ್ಯಾಯಗಳಿವೆ. ಇವುಗಳಲ್ಲಿ ಕೊನೆಯ ಎರಡು ಅಧ್ಯಾಯಗಳು 
ಪರಿಶಿಷ್ಟಗಳಿನಿಸಿವೆ. ಉಳಿದ ಹನ್ನೆರಡು ಅಧ್ಯಾಯಗಳನ್ನು ಎರಡು ಭಾಗಗಳನ್ನಾಗಿ ಮಾಡಿದ್ದಾರೆ. 
ಪೂರ್ವಷಟ್ಕ ಮತ್ತು ಉತ್ತರಷಟ್ಕ ಎಂಬುದಾಗಿ. ಮೊದಲ ಆರು ಅಧ್ಯಾಯಗಳಲ್ಲಿ ಮೊದಲ 
ಅಧ್ಯಾಯ ಭೂಮಿಕೆಯಾಗಿದೆ. ಎರಡರಿಂದ ಆರು ಅಧ್ಯಾಯಗಳು ಪೂರ್ತಾ ನೈಘಂಟುಕ 
ಮತ್ತು ನೈಗಮಕಾಂಡದ ಶಬ್ದಗಳ ವಿವೇಚನೆಯನ್ನು ನಡೆಸುವುದು. ಏಳನೇ ಅಧ್ಯಾಯದಲ್ಲಿ 
ದೇವತಾವಿಷಯಕವಾದ ಭೂಮಿಕೆ ಇದೆ. ಹನ್ನೆರಡನೇ ಅಧ್ಯಾಯದ ಪೂರ್ತಾ ದೈವತಾಕಾಂಡದ 
ಶಬ್ದಗಳ ನಿರ್ವಚನವಿದೆ. ಪರಿಶಿಷ್ಟಗಳಿನಿಸಿದ 13 ಮತ್ತು 14ನೇ ಅಧ್ಯಾಯಗಳು ಪ್ರಕ್ಷಿಪ್ತ 
ಭಾಗಗಳಾಗಿ ಈಚೆಗೆ ಸೇರಿಸಿದವುಗಳೆಂದು ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. 
ನಿರುಕ್ತಕಾರರಾದ ಯಾಸ್ಕರು ಕ್ರಿ. ಪೂ. 700ರ ಸುಮಾರಿಗೆ ಸೇರಿದವರೆಂದು ವಿಮರ್ಶಕರು 
ಸಾಮಾನ್ಯವಾಗಿ ಒಪ್ಪುತ್ತಾರೆ. 

ನಿರುಕ್ತದಲ್ಲಿ ಬರುವ ವಿಚಾರಗಳನ್ನು ಹೀಗೆ ಸಂಗ್ರಹಿಸುವುದು- ನಾಮಪದ ಕ್ರಿಯಾಪದ 
ಉಪಸರ್ಗ ನಿಪಾತಗಳ ಲಕ್ಷಣ-ಭಾವ ವಿಕಾರ ಲಕ್ಷಣ-ನಾಮಪದಗಳು ಧಾತುಜಗಳೆಂಬ 
ನಿರ್ಣಯ--ಮಂತ್ರಗಳ ಅರ್ಥವತ್ತ್ವ ಸ್ಥಾಪನೆ--ಮಂತ್ರಗಳ ದೇವತಾ ಪರಿಜ್ಞಾನ ವಿಚಾರ 
ಅರ್ಥಜ್ಞ ಪ್ರಶಂಸೆ ಹಾಗೂ ಅನರ್ಥಜ್ಞನಿಂದೆ--ನಿವರ್ಚನ ಕ್ರಮ ನಿರೂಪಣೆ ನೃಘಂಟುಕ 
ಪ್ರಕರಣದ ಶಬ್ದಗಳ ನಿರ್ವಚನ--ಏಕ ಪದಿಕಗಳ ನಿರ್ವಚನ ಮಂತ್ರ ಲಕ್ಷಣ ಪರೋಕ್ಷ 
ಪ್ರತ್ಯಕ್ಷ ಆಧ್ಯಾತ್ಮಿಕ ವಿಭಾಗ-ಸ್ತುತಿ, ಆಶೀರ್ವಾದ, ಶಪಥ, ಅಭಿಶಾಪ, ಆಚಿಖ್ಕಾಸಾ, 
ಪರಿದೇವನೆ ನಿಂದಾ, ಪ್ರಶಂಸಾ ಮುಂತಾದುವುಗಳಿಂದ ಮಂತ್ರಾಭಿವೃಕ್ತಿ-ದೇವತೆಗಳ ಶಕ್ತಿಮತ್ತ್ವ, 
ದೇವತಾ ವಿಭಾಗ-ದೇವತೆಗಳ ಅನೇಕ ನಾಮಧೇಯಗಳ ಯೋಗ--ದೇವತೆಗಳ ಆಕಾರ 
ಚಿಂತನ-ತ್ರಿಸ್ಥಾನದ ದೇವತೆಗಳ ಹೆಸರುಗಳ ನಿರ್ವಚನ-ಮಂತ್ರಾರ್ಥ ನಿರ್ವಚನ ವಿಚಾರ 
ಮುಂತಾದುವು. 

ಯಾಸ್ಕರ ನಿರುಕ್ತಕ್ಕೆ ಬಹುಮುಖವಾದ ಪ್ರಾಧಾನ್ಯವಿದೆ. ಇದರಿಂದ ಪ್ರಾಚೀನವಾದ 
ನಿರ್ವಚನಕ್ರಮದ ಪರಿಚಯ ಆಗುವುದು. ಯಾಸ್ಕಾಚಾರ್ಯರ ಕಾಲಕ್ಕೆ ಸಂಸ್ಕೃತ 
ವೈವಹಾರದಲ್ಲಿತ್ತೆಂಬುದು ಅವರ ಅನೇಕಾನೇಕ ಸೂಚನೆಗಳಿಂದ ಗೊತ್ತಾಗುತ್ತದೆ. ಅಂದಿನ 
ಜನಜೀವನದ ವಿಚಾರವೂ ನಮಗೆ ಇದರಿಂದ ಗೊತ್ತಾಗುತ್ತದೆ. ಇವರಿಗಿಂತ ಹಿಂದೆಯೇ 


ವೇದಾಂಗಗಳು ೪೧೧ 


ವ್ಯಾಕರಣಶಾಸ್ತ್ರವೂ ನಿರುಕ್ತಶಾಸ್ತ್ರವೂ ಪುಷ್ಕಲವಾಗಿ ಬೆಳೆದಿದ್ದವೆಂಬುದನ್ನೂ ಅರಿಯುತ್ತೇವೆ. 
ಪ್ರಾಸಂಗಿಕವಾಗಿ ಯಾಸ್ಕರು ವಿವೇಚಿಸುವ ಅನೇಕಾನೇಕ ಅಂಶಗಳು ಅವರ ವ್ಯಕ್ತಿತ್ವದ ಮೇಲೆ 
ಬೆಳಕನ್ನು ಬೀರುವುವು. "ಅಪಾರವಾದ ವೇದ ಸಾಹಿತ್ಯದ ಸಮಗ್ರ ಜ್ಞಾನ, ನಾನಾ ದೃಷ್ಟಿಗಳಿಂದ 
ಅದರ ವಿಮರ್ಶೆ, ನಿಷ್ಟಪ್ಪವಾದ ವ್ಯಾಕರಣ ಜ್ಞಾನ, ಪ್ರಾಸಂಗಿಕವಾದ ಇತಿಹಾಸ ಕಥನ, 
ವೇದರಾಶಿಯ ಗೂಢಾರ್ಥ ವಿವರಣೆ, ಶಾಸ್ತ್ರೀಯವಾದ ನಿರ್ವಚನ ಪದ್ಧತಿ, ಸ್ವತಂತ್ರವೂ 
ಸರ್ವಸಮ್ಮತವೂ ಆದ ಸಮನೃಯ-ಇವೆಲ್ಲಾ ಯಾಸ್ಕರ ವೈಶಿಷ್ಟ್ಯ." 

ಯಾಸ್ಕರ ಮತದಂತೆ ಶಬ್ದಗಳೆಲ್ಲಾ ಧಾತುಜಗಳಾದುವು ತತ್ರ ನಾಮಾನಿ ಆಖ್ಶಾತಜಾನೀಶಿ 
ಶಾಕಟಾಯನೋ ನಿರುಕ್ತ ಸಮಯಶ್ಚ' ಎಂದು ಯಾಸ್ಕರು ಇದನ್ನು ಉಲ್ಲೇಖಿಸುತ್ತಾರೆ. 
ಪ್ರತಿಯೊಂದು ಸಂಪ್ರಾಪದವೂ ಧಾತುವಿನಿಂದ ಉತ್ಪನ್ನವಾಗಿದೆಯೆಂದು ನಿರುಕ್ತಕಾರರ ನಿರ್ಣಯ. 
ಬಹಳ ಪ್ರಾಚೀನಕಾಲದಲ್ಲಿಯೇ ಎಷ್ಟು ಶಾಸ್ತ್ರೀಯವಾಗಿ ಈ ವಿಚಾರವನ್ನು ನಿರ್ಣಯಿಸಿ 
ದ್ವರೆಂಬುದು ಆಶ್ಚರ್ಯಕರವಾಗಿದೆ. ಭಾಷಾ ಶಾಸ್ತ್ರದ ದೃಷ್ಟಿಯಿಂದ ನಿರುಕ್ತ ಅನುಪಮವಾದ 
ರತ್ನವಾಗಿದೆ. 
ಜೌತಿಷ 

ವೇದಾಂಗಗಳಲ್ಲಿ ಜೌತಿಷವೂ ಒಂದು. ಯಜ್ಞ ವಿಧಾನವು ನಿರ್ದಿಷ್ಟವಾದ ಕಾಲಗಳಲ್ಲಿ 
ಆಗಬೇಕಾಗಿತ್ತು. ಸಮಯ ಶುದ್ಧಿ ಬಹಳ ಅವಶ್ಯಕವಾಗಿತ್ತು. ಸಂವತ್ಸರದ ಬೇರೆ ಬೇರೆ 
ಜತುಗಳಲ್ಲಿ ಬೇರೆ ಬೇರೆ ವರ್ಣದವರು ವಿಶಿಷ್ಟವಾದ ಕರ್ಮಗಳನ್ನು ಮಾಡಬೇಕೆಂದು 
ವಿಧಿಸಿದೆ-'ವಸಂತೇ ಬ್ರಾಹ್ಮಣಃ ಅಗ್ನಿಮಾದಧೀತ, ಗ್ರೀಷ್ಮೇ ರಾಜನ್ಯಃ ಆದಧೀತ, ಶರದಿವೈಶ್ಶಃ 
ಆದಧೀತ' ಎಂದು (ತೈ. ಬ್ರಾ. 1-1) ಅಗ್ನ್ಯಾಧಾನದ ವಿಚಾರವನ್ನು ಹೇಳಿರುವಂತೆಯೇ 
ದೀಕ್ಷಾ ವಿಧಾನವನ್ನು 'ಏಕಾಷ್ಟಕಾಯಾಂ ದೀಕ್ಷೇರನ್‌ ಫಲ್ಲುನೀ ಪೂರ್ಣಮಾಸೇ ದೀಕ್ಷೇರನ್‌" 
ಎಂಬುದಾಗಿ ತಿಳಿಸಿದೆ. ನಕ್ಷತ್ರ, ತಿಥಿ, ಪಕ್ಷ, ಮಾಸ, ಯತು ಹಾಗೆಯೇ ಸಂವತ್ಸರಗಳ 
ಉಲ್ಲೇಖಮಾಡಿ ಆಯಾ ಕಾಲಗಳಲ್ಲಿ ಯಾಗ ಮಾಡಬೇಕೆಂದು ವೇದದಲ್ಲಿ ವಿಧಿಸಿದೆ. 
ಆದುದರಿಂದ ಯಾಗಾದಿಕರಣ ಕಾಲವನ್ನರಿಯಲು ಜ್ಕೋಶಿಷ ಶಾಸ್ತ್ರದ ಆವಶ್ಶಕತೆ ಇದೆ. 
ಇದನ್ನೇ ವೇದಾಂಗ ಜ್ಯೋತಿಷದಲ್ಲಿ, 


ವೇದಾ ಹಿ ಯಜ್ಞಾರ್ಥಮಭಿಪ್ರವೃತ್ತಾ: 

ಕಾಲಾನಿ ಪೂರ್ವಾ ವಿಹಿತಾಶ್ಚ ಯಜ್ಞಾಃ | 

ತಸ್ಮಾದಿದಂ ಕಾಲವಿಧಾನ ಶಾಸ್ತ್ರಂ 

ಯೋ ಜ್ಯೋಶಿಷಂ ವೇದ ಸ ವೇದ ಯಜ್ಞಂ | ವೇ. ಜ್ಕೌ. 


ಎಂಬುದಾಗಿ ತಿಳಿಸಿದೆ. ಉಚಿತ ಸಮಯದಲ್ಲಿ ಉಚಿತ ನಕ್ಷತ್ರದಲ್ಲಿ ಉಚಿತ ದಕ್ಷಿಣೆಯೊಡನೆ 
ಮಾಡಿದ ಯಾಗ ಸಾರ್ಥಕವಾಗಿ ದೇವತೆಗಳ ಪ್ರಸನ್ನತೆಯನ್ನು ಪಡೆಯುತ್ತದೆ. ಯಾಗವಿಧಿಯಲ್ಲಿ 
ಜ್ಕೋತಿಷಕ್ಕೆ ಹೀಗೆ ಪ್ರಧಾನವಾದ ಸ್ಥಾನವಿದೆ. ಇದನ್ನೇ ಭಾಸ್ಕರಾಚಾರ್ಯರು 
'ವೇದಾಸ್ತಾವತ್‌ ಯಜ್ಞಕರ್ಮಪ್ರವೃತ್ತಾ: ಯಜ್ಞಾಃ ಪ್ರೋಕ್ತಾಸ್ಕೇತು ಕಾಲಾಶ್ರಯೇಣ | 
ಶಾಸ್ತ್ರಾದಸ್ಮಾತ್‌ ಕಾಲಬೋದಧೋ ಯತಃ ಸ್ಮಾತ್‌ ವೇದಾಂಗತ್ವಂ 
ಜ್ಕೋತಿಷಸ್ಕೋಕ್ತಮಸ್ಮಾತ್‌ ॥' (ಸಿದ್ಧಾಂತ ಶಿರೋಮಣಿ) 
ಎಂದು ತಿಳಿಸಿದ್ದಾರೆ. ವೇದಾಂಗಗಳಲ್ಲೆಲ್ಲಾ ಜ್ಕೋತಿಷಕ್ಕೆ ಹೀಗೆ ಪ್ರಧಾನಸ್ಥಾನವಿದೆ. 
'ಯಥಾ ಶಿಖಾ ಮಯೂರಾಣಾಂ ನಾಗಾನಾಂ ಮಣಯೋ ಯಥಾ | 


೪೧೨ ವೈದಿಕ ಸಾಹಿತ್ಯ ಚರಿತ್ರೆ 


ತದ್ವದ್ವೇದಾಂಗಶಾಸ್ತ್ರಾಣಾಂ ಗಣಿತಂ ಮೂರ್ಧನಿ ಸ್ಥಿತಮ್‌ ॥' (ವೇ. ಜ್ಕೌ. 4) 
ಎಂದು ಇದನ್ನು ಹೇಳಿದ್ದಾರೆ. ಜ್ಯೋತಿಷವನ್ನು ವೇದಪುರುಷನ ಚಕ್ಸುಸ್ಸೆಂದು ವರ್ಣಿಸಿದ್ದಾರೆ. 
ವೇದಾಂಗ ಜ್ಯೌತಿಷದ ಪ್ರತಿನಿಧಿಗಳಾಗಿ ಎರಡು ಗ್ರಂಥಗಳು ಉಪಲಬ್ಧವಾಗಿವೆ. 
ಯಜುರ್ವೆದಕ್ಕೆ ಸಂಬಂಧಿಸಿದ 'ಯಾಜುಷ ಜ್ಯೌಶಿಷ'ದಲ್ಲಿ 43 ಶ್ಲೋಕಗಳಿವೆ. ಖುಗ್ಬೇದಕ್ಕೆ 
ಸೇರಿದ 'ಆರ್ಚ ಜ್ಯೌತಿಷ'ದಲ್ಲಿ 36 ಶ್ಲೋಕಗಳಿವೆ. ಎರಡು ಗ್ರಂಥಗಳಲ್ಲಿಯೂ ಅನೇಕ 
ಶ್ಲೋಕಗಳು ಸಮಾನವಾಗಿವೆ. ವೇದಕಾಲದ ಪ್ರಾಚೀನಜ್ಕೋತಿಷ ಶಾಸ್ತ್ರದವರ್ಣನೆ 
ಇವುಗಳಲ್ಲಿದೆ. ಈ ಶ್ಲೋಕಗಳು ಬಹಳ ಗೂಢವಾಗಿ ಕ್ಲಿಪ್ಪವಾಗಿರುವ ಕಾರಣ ಇಂದಿಗೂ 
ಅನೇಕ ಶ್ಲೋಕಗಳ ಅರ್ಥ ರಹಸ್ಮವಾಗಿಯೇ ಉಳಿದಿದೆ. ಈ ಶ್ಲೋಕಗಳಲ್ಲಿ ಅಡಗಿರುವ 
ಜ್ಞಾನವನ್ನರಿಯಲು ವಿದ್ವಾಂಸರು ಪ್ರಯತ್ನಿಸುತ್ತಲೇ ಇದ್ದಾರೆ. ವೇದಾಂಗ ಜ್ಕೌತಿಷದಲ್ಲಿನ 
ಜ್ಕೌತಿಷಶಾಸ್ತ್ರದ ಜ್ಞಾನ ಭಾರತೀಯ ಅಂದಿನ ಉನ್ನತ ನಾಗರೀಕತೆಯನ್ನು ಸೂಚಿಸುತ್ತದೆ. 
ಕಾಶೀನಿವಾಸಿಯಾದ ಸೋಮಾಕರನೆಂಬ ದಾಕ್ಷಿಣಾತ್ಮ ಪಂಡಿತನು ಇದಕ್ಕೆ ಭಾಷ್ಕವೊಂದನ್ನು 
ಬರೆದಿದ್ದಾನೆ. ಆದರೆ ಈ ಸೋಮಾಕರನ ಜೀವನಚರಿತೆಯಾಗಲೀ ಕಾಲವಾಗಲೀ ಸ್ಪಷ್ಟವಾಗಿ 
ನಮಗೆ ಗೊತ್ತಾಗಿಲ್ಲ. 
ವೇದಾಂಗ ಜ್ಕೌಶಿಷದ ಕರ್ತೃ 'ಲಗಧೆ' ಎಂಬುವರು. ಈತನು ಯಾರು, ಯಾವ ಕಾಲದವನು 
ಎಂಬುದು ನಮಗೆ ಗೊತ್ತಾಗಿಲ್ಲ. ಈತನ ಹೆಸರು ಆರ್ಚ ಜ್ಕೌತಿಷದಲ್ಲಿ ಬರುವ 
ಪ್ರಣಮ್ಮ ಶಿರಸಾ ಕಾಲಮಭಿವುದ್ಕ ಸರಸ್ಪತೀಮ್‌ | 
ಕಾಲಜ್ಞಾನಂ ಪ್ರವಕ್ಷ್ಯಾಮಿ ಲಗಧಸ್ಯ ಮಹಾತ್ಮನಃ ॥ 
ಎಂಬುವ ಶ್ಲೋಕದಿಂದ ಗೊತ್ತಾಗುತ್ತದೆ. 
ಆರ್ಚಜ್ಯೌತಿಷದಲ್ಲಿ 36 ಶ್ಲೋಕಗಳಿವೆ. ಐದೈದು ಶ್ಲೋಕಗಳ ಏಳು ಖಂಡಗಳಾಗಿ 
ಇವುಗಳನ್ನು ವಿಭಾಗಿಸಿದೆ--ಕೊನೆಯಲ್ಲಿ ಒಂದು ಶ್ಲೋಕ ಉಳಿಯುತ್ತದೆ. ವೈದಿಕಕಾಲದ 
ಜ್ಕೋತಿಷ್ಯರೂ, ಗಣಿತ ಶಾಸ್ತ್ರಜ್ಞರೂ ಎಷ್ಟು ನಿರೀಕ್ಷಣ ನಿಪುಣರಾಗಿದ್ದರೆಂಬುದು ಇದರಿಂದ 
ಗೊತ್ತಾಗುತ್ತದೆ. ತಿಥಿ, ಪರ್ವ, ವಿಷುವನ್‌ಗಳನ್ನು ಗುಣಿಸುವ ಸೂತ್ರಗಳು ಇಲ್ಲಿವೆ. 
ಆರಂಭದಲ್ಲಿನ ಶ್ಲೋಕ ಹೀಗಿದೆ : 
'ಜ್ಯೋತಿಷಾಮಯನಂ ಕೃತ್ಸ್ನಂ ಪ್ರವಕ್ಷ್ಯಾಮ್ಮನುಪೂರ್ವಶ: | 
ವಿಪ್ರಾಣಾಂ ಸಂಮತಂ ಲೋಕೇ ಯಜ್ಞಕಾಲಾರ್ಥಸಿದ್ಧಯೇ ॥' 
'ಯೋ ಜ್ಯೋತಿಷಂ ವೇದ ಸ ವೇದಯಬ್ಲಂ' ಎಂದು ಇದು ಕೊನೆಗೊಳ್ಳುತ್ತದೆ. 
ಪ್ರಾಚೀನಾರ್ಯರು ಆ ಕಾಲದಲ್ಲಿಯೇ ಸೂರ್ಯಚಂದ್ರರ ಭಾವೀಗತಿಗಳನ್ನು ಗುರುತಿಸುತ್ತ 
ದ್ದರು. ಈ ಬಗೆಯ ಗಣನೆಗೆ ಅವರು ಐದು ವರ್ಷಗಳ ಚಕ್ರವನ್ನು ಅಂಗೀಕರಿಸಿದ್ದರು. 
ಸೌರಮಾನವತ್ಸರ 366 ದಿನಗಳನ್ನೊಳಗೊಂಡಿದ್ದಿತು. ಐದು ವರ್ಷಗಳಲ್ಲಿ ಎಂದರೆ 1,830 
ದಿನಗಳಲ್ಲಿ 124 ಪೂರ್ಣ ಪರ್ವಗಳು (62 ಪೌರ್ಣಿಮೆಗಳೂ 62 ಅಮಾವಾಸ್ಕೆಗಳು) 
ಇರುತ್ತವೆ. ದರ್ಶಪೂರ್ಣಮಾಸ ಯಾಗಗಳು ಬಹಳ ಪ್ರಧಾನವಾಗಿದ್ದ ಕಾರಣ ವೇದಕಾಲದಲ್ಲಿ 
ವರ್ಷ ಸೌರವಾಗಿಯೇ ಇರುತ್ತಿತ್ತು. ಈ ಐದು ವರ್ಷಗಳ ಯುಗ 62 ಚಾಂದ್ರ 
ಮಾಸಗಳನ್ನೊಳಗೊಂಡಿದ್ದ ಕಾರಣ ಅಂಥ ಐದು ಚಾಂದ್ರಮಾನ ವರ್ಷಗಳಿಗೆ ಎರಡು 


ವೇದಾಂಗಗಳು ೪೧೩ 


ತಿಂಗಳುಗಳನ್ನು ಸೇರಿಸಿ ಸೌರಯುಗವನ್ನಾಗಿ ಮಾಡಿಕೊಳ್ಳಬೇಕಾಗಿತ್ತು. ಈ ಐದು ವರ್ಷಗಳ 
ಚಕ್ರದಲ್ಲಿನ ವತ್ಸರಗಳಿಗೆ ಕ್ರಮವಾಗಿ 'ಸಂವತ್ಸರ, ಪರಿವತ್ಸರ, ಇದಾವತ್ಸರ, ಆನುವತ್ಸರ 
ಮತ್ತು ಇದೃತ್ಸರ' ಎಂಬ ಹೆಸರುಗಳಿದ್ದವು. ಈ ವರ್ಷಾರಂಭ ಮಾಘಮಾಸ ಶುಕ್ಲಪಕ್ಷದಿಂದ, 
ಉತ್ತರಾಯಣದಿಂದ ಆಗುತ್ತಿತ್ತು. ಈ ಅಂಶವನ್ನು ಕೆಳಗಿನ ಶ್ಲೋಕದಲ್ಲಿ ಹೇಳಿದೆ: 

ಸ್ವರಾಕ್ರಮೇತೇ ಸೋಮಾರ್ಕೌ್‌ ಯದಾ ಸಾಕಂ ಸವಾಸವೌ | 

ತದಾದಿಯುಗಂ ಮಾಘಸ್ತಪಃ ಶುಕ್ಲೋ*ಯನಂ ಹ್ಮುದಕ್‌ ॥ (ಯಜು. ಪಾಠ) 

ಸೂರ್ಯನ ಉತ್ತರಾಯಣ ಆರಂಭದಲ್ಲಿ ಮಾಘ ಪ್ರತಿಪದೆಯಂದು ಧನಿಷ್ಠಾ 

ನಕ್ಷತ್ರದೊಡನೆ ಸೂರ್ಯಚಂದ್ರರು ಕೂಡಿದಾಗ ವರ್ಷಾರಂಭವಾಗುತ್ತಿತ್ತು. ಈ ಶ್ಲೋಕ 
ಬಹಳ ಮುಖ್ಯವಾದುದು. ಇದರ ಆಧಾರದಿಂದ ಈ ಕೃತಿಯ ಕಾಲ ನಿರ್ಣಯವನ್ನು ಮಾಡಲು 
ವಿದ್ವಾಂಸರು ಯತ್ನಿಸಿದ್ದಾರೆ. ಸುಪ್ರಸಿದ್ಧ ವಿದ್ವಾಂಸರಾದ ಸುಧಾಕರ ದ್ವಿವೇದಿ, ಬಾರ್ಹಸ್ಸತ್ಮ, 
ಎಸ್‌. ಬಿ. ದೀಕ್ಷಿತ್‌, ಬಾಲಗಂಗಾಧರ ತಿಲಕ್‌, ಧೀಬೋ ಮುಂತಾದವರು ಈ ಸೂತ್ರಗಳನ್ನು 
ವಿವರಿಸಿದ್ದಾರೆ. ಆದರೆ ಒಮ್ಮ ತವಾದ ನಿರ್ಣಯಕ್ಕೆ ಬಂದಿಲ್ಲ. 

ಜ್ಕೌತಿಶ್ಶಾಸ್ತ್ರದ ಬೆಳವಣಿಗೆ ಬಹಳ ಮುಂದುವರಿದಿರುವ ಕಾರಣವೂ ವೇದಾಂಗ 
ಜ್ಕೋತಿಷದಲ್ಲಿನ ಸೂತ್ರಗಳು ಮುಂದೆ ಬದಲಾಗಿರುವುದರಿಂದಲೂ ಇಲ್ಲಿನ ಅಂಶಗಳನ್ನು 
ನಿರ್ಧರಿಸುವುದು ಕಠಿಣವಾಗಿದೆ. 

() ವೇದಾಂಗ ಜ್ಕೋತಿಷದ ಪಂಚಾಂಗ (೦೩(67೮೩/)ದ ಬಳಕೆ ಕ್ರಿ. ಪೂ. ಒಂದನೇ 
ಶತಮಾನದ ವೇಳೆಗೆ ಪ್ರಚಾರಕ್ಕೆ ಬಂದ ಜ್ಕೋತಿಶ್ಶಾಸ್ತ್ರ ಸಿದ್ಧಾಂತಗಳ ಕಾಲದಲ್ಲಿ 
ತಪ್ಪಿಹೋಯಿತು. 

(1) ವೇದಾಂಗ ಜ್ಕೋಶಿಷವನ್ನು ಎಲ್ಲ ಗಣಕರೂ ಬಳಸುತ್ತಿರಲಿಲ್ಲ. ಇದು ಪವಿತ್ರವಾಗಿ 
ಬಿಟ್ಟ ಕಾರಣ ಅರ್ಥ ತಿಳಿದೋ ತಿಳಿಯದೆಯೋ ಇದನ್ನು ಹೇಳುತ್ತಿದ್ದುದು ಮಾತ್ರ ಉಂಟು. 

(i) ವೇದಾಂಗಜ್ಕೋಶಿಷ ವೇದಕಾಲದ 27 ನಕ್ಷತ್ರಗಳ ಆಧಾರದಿಂದ ರಚಿತವಾಗಿದೆಯೇ 
ವಿನಾ ಮುಂದೆ ಬಳಕೆಗೆ ಬಂದ ದ್ವಾದಶ ರಾಶಿಗಳ ಆಧಾರದಿಂದಲ್ಲ. ಗ್ರೀಕರ ಆಗಮನಾನಂತರ 
ರಾಶಿಗಳ ಬಳಕೆ ರೂಢಿಗೆ ಬಂದಿತು. 

(W) ವೇದಾಂಗ ಜ್ಕೋತಿಷಕ್ಕೂ ಮುಂದಿನ ಸಿದ್ಧಾಂತಗಳಿಗೂ ಹಲವಾರು ಅಂಶಗಳಲ್ಲಿ 
ವೃತ್ಕಾಸವಿದೆ. ವೇದಾಂಗ ಜ್ಕೋತಿಷದ ಕ್ರಮಕ್ಕನುಸಾರವಾಗಿ ಒಂದೊಂದು ನಕ್ನತ್ರವನ್ನೂ 
124 ಅಂಶಗಳನ್ನಾಗಿ ವಿಭಾಗಮಾಡಲಾಗಿದೆ. ಒಂದು ದಿನವನ್ನು 30 ಮುಹೂರ್ತ 
ಗಳಾಗಿಯೂ, ಮುಹೂರ್ತವೊಂದೊಂದನ್ನೂ ಎರಡೆರಡು ನಾಡಿಗಳನ್ನಾಗಿಯೂ, ಒಂದೊಂದು 
ನಾಡಿಯನ್ನೂ 10 1/20 ಕಲೆಗಳನ್ನಾಗಿಯೂ ವಿಭಾಗಿಸಿದೆ. ಸಿದ್ಧಾಂತಗಳಿಗನುಸಾರವಾಗಿ 
ಒಂದು ದಿನವನ್ನು 60 ಘಟೀಗಳನ್ನಾಗಿಯೂ ಒಂದೊಂದು ಘಟಿಯನ್ನು 60 
ಪಲಗಳನ್ನಾಗಿಯೂ ವಿಭಾಗಿಸಲಾಗುತ್ತಿದೆ. 

ಎಸ್‌. ಬಿ. ದೀಕ್ಷಿತ್‌ ಅವರು ಈ ಕೃಶಿಯ ಕಾಲವಿಚಾರವಾಗಿ ವಿಸ್ತಾರವಾಗಿ ಚರ್ಚಿಸಿದ್ದಾರೆ. 


4. ‘The lasl word on this vedanga has yet lo be uttered’ ೧. 104, Vedic 
Chronology Vedanga Jyothisha-B. G. Tilak. 


೪೧೪ ವೈದಿಕ ಸಾಹಿತ್ಯ ಚರಿತ್ರ 


ಹಾಗೂ ಇದು ಕ್ರಿ. ಪೂ: 1400 ಸುಮಾರಿಗೆ ಸೇರಿದುದೆಂದು ನಿರ್ಣಯಿಸುತ್ತಾರೆ. ಇದರಲ್ಲಿ 
ಬರುವ ಜ್ಕೋತಿಶ್ಶಾಸ್ತ್ರದ ಉಲ್ಲೇಖಗಳಿಂದ ಆ ನಿರ್ಣಯಕ್ಕೆ ಅವರು ಬರುತ್ತಾರೆ. 'ಸ್ವರಾಕ್ರಮೇತೇ 
ಸೋಮಾರ್ಕಾ' ಎಂಬ ಪೂರ್ವೋದಾಹೃತ ಶ್ಲೋಕವೇ ಇದಕ್ಕೆ ಆಧಾರವಾಗಿದೆ. 'ಪ್ರಪದ್ಮತೇ 
ಶ್ರವಿಷ್ಠಾದೌ ಸೂರ್ಯಾಚಂದ್ರಮಸಾವುದಕ್‌" ಎಂಬ ಮುಂದಿನ ಶ್ಲೋಕವೂ ಇದನ್ನು 
ದೃಢಪಡಿಸುತ್ತದೆ. ಇವುಗಳ ಆಧಾರದಿಂದ ಅರ್ಕಿಬಿಷಪ್‌ ಪ್ರಾಟ್‌ ಅವರು ನಿರ್ಧರಿಸಿದಂತೆ 
ಇದು ಕ್ರಿ. ಪೂ. 1200 ಕ್ಕೂ ಹಿಂದಿನದೆಂದೂ ವಿದ್ವಾಂಸರು ನಿರ್ಧರಿಸಿದ್ದಾರೆ. ಇದು 
ಪದ್ಮಮಯವಾಗಿರುವುದರಿಂದ ಈಚಿನದೆಂದು ವಾದಿಸುವುದು ಸಾಧುವಾಗದು. ಇದರಲ್ಲಿ ಅನೇಕ 
ಪ್ರಾಚೀನ ಪದಪ್ರಯೋಗಗಳಿವೆ. ಧನಿಷ್ಠಾ ಎಂಬುವುದಕ್ಕೆ ಶ್ರವಿಷ್ಠಾ ಎಂದೂ, ಆಶ್ಟಿನಿಗೆ 
ಅಶ್ವಯುಕ್‌ ಎಂದೂ, ಶತತಾರಕಾ ಎಂಬುವುದಕ್ಕೆ ಶತಭಿಷಕ್‌ ಎಂದೂ ಪ್ರಯೋಗ ಇಲ್ಲಿದೆ. 
ಯಾಸ್ಕ ಮತ್ತು ಪಾಣಿನಿಗಳ ಕಾಲದಲ್ಲಿ ಬಳಕೆ ತಪ್ಪಿದ್ದ 'ಘರ್ಮ' ಎಂಬ ಪದವನ್ನು 'ದಿವಸ' 
ಎಂಬ ಅರ್ಥದಲ್ಲಿ ಇಲ್ಲಿ ಪ್ರಯೋಗಿಸಿದೆ. ಇವೆಲ್ಲಾ ಇದರ ಪ್ರಾಚೀನತೆಗೆ ಕುರುಹುಗಳಾಗಿವೆ. 

ಜುಗ್ಬೇದ ಮತ್ತು ಯಜುರ್ವೆದಕ್ಕೆ ಸೇರಿದ ಜ್ಯೋತಿಷ ಗ್ರಂಥಗಳಿರುವಂತೆ 
ಅಥರ್ವವೇದಕ್ಕೆ ಸೇರಿದಂತೆ ಅಥರ್ವ ಜ್ಯೌಶಿಷ ಒಂದಿದೆ. ಇದು ಇತರಾಪೇಕ್ಷಯಾ ಈಚಿನದು. 
ಇದರಲ್ಲಿ 162 ಪದ್ಮಗಳಿವೆ, 17 ಪ್ರಕರಣಗಳು ಇದರಲ್ಲಿವೆ. ಮೂಹೂರ್ತ, ತಿಥಿ, ಕರಣ, 
ಯೋಗ, ವಾರ ಇವುಗಳ ಉಲ್ಲೇಖ ಇಲ್ಲಿದೆ. ವೇದಗಳ ಕಾಲಾನಂತರ ಇದರ 
ರಚನೆಯಾಗಿರಬಹುದೆಂದು ವಿದ್ವಾಂಸರ ಮತ. ಇದರಲ್ಲಿಯೂ ದ್ವಾದಶರಾಶಿಗಳ 
ಉಲ್ಲೇಖವಿಲ್ಲದೆ ಇರುವುದರಿಂದ ಸಿದ್ಧಾಂತಗಳಿಗಿಂತ ಇದು ಪ್ರಾಚೀನವಾದುದೇ ಆಗಿರಬೇಕು. 


ಕಲ್ಪ 
ವೇದಾಂಗಗಳಲ್ಲಿ ಇದಕ್ಕೆ ಬಹಳ ಮಹತ್ವವಿದೆ. 'ಕಲ್ಬೋ ವೇದಹಿತಾನಾಂ ಕರ್ಮಣಾಂ 
ಆನುಪೂರ್ವೇಣ ಕಲ್ಪನಾಶಾಸ್ತ್ರಮ್‌' ಎಂದು ಇದನ್ನು ವಿವರಿಸಿದ್ದಾರೆ. ವೇದದಲ್ಲಿ ಅನೇಕ 
ಕರ್ಮಗಳು ವಿಹಿತವಾಗಿವೆ. ಅವುಗಳನ್ನು ಕ್ರಮಪೂರ್ವಕವಾಗಿ ವ್ಯವಸ್ಥಿತವಾಗಿ ವಿವರಿಸುವ 
ಶಾಸ್ತ್ರ ಇದು. ವೇದಗಳಲ್ಲಿ ಯಾಗಾದಿಗಳ ವರ್ಣನೆ ವಿಪುಲವಾಗಿಯೂ ಸಂಕೀರ್ಣವಾಗಿಯೂ 
ಮಾಡಿರುವ ಕಾರಣ ಆ ನಿಯಮಗಳನ್ನೆಲ್ಲಾ ಸಂಗ್ರಹಿಸಿ ಸೂಚಿಸಬೇಕಾದ ಆವಶ್ಯಕತೆ ಒದಗಿತು. 
ಈ ಮಹತ್ಕಾರ್ಯವನ್ನು ಕಲ್ಪಗಳು ಮಾಡುತ್ತವೆ. ಇವು ಆದ್ದರಿಂದಲೇ ಸೂತ್ರರೂಪವಾಗಿವೆ. 
ಬ್ರಾಹ್ಮಣ ಯುಗದಲ್ಲಿ ಯಾಗಗಳೇ ಪ್ರಧಾನವಾದ ಧಾರ್ಮಿಕ ಕೃತ್ತವಾಗಿತ್ತು. ಈ ವಿಧಾನ 
ಬಹಳ ವಿಸ್ತೃತವಾಗಿ ವರ್ಣಿಸಲಾದ ಕಾರಣ ಅವುಗಳನ್ನು ಸಮಗ್ರವಾಗಿ ವಿಮರ್ಶಿಸಿ 
ತ್ರಿಕ್ಕುಗಳಿಗೆ ಪ್ರಯೋಗಮಾಡಲು ಅನುಕೂಲಿಸುವಂತೆ ಸಂಕ್ಷೇಪವಾಗಿ ಸೂಚನೆ ಕೊಡುತ್ತವೆ 
ಈ ಕಲ್ಪಸೂತ್ರಗಳು. 
ಕಲ್ಪಸೂತ್ರಗಳು ಪ್ರಧಾನವಾಗಿ ನಾಲ್ಕು ಬಗೆಯಾಗಿವೆ : 
೧. ಶ್ರೌತಸೂತ್ರಗಳು 
೨. ಗೃಹ್ಮಸೂತ್ರಗಳು 
೩ ಧರ್ಮಸೂತ್ರಗಳು 
೪. ಶುಲ್ಪಸೂತ್ರಗಳು 
ಶ್ರೌತಸೂತ್ರಗಳು ಬ್ರಾಹ್ಮಣಗ್ರಂಥಗಳಲ್ಲಿ ವರ್ಣಿಸಿರುವ ಶ್ರೌತಗ್ನಿಯಿಂದ ಮಾಡಬೇಕಾದ 


ವೇದಾಂಗಗಳು ೪೧೫ 


ಯಾಗಾದಿಗಳ ಅನುಷ್ಠಾನ ಕ್ರಮಗಳನ್ನೂ ನಿಯಮಗಳನ್ನೂ ವಿವರಿಸುತ್ತವೆ. ಗೃಹ್ಮಸೂತ್ರಗಳು 
ಗೃಷ್ಠಾಗ್ನಿಯಿಂದ ಮಾಡಬೇಕಾದ ವಿವಾಹೋಪನಯನ ಶ್ರಾದ್ಧಾದಿ ಗೃಹ್ಮಕರ್ಮಗಳ ಕ್ರಮವನ್ನು 
ನಿರೂಪಿಸುತ್ತವೆ. ಧರ್ಮಸೂತ್ರಗಳು ವರ್ಣಾಶ್ರಮ ಕರ್ತವ್ಯಗಳನ್ನೂ ರಾಜಧರ್ಮಾದಿಗಳನ್ನೂ 
ವಿವೇಚಿಸುತ್ತವೆ. ಕಲ್ಪಸೂತ್ರಗಳಲ್ಲಿ ಇವು ಬಹಳ ಪ್ರಧಾನವಾದುವು. ವೇದಿಯ ನಿರ್ಮಾಣ 
ಕ್ರಮವೇ ಮುಂತಾದ ವಿಚಾರಗಳು ಶುಲ್ಪಸೂತ್ರ ವಿಷಯ. 

ಈ ನಾಲ್ಕು ಬಗೆಯ ಸೂತ್ರಗಳು ಪ್ರತಿವೇದಕ್ಕೂ ಶಾಖೆಗೂ ಸೇರಿದಂತೆ ಬೆಳೆದ ಕಾರಣ 
ಶಾಖೆಗಳು ಬೆಳೆದಂತೆ ಇವೂ ಅಪಾರವಾಗಿ ಬೆಳೆದವು. 

ಈ ನಾಲ್ಕು ಬಗೆಯ ಸೂತ್ರಗಳಲ್ಲಿ ಶ್ರೌತಸೂತ್ರಗಳು ಬಹಳ ಪ್ರಾಚೀನವಾದವೆಂದು 
ವಿಮರ್ಶಕರ ಭಾವ. ಈ ಶ್ರೌತಸೂತ್ರಗಳ ಭಾಷೆ ಪಾಣಿನಿಯ ಕಾಲದ ಭಾಷೆಗಿಂತೆ ಹಿಂದಿನ 
ಕಾಲದ್ದೆಂದು ಸಾಮಾನ್ಯವಾಗಿ ಎಲ್ಲರೂ ಅಂಗೀಕರಿಸಿದ್ದಾರೆ. ಇವುಗಳ ಕಾಲವನ್ನು ನಿರ್ಧರಿಸುವಾಗ 
ಎರಡು ಅಂಶಗಳನ್ನು ನಾವು ನೆನಪಿನಲ್ಲಿಡಬೇಕು. ಮೊದಲನೆಯದಾಗಿ ಇವು ಉಪನಿಷತ್ತುಗಳ 
ಅನಂತರ ಕಾಲಕ್ಕೆ ಸೇರಿದವು. ಪಾಣಿನಿಗಳ ಕಾಲಕ್ಕೆ ಹಿಂದಿನವು. ಅರ್ಥಾತ್‌ ಇವು ಶ್ರುತಿಯುಗದ 
ಕೊನೆಯ ಭಾಗಕ್ಕೆ ಸೇರಿದವು. ವಿಮರ್ಶಕರು ಇವುಗಳ ಕಾಲವನ್ನು ಕ್ರಿ. ಪೂ. 1900 ರಿಂದ 
1000 ವರೆಗೆ ಎಂದು ಸೂಚಿಸುತ್ತಾರೆ. ಮೂರ್ತಿ ಪೂಜೆಯ ವಿಚಾರ ಇಲ್ಲಿ ಪ್ರಸ್ತುತವಾಗಿಲ್ಲ 
ವೆಂಬುದನ್ನೂ, ಪ್ರಾಣಿಗಳ ವಧೆಯನ್ನು ಇವು ಯಾಗಗಳಲ್ಲಿ ಅನುಮೋದಿಸುತ್ತವೆಂಬುದನ್ನೂ 
ಇದಕ್ಕೆ ಪೋಷಕವಾಗಿ ಹೇಳುತ್ತಾರೆ. ` 

ಕಲ್ಪವೆಂಬ ಪದಕ್ಕೆ ಪ್ರಯೋಗ ಎಂಬ ಅರ್ಥವಿದೆ. ಆಪಸ್ತಂಬರು ಈ ಅರ್ಥದಲ್ಲಿ ಈ 
ಪದವನ್ನು ಬಳಸುತ್ತಾರೆ (ಆಪಸ್ತಂಬ 6-18-11). ವೈದ್ಮಶಾಸ್ತ್ರದಲ್ಲಿಯೂ ಈ ಶಬ್ದಕ್ಕೆ ಇದೇ 
ಅರ್ಥವೃತ್ತಿಯಿದೆ. ಮುಂಡಕೋಪನಿಪತ್ತಿನಲ್ಲಿ ಕಲ್ಪವೆಂಬುದು ಯಾಗ ವಿಧಾನವನ್ನು ವಿಧಿಸುವ 
ಗ್ರಂಥಭಾಗವೆಂಬ ಅರ್ಥದಲ್ಲಿ ಬಳಸಿದೆ. ಪಾಣಿನಿಗಳೂ ಇದೇ ಅರ್ಥದಲ್ಲಿ ಇದನ್ನು 
ಉಪಯೋಗಿಸುತ್ತಾರೆ. ಕಲ್ಪವೆಂಬ ಪದ ಬಹಳ ಪ್ರಾಚೀನವಾದುದು. ಪಾಣಿನಿಯ 'ಪುರಾಣ 
ಪ್ರೋಕ್ಷೇಷು ಬ್ರಾಹ್ಮಣ ಕಲ್ಪೇಷು' ಎಂಬ ಸೂತ್ರ ಹಳೆಯ ಮತ್ತು ಹೊಸಕಲ್ಪಗಳ ಸೂಚನೆಯನ್ನು 
ಕೊಡುತ್ತದೆ. ಈಗ ಉಪಲಬ್ಧವಾಗಿರುವ ಕಲ್ಪಗಳಿಗಿಂತ ಹಿಂದಿನ ಕಲ್ಪಗಳಿದ್ದಿರಬೇಕೆಂದು 
ನಾವು ಊಹಿಸಬಹುದು. ಅವುಗಳೆಲ್ಲಾ ಪ್ರಾಯಃ ನಷ್ಟವಾಗಿಹೋಗಿರ ಬಹುದು. ಮೆಕ್ಡಾನಲ್‌ರು 
ಹೇಳುವಂತೆ ಬೌದ್ಧಧರ್ಮಕ್ಕೆ ವಿರುದ್ಧವಾಗಿ ಯಾಗಾದಿಗಳನ್ನು ಸಮರ್ಥಿಸಲು ಈ ಗ್ರಂಥಗಳನ್ನು 
ನಿರ್ಮಾಣಮಾಡಿದರೆಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಬುದ್ಧನಿಗಿಂತ ಬಹಳ ಹಿಂದೆಯೇ 
ಯಾಗವಿಧಾನದ ವ್ಯವಸ್ಥಿತ ನಿರೂಪಣೆ ಆಯಿತೆಂಬುದು ಸಹಜ. ಮುಂದೆ ಬುದ್ಧನ 
ವಿಚಾರವಾಹಿನಿಗೆ ಇದು ಕಾರಣವಾಯಿತೆಂದು ಸಹಜವಾಗಿ ನಾವು ಊಹಿಸಬಹುದು. ಮುಂದಿನ 
ಕಾಲಗಳಲ್ಲಿ ಕಲ್ಪಸೂತ್ರಗಳೆಲ್ಲದರ ಆಧಾರದ ಮೇಲೆ ಪೂರ್ವಮೀಮಾಂಸದರ್ಶನದ ನಿರೂಪಣೆ 
ಜೈಮಿನಿಗಳಂದ ಆಯಿತು. 

ಶ್ರೌತಸೂತ್ರಗಳು ಮಾತ್ರವಲ್ಲದೆ ಧರ್ಮಸೂತ್ರಗಳೂ ಸಹ ಬೌದ್ಧಧರ್ಮದ ಉದಯಕ್ಕೂ 
ಮೊದಲೇ ರಚಿತವಾಗಿದ್ದವು. ಪಾಣಿನಿ ಯಾಸ್ಕರಿಗಿಂತ ಇವು ಪ್ರಾಚೀನವಾದವು. ಯಾಸ್ಕರು 
ಧರ್ಮಸೂತ್ರಗಳಿಂದ ಉಲ್ಲೇಖಿಸಿದ್ದಾರೆಂಬುದು ಇದನ್ನು ಸಮರ್ಥಿಸುತ್ತದೆ. 


5. ನೋಡಿ ಸಿ. ಎ. ವೈದ್ಯ. ಪುಟ 12 


೪೧೬ ವೈದಿಕ ಸಾಹಿತ್ಯ ಚರಿತ್ರೆ 


ಶ್ರೌತಸೂತ್ರಗಳು ಶ್ರುತಿಪ್ರತಿಪಾದಿತವಾದ ಯಾಗಗಳ ಕ್ರಮಬದ್ಧವಾದ ವರ್ಣನೆಯನ್ನು 
ಮಾಡುವುವೆಂದು ತಿಳಿಸಲಾಯಿತು. ದರ್ಶ, ಪೂರ್ಣಮಾಸ್ಮ ಪಿಂಡ ಪಿತೃಯಾಗ, ಆಗ್ರಯಣೇಷ್ಟಿ, 
ಚಾತುರ್ಮಾಸ್ಯ, ನಿರೂಢಪಶು, ಸೋಮಯಾಗ, ಸತ್ರ, ಗವಾಮಯನ, ವಾಜಪೇಯ, 
ರಾಜಸೂಯ, ಸೌತ್ರಾಮಣಿ, ಅಶ್ವಮೇಧ, ಪುರುಷ ಮೇಧ ಯಾಗ, ಆಹೀನ ಮುಂತಾದ 
ಯಾಗಗಳ ವಿಚಾರಗಳು ಇಲ್ಲಿವೆ. ಅಗ್ನಿಚಯನ ಹಾಗೂ ಪುನರಾಧನದ ವರ್ಣನೆ ಇಲ್ಲಿ 
ಮುಖ್ಯವಾಗಿ ಬಂದಿದೆ. ಮೇಲೆ ಹೇಳಿದ ಯಾಗಗಳ ಹೆಸರುಗಳಿಂದಲೇ ಶ್ರೌತಸೂತ್ರಗಳ 
ವಿಚಾರ ಬಹಳ ಕ್ಲಿಷ್ಟವಾದುದೆಂದು ಊಹಿಸಬಾರದು. ಇಲ್ಲಿ ಪ್ರಸ್ತುತವಾಗಿರುವ ಧಾರ್ಮಿಕ 
ವಿಚಾರಗಳು ಬಹಳ ಮಹತ್ವವನ್ನು ಹೊಂದಿವೆ. ಶ್ರೌತಯಾಗಗಳ ಅನುಷ್ಠಾನ ಈಗ ಅತ್ಯಂತ 
ವಿರಳವಾಗಿದೆ. ಆ ಕಾಲದ ಧಾರ್ಮಿಕ ರೂಢಿಗಳ ಪರಿಚಯವನ್ನು ನಾವು ಇವುಗಳಿಂದ 
ಪಡೆಬಹುದು. 
ಶ್ರೌತಸೂತ್ರಗಳು 

ಖಗ್ವೇದಕ್ಕೆ ಸೇರಿದಂತೆ ಅಶ್ವಲಾಯನ ಮತ್ತು ಶಾಂಖಾಯನ ಶ್ರೌತಸೂತ್ರಗಳಿವೆ. 
ಯಾಗಗಳಲ್ಲಿ ಹೋತೃವಿನ ಕರ್ತವ್ಯಗಳನ್ನು ಪ್ರಾಧಾನವಾಗಿ ಇವು ಅನುಲಕ್ಷಿಸುತ್ತವೆ. 
ಪುರೋನುವಾಕ್ಕಾ, ಯಜ್ಮಾ ಹಾಗೂ ಶಸ್ತ್ರಗಳ ಅನುಷ್ಠಾನಪ್ರಕಾರ ನಿರೂಪಣೆ ಇಲ್ಲಿದೆ. 
ಅಶ್ವಲಾಯನ ಶ್ರೌತಸೂತ್ರದಲ್ಲಿ 12 ಅಧ್ಯಾಯಗಳಿವೆ. ಆಶ್ಚಲಾಯನರು ಶೌನಕರ 
ಶಿಷ್ಕರಾಗಿದ್ದರು. ಪುನರುಕ್ತಿಗಳಿಲ್ಲದೆ, ಆವಶ್ಮಕವಾದ ಶಬ್ದಗಳನ್ನು ಮಾತ್ರ ಬಳಸುವ ಇದರ 
ಶೈಲಿ ನೇರವಾಗಿ ಮಾರ್ಮಿಕವಾಗಿದೆ. ಈ ಸೂತ್ರಗಳು ಪೂರ್ವಾರ್ಧ ಮತ್ತು ಉತ್ತರಾರ್ಧ 
ಎಂದು ಎರಡು ಭಾಗಗಳಲ್ಲಿವೆ. ಒಂದೊಂದರಲ್ಲಿಯೂ ಆರಾರು ಅಧ್ಯಾಯಗಳಿವೆ. ಒಂದೊಂದು 
ಅಧ್ಯಾಯದ್ದಲಿ ಹಷಲಮರು ಖಂಡಗಳಿವೆ. ಒಟ್ಟು (96468) 164 ಖಂಡಗಳಿವೆ. ಸಾಮಾನ್ಯವಾಗಿ 
ಒಂದೊಂದು ಖಂಡವೂ ಒಂದೊಂದು ದೀರ್ಪುವಾದ ವಾಕ್ಕವಾಗಿದೆ. "ನಮ 
ಆಚಾರ್ಯೇಭ್ಯೋನಮಃ ಶೌನಕಾಯ' ಎಂದು ಶೌನಕರ ಉಲ್ಲೇಖವಿಲ್ಲಿದೆ. ಇತರ 
ಆಚಾರ್ಯರುಗಳೆ ಅಭಿಪ್ರಾಯಗಳನ್ನು ಅಲ್ಲಲ್ಲಿ ಉಲ್ಲೇಖಿಸಿದೆ. ಇವರೆಲ್ಲ ಪ್ರಾಯಃ ಯಗ್ರೇದದ 
ಆಚಾರ್ಯರುಗಳೇ ಆಗಿದ್ದಾರೆ. ಯಗ್ವೇದಸಂಹಿತೆಯ ಮಂತ್ರಗಳನ್ನು ಅವುಗಳ ಮೊದಲ 
ಶಬ್ದಗಳಿಂದ ಉದಾಹರಿಸಿದೆ. ಇಂಥ ಸೂಕ್ತದಿಂದ ಇಷ್ಟು ಯಕ್ಕುಗಳು ಎಂದು ಉಲ್ಲೇಖಿಸುವ 
ಪದ್ಧತಿಯಿದೆ ದರ್ಶಪೂರ್ಣಮಾಸ, ಅಗ್ನ್ಯಾಧಾನಗಳಿಂದ ಆರಂಭವಾಗಿ ಕ್ರಮವಾಗಿ 
ಒಂದೊಂದನ್ನಾಗಿ ವಿವೇಚಿಸಿ ಉತ್ತರಾರ್ಧದಲ್ಲಿ ಉತ್ತಮ ಸತ್ರಗಳನ್ನೇ ಇಲ್ಲಿ ವಿವೇಚಿಸಿದ್ದಾರೆ. 

ಇದರ ಮೊದಲ ಅಧ್ಯಾಯದಲ್ಲಿ ದರ್ಶಪೂರ್ಣಮಾಸದ ವಿಚಾರವಿದೆ. 'ಇತ್ಕೇವ ಜಪಿತ್ಚಾ 
ಕೌತ್ಸೋ ಹಿಂಕರೋತಿ' ಎಂಬುದು ಸಾಮವಿಧಾನವನ್ನಿದು ಅಲಕ್ಷ್ಮಮಾಡಿಲ್ಲವೆಂಬುದನ್ನು 
ತೋರಿಸುತ್ತದೆ. ಪ್ರವರಗಳ ಉಲ್ಲೇಖ ವಿಚಾರ 'ಯಜಮಾನಸ ಆರ್ಷೇಯಾನ್‌ ಪ್ರವೃಣೀತೇ 
ಯಾವಂತಃ ಸ್ಮುಃ' ಎಂಬಲ್ಲಿದೆ. ಎರಡನೆಯ ಅಧ್ಯಾಯದ ವಿಷಯ ಅಗ್ನ್ಯಾಧಾನ. ಇದಕ್ಕೆ 
ಯುಕ್ತವಾದ ನಕ್ಷತ್ರಗಳ ವಿಚಾರವನ್ನಿಲ್ಲಿ ಕೊಟ್ಟಿದೆ. ಬ್ರಾಹ್ಮಣರಿಗೆ ವಸಂತಯತುವೂ, ಕ್ಪತ್ರಿಯ 
ವೈಶ್ಕೋಪಕ್ರುಷ್ಪರಿಗೆ 'ಗ್ರೀಷ್ಮ ವರ್ಷಾಶರದಃ' ಯತುಗಳೂ ವಿಧಿಸಲ್ಪಟ್ಟಿವೆ. ಪಿಂಡಪಿತೃ 
ಯಜ್ಞದವಿಚಾರ ಮುಂದಿದೆ. ಆಗ್ರಯಣ, ಕಾರೀರೀಇಷ್ಟಿ, ಚಾತುರ್ಮಾಸ್ಮ ಇವುಗಳ ವಿಚಾರ 
ಕ್ರಮವಾಗಿ ಇಲ್ಲಿ ಬಂದಿದೆ. ಮೂರನೇ ಅಧ್ಯಾಯದಲ್ಲಿ ಇಪ್ಟಿಯ ವರ್ಣನೆ ಇದೆ. 'ಸಮಿಧಮಿತಿ 
ವಸಿಷ್ಠುನಾಮ್‌" ಎಂಬುವ ವಾಕ್ಕಗಳಿಂದ ಬೇರೆ ಬೇರೆ ಗೋತ್ರಗಳವರಲ್ಲಿ ಸಂಪ್ರದಾಯ 


ವೇದಾಂಗಗಳು ೪೧೭ 


ಭೇದಗಳು ಉದ್ಭವಿಸಿದ್ದವೆಂಬುದನ್ನು ತೋರುತ್ತದೆ. ಸೌತ್ರಾಮಣಿಯ ವರ್ಣನೆ ಸಂಗ್ರಹವಾಗಿ 
ಬಂದಿದೆ--ಆದರೆ ಸುರಾಪಾನದ ಅವಕಾಶವನ್ನು ತಪ್ಪಿಸಲಾಗಿದೆ. 'ವಿಧ್ಯಪರಾಧೇ ಪ್ರಾಯಶ್ಚಿತ್ತಂ" 
ಎಂದು ಸೂಚಿಸಿ ಪ್ರಾಯಶ್ಚಿತ್ತಾದಿಗಳನ್ನು ತಿಳಿಸಿದ್ದಾರೆ. ನಾಲ್ಕನೇ ಅಧ್ಯಾಯದಲ್ಲಿ 
ಸೋಮಯಾಗ ನಿರೂಪಣೆ ಮಾಡಿದೆ. ಐದನೇ ಅಧ್ಯಾಯದಲ್ಲಿ ಪ್ರಾತಃಸವನ, ಮಾಧ್ಯ್ಮಂದಿನ 
ಸವನ ಮತ್ತು ಸಾಯಂ ಸವನಗಳ ವಿಚಾರವೂ, ಆರರಲ್ಲಿ ಉಕ್ಕ್ಯ ಮತ್ತು ಇತರ ಸಪ್ತ ಸಂಸ್ಥೆಗಳ 
ವಿಚಾರವೂ ವರ್ಣಿತವಾಗಿದೆ. ಉತ್ತರಾರ್ಧದಲ್ಲಿ ಹಲವಾರು ಸತ್ರಗಳ ವಿಷಯ ಚರ್ಚಿತವಾಗಿದೆ. 

ಶುಕ್ಷಯಜುರ್ವೇದಕ್ಕೆ ಸೇರಿರುವ ಶ್ರೌತಸೂತ್ರ ಒಂದೇ ಒಂದು. ಇದು ಕಾತ್ಮಾಯನ 
ಶ್ರೌತಸೂತ್ರ. ಇದು ಗಾತ್ರದಲ್ಲಿ ದೊಡ್ಡದು. ಇದರಲ್ಲಿ 26 ಅಧ್ಮಾಯಗಳಿವೆ. ಶತಪಥ 
ಬ್ರಾಹ್ಮಣದಲ್ಲಿ ನಿರೂಪಿಸಿರುವ ಯಾಗಕ್ರಮವನ್ನಿಲ್ಲಿ ಅನುಸರಿಸಿದೆ. ಇದರ ರಹಸ್ಕಾರ್ಥಗಳನ್ನು 
ವಿಶದಪಡಿಸುವ ಕರ್ಕಾಚಾರ್ಯ ಕೃತವಾದ, 'ಕರ್ಕಭಾಷ್ಯ' ಪ್ರಸಿದ್ಧವಾಗಿದೆ. 

ಬೋಧಾಯನ ಶ್ರೌತಸೂತ್ರ, ಆಪಸ್ತಂಬ ಶ್ರೌತಸೂತ್ರ, ಸತ್ಕಾಷಾಢ ವೈಖಾನಸ, 
ಭಾರದ್ವಾಜ ಮತ್ತು ಮಾನವ ಶ್ರೌತಸೂತ್ರಗಳು ಕೃಷ್ಣಯಜುರ್ವೆದಕ್ಕೆ ಸೇರಿವೆ. ಮಾನವ 
ಶ್ರೌತಸೂತ್ರ ಮೈತ್ರಾಯಣೀಯ ಶಾಖೆಗೆ ಸಂಬಂಧಿಸಿದೆ. ಉಳಿದವು ತೈತ್ತಿರೀಯ ಶಾಖೆಗೆ 
ಸಂಬಂಧಿಸಿವೆ. ಇವುಗಳಲ್ಲಿ ಬೋಧಾಯನ ಮತ್ತು ಆಪಸ್ತಂಬ ಶಾಖೆಗಳಿಗೆ ಸೇರಿದಂತೆ ಶ್ರೌತ, 
ಗೃಹ್ಯ, ಧರ್ಮ ಮತ್ತು ಶುಲ್ಪ ಸೂತ್ರಗಳು ಸಮಗ್ರವಾಗಿ ಉಪಲಬ್ಧವಾಗಿವೆ. 

ಬೋಧಾಯನ ಶ್ರೌತಸೂತ್ರ ಅತ್ಯಂತ ಪ್ರಾಚೀನವಾದುದೆಂದು ಎಣಿಸಲಾಗಿದೆ. ಇದರಲ್ಲಿ 
30 ಪ್ರಶ್ನಗಳಿವೆ ಅನೇಕ ಅಧ್ಯಾಯಗಳನ್ನಾಗಿ ಇವುಗಳನ್ನು ಜೋಡಿಸಿದೆ. ಅನೇಕಾನೇಕ 
ಕಂಡಿಕೆಗಳು ಅಧ್ಯಾಯದಲ್ಲಿವೆ. ಬ್ರಾಹ್ಮಣ ಗ್ರಂಥಗಳ ಶೈಲಿಯಲ್ಲಿರುವ ದೀರ್ಥವಾದ 
ಒಂದೊಂದು ವಾಕ್ಕ ಕಂಡಿಕೆಯಾಗಿದೆ ಗದ್ಯಶೈಲಿ ಸರಳವಾಗಿದೆ. ಸೂಕ್ಷ್ಮವಾದ ವಿವರಣೆಗಳನ್ನು 
ಇವು ಹೊಂದಿವೆ. ಇದರಲ್ಲಿ ಬರುವ ವಿಷಯ ಆದಾನ ಪುನರಾಧಾನ, ಅಗ್ನಿಹೋತ್ರ, 
ದಶಪೂರ್ಣಮಾಸ, ಚಾತುರ್ಮಾಸ್ಯ, ಪಶುಬಂಧ, ವಾಜಪೇಯ, ರಾಜಸೂಯ, ಇಷ್ಟಿಗಳು, 
ಸೋಮ, ಅಶ್ವಮೇಧ, ದ್ವಾದಶಾಹ, ಅತಿರಾತ್ರ, ಬೃಹಸ್ಪತಿಸವ, ಸಾವಿತ್ರಚಯನ ಮುಂತಾದುವು. 
ಕೊನೆಯ ಪ್ರಶ್ನವೇ ಶುಲ್ಪ ಸೂತ್ರವಾಗಿದೆ. ಆಪಸ್ತಂಬ ಶ್ರೌತಸೂತ್ರ ಸರಳ ಸುಲಭವಾದ 
ಭಾಷೆಯಲ್ಲಿದೆ. ಇದರಲ್ಲಿ 25 ಪ್ರಶ್ನಗಳಿವೆ. ಒಂದೊಂದು ಪ್ರಶ್ನದಲ್ಲಿಯೂ ಹಲವಾರು 
ಕಂಡಿಕೆಗಳಿವೆ. ಒಂದೊಂದು ಕಂಡಿಕೆಯಲ್ಲಿ ಸುಮಾರು ಹನ್ನೆರಡು ಹದಿಮೂರು ಸೂತ್ರಗಳಿವೆ. 
ಒಟ್ಟು 588 ಕಂಡಿಕೆಗಳೂ 7,590 ಸೂತ್ರಗಳೂ ಇವೆ. ತೈತ್ರಿರೀಯ ಬ್ರಾಹ್ಮಣದಲ್ಲಿ 
ಚರ್ಚಿಸಿರುವ ಯಾಗಗಳ ವಿಚಾರವನ್ನು ಈ ಸೂತ್ರಗ್ರಂಥ ಅನುಲಕ್ಷಿಸುತ್ತದೆ. ಇದರಲ್ಲಿ 
ಬುಗ್ವೇದ ಸಂಹಿತೆ, ಕೌಪೀತಕಿ ಬ್ರಾಹ್ಮಣ, ಪಂಚವಿಂಶ ಬ್ರಾಹ್ಮಣ, ಅಥರ್ವವೇದ ಹಾಗೂ 
ಅನೇಕ ಪ್ರಾಚೀನ ಬ್ರಾಹ್ಮಣಗಳಿಂದ ವಾಕ್ಕಗಳನ್ನು ಉದ್ಭರಿಸಿದೆ. ಕೆಲವು ಪ್ರಾಚೀನವಾದ 
ಆದರೆ ಈಗ ಉಪಲಬ್ಧ ವಿಲ್ಲದಿರುವ ಬ್ರಾಹ್ಮಣಗಳ ಹೆಸರುಗಳಿವೆ. ಕಂಕತಿ, ಕಾಲಬವಿ, 
ಶಾಟ್ಕಾಯನಿ, ಭಾಲ್ಲವಿಕ, ಕಳಿಂಗಾಯನಿಕ ಮುಂತಾದುವು ಇವುಗಳಲ್ಲಿ ಕೆಲವು. ಈ ಸೂತ್ರಗ್ರಂಥ 
ದರ್ಶಪೂರ್ಣಮಾಸದಿಂದ ಹಿಡಿದು ಅಶ್ವಮೇಧ, ಪುರುಷಮೇಧದವರೆಗಿನ ಎಲ್ಲ 
ಶ್ರೌತಯಾಗಗಳನ್ನು ವಿಸ್ತಾರವಾಗಿ ವಿವೇಚಿಸುತ್ತದೆ. 

ಯಾಗ ಮಾಡುವವರು ಎಂದಿನಂತೆ ಪಶು, ಪ್ರಜೆ, ಅನ್ನೈಶ್ವರ್ಯಗಳನ್ನು ಬೇಡುತ್ತಿದ್ದರು-- 
'ರಾಯಸ್ಪೋಷಾಯ ಸುಪ್ರಜಾಸ್ತ್ವಾಯ. ಸುವೀರ್ಯಾಯೇತಿ ತೇಷ್ಟಗ್ನಿಹೋತ್ರಮ್‌.' 


೪೧೮ ವೈದಿಕ ಸಾಹಿತ್ಯ ಚರಿತ್ರ 


ಯಾಗದಲ್ಲಿ ಪತ್ನಿಗೆ ಮುಖ್ಯವಾದ ಸ್ಥಾನವಿತ್ತು. ಯಾಗ ದೀಕ್ಷೆಯಲ್ಲಿಅವಳಿಗೂ ಭಾಗವಿತ್ತು. 
ದಕ್ಷಿಣೆಯ ಪ್ರದಾನ ಮುಖ್ಯವಾಗಿತ್ತು. 'ವಾಸೋ ಮಿಥುನಂ ಗಾವೌ ನವಂಚ ರಥಂ ದದಾತಿ 
ಸಾಧಾರಣಾನಿ ಸರ್ವೇಷಾಮ್‌' ಬಹಳ ಬಡವನಾದವನು ಒಂದು ಹಸುವನ್ನೇ ದಕ್ಷಿಣೆಯ 
ನ್ನಾಗಿ ಕೊಡಬಹುದಾಗಿತ್ತು. ಅನುಕೂಲವಿದ್ದವರು ಇದಕ್ಕೆ ಆರರಷ್ಟು ಅಥವಾ ಹನ್ನೆರಡ 
ರಷ್ಟು ಕೊಡಬಹುದಾಗಿತ್ತು. ಹಿರಣ್ಮಕೇಶೀ ಶ್ರೌತಸೂತ್ರಕ್ಕೇ ಸತ್ಕಾಷಾಢವೆಂಬ ಹೆಸರಿದೆ. 
ಇದು ಆಪಸ್ತಂಬಸೂತ್ರಕ್ಕಿಂತ ಅರ್ವಾಚೀನವಾದುದೆಂದು ವಿದ್ವಾಂಸರು ಅಭಿಪ್ರಾಯಪಡು 
ತ್ತಾರೆ. 

” ಸಾಮವೇದಕ್ಕೆ ಸೇರಿದ ಕಲ್ಪಸೂತ್ರಗಳಲ್ಲಿ ಅತ್ಯಂತ ಪ್ರಾಚೀನವಾದುದು ಅರ್ಷೇಯ 
ಕಲ್ಪಸೂತ್ರ. ಇದನ್ನು ರಚಸಿದ ಮಶಕರ ಹೆಸರಿನಿಂದ ಇದನ್ನು ಮಶಕಕಕಲ್ಪಸೂತ್ರವೆಂದೂ 
ಕರೆಯುತ್ತಾರೆ. ಸಾಮಗಾನದ ಹಾಗೂ ವಿಶಿಷ್ಟಾನುಷ್ಠಾನಗಳ ವಿವರಣೆ ಇಲ್ಲಿ ದೊರೆಯುತ್ತದೆ. 
ಪಂಚವಿಂಶ ಬ್ರಾಹ್ಮಣದ ಯಾಗಕ್ರಮಕ್ಕೆ ಅನುಸಾರವಾಗಿ ಇದರ ವಿವರಣೆ ಬೆಳೆದಿದೆ. 
ಲಾಟ್ಕಾಯನ ಶ್ರೌತಸೂತ್ರಕ್ಕಿಂತ ಇದು ಪ್ರಾಚೀನತರವಾದುದು. ಸಾಮವೇದದ ಕೌಥುಮಶಾಖೆಗೆ 
ಸಂಬಂಧಿಸಿದಂತೆ ಲಾಟ್ಕಾಯನ ಶ್ರೌತಸೂತ್ರವೂ. ರಾಣಾಯನೀಯ ಶಾಖೆಯ ದ್ರಾಹ್ಮಾಯಣ 
ಶ್ರೌತಸೂತ್ರವೂ, ಜೈಮಿನಿ ಶಾಖೆಗೆ ಸೇರಿದ ಜೈಮಿನೀಯ ಶ್ರೌತಸೂತ್ರವೂ ಉಪಲಬ್ಬವಾಗಿವೆ. 

ಅಥರ್ವವೇದಕ್ಕೆ ಸೇರಿದಂತೆ ವೈತಾನ ಶ್ರೌತಸೂತ್ರವೆಂಬುದಿದೆ. ಇದು ಪ್ರಾಚೀನತರ 
ವಾದುದಲ್ಲ. ವೈತಾನವೆಂಬ ಶಬ್ದ ಶ್ರಿವಿಧವಾದ ಅಗ್ನಿಗೆ ಸಂಬಂಧಿಸಿದ ಗ್ರಂಥವೆಂಬ ಅರ್ಥವನ್ನು 
ಕೊಡುತ್ತದೆ. ಇದು ಗೋಪಥಬ್ರಾಹ್ಮಣಕ್ಕನುಸಾರ ಅನೇಕ ಅಂಶಗಳನ್ನು ವಿವರಿಸುತ್ತದೆ. 
ಕಾತ್ಕಾಯನ ಶ್ರೌತಸೂತ್ರದ ಪ್ರಭಾವ ಇದರ ಮೇಲೆ ಬಿದ್ದಿರುವುದು ಗಮನಾರ್ಹವಾಗಿದೆ. 
ಗೃಹೃಸೂತ್ರಗಳು 

ಯಗ್ಯೇದಕ್ಕೆ ಸೇರಿದ ಗೃಹ್ಮಸೂತ್ರಗಳಲ್ಲಿ ಆಶ್ವಲಾಯನ ಮತ್ತು ಶಾಂಖಾಯನ 
ಗೃಹ್ಮಸೂತ್ರಗಳು ಸರ್ವತ್ರ ಪ್ರಸಿದ್ಧವಾಗಿವೆ. ಆಶ್ವಲಾಯನ ಗೃಹ್ಮಸೂತ್ರದಲ್ಲಿ ನಾಲ್ಕು 
ಅಧ್ಯಾಯಗಳಿವೆ. ಒಂದೊಂದು ಅಧ್ಯಾಯದಲ್ಲಿಯೂ ಅನೇಕಾನೇಕ ಖಂಡಗಳಿವೆ. ಗೃಹ್ಮಕರ್ಮ 
ಮತ್ತು ಸಂಸ್ಕಾರಗಳ ವರ್ಣನೆ ಇದರ ವಿಷಯವಾಗಿದೆ. ಅಲ್ಲಲ್ಲಿ ಮಹತ್ವಪೂರ್ಣವಾದ 
ವಿಚಾರಗಳೂ ಇರುವುದುಂಟು. ಯಷಿತರ್ಪಣಪ್ರಸಂಗದಲ್ಲಿ ಪ್ರಾಚೀನಾಚಾರ್ಯರುಗಳ 
ಹೆಸರುಗಳನ್ನು ನಿರ್ದೇಶಿಸಲಾಗಿದೆ. ಮತ್ತೆಲ್ಲಿಯೂ ಉಪಲಬ್ಧವಾಗದ ಈ ಹೆಸರುಗಳು ನಮಗೆ 
ಇಲ್ಲಿ ದೊರೆಯುತ್ತವೆ. ಮೂರನೆಯ ಅಧ್ಯಾಯದಲ್ಲಿ ವೇದಾಧ್ಮಯನದ ನಿಯಮಾಳಿಗಳ 
ವರ್ಣನೆ ಇದೆ ; ಉಪಾಕರಣದ ವರ್ಣನೆಯೂ ಇದೆ. 

ಶಾಂಖಾಯನ ಗೃಹ್ಮಸೂತ್ರದಲ್ಲಿ 6 ಅಧ್ಯಾಯಗಳಿವೆ. ಗೃಹ್ಮಕರ್ಮಗಳ ನಿರೂಪಣೆಯೇ 
ಇದರ ವಿಷಯ. ಗೃಹನಿರ್ಮಾಣ, ಗೃಹಪ್ರವೇಶ ಮುಂತಾದವುಗಳ ವಿವರಣೆಯೂ 
ಪ್ರಸಕ್ತಾನುಪ್ರಸಕ್ತವಾಗಿ ಬರುತ್ತದೆ. ಕೌಷೀತಕ ಶಾಖೆಗೆ ಸೇರಿದಂತೆ ಕಾಪೀತಕ ಗೃಹ್ಮಸೂತ್ರವೂ 
ಪ್ರಕಾಶಕ್ಕೆ ಬಂದಿದೆ. ಇದನ್ನು ರಚಿಸಿದವರು ಶಾಂಬವ್ಯರು. ಆ ಕಾರಣ ಇದಕ್ಕೆ ಶಾಂಬವ್ಮ 
ಗೃಹ್ಮಸೂತ್ರವೆಂಬ ಹೆಸರೂ ಇದೆ. ಇದರಲ್ಲಿ 5 ಅಧ್ಯಾಯಗಳಿವೆ. ಅಧ್ಯಾಯದಲ್ಲಿ ಅನೇಕಾನೇಕ 
ಸೂತ್ರಗಳಿವೆ. ಗ್ರಂಥಾರಂಭದಲ್ಲಿ ವಿವಾಹ ವರ್ಣನೆ ಇದೆ. ಉಪನಯನದ ವಿವರಣೆ 
ವಿಸ್ತಾರವಾಗಿದೆ. ವೈಶ್ವದೇವ, ಕೃಷಿಕರ್ಮ, ಶ್ರಾದ್ಧರ್ಮಾನೆ ಇವುಗಳ ನಿರೂಪಣೆ ಇದೆ. ಶ್ರಾದ್ಧವು 
ಗೃಹ್ಮಕರ್ಮವಾದ ಕಾರಣ ಕೊನೆಯಲ್ಲಿ ಬಂದಿರುವುದು ಸಕ್ರಮವಾಗಿಯೂ, ಸಯುಕ್ತಿಕ 


ವೇದಾಂಗಗಳು ೪೧೯ 


ವಾಗಿಯೂ ಇದೆ. 

ಶುಕ್ಲಯಜುರ್ವೆದಕ್ಕೆ ಸೇರಿದ ಏಕಮಾತ್ರ ಗೃಹ್ಮಸೂತ್ರ 'ಪಾರಸ್ಕರ ಗೃಹ್ಮಸೂತ್ರ'. ಇದರ 
ಮೂರು ಕಾಂಡಗಳಲ್ಲಿ ಪ್ರಥಮ ಕಾಂಡದಲ್ಲಿ ಅವಸದ್ಮ ಅಗ್ನಿಯ ಆಧಾನ, ವಿವಾಹ, 
ಗರ್ಭದಾರಣದಿಂದ ಅನ್ನಪ್ರಾಶನದವರೆಗಿನ ಸಂಸ್ಕಾರಗಳ ವರ್ಣನೆ ಇದೆ. ದ್ವಿತೀಯಕಾಂಡದಲ್ಲಿ 
ಚೂಡಾಕರಣ, ಉಪನಯನ, ಸಮಾವರ್ತನ, ಪಂಚಮಹಾಯುಜ್ಞ ಸೀತಾಯಜ್ಞಾದಿಗಳ 
ವಿವೇಚನೆಯೂ, ತೃತೀಯ ಕಾಂಡದಲ್ಲಿ ಶ್ರಾದ್ಧಕಲ್ಪ ಹಾಗೂ ಅವಕೀರ್ಣ ಪ್ರಾಯಶ್ಚಿತ್ತಾದಿಗಳ 
ನಿರೂಪಣೆಯೂ ಇದೆ. ಈ ಗ್ರಂಥ್‌ಕ್ಕೆ ವ್ಯಾಖ್ಯಾನಗಳು ಅಪಾರವಾಗಿ ಬೆಳೆದಿವೆ. 
ಕರ್ಕಾಚಾರ್ಯರು, ಜಯರಾಮ, ಹರಿಹರ, ಗದಾಧರ ಮತ್ತು ವಿಶ್ವನಾಥರೆಂಬ ಐದು ಜನ 
ಭಾಷ್ಕಕಾರರು ಈ ಗೃಹ್ಮಸೂತ್ರಕ್ಕೆ ಪ್ರಸಿದ್ಧವಾದ ಭಾಷ್ಕ ಬರೆದಿದ್ದಾರೆ. 

ಕೃಷ್ಣಯಜುರ್ವೆದಕ್ಕೆ ಸೇರಿದಂತೆ ಬೋಧಾಯನ ಗೃಹ್ಯಸೂತ್ರ ಆಪಸ್ತಂಬ ಗೃಹ್ಯಸೂತ್ರ, 
ಭರದ್ವಾಜ ಗೃಹ್ಮಸೂತ್ರಗಳು ಪ್ರಸಿದ್ಧವಾಗಿವೆ. ಆಪಸ್ತಂಬಗೃಹ್ಮಸೂತ್ರದಲ್ಲಿ 23 ಖಂಡಗಳಿವೆ. 
ವಿವಾಹ, ಉಪನಯನ, ಉಪಾಕರ್ಮೋತ್ಸರ್ಜನ, ಸಮಾವರ್ತನ, ಮಧುಪರ್ಕ, 
ಸೀಮಂತೋನ್ನಯನ ಮುಂತಾದ ಅನೇಕಾನೇಕ ಸಂಸ್ಕಾರಗಳ ವಿವರಣೆ ಇದೆ. ಇದಕ್ಕೆ 
ಮುಖ್ಯಸೂತ್ರವೆಂಬ ಹೆಸರೂ ಉಂಟು. ಹೇಮಾದ್ರಿಯೇ ಮೊದಲಾದವರು ತಮ್ಮ ತಮ್ಮ 
ಗ್ರಂಥಗಳಲ್ಲಿ ಇದರಿಂದ ಉದಾಹರಿಸಿದ್ದಾರೆ. ಇದರಲ್ಲಿ ಐದು ದೊಡ್ಡ ದೊಡ್ಡ ಖಂಡಗಳು 
ಅಥವಾ ಅಧ್ಯಾಯಗಳು ಇರುವ ಕಾರಣ ಇದನ್ನು 'ಗೃಹ್ಮಪಂಚಿಕಾ' ಎಂದು ಕರೆಯುತ್ತಿದ್ದರು. 
ಇದಕ್ಕೆ ಆದಿತ್ಮದರ್ಶನ, ಬ್ರಾಹ್ಮಣಬಲ ಮತ್ತು ದೇವಪಾಲರು ಬರೆದ ಟೇಕೆಗಳಿವೆ. 

ಸಾಮವೇದಕ್ಕೆ ಸೇರಿದಂತೆ ಕೌಥುಮಶಾಖೆಯ ಗೋಭಿಲ ಗೃಹ್ಯಸೂತ್ರ ಪ್ರಸಿದ್ಧವಾದುದು. 
ಅನೇಕ ದೃಷ್ಟಿಗಳಿಂದ ಇದು ಪೂರ್ಣತಮವಾಗಿ ಮಹತ್ವಯುತವಾಗಿದೆ. 'ಖಾದಿರಗೃಹ್ಮಸೂತ್ರ' 
ಗೋಭಿಲಕ್ಕಿಂತ ಸಂಕ್ಷೇಪವಾಗಿದೆ. ಇದು ರಾಣಾಯನೀಯ ಶಾಖೆಗೆ ಸೇರಿದೆ; ಜೈಮಿನೀಯ 
ಗೃಹ್ಮಸೂತ್ರವೂ ಸುಂದರವಾಗಿದೆ. ಇದರಲ್ಲಿ ಎರಡು ಖಂಡಗಳಿವೆ. ಮೊದಲ ಖಂಡದಲ್ಲಿ 24 
ಕಂಡಿಕೆಗಳೂ ಎರಡನೆಯದರಲ್ಲಿ ಒಂಭತ್ತು ಕಂಡಿಕೆಗಳೂ ಇವೆ. ಇದಕ್ಕೆ ಶ್ರೀನಿವಾಸಾದ್ವರಿಯ 
ಟೇಕೆ ಇದೆ. 

ಕೌಶಿಕ ಗೃಹ್ಮಸೂತ್ರವೆಂಬುದು ಅಥರ್ವವೇದಕ್ಕೆ ಸಂಬಂಧಿಸಿದೆ. ಇದರಲ್ಲಿ 14 ಅಧ್ಯಾಯ 
ಗಳಿವೆ. ಇದಕ್ಕೆ ಹಾರಿಲ ಮತ್ತು ಕೇಶವರ ವ್ಯಾಖ್ಕೆಗಳಿವೆ. ಪ್ರಾಚೀನ ಭಾರತದ ಯಾತುವಿದ್ಯೆಯ 
ಪರಿಚಯ ಇಲ್ಲಿ ಆಗುತ್ತದೆ. ಅಥರ್ವವೇದದ ನಾನಾ ವಿಧವಾದ ಅನುಷ್ಠಾನಗಳ ವಿಧಿ 
ವಿಧಾನವನ್ನಿದು ಪೂರ್ಣರೂಪದಿಂದ ವಿವರಿಸುತ್ತದೆ. ವೈದ್ಯಶಾಸ್ತ್ರದ ಗಿಡಮೂಲಿಕೆಗಳ ವಿಚಾರ 
ವನ್ನು ತಿಳಿಸುವ ಅಪೂರ್ವ ಗ್ರಂಥ ಇದಾಗಿದೆ. 
ಧರ್ಮಸೂತ್ರಗಳು 

ಧರ್ಮಸೂತ್ರಗಳು ಕಲ್ಪದ ಮುಖ್ಯವಾದ ಅಂಗ. ವೇದದ ಒಂದೊಂದು ಶಾಖೆಗೂ ಸೇರಿ 
ದಂತೆ ಕಲ್ಪಗಳಿದ್ದವು. ಒಂದೊಂದು ವೇದಕ್ಕೂ ಸೇರಿದಂತೆ ಶ್ರೌತ ಗೃಹ್ಮ ಮತ್ತು 
ಧರ್ಮಸೂತ್ರಗಳು ಬೆಳೆದಿದ್ದವು. ಕೆಲವು ಶಾಖೆಗಳ ಧರ್ಮಸೂತ್ರಗಳು ಇಂದು ನಮಗೆ 
ದೊರಕಿಲ್ಲ. ಅಶ್ವಲಾಯನ, ಶಾಂಖಾಯನ ಮತ್ತು ಮಾನವಶಾಖೆಗಳಿಗೆ ಸೇರಿದಂತೆ 
ಶ್ರೌತಸೂತ್ರಗಳೂ ಗೃಹ್ಮಸೂತ್ರಗಳೂ ಉಪಲಬ್ಧವಾಗಿವೆ. ಧರ್ಮಸೂತ್ರಗಳು 
ಉಪಲಬ್ಧವಾಗಿಲ್ಲ. ಬೋಧಾಯನ, ಆಪಸ್ತಂಬ ಹಾಗೂ ಹಿರಣ್ಮಕೇಶೀ ಕಲ್ಪಸೂತ್ರಗಳಿಗೆ 


೪೨೦ ವೈದಿಕ ಸಾಹಿತ್ಯ ಚರಿತ್ರ 


ಸೇರಿದಂತೆ ಆಯಾ ಧರ್ಮಸೂತ್ರಗಳು ದೊರಕಿವೆ. ಆದರೆ ಬೇರೆ ಬೇರೆ ವೇದಗಳ 
ಧರ್ಮಸೂತ್ರಗಳ ಉಲ್ಲೇಖವನ್ನು ಪ್ರಾಚೀನರು ಮಾಡಿದ್ದಾರೆ. ಗೃಹ್ಮಸೂತ್ರಗಳಿಗೂ 
ಧರ್ಮಸೂತ್ರಗಳಿಗೂ ಇರುವ ವೈಲಕ್ಷಣ್ಮವೇನು? ಪಾಕ ಯಜ್ಞಗಳು ಮತ್ತು ಸಂಸ್ಕಾರಗಳು 
ಅದರಲ್ಲೂ ಮುಖ್ಯವಾಗಿ ವಿವಾಹೋಪನಯನಾದಿಗಳ ಅನುಷ್ಠಾನ ಪ್ರಕಾರಗಳನ್ನೂ 
ವಿಧಿವಿಧಾನಗಳನ್ನೂ ಗೃಹ್ಯಸೂತ್ರಗಳು ವಿವರವಾಗಿ ವಿವೇಚಿಸುತ್ತವೆ. ಇಲ್ಲಿ ಪ್ರಯೋಗ ಅಥವಾ 
ಅನುಷ್ಠಾನಕ್ಕೆ ಹೆಚ್ಚಿನ ಪ್ರಾಧಾನ್ಯವಿದೆ. ಧರ್ಮಸೂತ್ರಗಳೂ ಈ ವಿಚಾರಗಳನ್ನೇ ವಿವೇಚಿಸಿದರೂ 
ಅವುಗಳ ದೃಷ್ಟಿ ಬೇರೆಯಾಗಿದೆ. ಇವು ಆಚಾರಗಳಿಗೂ, ಕರ್ತವ್ಶಕರ್ಮಗಳಿಗೂ ವ್ಯವಹಾರಕ್ಕೂ 
ಹೆಚ್ಚಿನ ಮಹತ್ವ ಕೊಡುತ್ತವೆ. ಚಾತುರ್ವಣ್ಮಗಳ ಕರ್ತವ್ಯಗಳು ಹಾಗೂ ಆಶ್ರಮಧರ್ಮಗಳು 
ಇವುಗಳನ್ನು ವಿಶೇಷವಾಗಿ ಧರ್ಮಸೂತ್ರಗಳು ವಿವೇಚಿಸುತ್ತವೆ. ಇದಲ್ಲದೆ ರಾಜಧರ್ಮವನ್ನು 
ಕುರಿತು ಅದು ವಿಚಾರ ನಡೆಸುತ್ತದೆ. ರಾಜನ ಕರ್ತವ್ಯಗಳು, ರಾಜ-ಪ್ರಜೆಗಳ ಸಂಬಂಧ, 
ವ್ಯವಹಾರ ನಿಯಮಗಳು, ಪ್ರಾಯಶ್ಚಿತ್ತ ವಿಧಾನಗಳು ಇವುಗಳೆಲ್ಲಾ ಧರ್ಮಸೂತ್ರದಲ್ಲಿ ಬರುವ 
ವಿಶೇಷುಂಶಗಳು. 

ಉಪಲಬ್ಧವಾಗಿರುವ ಧರ್ಮಸೂತ್ರಗಳಲ್ಲೆಲ್ಲಾ ಗೌತಮಧರ್ಮಸೂತ್ರ ಪ್ರಾಚೀನ 
ತಮವಾದುದು. ಇದು ಸಾಮವೇದಕ್ಕೆ ಸೇರಿದುದು. ರಾಣಾಯನೀಯ ಶಾಖೆಗೆ ಸೇರಿದ ಅವಾಂತರ 
ಶಾಖೆಗಳಲ್ಲಿ ಗೌತಮಶಾಖೆಯೂ ಒಂದು. ಇದರಲ್ಲಿ 28 ಅಧ್ಯಾಯಗಳಿವೆ. ವರ್ಣಧರ್ಮ, 
ರಾಜಧರ್ಮ, ನಿತ್ಯಕರ್ಮ ಮತ್ತು ಪ್ರಾಯಶ್ಚಿತ್ತಗಳು ಇವುಗಳ ಪ್ರತಿಪಾದನೆ ಇಲ್ಲಿದೆ. 
ಯಾಜ್ಞವಲ್ಕ್ಯ, ಕುಮಾರಿಲ, ಶಂಕರರು ಮುಂತಾದವರು ಇದರ ನಿರ್ದೇಶ ಮಾಡಿದ್ದಾರೆ. 
ಗೌತಮರು ಎಂಟು ಆತ್ಮ ಗುಣಗಳು ಪ್ರಧಾನವೆಂದು ಸಾರಿ ಹೇಳಿ ಚತ್ಪಾರಿಂಶತ್‌ ಸಂಸ್ಕಾರಗಳು 
(40 ಸಂಸ್ಕಾರಗಳು) ಈ ಆತ್ಮ ಗುಣವಿಕಾಸಕ್ಕೆ ಸಹಾಯಕವಾಗಬೇಕೆಂದು ಮೊತ್ತಮೊದಲಾಗಿ 
ಸಾರಿದ್ದಾರೆ. ಈ ಗ್ರಂಥಕ್ಕೆ ಮಸ್ಕರಿ ಭಾಷ್ಕವಿದೆ. 

ಕೃಷ್ಣಯಜುರ್ವೆದಕ್ಕೆ ಸೇರಿದಂತೆ ಪ್ರಾಚೀನವಾದ ಧರ್ಮಸೂತ್ರ ಬೋಧಾಯನರದು. 
ಇವರ ಗೃಹ್ಮಸೂತ್ರದಲ್ಲಿ ಧರ್ಮಸೂತ್ರದ ಉಲ್ಲೇಖ ಸೂಚಿತವಾಗಿದೆ. ಈ ಗ್ರಂಥ 4 ಪ್ರಶ್ನ 
ಅಥವಾ ಖಂಡಗಳಲ್ಲಿದೆ. ಇದರ ಭಾಷೆಯೂ ಪ್ರಾಚೀನ ಪ್ರಯೋಗಗಳಿಂದ ಕೂಡಿ ಈ ಗ್ರಂಥದ 
ಪ್ರಾಚೀನತೆಯನ್ನು ಸಮರ್ಥಿಸುತ್ತದೆ. ಬೋಧಾಯನರ ಅನೇಕ ಸೂತ್ರಗಳು ಆಪಸ್ತಂಬ ಮತ್ತು 
ವಸಿಷ್ಠ ಧರ್ಮಸೂತ್ರಗಳಲ್ಲಿ ಅಕ್ಷರಶಃ ದೊರಕುತ್ತವೆ. ಇದಕ್ಕೆ ಗೋವಿಂದಸ್ವಾಮಿಗಳ ಭಾಷ್ಕವಿದೆ. 

ಆಪಸ್ತಂಬ ಕಲ್ಪಸೂತ್ರದ 28 ಮತ್ತು 29ನೇ ಪ್ರಸ್ನಗಳು ಆಪಸ್ತಂಬ ಧರ್ಮಸೂತ್ರಗಳೆಂದು 
ವಿಖ್ಮಾತವಾಗಿವೆ. ಇದರ ಭಾಷೆಯು ಬಹಳ ಪ್ರಾಚೀನವಾದುದು. ಅಪಾಣಿನೀಯ 
ಪ್ರಯೋಗಗಳು ಇಲ್ಲಿ ಅಧಿಕವಾಗಿವೆ. ಅಪೂರ್ವವಾದ ಅನೇಕ ಶಬ್ದಗಳ ಪ್ರಯೋಗ ನಮಗೆ 
ಇಲ್ಲಿ ಗೋಚರಿಸುತ್ತದೆ. ಇದೆಲ್ಲದರಿಂದ ಇದರ ಪ್ರಾಚೀನತೆ ಸ್ವತಃ ಸಿದ್ಧವಾಗುತ್ತದೆ. ಕಾಣ್ಪ, 
ಕುಣಿಕ, ಕುತ್ಸ, ಕೌತ್ಸ, ಪ್ರಷ್ಕರಸಾದಿ, ವಾರ್ಷ್ಮಾಯಣಿ, ಶ್ವೇತಕೇತು, ಹಾರೀತ ಮುಂತಾದ 
ಪ್ರಾಚೀನ ಧರ್ಮಸೂತ್ರಕಾರರುಗಳ ಉಲ್ಲೇಖವನ್ನು ಆಪಸ್ತಂಬರು ಮಾಡಿದ್ದಾರೆ. 
ಮೀಮಾಂಸಾಶಾಸ್ತ್ರದ ಅನೇಕ ಪಾರಿಭಾಷಿಕ ಶಬ್ದಗಳೂ ಇಲ್ಲಿವೆ. ಅನೇಕ ವಿಷಯಗಳಲ್ಲಿ 
ಜೈಮಿನಿಗಳ ನಿರ್ಣಯವನ್ನು ಸೂಚಿಸಲಾಗಿದೆ. ಇಲ್ಲಿ ಧರ್ಮಶಾಸ್ತ್ರದ ಅನೇಕ ಮಾನ್ಮಸಿದ್ದಾಂತಗಳ 
ಸುಂದರ ನಿರೂಪಣೆ ಇದೆ. 

ಆಪಸ್ತಂಬರು ದಕ್ಷಿಣ ಭಾರತಕ್ಕೆ ಸೇರಿದವರೇ ಅಥವಾ ಉತ್ತರ ಭಾರತಕ್ಕೆ ಸೇರಿದವರೇ 


ವೇದಾಂಗಗಳು ೪೨೧ 


ಎಂಬ ವಿಚಾರದಲ್ಲಿ ವಿದ್ವಾಂಸರಲ್ಲಿ ಮತಭೇದವಿದೆ. 'ಉದೀಚ್ಮವೃತ್ತಿಶ್ಚೇದಾಸನ 
ಗತೇಷೂದಪಾತ್ರಾನಯನಮ್‌' ಎಂಬುವುದರಿಂದ ಇವರು ದಾಕ್ಷಿಣಾತ್ಮರೆಂದು ಡಾ! ಭ್ಯೂಲರ್‌ 
ಮೊದಲಾದವರ ಅಭಿಪ್ರಾಯವಾದರೆ ಇವರು ಉತ್ತರದೇಶದವರೆಂದು ಮತ್ತು ಕೆಲವರು 
ವಿದ್ವಾಂಸರು ಸೀಮಂತ ಪ್ರಕರಣದಲ್ಲಿ ಉದಾಹರಿಸಿದ ಮಂತ್ರದ್ವಯದಲ್ಲಿ ಬರುವ ಸಾಲ್ವದೇಶ, 
ಯಮುನಾ, ಯೌಗಂಧರಿ ಮುಂತಾದ ಶಬ್ದಗಳ ಆಧಾರವನ್ನು ಹೇಳಿ, ಅಭಿಪ್ರಾಯಪಡುತ್ತಾರೆ. 
(ಆಪ. ಗ್ರಹ್ಮ-14-3) 

ಹಿರಣ್ಕಕೇಶೀ ಧರ್ಮಸೂತ್ರ ಇದೇ ಶಾಖೆಯ ಕಲ್ಪಸೂತ್ರದ 26 ಮತ್ತು 27ನೇ 
ಪ್ರಶ್ನಗಳಾಗಿವೆ. ಆಪಸ್ತಂಬ ಧರ್ಮಸೂತ್ರದ ಸಂಕ್ಷಿಪ್ತರೂಪ ಇದು. ಆಪಸ್ತಂಬರ ಅನೇಕ 
ಸೂತ್ರಗಳನ್ನು ಇಲ್ಲಿ ಅಖಂಡವಾಗಿ ತೆಗೆದುಕೊಂಡಿದೆ. ಇದಕ್ಕೆ ಮಹಾದೇವನ ಟೀಕೆ ಇದೆ. 

ನಮ್ಮ ಸ್ಮೃತಿಕಾರರಲ್ಲಿ ವಸಿಷ್ಠರು ಉನ್ನತವಾದ ಸ್ಥಾನವನ್ನು ಹೊಂದಿದ್ದಾರೆ. ಇವರ 
ಧರ್ಮಶಾಸ್ತ್ರ ಮಹತ್ವಪೂರ್ಣವಾಗಿದೆ. ಕುಮಾರಿಲರು ತಂತ್ರವಾರ್ಶಿಕದಲ್ಲಿ ವಸಿಷ್ಕಧರ್ಮಶಾಸ್ತ್ರ 
ಖಗ್ರೇದಕ್ಕೆ ಸಂಬಂಧಿಸಿದೆಯೆಂದು ಹೇಳುತ್ತಾರೆ. ಯಗ್ಬೇದದ ಅಸ್ಕವಾಮೀಯಸೂಕ್ತ, 
ಹವಿಷ್ಟಾಂತೀಯ ಹಾಗೂ ಅಘಮರ್ಷಣ ಸೂಕ್ತದಿಂದ ಮಂತ್ರಗಳನ್ನು ಇವರು 
ಉಲ್ಲೇಖಿಸಿರುವಂತೆ ತೈಶ್ತಿರೀಯ ಸಂಹಿತೆಯಿಂದಲೂ ಅನೇಕ ಮಂತ್ರಗಳನ್ನು ಉದಾಹರಿಸಿದ್ದಾರೆ. 
ವಸಿಷ್ಠರ ಧರ್ಮಶಾಸ್ತ್ರ ಮುಂದಿನಕಾಲದಲ್ಲಿ ಪರಿವರ್ತಿತವಾಗಿ, ಪರಿವರ್ಧಿತವಾಗಿ ಪ್ರಚಾರಕ್ಕೆ 
ಬಂದಿತು. ಗೌತಮಧರ್ಮಸೂತ್ರಕ್ಕೂ ಇದಕ್ಕೂ ನಿಕಟವಾದ ಸಂಬಂಧವಿದೆ ಅರ್ಥಶಃ ಶಬ್ದಶಃ 
ಅನೇಕ ಸಾಮ್ಮಗಳು ಇವೆರಡಕ್ಕೂ ಇವೆ. ಯಾಜ್ಞವಲ್ಕ್ಮರು ವಸಿಷ್ಠರನ್ನು ಪ್ರಾಚೀನ 
ಸ್ಮೃತಿಕಾರರಲ್ಲೊಬ್ಬರೆಂದು (1-4) ಉದಾಹರಿಸಿದ್ದಾರೆ. ವೃದ್ಧವಸಿಷ್ಕರೆಂಬ ಸ್ಮೃತಿಕಾರರು ಈ 
ಮಿಷ್ಮರಿಂದ ಬೇರೆಯಾದವರೆಂದು ಗೊತ್ತಾಗುತ್ತದೆ. 

ಲೋಕದಲ್ಲಿ ಧರ್ಮವನ್ನಾಚರಿಸಬೇಕು. ಅಧರ್ಮವನ್ನು ಆಚರಿಸಬಾರದು. 
ಸತ್ಮಪರರಾಗಬೇಕು. ಅಸತ್ಯದೂರರಾಗಬೇಕು. ಜೀವನದ ಲಕ್ಷ್ಮ ಉನ್ನತವಾದ ವಿಚಾರಗಳ 
ಕಡೆ ಹರಿಯಬೇಕು. ಕ್ಷುದ್ರವಾದುದರ ಕಡೆ ಹೋಗಬಾರದು. ಉನ್ನತಾದರ್ಶಗಳ ಅನುಷ್ಠಾನ 
ಮತ್ತು ಪಾಲನೆಯಿಂದ ಸಮಾಜ ಮತ್ತು ವೃಕ್ತಿಜೀವನ ಶುದ್ಧವಾಗಿ ಆಧ್ಯಾತ್ಮಿಕಸಿದ್ದಿಗೆ 
ನೆರವಾಗಬೇಕು. ಇಂಥ ಜೀವನದರ್ಶನವನ್ನರಳಿಸುವ ಗುರಿ ಧರ್ಮಸೂತ್ರಗಳದು. 
ಶುಲ್ಪಸೂತ್ರ 

ಕಾತ್ಕಾಯನ ರಚಿತವಾದ ಶುಲ್ಪಸೂತ್ರ ಕಾಶಿಯಲ್ಲಿ ಪ್ರಕಾಶಿತವಾಗಿದೆ. ಇದರಲ್ಲಿ 7 
ಕಂಡಿಕೆಗಳಿವೆ. ಮೊದಲು ಬರುವುದು ಪರಿಭುಷಾಪ್ರಕರಣ. ವೇದಿನಿರ್ಮಾಣ, ಚತುಸ್ರಾದಿಕ್ಷೇತ್ರ, 
ಹಾಗೆಯೇ ಚಿತಿ ಮುಂತಾದುವುಗಳ ನಿರೂಪಣೆ ಇಲ್ಲಿದೆ. ವೈದಿಕ ಯುಗದಲ್ಲಿ ರೂಢಿಯಲ್ಲಿದ್ದ 
ಜ್ಮಾಮಿತಿಯ ಪರಿಚಯ ನಮಗೆ ಇಲ್ಲಿ ಆಗುತ್ತದೆ. ಇವುಗಳ ವೈಜ್ಞಾನಿಕದೃಷ್ಟಿ ನಮ್ಮನ್ನು 
ಬೆರಗುಗೊಳಿಸುತ್ತದೆ. 

ಹೀಗೆ ಕಲ್ಪಸೂತ್ರಗಳ ಪ್ರಪಂಚ ವಿಸ್ತಾರವಾಗಿ ವೈವಿಧ್ಯಪೂರ್ಣವಾಗಿದೆ. ಮೇಲೆ ಹೇಳಿದ 
ಆರು ವೇದಾಂಗಗಳೂ ವೇದೋಕ್ತವಾದ ಅನುಷ್ಠಾನಗಳನ್ನು ಆಚರಿಸುವುದರಲ್ಲಿ ಉಪಕಾರ 
ವಾಗಿರುವುದರಿಂದ ಇವು ವೇದಾಂಗಗಳೆಂಬ ಹೆಸರನ್ನು ಪಡೆದವು. ವೇದಗಳ ಉಪದೇಶ 
ವನ್ನರಿಯಲೂ ಹಾಗೆಯೇ ಆಚರಿಸಲೂ ಇವು ಅನಿವಾರ್ಯವಾಗಿವೆ. 


ಅನುಕ್ರಮಣಿಗಳು 


ಕಾಲಾಂತರದಲ್ಲಿ ವೇದವಾಜ್ಮಯದ ರಕ್ಷಣೆಗಾಗಿ ಒಂದು ಹೊಸ ಶೈಲಿಯ ಗ್ರಂಥ ರಚನೆ 
ಆರಂಭವಾಯಿತು. ಅಪಾರವಾದ ವೇದಸೂಕ್ತಗಳೆಲ್ಲದರ ಖುಷಿ ದೇವತೆ ಛಂದಸ್ಸು 
ಮೊದಲಾದವುಗಳನ್ನು ಹಾಗೆಯೇ ಸ್ಮರಣದಲ್ಲಿಟ್ಟುಕೊಳ್ಳುವುದು ಬಹಳ ಕಠಿಣವಾದ ಕಾರಣ 
ಇವುಗಳನ್ನೆಲ್ಲಾ ನೆನಪಿಗೆ ತಂದುಕೊಡಲು ಸಂಗ್ರಹರೂಪವಾದ ಸೂಚಿಕೆಗಳು ನಿರ್ಮಾಣವಾದವು. 
ಈ ಗ್ರಂಥಗಳಿಗೆ ಅನುಕ್ರಮಣಿಗಳೆಂಬ ಹೆಸರು ಪ್ರಸಿದ್ಧವಾಗಿದೆ. ಪ್ರತಿಯೊಂದು ವೇದಕ್ಕೂ 
ಅದಕ್ಕೆ ಸೇರಿದ ಅನುಕ್ರಮಣಿಗಳು ಬೆಳೆದವು. ಈ ಅನುಕ್ರಮಣಿಗಳಿಂದ ಅಪಾರವಾದ 
ಸಹಾಯವಾಯಿತು. ವೇದವಾಜ್ಮಯದ ಸಮಗ್ರವಾದ ರಕ್ಷಣೆ ಇದರಿಂದ ಸಾಧ್ಯವಾಯಿತು. 
ಇವು ವೇದಾಂಗಗಳಾಗದಿದ್ದರೂ ವೇದರಕ್ಷಣೆಗೆ ಮೀಸಲಾದ ಇವು ಅಲ್ಲಿರುವ ವಿಚಾರಗಳನ್ನು 
ವಿವೇಚಿಸುವ ಕಾರಣ ಮಹತ್ತ್ವವನ್ನು ಹೊಂದಿದವು. ವೇದವಾಜ್ಮಯ ಹೆಚ್ಚುಕಡಿಮೆಯಾಗದೆ 
ಅವಿಕಲವಾಗಿ ಅಂದು ಹೇಗೋ ಹಾಗೆಯೇ ಇಂದೂ ಉಪಲಬ್ಧವಾಗಲಿದು ಸಹಾಯಮಾಡಿತು. 

ಅನುಕ್ರಮಣಿಗಳನ್ನು ರಚಿಸಿದವರಲ್ಲಿ ಶೌನಕರು ಮತ್ತು ಕಾತ್ಮಾಯನರು ಸುಪ್ರಸಿದ್ಧರು. 
ಈ ಆಚಾರ್ಯರುಗಳು ಅವರ ಕಾಲದಲ್ಲಿ ಉಪಲಬ್ಧವಾಗಿದ್ದ ಆಯಾ ವೇದ ಭಾಗಗಳ 
ಆದೃಂತಗಳನ್ನು ನಿರ್ಧರಗೊಳಿಸಿ ಒಂದೊಂದು ಸೂಕ್ತದ ದೇವತೆ, ಛಂದಸ್ಸು ಮುಂತಾದುವುಗಳನ್ನು 
ವಿವರಿಸಿ ಸೂಚಿಕೆಗಳನ್ನು ನಿರ್ಮಾಣಮಾಡಿದರು. ಪಡ್ಲುರು ಶಿಷ್ಕರು ಯಕ್ಸರ್ವಾನುಕ್ರಮಣಿಯ 
ವೃತ್ತಿಯ ಭೂಮಿಕೆಯಲ್ಲಿ ಶೌನಕರು ಬರೆದ ಹತ್ತು ಗ್ರಂಥಗಳನ್ನು ಆರ್ಷಾನುಕ್ರಮಣೀ, 
ಛಂದೋನುಕ್ರಮಣೀ, ದೇವತಾನುಕ್ರಮಣೀ, ಅನುವಾಕಾನುಕ್ರಮಣೀ, ಸೂಕ್ತಾನುಕ್ರಮಣೇ, 
ಬಗ್ವಿಧಾನ, ಪಾದವಿಧಾನ, ಬೃಹದ್ದೇವತಾ, ಪ್ರಾತಿಶಾಖ್ಶ ಮತ್ತು ಶೌನಕಸ್ಟೃತಿಗಳೆಂಬುದಾಗಿ 
ಉದಾಹರಿಸಿದ್ದಾರೆ. 

'ಯಕ್ಸಂಹಿತೆಯ ಹತ್ತು ಮಂಡಲಗಳಲ್ಲಿನ ಸೂಕ್ತಗಳ ಸಂಖ್ಯೆ, ಅವುಗಳ ದ್ರಷ್ಟಾರರಾದ 
'ಯಪಿಗಳ ಹೆಸರುಗಳು, ಅವುಗಳ ಛಂದಸ್ಸು, ಅವುಗಳು ಉದ್ದೇಶಿಸುವ ದೇವತೆಗಳ ಹೆಸರುಗಳು, 
ಅಲ್ಲಿರುವ ಅನುವಾಕಗಳ ಸಂಖ್ಯೆ--ಇವುಗಳನ್ನೆಲ್ಲಾ ಸರಳವಾದ ಅನುಷ್ಟುಪ್‌ ಶ್ಲೋಕಗಳಲ್ಲಿ 
ಶೌನಕರು ತಮ್ಮ ಆರ್ಷಾನುಕ್ರಮಣೇ, ಛಂದೋನುಕ್ರಮಣೀ, ದೇವತಾನುಕ್ರಮಣೀ, 
ಅನುವಾಕಾನುಕ್ರಮಣೀ ಮತ್ತು ಸೂಕ್ತಾನುಕ್ರಮಣೀಗಳಲ್ಲಿ ತಿಳಿಸಿದ್ದಾರೆ. 

ಖಗ್ವಿಧಾನವೆಂಬುದರಲ್ಲಿ ಯಗ್ವೇದ ಮಂತ್ರಗಳನ್ನು ಯಾವ ಯಾವ ಕಾರ್ಯಸಿದ್ಧಿಗಾಗಿ 
ಹೇಗೆ ಬಳಸಬೇಕೆಂಬುದನ್ನು ತಿಳಿಸಿದ್ದಾರೆ. ಸಾಮವೇದಕ್ಕೆ ಸೇರಿದಂತೆ ಸಾಮವಿಧಾನ ಬ್ರಾಹ್ಮಣ 
ಈ ಕೆಲಸವನ್ನು ನಿರ್ವಹಿಸುತ್ತದೆ. 
ಬೃಹದ್ದೇವತೆ 

ಅನುಕ್ರಮಣಿಗಳ ಶ್ರೇಣಿಯಲ್ಲಿ ಇದಕ್ಕೆ ಅದ್ವಿತೀಯವಾದ ಸ್ಥಾನವಿದೆ. ಯಗ್ಬೇದ 
ದೇವತೆಗಳ ರಹಸ್ಕವನ್ನಿದು ಪ್ರಕಾಶಪಡಿಸುತ್ತದೆ. ಇದರಲ್ಲಿ 8 ಅಧ್ಯಾಯಗಳಿವೆ. ಐದೈದು 
ಪದ್ಮಗಳ ವರ್ಗಗಳು, ಒಂದೊಂದು ಅಧ್ಮಾಯದಲ್ಲಿಯೂ ಇವೆ. ಇದರ ಮೊದಲನೆಯ 
ಮತ್ತು ಎರಡನೆಯ ಅಧ್ಮಾಯದಲ್ಲಿನ 125 ಶ್ಲೋಕಗಳು ಪೀಠಿಕಾರೂಪವಾಗಿವೆ. ಈ 


ಅನುಕ್ರಮಣಿಗಳು ೪೨೩ 


ಭೂಮಿಕೆಯು ಬಹಳ ಮಹತ್ವವನ್ನು ಹೊಂದಿ ಅನೇಕ ವ್ಯಾಕರಣ ವಿಚಾರಗಳನ್ನು 
ಚರ್ಚಿಸುತ್ತದೆ. ನಿರುಕ್ತದಲ್ಲಿನ ವಿವೇಚನೆಯಂತೆ ಇಲ್ಲಿಯೂ ಶಬ್ದ ವಿಭಜನೆ. ನಿಪಾತ, 
ಅವ್ಕಯ, ಸರ್ವನಾಮ, ಸಂಜ್ಞೆ ಸಮಾಸ ಮುಂತಾದವುಗಳ ವಿವರಣೆ ಬಂದಿದೆ. ಎರಡನೇ 
ಅಧ್ಯಾಯದ 26ನೇ ವರ್ಗದಿಂದ ಆರಂಭಿಸಿ ಗ್ರಂಥಾಂತ್ಮದವರೆಗೂ ಖಗ್ವೇದಸಂಹಿತೆಯ 
ಒಂದೊಂದು ಸೂಕ್ತದ ದೇವತೆಗಳ ನಿರ್ದೇಶವನ್ನು ಕ್ರಮವಾಗಿ ಮಾಡುತ್ತದೆ. ಕೆಲವು ಕಡೆ 
ಸೂಕ್ತಾಂತರ್ಗತವಾದ ಯಕ್ಕುಗಳ ದೇವತೆಗಳ ನಿರ್ದೇಶನವನ್ನೂ ಕೊಡಲಾಗಿದೆ. ಶೌನಕರು 
ಸುಮ್ಮನೆ ದೇವತೆಗಳ ಪಟ್ಟಿಯೊಂದನ್ನು ನೀರಸವಾಗಿ ನಿರೂಪಿಸುತ್ತಿಲ್ಲ. ಆಯಾ ಸೂಕ್ತಿಗಳ 
ವಿಚಾರದಲ್ಲಿ ಉಪಲಬ್ಧವಾದ ಆಖ್ಕಾನಗಳನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡುತ್ತಾರೆ. 
ಇಲ್ಲಿನ ವೈದಿಕಾಖ್ಕಾನಗಳ ನಿರೂಪಣೆ ಸೊಗಸಾಗಿ ಈ ಗ್ರಂಥಕ್ಕೆ ಜೀವನಾಡಿಯಂತೆ ಇದೆ. 
ಕಾವೃಶೈಲಿಯಲ್ಲಿ ಮಾಡಿರುವ ಈ ನಿರೂಪಣೆಯ ಕಾರಣ ಇದು ಕಥಾಸಾಹಿತ್ಯದ 
ಆದಿಗ್ರಂಥವೆನಿಸಿಕೊಳ್ಳಲು ಅರ್ಹವಾಗಿದೆ. 

ಯಾಸ್ಕಾಚಾರ್ಯರ ನಿರುಕ್ತಕ್ಕೂ ಕಾತ್ಮಾಯನರ ಸರ್ವಾನುಕ್ರಮಣಿಗೂ ನಡುವಿನ ಕಾಲಕ್ಕೆ 
ಈ ಕೃತಿ ಸೇರುತ್ತದೆ. ಶೌನಕರು ಯಾಸ್ಕರ ಅನೇಕ ಅಭಿಪ್ರಾಯಗಳನ್ನು ಅಖಂಡವಾಗಿ 
ತೆಗೆದುಕೊಂಡಿದ್ದಾರೆ. ಹಾಗೆಯೇ ಅವರ ಮಾತುಗಳನ್ನೂ ತೆಗೆದು ಹೇಳಿದ್ದಾರೆ. ಕಾತ್ಕಾಯನರು 
ತಮ್ಮ ಸರ್ವಾನುಕ್ರಮಣಿಯಲ್ಲಿ ಬೃಹದ್ದೇವತೆಯನ್ನು ಉಪಯೋಗಿಸಿಕೊಂಡಿದ್ದಾರೆ. 
ಸರ್ವಾನುಕ್ರಮಣಿಯನ್ನು ರಚಿಸಿದ ಕಾತ್ಕಾಯನರು ವೈಯ್ಯಾಕರಣ ಕಾತ್ಕಾಯನರಿಗಿಂತ ಭಿನ್ನರು. 
ಅನೇಕ ಅಪಾಣಿನೀಯ ಪ್ರಯೋಗಗಳು ಇದನ್ನು ಸೂಚಿಸಿರುವುವು ಈ ಕಾತ್ಕಾಯನರು 
ಪಾಣಿನಿಗಳಿಗಿಂತ ಹಿಂದಿನವರು. ಯಾಸ್ಕರು, ಶೌನಕರಿಗಿಂತ ಈಚಿನವರೆಂದು ಗೊತ್ತಾಗು 
ತ್ತದೆ. ಬೃಹದ್ದೇವತೆ ಕ್ರಿ. ಪೂ. 500ರ ಸುಮಾರಿಗೆ ಸೇರಿದೆಯೆಂದು ವಿಮರ್ಶಕರು ಭಾವಿಸು 
ತ್ತಾರೆ. 

ಬೃಹದ್ದೇವತೆಯಲ್ಲಿಯೂ ಅನೇಕ ಪ್ರಾಚೀನಾಚಾರ್ಯರುಗಳ ಉಲ್ಲೇಖ ಬಂದಿದೆ. 
ಶಾಕಟಾಯನ, ಯಾಸ್ಕ, ಶಾಕಪೂಣಿ, ಗಾಲವ ಮುಂತಾದವರು ಇವರಲ್ಲಿ ಮುಖ್ಯರಾದವರು. 
ಬೃಹದ್ದೇವತೆಯಲ್ಲಿಯೂ 'ಆಚಾರ್ಯಶೌನಕ' ಎಂದು ಶೌನಕರ ಉಲ್ಲೇಖವಿರುವ ಕಾರಣ 
ಈ ಗ್ರಂಥವನ್ನು ಸ್ವತಃ ಶೌನಕರು ರಚಿಸಲಿಲ್ಲವೆಂದೂ, ಅವರ ಸಮಕಾಲೀನರಾದವರು ಮತ್ತೆ 
ಯಾರೋ ರಚಿಸಿರಬೇಕೆಂದೂ ಪ್ರೊ. ಮೆಕ್ಡಾನಲ್‌ ಅವರು ಅಭಿಪ್ರಾಯಪಡುತ್ತಾರೆ. ಆದರೆ 
ಷಡ್ಲುರುಶಿಷ್ಠರು ಈ ಕೃತಿಯನ್ನು ಶೌನಕರೇ ಬರೆದರೆಂದು ಸಮರ್ಥಿಸುತ್ತಾರೆ. 


ಸರ್ವಾನುಕ್ರಮಣೇ 

ಕಾತ್ಕಾಯನರು ಇದನ್ನು ರಚಿಸಿದವರು. ಯಗ್ವೇದ ಸಂಬಂಧವಾದ ಎಲ್ಲ ಆವಶೃಕ 
ವಿಚಾರಗಳನ್ನು ತಿಳಿಸುವ ಕಾರಣ ಇದು ಬಹಳ ಪ್ರಸಿದ್ಧವಾಗಿದೆ. ಇದು ಸೂತ್ರರೂಪದಲ್ಲಿದೆ. 
ಒಂದೊಂದು ಸೂಕ್ತದ ಮೊದಲ ಪದವನ್ನೂ ಅನಂತರ ಆ ಸೂಕ್ತದಲ್ಲಿರುವ ಯಕ್ಕುಗಳ 
ಸಂಖ್ಯೆಯನ್ನೂ, ಸೂಕ್ತ ಯಷಿಯ ಗೋತ್ರನಾಮವನ್ನೂ, ಸೂಕ್ತ ದೇವತೆಯ ಹೆಸರನ್ನೂ, 
ಮಂತ್ರಗಳ ಛಂದಸ್ಸುಗಳ ಉಲ್ಲೇಖವನ್ನೂ ಕ್ರಮವಾಗಿ ಕೊಡಲಾಗಿದೆ. ಯಗ್ವೇದಕ್ಕೆ 
ಸಂಬಂಧಿಸಿದ ಎಲ್ಲ ವಿಷಯಗಳನ್ನೂ ಏಕತ್ರ ಸಂಕಲನಮಾಡಿ ಕೊಟ್ಟಿರುವುದು ಇದರ ವೈಶಿಷ್ಟ್ಯ. 

ಮಾಧವಭಟ್ಟನೂ ಯಗ್ವೇದಾನುಕ್ರಮಣಿಯೊಂದನ್ನು ಬರೆದಿದ್ದಾನೆ. 

ಶುಕ್ಷಯಜುಸ್ಪರ್ವಾನುಕ್ರಮ ಸೂತ್ರವನ್ನು ಕಾತ್ಕಾಯನರೇ ಬರೆದಿದ್ದಾರೆಂಬ ಪ್ರತೀತಿ 


೪೨೪ ವೈದಿಕ ಸಾಹಿತ್ಯ ಚರಿತ್ರ 


ಇದೆ. ಇದರಲ್ಲಿ 8 ಅಧ್ಯಾಯಗಳಿವೆ. ಸೂತ್ರಾರ್ಥವಿವರಣೆಗಾಗಿ ಭಾಷ್ಕವೊಂದೂ ವಿರಚಿತವಾಗಿದೆ. 
ಮಹಾಯಾಜ್ಞಿಕ ಶ್ರೀದೇವನೆಂಬುವನು ಈ ಭಾಷ್ಯವನ್ನು ಬರೆದಿದ್ದಾನೆ. ಇದರಲ್ಲಿ 
ಮಾಧ್ಯಂದಿನಸಂಹಿತೆಯ ದೇವತೆ, ಯಷಿ, ಛಂದಸ್ಸುಗಳ ವಿವರಣೆ ಇದೆ. ಗ್ರಂಥಾರಂಭದಲ್ಲಿ 
ಯಷಿ, ಛಂದಸ್ಸುಗಳ ಜ್ಞಾನದ ಮಹಿಮೆಯನ್ನು ತಿಳಿಸಿದೆ. ಬಿ, ದೇವತೆ, ಛಂದಸ್ಸುಗಳ 
ಜ್ಞಾನವಿಲ್ಲದೆ ವೇದ ಮಂತ್ರವನ್ನು ಹೇಳಿದವನು ಪಾಪಿಯಾಗುವನು ಹಾಗೂ ಮೃತ್ಯುವನ್ನು 
ಹೊಂದುವನು ಎಂದು ಹೇಳಿದೆ ಇದರಲ್ಲಿ ಯಾಗವಿಧಾನದ ವರ್ಣನೆಯೂ ಇದೆ. 

ಸಾಮವೇದಕ್ಕೆ ಸೇರಿದಂತೆ ಶ್ರೌತಯಾಗಕ್ಕೆ ಸಂಬಂಧಿಸಿದ ಗ್ರಂಥಗಳು ಅನೇಕವಾಗಿ 
ಉಪಲಬ್ಧವಾಗಿವೆ. ಇವುಗಳಲ್ಲಿ ಅನೇಕ ಕೃತಿಗಳು ಇನ್ನೂ ಹಸ್ತಲಿಖಿತ ಪ್ರತಿಗಳಲ್ಲಿಯೇ 
ಇದೆ. ಇವುಗಳಲ್ಲಿ ಕಲ್ಪಾನುವಾದ ಸೂತ್ರ (ಕಾಶಿಯಲ್ಲಿ ಪ್ರಕಾಶಿತ), ನಿದಾನಸೂತ್ರ, 
ಪಂಚವಿಧಾನಸೂತ್ರ (ಜರ್ಮನಿಯಲ್ಲಿ) ಲಘುಖಕ್‌ತಂತ್ರ ಸಂಗ್ರಹ (ಲಾಹೋರಿನಲ್ಲಿ) ಮತ್ತು 
ಸಾಮಸಪ್ತಲಕ್ಷಣ (ಕಾಶೀ ಸಂಸ್ಕೃತ ಸೀರೀಸ್‌) ಇವು ಮುಖ್ಯವಾದವು. 

ಅಥರ್ವವೇದಕ್ಕೆ ಸಂಬಂಧಿಸಿದ ಅನೇಕ ಗ್ರಂಥಗಳಿವೆ. ಅಥರ್ವಗಳ ವಿಭಾಗ ವಿಚಾರ, 
ಮಂತ್ರೋಚ್ಚಾರಣೆ ಹಾಗೂ ವಿನಿಯೋಗ ಮುಂತಾದ ಆವಶ್ಯಕ ವಿಚಾರಗಳು ಇಲ್ಲಿ 
ಉಪಲಬ್ಧವಾಗಿವೆ. ಅಥರ್ವವೇದೀಯ ಪರಿಶಿಷ್ಟದಲ್ಲಿನ 49ನೇ ಪರಿಶಿಷ್ಟ ಚರಣ 
ವ್ಯೂಹವಾಗಿದೆ. ಈ ವೇದಕ್ಕೆ ಐದು ಲಕ್ಷಣಗಳನ್ನು ಇದರಲ್ಲಿ ಹೀಗೆ ಹೇಳಿದೆ: 1. ಚತುರ 
ಧ್ಯಾಯೀ, 2. ಪ್ರಾತಿಶಾಖ್ಯ, 3. ಪಂಚಪಟಲಿಕಾ, 4. ದಂತ್ಕೋಷ್ಠವಿಧಿ ಮತ್ತು 5. ಬೃಹತ್ಸ 
ರ್ವನುಕ್ರಮಣೀ ಇವುಗಳಲ್ಲಿ ಪಂಚಪಟಲಿಕೆಯಲ್ಲಿನ ಐದು ಅಧ್ಯಾಯಗಳಲ್ಲಿ ಅಥರ್ಮವೇದದ 
ಕಾಂಡಗಳ ಮತ್ತು ಅವುಗಳಲ್ಲಿರುವ ಮಂತ್ರ ಸಂಖ್ಯೆಗಳ ವಿವರಣೆ ಇದೆ. ಇದರಲ್ಲಿ 20 
ಕಾಂಡಗಳಲ್ಲಿ ಸೂಕ್ತಸಂಖ್ಯೆ, ಯಷಿ, ದೇವತೆ ಇವರುಗಳ ನಿರ್ದೇಶವಿದೆ. ದಂತ್ಕೋಷ್ಠವಿಧಿಯು 
ಚಿಕ್ಕಗ್ರಂಥವಾಗಿದ್ದರೂ, ಬಹಳ ಮಹತ್ವವುಳ್ಳದು. ಅಥರ್ವವೇದೀಯ ಉಚ್ಚಾರಣೆಯ 
ವಿಚಾರವನ್ನು ತಿಳಿಸುವುದೇ ಇದರ ಮಹತ್ವ. ಶಬ್ದಗಳ ಸ್ವರೂಪ ವಿವೇಚನೆಯೂ ಇಲ್ಲಿದೆ. 
ಭಾಷುಶಾಸ್ತ್ರದೃಷ್ಟಿಯಿಂದ ಇದಕ್ಕೆ ಬಹಳ ಮಹತ್ವವಿದೆ. 

ಬೃಹತ್ಸರ್ವಾನುಕ್ರಮಣಿಯಲ್ಲಿ ಪ್ರಶಿಯೊಂದು ಕಾಂಡದ ಸೂಕ್ತಗಳ ಮಂತ್ರ, ಬುಪಿ, 
ದೇವತೆ ಮತ್ತು ಛಂದಸ್ಸು ಇವುಗಳೆಲ್ಲದರ ಪೂರ್ಣ ವಿವೇಚನೆ ಇದೆ. ಯಗ್ವೇದಕ್ಕೆ 
ಸರ್ವಾನುಕ್ರಮಣಿ ಹೇಗೋ ಹಾಗೆ ಇದು ಅಧರ್ವವೇದಕ್ಕೆ ಸೂಚಿಕೆಯಾಗಿದೆ. 

ಸಾಯಣಾಚಾರ್ಯರು ತಮ್ಮ ಅಥರ್ವವೇದ ಭಾಷ್ಕಭೂಮಿಕೆಯಲ್ಲಿ ಕೌಶಿಕ ಸೂತ್ರ, 
ವೈತಾನಸೂತ್ರ, ನಕ್ಷತ್ರಕಲ್ಪ, ಆಂಗಿರಸಕಲ್ಪ ಮತ್ತು ಶಾಂತಿಕಲ್ಪಗಳ ವಿಚಾರವನ್ನು 
ಪ್ರಸ್ತಾಪಿಸಿದ್ದಾರೆ. ಮೂವತ್ತು ಮಹಾಶಕ್ತಿಗಳ ನಿಮಿತ್ತಭೇದಗಳ ವರ್ಣನೆ ನಕ್ಸತ್ರಕಲ್ಪದಲ್ಲಿದೆ. 
ಅಭಿಚಾರ ಕ್ರಿಯೆಗಳ ಕಾಲ, ಸ್ನಾನ, ಕರ್ತಾ, ಕಾರಯಿತಾ, ಸದಸ್ಯ, ಆತ್ಮರಕ್ಷೆ ಮುಂತಾದುವು 
ಗಳನ್ನೂ ಇತರರು ಮಾಡಿದ ಅಭಿಚಾರಗಳ ನಿವಾರಣೋಪಾಯಗಳನ್ನೂ ತಿಳಿಸಿದೆ. 

ವಿನುಯಕ ಗ್ರಹದಿಂದ ಗೃಹೀತನಾದವನ ಲಕ್ಷ್ಮಣ, ವೈನಾಯಕ ಶಾಂತಿಯ ಹೋಮಾದಿಗಳ 
ವಿಚಾರ ಇವು ಶಾಂತಿ ಕಲ್ಪದಲ್ಲಿ ಬರುವ ವಿಚಾರ. ಅಥರ್ವ ಪರಿಶಿಷ್ಟದಲ್ಲಿ ಇತರ ಅಥರ್ವ 
ವೇದೀಯ ವಿಷಯಗಳು ಪ್ರಸ್ತುತವಾಗಿವೆ. ಇವೆಲ್ಲಾ ಅಥರ್ವವೇದದ ವಿವರಣೆಗೆ ಬಹಳ 
ಉಪಕಾರವಾಗಿವೆ. 


ಈ ಸಂಬಂಧದಲ್ಲಿ ಮತ್ತೆರಡು ಗ್ರಂಥಗಳ ವಿಚಾರವನ್ನು ನಾವರಿಯಬೇಕು. ಇವು 


ಅನುಕ್ರಮಣಿಗಳು ೪೨೫ 


ಚರಣವ್ಯೂಹಸೂತ್ರ ಮತ್ತು ನೀತಿಮಂಜರೀ. ಚರಣವ್ಯೂಹಸೂತ್ರ ಶೌನಕ ಪ್ರಣೀತವಾದುದು. 
ಇದರಲ್ಲಿ 5 ಖಂಡಗಳಿವೆ. ಕ್ರಮವಾಗಿ ಯುಗ್ಬೇದ, ಯಜುರ್ವೇದ, ಸಾಮವೇದ ಮತ್ತು 
ಅಥರ್ವವೇದದ ಶಾಖೆಗಳ ವಿವರಣೆ ಮೊದಲ ಖಂಡದಿಂದ ನಾಲ್ಕು ಖಂಡಗಳಲ್ಲಿ ಮಾಡಿದೆ. 
ಕೊನೆಯ ಖಂಡದಲ್ಲಿ ಫಲಶ್ರುತಿ ಇದೆ. 

ಬಯಗ್ರೇದದಲ್ಲಿ ಉಪಲಬ್ಧವಾಗಿರುವ ಎಲ್ಲ ಆಖ್ಯಾನಗಳ ಸುಂದರ ಸಂಕಲನ ನೀತಿ 
ಮಂಜರಿಯಲ್ಲಿದೆ. ಅಷ್ಟಕಕ್ರಮದಲ್ಲಿ ಯಗ್ವೇದದ ಆಖ್ಮಾನಗಳನ್ನೆಲ್ಲಾ ಒಂದೆಡೆ ಕ್ರಮವಾಗಿ 
ಕೂಡಿಸಿದ್ದಾನೆ ದ್ಯಾದ್ದಿವೇದ ಈ ಕೃತಿಯಲ್ಲಿ. ಆಯಾ ಆಖ್ಕಾನಗಳಿಂದ ಕಲಿಯಬೇಕಾದ 
ನೀತಿಯನ್ನು ಸೂಚಿಸಿರುವುದು ಇದರ ವೈಶಿಷ್ಟ್ಯ. 

ಈ ಕೃತಿ ಕ್ರಿ. ಶ. 15 ನೇ ಶತಮಾನದ ಕೊನೆಯ ಬಾಗಕ್ಕೆ ಸೇರಿದೆ. ಇದರಲ್ಲಿ ಯಗ್ವೇದ 
ಮಂತ್ರಗಳ ಮ್ಮ ಖ್ಯಾನವೂ ನಮಗೆ ಅಲ್ಲಲ್ಲಿ ಉಪಲಬ್ಧವಾಗಿದೆ. 

ಹೀಗೆ ಅಪಾರವಾದ ಈ ಸಾಹಿತ್ಯ ವೇದಪ್ರಚಾರಕ್ಕೂ ವೇದಾರ್ಥವಿಶದೀಕರಣಕ್ಕೂ 
ಪ್ರವೃತ್ತವಾಗಿ ಬೆಳೆಯಿತು. ಗಾಢವೂ ಗೂಢವೂ ಆದ ವೇದರಾಶಿಯ ರಕ್ಷಣೆಗೂ ಕಾರಣ 
ವಾಯಿತು. 


ಉಪಸಂಹಾರ 


ವೇದವಾಜ್ಮಯದ ಸ್ಥೂಲಪರಿಚಯವನ್ನು ಇದುವರೆಗೆ ಮಾಡಿಕೊಡಲಾಯಿತು. ಅನೇಕ 
ಸಹಸ್ರಮಾನಗಳ ಕಾಲದಲ್ಲಿ ಅನೇಕ ಪ್ರಕಾರಗಳಲ್ಲಿ ಈ ವಾಜ್ಮಯದ ವಿಕಾಸವಾಯಿತು. 
ಸಂಹಿತೆಗಳು, ಬ್ರಾಹ್ಮಣಗಳು, ಆರಣ್ಮಕಗಳು ಮತ್ತು ಉಪನಿಷತ್ತುಗಳು ವಿಶಿಷ್ಟವಾದ 
ಲಕ್ಷಣಗಳನ್ನು ಹೊಂದಿ ಕರ್ಮ ಜ್ಞಾನ ಭಕ್ತಿಗಳನ್ನು ಪ್ರತಿಪಾದಿಸುತ್ತಿವೆ. ಈ ವಾಜ್ಮಯವೇ 
ಶ್ರುತಿಯೆಂದು ಪ್ರಸಿದ್ಧವಾಗಿದೆ. ಇವು ಅಪೌರುಷೇಯ, ಸ್ವತಸಿದ್ದ ಮತ್ತು ಪರಮಪ್ರಮಾಣವಾಗಿ 
ಪವಿತ್ರ ಎಂಬ ನಂಬಿಕೆ ನಮ್ಮಲ್ಲಿ ರೂಢಮೂಲವಾಗಿದೆ. ಈ ಪವಿತ್ರವಾದ ವಾಜ್ಜಯದ 
ರಕ್ಷಣೆಗಾಗಿಯೇ ವೇದಾಂಗಗಳು ಮತ್ತು ಅನುಕ್ರಮಣಿಕೆಗಳು ವಿರಚಿತವಾದವು. ವೇದಗಳಲ್ಲಿ 
ಬಳಸಿರುವ ಈ ಸಂಸ್ಕೃತ ಭಾಷೆಯೇ ಮುಂದೆ ಅನೇಕ ಕಾಲದ ನಂತರ ಮಹತ್ತರವಾದ 
ಪರಿವರ್ತನೆಗಳನ್ನು ಹೊಂದಿ ಕಾವ್ಕಸಂಸ್ಕೃತವಾಗಿ ಮೂಡಿ ಬಂದಿತು. ಈ ಕಾವ್ಕಸಂಸ್ಕೃತದಲ್ಲಿ 
ಇತಿಹಾಸಗಳು, ಪುರಾಣಗಳು, ಮಹಾಕಾವ್ಯಗಳು, ನಾಟಕಗಳು, ಶಾಸ್ತ್ರಗ್ರಂಥಗಳು, ಭಾಷ್ಯಗಳು, 
ವ್ಯಾಖ್ಯಾನಗಳು ಮೊದಲಾದುವೆಲ್ಲಾ ಮುಂದಿನ ಕಾಲಗಳಲ್ಲಿ ವಿರಚಿತವಾದವು. ಸಂಸ್ಕೃತ 
ವಾಜ್ಮಯದಲ್ಲಿ ರಸವತೃತಿಗಳ ಸುಗ್ಗಿಯೇ ಆಯಿತು. 

ಸಂಸ್ಕೃತ ವಾಷ್ಮಯ ಹೀಗೆ ವೇದಸಂಸ್ಕೃತ ಮತ್ತು ಕಾವ್ಕಸಂಸ್ಕೃತ ಎಂಬ ಎರಡು 
ಮುಖ್ಯಮದ ಪ್ರಕಾರಗಳಲ್ಲಿ ಬೆಳೆದು ಬಂದಿದೆ. ಇವುಗಳಲ್ಲಿ ಮೊದಲನೆಯದಾದ ವೇದ 
ವಾಹ್ಮಯದ ಸ್ವರೂಪವನ್ನೂ ಪ್ರಕಾರಗಳನ್ನೂ ಇದುವರೆಗೆ ನಿರೂಪಿಸಲಾಯಿತು ವಿಶ್ವದಲ್ಲೇ 
ಅತಿ ಪ್ರಾಚೀನವಾದ ಈ ವೇದವಾಹ್ಮಯದ ವಿಸ್ತಾರವೈವಿಧ್ಯಗಳನ್ನೂ, ಎಲ್ಲೆಕಟ್ಟುಗಳನ್ನೂ 
ಇದರಿಂದ ತಿಳಿಯಬಹುದು. 

ನಮ್ಮ ಪ್ರಾಚೀನಾರ್ಯರ ದೃಷ್ಟಿ ತಾತ್ತ್ವಿಕವಾದುದು. ಇದರ ಅರಿವು ಮತ್ತು ಅನುಷ್ಠಾನ 
ಮಾನವಕೋಟಿಯ ಮೇಲ್ಮೆಗೆ ಆವಶ್ಶಕ. ಇತರ ದೇಶಗಳಲ್ಲಿ ನಾಗರಿಕತೆಯ ಹೊಂಬೆಳಕು 
ಮೂಡುವ ಮೊದಲೇ ಇಲ್ಲಿನ ನಮ್ಮ ಖಪಷಿಗಳು ಎಂಥ ಭವ್ಯವಾದ ಆದರ್ಶಗಳನ್ನು 
ರೂಪಿಸಿಕೊಂಡಿದ್ದರೆಂಬುದನ್ನು ನಾವು ಯೋಚಿಸಿದಾಗ ಆಶ್ಚರ್ಯಪರವಶರಾಗುತ್ತೇವೆ. ಅವರು 
ಹಾಕಿಕೊಟ್ಟಿರುವ ಮಾರ್ಗ ಎಲ್ಲ ಕಾಲಕ್ಕೂ ಎಲ್ಲ ದೇಶಗಳಿಗೂ, ಎಲ್ಲ ಜನಾಂಗಗಳಿಗೂ 
ಅನ್ವಯಿಸುವಂಥದು. 'ಮಂತ್ರಶ್ರುತ್ಕ ಚರಾಮಸಿ' ಎಂದು ಹೇಳಿರುವಂತೆ ಮಂತ್ರಗಳಲ್ಲಿ ಹೇಳಿರುವ 
ಹಾಗೆ ನಾವು ನಡೆಯಬೇಕು. 'ಮಾಹಂ ರಾಜನ್‌ ಅನ್ಕಕೃತೇನ ಭೋಜಂ, ಇನ್ನೊಬ್ಬರ 
ದುಡಿಮೆಯಿಂದ ನಾವು ಬದುಕುವುದು ಸಲ್ಲದು, 'ತಾಂ ವಹಾಮಿ ಪ್ರತರಣೀಂ' ಆತ್ಮೋದ್ಧಾರ 
ಸಾಧನವಾದ ಕರ್ತವ್ಯಪಾಲನೆಯನ್ನು ಬಿಡುವುದಿಲ್ಲ. ಇವೇ ಮೊದಲಾದ ಮಾತುಗಳು ಯಾರಿಗೆ 
ತಾನೇ ಅನ್ವಯಿಸುವುದಿಲ್ಲ? ಐಹಿಕದೊಡನೆ ಅಧ್ಯುಶ್ಮಿಕ ಜೀವನದ ಮೌಲ್ಯವನ್ನೂ ಸ್ಥಾಪಿಸುವ 
ಈ ವಾಜ್ಮಯ ಪರಮ ಪವಿತ್ರವೂ ಹೌದು; ಪರಮೋಪಕಾರಕವೂ ಹೌದು. 

ಈ ವಾಜ್ಮಯದ ಪ್ರಕಾರಗಳಲ್ಲಿ ಮುಖ್ಯವಾಗಿ ಎರಡು ಅಂಶಗಳು ಹಾಸುಹೊಕ್ಕಾಗಿ 
ಬೆರೆತಿರುವುದನ್ನು ನಾವು ಕಾಣುತ್ತೇವೆ. ಧಾರ್ಮಿಕ ಮತ್ತು ಲೌಕಿಕವಾದ ವಿಚಾರಗಳೇ ಅವಾಗಿವೆ. 
ಲೌಕಿಕ ವಿಚಾರದ ಆಡಿಮಣೆಯ ಮೇಲೆ ಧಾರ್ಮಿಕ ಮಹತ್ವಗಳ ಸಾಧನೆಯನ್ನು ಇದು 


ಉಪಸಂಹಾರ ೪೨೭ 


ಉದ್ದೇಶಿಸಿದೆ. ಬ್ರಾಹ್ಮಣ ಗ್ರಂಥಗಳೇ ಮೊದಲಾದುವಲ್ಲಿ ಬರುವ ಯಾಜ್ಞಿಕ ನಿರೂಪಣೆಗಳು 
ಆ ಕಾಲದ ಮನೋಧರ್ಮವನ್ನು ಚಿತ್ರಿಸುತ್ತವೆ. ಇಂದಿನ ಜನಜೀವನಕ್ಕೆ ಅವು ಅನ್ವಯಿಸದೆ 
ಇರಬಹುದು. ಆದರೂ ಕೆಲವು ವೇಳೆ ಅವು ರೂಪಕಪ್ರವಾದಗಳಾಗಿ ಆದ್ಯಾತ್ಮಿಕ ವಿಚಾರಗಳನ್ನೇ 
ಗುರಿಯನ್ನಾಗಿ ಹೊಂದಿರುವುದೂ ಉಂಟು. ಇವುಗಳ ಜೊತೆಯಲ್ಲಿರುವ ದಾರ್ಮಿಕ 
ಭಾವನೆಗಳಂತೂ ಎಲ್ಲ ಕಾಲಕ್ಕೂ ಉಪಕಾರಕವಾಗತಕ್ಕವು. ಇಲ್ಲಿ ಪ್ರತಿಪಾದಿಸಿರುವ ಧರ್ಮ 
ಸನಾತನವಾದುದು ; ನಿತ್ಕನೂತನವಾದುದು. ಸತ್ಯ, ಅಹಿಂಸೆ, ಆರ್ಜವ, ದಾನ, ಅಧ್ಯಯನ, 
ದೇವಪೂಜನ, ಯಜನ, ತಪಸ್ಸು ಮೊದಲಾದವು ಎಂದೆಂದೂ ಎಲ್ಲರಿಗೂ ಬೇಕಾದುವಾಗಿವೆ. 
ಉಪನಿಷತ್ತುಗಳ ಉಪದೇಶವಂತೂ ಸರ್ವಕಾಲಗಳಿಗೂ ಆನ್ವಯಿಸುವುದಾಗಿದೆ. ಇವುಗಳ 
ಪ್ರಭಾವಕ್ಕೆ ನಾವು ಎಷ್ಟರಮಟ್ಟಿಗೆ ಒಳಗಾದರೆ ಅಷ್ಟೂ ನಮಗೆ ಒಳ್ಳೆಯದೇ ಆಗುವುದರಲ್ಲಿ 
ಸಂದೇಹವಿಲ್ಲ. 

ನಮ್ಮ ಸಂಸ್ಕೃತಿ, ನಾಗರಿಕತೆ ಮತ್ತು ಜೀವನ ದರ್ಶನ ಮೊದಲಾದವು ಈ ವೇದ 
ವಾಜ್ಮಯದಿಂದಲೇ ಪ್ರಭಾವಿತವಾಗಿವೆ. ಇಂದೂ ಒಂದು ರೀತಿಯಲ್ಲಿ ಅವ್ಯಕ್ತವಾಗಿ ಈ 
ವಾಜ್ಮಯ ನಮಗೆ ಪ್ರೇರಕಶಕ್ತಿಯಾಗಿಯೇ ಉಳಿದಿದೆ. ಆದುದರಿಂದ ಪ್ರತಿಯೊಬ್ಬ 
ಭಾರತೀಯನಿಗೂ ಈ ವಾಜ್ಕಯದ ಸ್ಥೂಲಪರಿಚಯವಾದರೂ ಇರಬೇಕಾದುದು ಅತ್ಮಂತ 
ಆವಶ್ಯಕ. 


ಪ್ರಮಾಣ ಗ್ರಂಥಾವಳೀ 


ಯಗ್ವೇದ ಸಂಹಿತಾ (ಸಾಯಣಭಾಷ್ಕ ಸಹಿತ) ವೈದಿಕ ಸಂಶೋಧನ ಮಂಡಲ, ಪೂನಾ 
ಸಾಮವೇದ ಸಂಹಿತಾ (ಸಾಯಣಭಾಷ್ಕ ಸಹಿತ) ಕಲ್ಕತ್ತಾ ಸಂಸ್ಕರಣ 
ಕೃಷ್ಣಯಜುರ್ವೇದ ಸಂಹಿತಾ (ಸಾಯಣಭಾಷ್ಕ ಸಹಿತ) ಪೂನಾ ಸಂಸ್ಕರಣ 
ಮೈತ್ರಾಯಣೀಯ ಸಂಹಿತಾ-ಸ್ವಾಧ್ಯಾಯ ಮಂಡಲ, ಔಂಧ್‌ 
ಶುಕ್ಲಯಜುರ್ವೆೇದ ಸಂಹಿತಾ (ಸಾಯಣಭಾಷ್ಕ ಸಹಿತ) ಕಾಶಿ ಸಂಸ್ಕರಣ 
ಕಪಿಸ್ಥಲಕರ ಸಂಹಿತಾ--ಲಾಹೋರ್‌ ಸಂಸ್ಕರಣ 
ಅಥರ್ವವೇದ ಸಂಹಿತಾ (ಸಾಯಣಭಾಷ್ಕ ಸಹಿತ) ಬೊಂಬಾಯಿ ಸಂಸ್ಕರಣ 
ಐತರೇಯ ಬ್ರಾಹ್ಮಣಮ್‌- ಬೊಂಬಾಯಿ ಸಂಸ್ಕರಣ 
ಕೌಪೀತಕಿ ಬ್ರಾಹ್ಮಣಮ್‌- ಪೂನಾ ಸಂಸ್ಕರಣ 
ಐತರೇಯ ಆರಣ್ಯಕ (ಸಾಯಣಭಾಷ್ಯ ಸಹಿತ) ಪೂನಾ ಸಂಸ್ಕರಣ 
ತಾಂಡ್ಕಮಹಾ ಬ್ರಾಹ್ಮಣ--(ಸಾಯಣಭಾಷ್ಕ ಸಹಿತ) ಕಲ್ಕತ್ತಾ ಸಂಸ್ಕರಣ 
ದೈವತ ಬ್ರಾಹ್ಮಣ-- ಕ ೆ 
ಷಡ್ತಿಂಶ ಬ್ರಾಹ್ಮಣ-- ಕ ಸ 
ಸಾಮವಿಧಾನ ಬ್ರಾಹ್ಮಣ | ಕ 
ತೈತ್ತಿರೀಯ ಬ್ರಾಹ್ಮಣ (ಸಾಯಣಭಾಷ್ಕ ಸಹಿತ) ಪೂನಾ ಸಂಸ್ಕರಣ 

| (ಭಟ್ಟಭಾಸ್ಕರಭಾಷ್ಕ ಸಹಿತ) ಮೈಸೂರು ಸಂಸ್ಕರಣ 
ತೈತ್ತಿರೀಯಾರಣ್ಯಕ (ಭಟ್ಟಭಾಸ್ಕರಭಾಷ್ಕ ಸಹಿತ) ಕ 
ಶತಪಥ ಬ್ರಾಹ್ಮಣ--ಬೊಂಬಾಯಿ ಸಂಸ್ಕರಣ 
ಗೋಪಥ ಬ್ರಾಹ್ಮಣಿ. ಎಸ್‌. ಅಗರವಾಲಾರಿಂದ ಸಂಪಾದಿತ 
ಈಶಾವಾಸ್ಕಾದಿ ಉಪನಿಷತ್ತುಗಳು--ಮದ್ರಾಸ್‌ ಸಂಸ್ಕರಣ 
ಬಗ್ರೇದ ಪ್ರಾತಿಶಾಖ್ಶಾ--ಕಾಶೀ ಸಂಸ್ಕರಣ 
ತೈತ್ತರೀಯ ಪ್ರಾತಿಶಾಖ್ಯ--ಮೈಸೂರು ಸಂಸ್ಕರಣ 
ಮಜಸನೇಯೀ ಪ್ರಾತಿಶಾಖ್ಮಾ--ಮದ್ರಾಸ್‌ ಸಂಸ್ಕರಣ 
ನಾರದೀಯಶಿಕ್ಷಾ--ಮೈಸೂರು ಸಂಸ್ಕರಣ 
ಯಾಸ್ಕರ ನಿರುಕ್ತ (ದುರ್ಗಭಾಷ್ಕ ಸಹಿತ) ಪೂನಾ ಸಂಸ್ಕರಣ 
ಬೃಹದ್ದೇವತಾ (ಶೌನಕಕೃತ) Edited by Macdonell 
ಪುಪ್ರಸೂತ್ರಂ- ಕಾಶೀ ಸಂಸ್ಕರಣ 
ಸರ್ವಾನುಕ್ರಮಣೀ—೦ಂrd edition 
ಆಪಸ್ತಂಬ ಶ್ರೌತಸೂತ್ರ--ಮೈಸೂರು ಸಂಸ್ಕರಣ 
ಬುಗ್ವಿಧಾನ--ಜಗದೀಶಲಾಲ್‌ಶಾಸ್ತ್ರಿ ಸಂಪಾದಿತ 
ಆಪಸ್ತಂಬ ಗೃಹ್ಮಸೂತ್ರ- ಮೈಸೂರು ಸಂಸ್ಕರಣ 


ಪ್ರಮಾಣ ಗ್ರಂಥಾವಳೀ ೪೨ 


ಆಪಸ್ತಂಬ ಧರ್ಮಸೂತ್ರ 

ಗೌತಮ ಧರ್ಮಸೂತ್ರ- 

Vedic Religion—L. ದಿ. Barnett 

Religion of the Rigveda—Bloomfield 

Religion of the Rigveda—Griswold 

On the Veda— Aurobindo 

Hymns to the Mystic Fire— Aurobindo 

Ghate's Lectures on Rigveda—Sukthankar 

Orion—B. G. Tilak. 

Quintessence of the Upanishads—Desai 

Rigvedic Legends—H. L. Hariyappa 

Vedic Religion and Philosophy—Prabhavananda 

Six Systems of Indian Philosophy—Max Muller 

History of Sanskrit Literature— k 

History of Indian Literature—A. Weber 

History of Indian Literature—Winternitz 

History of Sanskrit Literature—A. A. Macdonell 

Vedic Mythology— ! 

Vedic Reader -- ಗಃ 

History of Vedic Literature—C. V. Vaidya 

The Arctic Home in the Vedas—B. G. Tilak 

Rigvedic India—Avinasachandra Das 

Outlines of Indian Philosophy—M. Hiriyanna 

Indian Philosophy —Dr. 5. Radhakrishnan 

Outlines of Indian Philosophy—Deussen 

Essays on Indo-Aryan Mythology—A. Narayana lyengar 
Scripture of the Heavens—C.V. Raghava Rao 
Vaisnavism, Saivism, and Minor Religious Systems—Dr. Bhandarkar 
Phonetic Observation of Ancient Hindus—Dr. Siddheswara Varma 
Vedic Chronology—B. 3. Tilak 

Studies in Brahmanas— Banerjee 

Aitareya Brahmana—Marlin Haug 

Satapatha Brahmana— Julius Eggeling 

Essays on the Rigveda and Other Topics—D. K. Tamhankar 
Introduction to Nirukta—Dr. Lakshman Svarup 


